ಜನವರಿ 1988 


ಸಂಪುಟ - ೨೪ ಸಂಚಿಕೆ - ೧ 


ಸಿದ್ದಗಂಗಾ 


# ಸಿದ್ಧಲಿಂಗ ಪ್ರಸನ್ನ | 


ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ರಥೋತ್ಸವಾಹ್ವಾನ ಪತ್ರಿಕಾ 
ಶ್ರೀ ಸಿದ್ಧಗಂಗಾ ಕ್ಷೇತ್ರಾಧ್ಯಕ್ಷ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 


ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕ ೧೯೦೯ನೇ ಶ್ರೀ ಪ್ರಭವ ನಾಮ ಸಂವತ್ಸರದ 


ಮಾಘ ಬಹುಳ ಸಪ್ತಮಿ ಬುಧವಾರ 10 - 2 - 88 ವೃಷಭವಾಹನ 
” ” . ಅಷ್ಟಮಿ ... ಗುರುವಾರ 11 - 2 - 88 ಗಜವಾಹನ ಮತ್ತು ಹುಲಿವಾಹನ 
ನವಮಿ ಶುಕ್ರವಾರ 12 -288 ರುದ್ರಾಕ್ಷಿ ಮಂಟಪೋತ್ಸವ ಮತ್ತು 

- ನವರಂಗ ಪಾಲಕಿ ಉತ್ಸವ 
- ದಶಮಿ ಶನಿವಾರ 13 - 2 - 88 ಸಿಂಹ ವಾಹನ ಮತ್ತು ನಂದಿವಾಹನ 
” ” ಏಕಾದಶಿ ದ್ವಾದಶಿ ಭಾನುವಾರ 14 - 2 -88 ಮುತ್ತಿನ ಪಾಲಕಿ ಉತ್ಸವ ಮತ್ತು ಆಶ್ವ ವಾದನ 
ಈ ” ತ್ರಯೋದಶಿ ಸೋಮವಾರ 15 - 2 - 88 ಬಿಲ್ವ ವೃಕ್ಷವಾದನ 
” ಚತುದರ್ಶಿ ಮುಂಗಳವಾರ 16 -2 -88 ಮಹಾಶಿವರಾತ್ರಿ ಪೂಜಾದಿಗಳು 

ಮತ್ತು ರಾವಣವಾದನ 
ಬುಧವಾರ 17 - 2 - 88 ರಥೋತ್ಸವ ಮತ್ತು ದುತ್ತರವಾದನೆ. 
ಫಾಲ್ಗುಣ ಶುದ್ಧ ಪಾಡ್ಯ ಗುರುವಾರ 18 -2 - 88 ಬೆಳ್ಳಿ ಸಾಲಕಿ ಉತ್ಸವ 
” ” ಬಿದಿಗೆ ಶುಕ್ರವಾರ 19 - 2 - 88 ನವಿಲುವಾಹನ ತೆಪ್ಪೋತ್ಸವ ಮತ್ತು ತೇಷವಾಹನ 
* * ತದಿಗೆ ಶನಿವಾರ 20 - 2 - 88 ಪಂಚಬ್ರಹೋತ್ಸವ 


ಮತ್ತು ಮಾಮೂಲಿನಂತೆ : ಎತ್ತಿನ ಪರಿಷೆಯೂ ” ದಿನಾಂಕ 18 - 2 - 88 ನೇ ಗುರುವಾರ ದನಗಳ 
ಪ್ರದರ್ಶನವೂ ಉತ್ತಮ ರಾಸುಗಳಿಗೆ ಬಹುಮಾನ ವಿನಿಯೋಗವೂ ನಡೆಯುವಂತೆ ಏರ್ಪಡಿಸಿದೆ. 
7 - 2 - 88 ರಿಂದ ವ್ಯವಸಾಯ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವೂ " 


ಮತ್ತು ಪ್ರತಿ ದಿವಸವೂ ಸಾಯಂಕಾಲ ಸಾಂಸ್ಕೃತಿಕ ಚಟುವಟಿಕೆಗಳೂ '' ನಡೆಯುವಂತೆ ಏರ್ಪಾಟು 
ಮಾಡಲಾಗಿದೆ, ಸರ್ವರೂ ಸಕಾಲದಲ್ಲಿ ಬಂದು ಉತ್ಸವಗಳಲ್ಲಿ ಭಾಗವಹಿಸಿ ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ 
ಕೃಪೆಗೆ ಪಾತ್ರರಾಗಬೇಕಾಗಿ ಅಪೇಕ್ಷಿಸುತ್ತೇವೆ. 


ಶ್ರೀ ಸಿದ್ದಗಂಗಾ ಮಠ 


ಶ್ರೀ ಶ್ರೀ ಸ್ವಾಮಿಗಳವರು 


ತುಮಕೂರು ಜಿಲ್ಲಾ , 


KK KKR 


ಸಿದ್ದಗಂಗಾ 


DOODLUMINUT 


! ! 


1 


DIIDUEOUTHEHETSVEDRUDUONGURUSTE 


E 


T 


ಸಂಪುಟ- ೨೪ 


ಸಂಚಿಕೆ- ೧ 


ಜನವರಿ , ೧೯೮೮ 


SHAILIA1Bid09 SHIOdLittle 
13061611 UIOUB!! # tulasIBI1e11GI 

& ite1eIbHouORLDurasustaka 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ವಚನ ಸಾಹಿತ್ಯದ ರತ್ನ ಮಂಗಳಗಣಿಯೆ , 
ವಚಿಸಿ ಕೊಂಡಾಡುವ ಶ್ರೀನಿಧಿಯೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಅನುಭಾವಗೀತಗಳ ಅನುದಿನವು ಕಲಿಸಿದೆ 
ಅನುನಯದಿ ತಿದ್ದಿ ರೂಪಿಸಿದೆ ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ನೀನಿದ್ದ ಠಾವಿನಲಿ ಹಾವು ಮುಂಗುಸಿಸ್ನೇಹ 

ನೀ ನಿದ್ದ ಎಡೆಯಲ್ಲಿ ಮಾನವ ! ನನ್ನ ತಂದೆ 
- ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

- ಹೆಚ್ , ವಿ, ವೀರಭದ್ರಯ್ಯ . 


ಜನವರಿ , 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ -ನೀರು 


ಮಹಾತ್ಮ ಗಾಂಧಿ 


11 


* * ಪ್ರಗತಿಯ ಪಂಚವರ್ಷ 

- ಕರ್ನಾಟಕ ವಾರ್ತೆ 
* • ಶ್ರೀ ಉದ್ದಾನಶಿವಯೋಗಿಗಳು ವಿದ್ವಾನ್ .ಕೆ. ಎಂ. ರೇವಣಸಿದ್ದಯ್ಯ 13 

* ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ - ಶ್ರೀ ಹೆಚ್ . ಮಹಾಲಿಂಗಪ್ಪ ಎಂ .ಎ. 17, 
ಈ ವಿಚಾರಗಳು- ೧ ( ಅಧ್ಯಾಪಕರು, ಸಿದ್ದಗಂಗಾ ಶಿಕ್ಷಣ ಮಹಾವಿದ್ಯಾಲಯ ತುಮಕ. ರು . 


21 - 


ಮನವೆಂಬ ಮರ್ಕಟಕ ಮೂರು ಮಾತುಗಳು 

ಕೆ. ಜಿ. ರಂಗಯ್ಯ 


- ಬಿ. ಎಸ್ . ಕೃಷ್ಣಮೂರ್ತಿ 


, 


24 


* 


- ಕೆ. ಪಿ . ಶಿವಲಿಂಗಯ್ಯ 


* ಶುದ್ಧ ನಡವಳಿಕೆ , 
* ಪುಣ್ಯ ಕ್ಷೇತ್ರಗಳು 

* ತುಮಕೂರು ಇತಿಹಾಸ 
* * ನ ಸ್ತ್ರೀ ಸ್ವಾತಂತ್ರ್ಯ 

* ಕೃಷಿಯಲ್ಲಿ ಮಹಿಳೆ ೧ . 


- ಬಿ. ವಿ . ಶ್ರೀನಿವಾಸ ರಾವ್ 


- ಎಂ . ಎ . ನೀಲಾಂಬಿಕಾ 


- ಡಿ . ವೆಂಕಟರಾವ್ 


* ಗ್ರಾಮಾಂತರ ಬಸವಜಯಂತಿ - ಹೆಚ್ . ವಿ . ವೀರಭದ್ರಯ್ಯ 


ನದ 


ನರ್ನವ 


ವಾಣಿ 


ವಿಶ್ವ ಶಾಂತಿ 
ಮನವ ಸಮಾಜವು, ಶಾಂತಿಯಿಂದ ಬಾಳಲು ಇಚ್ಚೆ ಇರುಳ ಸರಳ ಜನಗಳ ಸಮೂಹ - 
ವೆಂದು ನಂಬುವುದು ತೋರಿಕೆಯ ಅಭಿಪ್ರಾಯ. ಕೆಲವು ಮಂದಿ ಯುದ್ಧ ಪ್ರಚೋದಕರು 
ಅಧಿಕಾರವನ್ನು ಆಕ್ರಮಣ ಮಾಡಿ ತಮ್ಮ ಸಲುವಾಗಿ ಯುದ್ಧ ಮಾಡಲು ಜನತೆಯನ್ನು ತಳ್ಳು 
ವುದು ಅನಿವಾರ್ಯ. ಶಾಂತಿಯಲ್ಲಿರುವಂತೆ ಅವಕಾಶವನ್ನೀಯಬೇಕೆಂಬುದೊಂದು ಸ್ವಾರ್ಥದ 
ಬಯಕೆ, ಸ್ವಾರ್ಥ ಸಾಧನೆಯು ಶಾಂತಿಯಾಗಲಾರದು ಬಡವರನ್ನು ಶೋಷಣೆ ಮಾಡಿ ಅವರ 
ರಕ್ತವನ್ನು ಹೀರಿ ಧನಿಕನಾಗಿರುವ ವರ್ಗ ಅನೀತಿಮಾರ್ಗದಿಂದ ಗಳಿಸಿದ ಭಾಗ್ಯವನ್ನು ನಿರಾತಂ 
ಕವಾಗಿ ಭೋಗಿಸಲು ಅನುಕೂಲವಾಗತಕ್ಕ ಶಾಂತಿಯನ್ನು ಬಯಸುತ್ತಾನೆ. ಆದರೆ ಆತನು 
ತನ್ನ ಜೀವಮಾನದಲ್ಲೆಲ್ಲಾ ಯುದ್ದದ ಬೀಜಗಳನ್ನು ಬಿತ್ತುತ್ತಿರುತ್ತಾನೆ. ಅಂತ್ಯದಲ್ಲಿ ಮಾಡಿ, 
ದ್ದುಣ್ಣ ಬೇಕಾದ ಸಂದರ್ಭವೊದಗಿದಾಗ ಯಾರನ್ನೂ ಆಕ್ಷೇಪಿಸುವಂತಿಲ್ಲ. ವೈಯಕ್ತಿಕ ಹಿತ 
ಗಳನ್ನೂ ಅಭಿರುಚಿಗಳನ್ನೂ ಅನುಸರಿಸಿ ಶಾಂತಿ' ಶಬ್ದ ಕೈ ನಾನಾ ಅರ್ಥಗಳು ಕಲ್ಪಿತವಾಗಿವೆ. 

ಶಾಂತಿ ತತ್ತ್ವವನ್ನು ಪರಿಪೂರ್ಣಗೊಳಿಸಲು ತಲೆ ತಲಾಂತರಗಳಿಂದ ಭರತಖಂಡವು 
ಶ್ರಮಿಸಿದೆ. ಭಾರತೀಯ ಮಹರ್ಷಿಗಳು, ಸಾಧುಗಳು , ಸಂತರು , ಶರಣರು ಪರಾಶಾಂತಿ 
70 ಯೆಂದೂ , ಅಪರಾಶಾಂತಿಯೆಂದೂ ಶಾಂತಿಯನ್ನು ಎರಡು ವಿಧವಾಗಿ ವಿಂಗಡಿಸಿದ್ದಾರೆ. 
( ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಹೊಂದುವುದು , ಅರ್ಥಾತ ಬಹ್ಮನಲ್ಲಿ ಲೀನವಾಗುವುದು 

ಜೀವಾತ್ಮನು ವಿಶ್ವಾತ್ಮನಲ್ಲಿ ಐಕ್ಯವಾಗುವುದು, ಜೀವನು ಶಿವನಾಗುವದು , ಅಂಗವು ಲಿಂಗವಾ 
ಗುವುದು – ಇದೇ ಮಾನವ ಜೀವಿತದ ಮಹಲಕ್ಷ . ಇದೇ ಪರಾಶಾಂತಿ, ಈ ಪರಾ - 
ಶಾಂತಿಯನ್ನು ಹೊಂದುವುದೇ , ಎಂದರೆ ಮುಕ್ತಿಯನ್ನು ಗಳಿಸುವುದೇ ಮಾನವನ ಧೈಯ 
ವೆಂದು ದರ್ಶನಗಳು ಸಾರಿರುವುವಲ್ಲದೆ, ಎಲ್ಲಾ ದರ್ಶನಗಳೂ ಮುಕ್ತಿಯ ಸಾಧನೋಪಾ 
ಯಗಳನ್ನು ಭೋಧಿಸಿ ಸಾಧಕನನ್ನು ಸಿದ್ದನನ್ನಾಗಿ ಮಾಡುವ ಸಲುವಾಗಿಯೇ ಚರಿತಾರ್ಥ - 
ವಾಗಿವೆ, 

ಅಪರಾಶಾಂತಿಯ ಸ್ವರೂಪವನ್ನು ನಿಷ್ಕಷ್ಟವಾಗಿ ಬಣ್ಣಿಸುವುದು ದುಸ್ಸಾಧ್ಯ , ಅದೊಂದು 
ಸಸಂಬಂಧಿಕ ಮಾತು , ಮಾನವ ಜೀವನದ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಅದನ್ನು 
ನಿರ್ದೇಶಿಸುವುದಾದರೆ ಸ್ವಾತಂತ್ರ್ಯ , ಸಮತೆ ಸೌಹಾರ್ದ ಎನ್ನುವ ತತ್ತ್ವಗಳನ್ನು ಎತ್ತಿ 
ಹಿಡಿದು, ಅಭಾವ, ಅಜ್ಞಾನ, ಅನ್ಯಾಯ , ಅಂಜಿಕೆ , ಹಿಂಸೆ, ತುಳಿತ, ಉಚ್ಚ ನೀಚ ಕಲ್ಪನೆಗಳ 
ಸಂಕುಚಿತ ಭಾವಗಳು ಇವುಗಳ ಉಪಟಳವಿಲ್ಲದೆ ಮನುಷ್ಯನ ವಿಕಾಸಕ್ಕೆ ಅವಶ್ಯಕವಾದ ಎಲ್ಲಾ 
ಸೌಲಭ್ಯಗಳ ಸಮಾನಾವಕಾಶಗಳುಳ್ಳ ಸ್ಥಿತಿಯೆಂದು ಹೇಳಬಹುದು. 

. ( 10 ನೇ ಪುಟ ನೋಡಿ) . 


* 


ಸಿದ್ದಗಂಗಾ ಮಾಸ ಪತ್ರಿಕೆ 

ಲೇಖಕರಲ್ಲಿ ಮನವಿ 
ಶ್ರೀ ಸಿದ್ದಗಂಗಾ ಮಠ- 572104 ಸಿದ್ದಗಂಗಾ ನಾಡಿನ ಜನತೆಗೆ ಜಾನ 
ತುಮಕೂರು ಜಿಲ್ಲೆ 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ, 
ಪ್ರಧಾನ ಸಂಪಾದಕರು . 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಪ! ಚನ್ನಪ್ಪ ಎರೇಸೀಮೆ 

ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ. . | 
* * * 

ಕವನ, ಕಲೆ, ವಿಜ್ಞಾನ, ಶಿಕ್ಷಣ , ರಾಜ , 
ಸಂಪಾದಕರು 

ನೀತಿ, ಧರ್ಮ , ದರ್ಶನ, ಇತಿಹಾಸ 
ಹೆಚ್ . ವಿ . ವೀರಭದ್ರಯ್ಯ ವೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗತ 
ಸಹ ಸಂಪಾದಕರು 

ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಬಿ . ವೀರಭದ್ರಯ್ಯ 

ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟ 
ಸಿ . ಎನ್ . ಚಂದ್ರಶೇಖರಯ್ಯ 

ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆಚೀಟಿ 

ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಜಾಹೀರಾತು ವಿಭಾಗ 

ಅಕ ಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಎಂ . ರೇಣುಕಾರಾಧ್ಯ 

ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 

ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಪ್ರಸಾರ ವಿಭಾಗ 

ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರ ವ್ಯವ 
ಆರ್ . ಎಸ್ . ಮಲ್ಲೇಶಪ್ಪ ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 

ರೂಪಾಂತರ - ಲೇಖನಗಳಿಗೆ ಮೂಲಕೃತಿ 
ಪ್ರಕಾಶಕರು 

ಕಾರರ ಅನುಮತಿ ಪಡೆದಿರಬೇಕು. ಸ್ತ್ರೀ 
ಹೆಚ್ . ಬಿ. ಗಂಗಾಧರಯ್ಯ 

ಕೃತ ಲೇಖನನದ ಪ್ರಕಟಣೆಗೆ ಸಿದ್ದ ಗಂಗಾ 

ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
* * * * 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಮುದಕರು 

ರಿಗೆ ಆದ್ಯತೆ ಕೊಡಲಾಗುವುದು. 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

“ ಸಂಪಾದಕರು ” 
ಈ ಪ್ರಕಟಣೆಯ ಸ್ಥಳ 

“ ಸಿದ್ದಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ |... ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 
ಚಂದಾ ವಿವರ 

- ತುಮಕೂರು ಜಿಲ್ಲೆ , 
ವಾರ್ಷಿಕ ಚಂದಾ 20 - 00 ರೂ . | ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ | 
ಅಜೀವ ಸದಸ್ಯತ್ವ 201 - 00 ರೂ 

ಸಿದ್ದಗಂಗಾ 


NAMMA 


ಸಂಪಾದಕೀಯ 
ಪುಣ್ಯ ಸ್ಮರಣೆ 

ಉಪಕಾರ ಮಾಡಿದವರನ್ನು ಸ್ಮರಿಸಿಕೊಳ್ಳುವುದು ಸುಸಂಸ್ಕೃತಿಯ ಲಕ್ಷಣ ; 
ಸಂಸ್ಕಾರದ ಪ್ರತಿಕ್ರಿಯೆ " ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು' ಋಣಿಯೋ 
ನಾವು ; ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನ ಗಣಿಯೊ ” ಎನ್ನು 
ತದೆ ಕವಿವಾಣಿ ಉಂಡಊಟಕಂಡನೋಟ ಬಾಳನ್ನು ಬೆಳೆಸಿದ ಜೀವಸತ್ವಗಳು. 
ಉಪ್ಪಿ ನ – ಮುಪ್ಪಿನತನಕ ನೆನೆ ಎನ್ನುತ್ತದೆ ಗಾದೆ ಮಾತು. ' ನಾವು' ನಾನಾ 
ಗುವಲ್ಲಿ ಅನೇಕ ಶಕ್ತಿಗಳು, ವ್ಯಕ್ತಿಗಳ ಶ್ರಮದ ದುಡಿಮೆಯಿರುತ್ತದೆ. ಅದಕ್ಕಾಗಿಯೇ 
ಹಿರಿಯರನ್ನು ನೆನೆದು ಕಿರಿಯರು ಮುನ್ನಡೆಯಬೇಕೆನ್ನುವುದು. ಲೋಕ ಜೀವನಕ್ಕೆ 
ಬೆಲೆಬರುವುದು ಎಲ್ಲರಿಂದಲ್ಲ , ಎಲ್ಲೋ ಕೆಲವರಿಂದ, ಆ ಕೆಲವರ ತ್ಯಾಗದ ಫಲವಾಗಿ , 
ಆ ಕೆಲವರಲ್ಲಿ ತಪಸ್ವಿಗಳು, ರಾಜಕಾರಣಿಗಳು , ಸಮಾಜ ಸುಧಾರಕರು, ಕವಿಗಳು , 
ಕಲಾವಿದರು, ವಿಜ್ಞಾನಿಗಳು, ಇರಬಹುದು. ಅವರೆಲ್ಲ ವರ್ಗಭೇದ ಕಾಲಭೇದ ದೇಶ. 
ಭೇದ, ಭಾಷಾಭೇದಗಳನ್ನು ಮೀರಿ ಬೆಳೆದವರಾಗಿರುತ್ತಾರೆ. ಅಂಥವರು. ವಸುದೈವ 
ಕುಟುಂಬಿಗಳು. ಅಂಥವರ ಮಾತು ಮಂತ್ರ , ಅಂಥವರು ನಡೆದುದೇ ದಾರಿ , ನಿಂದುದೇ 
ಪುಣ್ಯ ಕ್ಷೇತ್ರ . ಅವರು ಲೋಕ ಜೀವನವನ್ನು ಶ್ರೀಮಂತಗೊಳಿಸುವ 
ಸಲುವಾಗಿಯೇ ಬರುತ್ತಾರೆ , ಇರುತ್ತಾರೆ, ನಿಯಮ ವಿಧೇಯರಾಗಿ ನಡೆಯುತ್ತಾರೆ. 
ಲೋಕಬದುಕು ಒಂದು ಕಲೆ ಎಂಬುದನ್ನು ತೋರಿಸುತ್ತಾರೆ. ಕಲೆಗಳ ಕಲೆ ಜೀವನ? 
ವೆಂದು ಬಾಳುತ್ತಾರೆ. ತಾವು ಆರಿಸಿಕೊಂಡ ಕಾರ ಕ್ಷೇತ್ರಕ್ಕೊಂದು ಚಿರಂತನ ಮೌಲ್ಯ . 
ವನ್ನು ತಂದು ಕೊಡುತ್ತಾರೆ. ತಮ್ಮ ಹಿಂದು ಮುಂದುಗಳನ್ನು ಬಲ್ಲವರಾದ ಅವರು 
ತಾವು ಕಂಡುದಕ್ಕೆ ಕಾರುಣ್ಯವನ್ನು ತುಂಬಿ ದೊಡ್ಡ ದನ್ನಾಗಿಸುತ್ತಾರೆ. ತಾವು ಇಲ್ಲಿ 
ಬಂದು ಸಂದು ಹೋದರೂ ಸದಾ ಜೀವಂತಜ್ಯೋತಿಗಳಾಗಿ ಪ್ರಕಾಶಿಸುತ್ತಾರೆ. ಆಧು 
ನಿಕ ವಿಚಾರವಾದಿಗಳೂ ತಲೆದೂಗುವಂತೆ ತಮ್ಮ ವ್ಯಕ್ತಿತ್ವದ ಬಳಗನ್ನು ಬೆಳಗುತ್ತಾರೆ. 
ಪೂಜ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳು ಇಂಥವರು. 
- ಪೂಜ್ಯ ಉದ್ದಾನ ಶಿವಯೋಗಿಗಳು ಶ್ರೀಮಠ ಸಿದ್ದಗಂಗೆಯಲ್ಲಿ ತೊಳಗಿ ಬೆಳಗಿ 
ದವರು; ಇಂದು ಜ್ಯೋತಿರೂಪವಾಗಿ ಬೆಳಗುತ್ತಿರುವವರು . ಅವರ ಲೋಕ ಕಾರುಣ್ಯ 
ದೃಷ್ಟಿ ಅದ್ಭುತವಾದುದು. ರಾಮಕೃಷ್ಣ ಪರಮಹಂಸರ ದಿವ್ಯ ದೃಷ್ಟಿ ಸ್ವಾಮಿ ವಿವೇಕಾ. 
ನಂದರನ್ನು ಸಂಭವಿಸುವಂತೆ ಮಾಡಿತು, ಉದ್ದಾನ ಶಿವಯೋಗಿಗಳ ಕಾರುಣ್ಯ ದೃಷ್ಟಿ 
ಡಾ || ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳನ್ನು ಸಂಭವಿಸುವಂತೆ ಮಾಡಿತು . ಸಿದ್ಧಗಂಗಾ 
ಸಾಣೆಯಲ್ಲಿ ತೇದಗಂಧ ಶ್ರೀ ಶ್ರೀ ಶ್ರೀ ಉದ್ದಾನ ಸ್ವಾಮಿಗಳು; ಗಂಧದ ನರುಗಂಪನ್ನು 
ನಾಡಿಗೆಲ್ಲಾ .. ಬೀರಿದ ಪುಣ್ಯ ಸಮೀರ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು , 
ಜನವರಿ, 1988 

.. 

RG6 7 


ದಿನಾಂಕ 11 . 1 . 1988 ಕ್ಕೆ ಉದ್ದಾನ ಶಿವಯೋಗಿಗಳು ಲಿಂಗೈಕ್ಯರಾಗಿ 47 
ವರ್ಷಗಳು ಸಂದವು. ಆ ನೆನಪಿಗಾಗಿ ಪುಣ್ಯಸ್ಮರಣೆಯ ಕಾರಕ್ರಮಗಳು ಶ್ರೀಮಠದಲ್ಲಿ 
ವೈವಿಧ್ಯ ಪೂರ್ಣವಾಗಿ ಜರುಗಿದವು. 

ಸಂಕ್ರಾಂತಿ ತಮಗೆಲ್ಲ ಶುಭವನ್ನುಂಟು ಮಾಡಲಿ ಎಂದು ಸಿದ್ದಗಂಗಾ ಹಾರೈಸುತ್ತದೆ. 
ಸಿದ್ದಗಂಗಾ ವಾರ್ತಾ ಗೀತಾಜಯಂತಿ 

ವರದಿ- ಪಿ . ಎನ್ . ಚಂದ್ರಶೇಖರಯ್ಯ 
* ತಾ|| 13. 1 .1988 ರಂದು ಸಂಜೆ 6. 30 ರಲ್ಲಿ ಗೀತಾಜಯಂತಿ ಸಮಾರಂಭ 
ಕ್ಷೇತ್ರಾಧ್ಯಕ್ಷರಾದ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ನೇತೃತ್ವ , 
108 ಶ್ರೀ ಶ್ರೀ ವಿಜ್ಞಾನನಿಧಿತೀರ್ಥ ಶ್ರೀ ಪಾದಂಗಳವರು ಮುಳುಬಾಗಿಲು 
ಶ್ರೀ ಪಾದರಾಜ ಮಠಾಧೀಶರ , ಅಧ್ಯಕ್ಷತೆ ಪೂಜ್ಯರು. ತಮ್ಮ ಭಾಷಣದಲ್ಲಿ ಗೀತೆಯ 
ಬಗ್ಗೆ ಮಾತನಾಡುತ್ತ ಶ್ರೀ ಭಗವಾನ್ ಕೃಷ್ಣ ಪರಮಾತನಿಂದ ಮಾನವ ಕುಲ 
ಕೋಟಿಯ ಉದ್ದಾರಕ್ಕಾಗಿಕೊಟ್ಟ ಕೊಡುಗೆ ಶ್ರೀ ಭಗವದ್ಗೀತೆ ” ಅರ್ಜುನನ್ನೂ ನೆಪ 
ಮಾಡಿಕೊಂಡು ಸಕಲ ಮನವ ಪ್ರಪಂಚಕ್ಕೇ ಉಪದೇಶಮಾಡಿದರು ಎಂದರು. ಪೂಜ್ಯರು 
ಮುಂದುವರಿದು ಶ್ರೀ ಮಠದ ಬಗ್ಗೆ ಮತ್ತು ಶ್ರೀ ಶ್ರೀ ಗಳವರ ಬಗ್ಗೆ ಮಾತನಾಡುತ್ತ 
ನಮ್ಮ ಪೂರ್ವಜನ್ಮದ ಪುಣ್ಯ - ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ದರ್ಶನ 
ಮತ್ತು ಶ್ರೀ ಸಿದ್ದಗಂಗಾ ಮಠದ ದರ್ಶನ, ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ 
ಊಟ ಮತ್ತು ವಸತಿಯನ್ನು ನಿರ್ವಹಿಸಲು ಸಾಧ್ಯವಾಗದು ಆದರೆ ಶ್ರೀ ಶ್ರೀ ಗಳವರು 
ನಡೆಸುತ್ತಿದ್ದಾರೆ. ಸಾಕ್ಷತ್ ಈಶ್ವರನೇ ಈ ಕಾರ್ಯವನ್ನು ನಡೆಸುತ್ತಿದ್ದಾನೆಂದು ನಮ್ಮ 
ಭಾವನೆ ಶ್ರೀ ಶಿವಕುಮಾರಸ್ವಾಮಿಗಳ ಕರ್ತೃತ್ವ ಶಕ್ತಿ ಅನ್ಯಾದೃಶವಾದುದು !.. 

ಧರ್ಮಕರ್ಮ ಸಂಯೋಗವೋ ಎಂಬಂತೆ ಈಗ ನಾವಿರುವ ಮಠ ಪೂರ್ವದಲ್ಲಿ 
ಶೈವ ಸಂಪ್ರದಾಯಕ್ಕೆ ಸೇರಿದ್ದು , ಉದಾರ ಚರಿತರಾದ ಶೈವಸಂಪ್ರದಾಯದ ಸ್ವಾಮಿಗಳು 
ನಮ್ಮ ಪೂರ್ವಿಕರಿಗೆ ಕೊಟ್ಟಿದ್ದು , ಅದರ ಪರಿಣಾಮವೋ ಎಂಬಂತೆ ನಾವು ಈ ದಿವಸ 
ಶ್ರೀ ಸಿದ್ದಗಂಗಾ ಮಠಕ್ಕೆ ಬರುವ ಸುಸದಂರ್ಭ ವದಗಿದೆ ಎಂದು ಭಾವಿಸಿದ್ದೇವೆ, ಎಂಬ 
ಪೂಜ್ಯರ ಭಾವನೆ ಉದಾತ್ತವಾಗಿತ್ತು . 

ಮುಖ್ಯ ಅತಿಥಿಗಳಾಗಿ ಮಾತನಾಡುತ್ತಾ - ಬೆಂಗಳೂರಿನ ಪೂರ್ಣ ಪ್ರಜ್ಞ ವಿದ್ಯಾ 
ಪೀಠ ಸಂಸ್ತುತ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಕೆ. ಹಯವದನ ಪುರಾಣಿಕ್ 
ರವರು ಭಗವದ್ಗೀತೆ ಶ್ರೀ ಕೃಷ್ಣ ಪರಮಾತ್ಮನಿಂದ ಉಪದೇಶ ಪೂರ್ವಕವಾಗಿ ಹೊರ 
ಬಂದ ಕಾರಣ ಸನ್ನಿವೇಶ ಮೊದಲಾದ ಭೂಮಿಕೆಯನ್ನು ಸಷ್ಟವಾಗಿ ವಿವರಿಸಿದರು. 
H ಸ್ವಧರ್ಮೇ ನಿಧನಂಶ್ರೇಯಃ ಅನ್ಯಧರ್ಮೊಭಯವಹಃ || ಎಂಬಂತೆ ಸ್ವಧರ್ಮ 
ಚರಣೆಯನ್ನು ಆಚರಿಸುವಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ ಉಪದೇಶಮಾಡಿದನು 
ಮುಂತಾಗಿ ಉಪನ್ಯಾಸ ಮಾಡಿದರು. 
ಸಿದ್ಧಗಂಗಾ 


ನೀರು 


ಮಾಣಿಕ್ಯ ದೀಪ್ತಿ 
* ಆರೋಗ್ಯ ರಹಸ್ಯ -೩ 

ಮಹಾತ್ಮ ಗಾಂಧಿ 
ಗಾಳಿಯ ತರುವಾಯ ನೀರು ಜೀವನದ ಅಗತ್ಯಗಳಲ್ಲಿ ಇನ್ನೊಂದು. ಗಾಳಿ 
ಯಿಲ್ಲದೆ ಹೇಗೆ ಕೆಲವು ನಿಮಿಷಗಳಿಗಿಂತ ಹೆಚ್ಚು ಬದುಕಲಾರೆವೋ ಹಾಗೆಯೇ ನೀರಿ 
“ ಲ್ಲದೆ ಕೆಲವು ದಿನಕ್ಕಿಂತ ಹೆಚ್ಚು ಇರಲಾರೆವು . ಆದ್ದರಿಂದ ಗಾಳಿಯ ಹಾಗೆಯೇ 
ನೀರನ್ನೂ ಸಹ ಪ್ರಕೃತಿ ನಮಗೆ ಯಥೇಚ್ಛವಾಗಿ ಒದಗಿಸಿದೆ. ನೀರೇ ಇಲ್ಲದ ಮರು 
ಭೂಮಿಯಲ್ಲಿ ಮನುಷ್ಯ ಇರಲಾರ . ಆದುದರಿಂದಲೆ ವಿಸ್ತಾರವಾದ ಮರಳುಗಾಡುಗಳು 
ನಿರ್ಜನ ಪ್ರದೇಶಗಳಾಗಿಯೇ ಉಳಿದಿವೆ . 

ಆರೋಗ್ಯವಾಗಿರಬೇಕಾದರೆ ಪ್ರತಿಯೊಬ್ಬನೂ ೨೪ ಗಂಟೆಗಳಲ್ಲಿ ೫ ಸೌಂಡು 
ನೀರನ್ನಾಗಲಿ ಬೇರೆ ದ್ರವಾಹಾರವನ್ನಾಗಲಿ ತೆಗೆದುಕೊಳ್ಳಬೇಕು. ಕುಡಿಯುವ ನೀರು 
ಶುದ್ಧವಾಗಿರಬೇಕು. ಅನೇಕ ಸ್ಥಳಗಳಲ್ಲಿ ಶುದ್ಧವಾದ ನೀರು ಸಿಗುವುದೇ ಕಷ್ಟ . ಬಾವಿಯ 
ನೀರನ್ನು ಕುಡಿಯುವುದರಲ್ಲಿ ಯಾವಾಗಲೂ ಅಪಾಯವಿದೆ. ಆಳವಿಲ್ಲದ ಭಾವಿಗಳೂ 
ಇಳಿಯುವ ಭಾವಿಗಳೂ ನೀರು ಕುಡಿಯಲು ತೀರಾ ಅಯೋಗ್ಯ, ನೀರಿನ ಬಣ್ಣ ರೂಪು 
ರುಚಿ, ಯಾವುದರಿಂದಲೂ ಅದರ ಪರಿಶುದ್ಧತೆ ತಿಳಿಯುವದಿಲ್ಲ; ಅದೇ ತೊಂದರೆ . 
ಕಣ್ಣಿನಿಂದ ನೋಡುವುದಕ್ಕೂ ರುಚಿಗೂ ಏನೂ ಅಪಾಯವಿಲ್ಲವೆಂದು ತೋರುವ ನೀರು 
ವಿಷವೇ ಆಗಿರಬಹುದು. ಅರಿಯದ ಭಾವಿಯ ನೀರನ್ನೂ ಅಪರಿಚಿತನ ಮನೆಯ ನೀರನ್ನೂ 
ಕುಡಿಯಬಾರದೆಂಬ ಹಳೆಯ ಸಂಪ್ರದಾಯ ನಿಜವಾಗಿಯೂ ಅನುಕರಣೀಯ 
* ಬಂಗಾಲದಲ್ಲಿ ಹೆಚ್ಚು ಕಡಿಮೆ ಪ್ರತಿ ಮನೆಯಲ್ಲೂ ಒಂದು ನೀರಿನ ತೊಟ್ಟಿ ( ಹೌದು) 
ಇರುತ್ತದೆ. ಸಾಮಾನ್ಯವಾಗಿ , ಇವುಗಳ ನೀರು ಕುಡಿಯಲು ಯೋಗ್ಯವಲ್ಲ . ನದಿಯ 
ನೀರೂ ಅನೇಕ ವೇಳೆ, ಅದರಲ್ಲಿಯೂ ದೋಣಿ, ಹರಿಗೋಲು ನಡೆಸುವ ಸ್ಥಳಗಳಲ್ಲಿ 
ಅಥವಾ ದೊಡ್ಡ ನಗರದ ಬಳಿ ಹರಿಯುತ್ತ ಊರಿನ ಬಚ್ಚಲು ನೀರೂ ಕಕ್ಕಸು ನೀರೂ 
ನದಿಗೆ ಸೇರುವ ಕಡೆ, ಸರ್ವಥಾ ಕುಡಿಯಲು ಯೋಗ್ಯವಲ್ಲ. 

ಇಷ್ಟೆಲ್ಲ ನಾನು ಹೇಳಿದರೂ , ಅಶುದ್ದವೆಂದು ಮೇಲೆ ವರ್ಣಿಸಿದಂಥ ನೀರನ್ನೆ . 
ಕುಡಿಯಬೇಕಾಗಿರುವ ಲಕ್ಷಾಂತರ ಜನರಿರುವುದನ್ನು ನಾ ಬಲ್ಲೆ . ಅವರ ಉದಾಹರಣೆ 
ಅನುಕರಣೀಯವೆಂದು ಅರ್ಥವಲ್ಲ. ಪ್ರಕೃತಿ ನಮಗೆ ಸಾಕಷ್ಟು ಶಕ್ತಿ ಸಂಗ್ರಹವನ್ನು 
ಕೊಟ್ಟಿದೆ. ಅದಿಲ್ಲದೆ ಹೋಗಿದ್ದರೆ ಮನುಷ್ಯ ತಾನು ಮಾಡಿದ ತಪ್ಪುಗಳಿಂದಲೂ , 
ಆರೋಗ್ಯ ನಿಯಮಗಳ ಉಲ್ಲಿ ಂಘನೆ ಯಿಂದಲೂ ಎಂದೋ ನಾಶವಾಗಿ ಈ ಭೂಮಿ 
ಯಿಂದ ಮಾಯವಾಗಬೇಕಾಗಿತ್ತು . 
ಜನವರಿ, 1988 


ಪ್ರಕೃತ, ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ನೀರಿನ ಪಾತ್ರವೇನು ಎಂಬುದು 
ನಮ್ಮ ವಿಷಯ . ನೀರು ಸ್ವಚ್ಛವೆ ಅಲ್ಲವೆ ಎಂಬ ಸಂದೇಹವಿರುವಲ್ಲಿ ಕುಡಿಯುವ 
ಮುನ್ನ ನೀರನ್ನು ಕಾಯಿಸಬೇಕು. ಎಂದರೆ, ವಾಡಿಕೆಯಾಗಿ ಪ್ರತಿಯೊಬ್ಬನೂ ತಾನು 
ಕುಡಿಯುವ ನೀರನ್ನು ತನ್ನ ಸಂಗಡಿ ಇಟ್ಟುಕೊಂಡಿರಬೇಕು ಎಂದಾಯಿತು. ಭಾರತದಲ್ಲಿ 
ಅನೇಕ ಸನಾತನಿ ಹಿಂದೂಗಳು, ಸಾಂಪ್ರದಾಯಿಕ ಭಾವನೆಗಳ ದೆಸೆಯಿಂದ ಪ್ರಯಾಣ 
ಕಾಲದಲ್ಲಿ ನೀರು ಕುಡಿಯುವುದಿಲ್ಲ. ರಿಯದವರು ಮತದ ಹೆಸರಿನಲ್ಲಿ ಮಾಡುವ 
ಕೆಲಸವನ್ನು ಅರಿತವರು ಆರೋಗ್ಯಕ್ಕಾಗಿ ಖಂಡಿತವಾಗಿಯೂ ಮಾಡಬಹುದು. 

ಶ್ರೀ ವಾಣಿ ( 5 ನೇ ಪುಟದಿಂದ) 

ಇಂದಿನ ಪರಿಸ್ಥಿತಿ ಯನ್ನವಲೋಕಿಸಿದರೆ ನಿರಾಶಾಮಯ ವಾತಾವರಣವೇ - 
ಸರ್ವತ್ರ ವ್ಯಾಪಕವಾಗಿದೆ. ಯಂತ್ರ ನಾಗರಿಕತೆಯು ಧನಿಕರನ್ನು ಮತ್ತಷ್ಟು ಧನಿಕ 
ರನ್ನಾಗಿಯೂ ದರಿದ್ರರನ್ನು ದಟ್ಟ ದರಿದ್ರರನ್ನಾಗಿಯೂ ಮಾಡುತ್ತಿರುವುದರಿಂದ ಅನ್ನ 
ಬಟ್ಟೆಗಳ ಹಾಹಾಕಾರವು ಹೆಚ್ಚಿ , ಬಡತನ ಸಮಸ್ಯೆಯೊಂದು ಪೆಡಂಭೂತವಾಗಿ ನಿಂತಿದೆ. 
ಸಾಮಾಜಿಕ ಸ್ಥಾನಮಾನಗಳಿಗಾಗಿ ಭೀಕರ ಕಲಹಗಳುಂಟಾಗಿ ಜೀವನ ಜರ್ಜರಿತ. 
ವಾಗಿದೆ. ಆಸುರೀ ಶಕ್ತಿಯ ಪ್ರಭಾವವು ಕರಾಳಸ್ವರೂಪವನ್ನು ಹೊಂದಿ ಎಲ್ಲೆಲ್ಲಿಯೂ 
ಅನ್ಯಾಯ, ಅಸತ್ಯ , ಹಿಂಸೆ , ಕೊಲೆ, ತುಳಿತ, ಗೊಂದಲ, ಅಸಮಾಧಾನಗಳು 
ತಾಂಡವವಾಡುತ್ತಿವೆ. ಅಸ್ತವ್ಯಸ್ತ ಪರಿಸ್ಥಿತಿಯಿಂದ ಜೀವನವು ಕಸಿವಿಸಿಯಾಗಿ ತೃಪ್ತಿ 
ಗಾಗಿ , ಶಾಂತಿಗಾಗಿ ಹಾತೊರೆಯುತ್ತಿದೆ. ಶಾಂತಿ ಸ್ಥಾಪನೆಯು ಅತ್ಯವಶ್ಯವಾಗಿ 
ಆಗಬೇಕಾಗಿದೆ, 

ಜಗತ್ತಿನ ರಾಜಕೀಯ ಧುರೀಣರುಗಳ , ರಾಷ್ಟ್ರ ನಾಯಕರುಗಳ, ಸಮಿತಿಗಳನ್ನು 
ರಚಿಸಿ, ಅಲ್ಲಿ ತರ್ಕ ವಿತರ್ಕಗಳು ನಡೆದು ಖಂಡನ ಮಂಡನಗಳು ಜರುಗಿ ಶ ೦ತಿ 
ನಿರ್ಣಯಗಳನ್ನು ಮಂಡಿಸುವುದರಿಂದ ಶಾಂತಿಯು ಸ್ಥಾಪಿತವಾಗುವ ಭರವಸೆಯಿಲ್ಲ. 
ಯಾರು “ ಶಾಂತಿ ಎನ್ನುವ ದಿವ್ಯಮಂತ್ರದ ರಹಸ್ಯವನ್ನರಿತವರಾಗಿ ಅಂತರ್ಬಹಿ 
ಶಾಂತಿಗಳನ್ನಳವಡಿಸಿಕೊಂಡು ಶಾಂತ ಸ್ವರೂಪವಾಗಿರುವರೋ ಅಂಥವರೇ ಶಾಂತಿಯ 
ಸಂದೇಶವನ್ನು ಜಗತ್ತಿಗೆ ಬೀರಿ ೬ರಾಂತಿಯಿಂದ ಪರಿತಪಿಸುತ್ತಿರುವ ಜನತೆಗೆ ಶಾಂತಿ 
ಯನ್ನು ನೀಡಿ, ಶಾಂತಿ ಸಾಮಾಜ್ಯವನ್ನು ಸ್ಥಾಪಿಸಬಲ್ಲರು. ' ಭಾರತವರ್ಷದ ಮಹರ್ಷಿ 
ಗಳು, ಸಾಧುಸಂತರು, ಶರಣರು, ದಾಸರು - ಈ ವರ್ಗದಲ್ಲಿ ಅತ್ಯುನ್ನತವಾದ ಸ್ಥಾನ. 
ವನ್ನು ಗಳಿಸಿದ್ದಾರೆ. 

' ಓಂ ಶ್ಯಾಂತಿರಂತರಿಕ್ಷಂ ಶಾಂತಿಃ | 
ಸೃಥಿವೀ ಶಾಂತಿರಾಪಶ್ಯಾಂತಿ ಓಷಧಯಶ್ಯಾಂತಿಃ 
ವನಸ್ಪತಯಃ ಶಾಂತಿರ್ವಿಚ್ಛೇ ದೇವಾ ಶಾಂತಿಃ ಬಹ್ಮ ಶಾಂತಿಃ 
ಸರ್ವಶಾಂತಿಃ ಶಾಂತಿರೇವಶಾಂತಿಃ ೨೨ 

ಈ ದಿವ್ಯ ಮಂತ್ರವನ್ನು ಜಪಿಸುತ್ತಾ ಬ್ರಹ್ಮಾಂಡವೆಲ್ಲವೂ ಶಾಂತಿ ಸ್ವರೂಪ 
ವಾಗಿರಬೇಕೆಂದು ಆಶಿಸಿದರು. 


ಈ ಪ್ರಗತಿಯ ಪಂಚವರ್ಷ ಸಾಧನೆ ತಂದ ಸಂತಸ 

ಪ್ರಸ್ತುತ ಸರ್ಕಾರಕ್ಕೆ ಐದು ವರ್ಷ ತುಂಬಿತು . ಕಳೆದ ಐದು ವರ್ಷಗಳಲ್ಲಿ 
ಕರ್ನಾಟಕ ಸರ್ಕಾರದ ಕ್ರಿಯಾಶೀಲ, ರಚನಾತ್ಮಕ ನೀತಿಯಿಂದ ಜನಸಾಮಾ 
ನ್ಯರ ಜೀವನದಲ್ಲಿ ಗಣನೀಯ ಪ್ರಮಾಣದ ಪರಿವರ್ತನೆ, ಅಧಿಕಾರ ವಹಿಸಿ 
ಕಾಂಡಂದಿನಿಂದಲೂ ರಾಜ್ಯದಲ್ಲಿ ಸತತವಾಗಿ ಬರಪರಿಸ್ಥಿತಿ, ಆದರೂ ಸರ್ಕಾರ 
ಜನತೆಗೆ ನೀಡಿದ್ದ ಭರವಸೆಗಳಲ್ಲಿ ಬಹುಪಾಲು ಈಡೇರಿವೆ. ಪರಿಣಾಮವಾಗಿ 
ಕರ್ನಾಟಕ ಎಲ್ಲಾ ವಿಧಗಳಲ್ಲೂ ರಾಷ್ಟ್ರದ ಇತರ ರಾಜ್ಯಗಳಿಗೆ ಮಾದರಿ . 
- ಕಡು ಬಡವರ ಜೀವನ ಸುಧಾರಣೆಗೆ ನಿರ್ಧಿಷ್ಟ ಗುರಿಯ ಹತ್ತೆಂಟು ಕಾರ್ 
ಕ್ರಮ , ಅಸಂಘಟಿತ ಕಾರ್ಮಿಕರ ನೆರವಿಗೆ ಆಶಾಕಿರಣ' ರಿಯಾಯಿತಿ ದರದಲ್ಲಿ : 
ಆಹಾರ ಧಾನ್ಯ ಪಡೆಯಲು “ ಹಸಿರುಕಾರ್ಡು, ಶಾಲಾ ಮಕ್ಕಳಿಗೆ ಉಚಿತ ಪಠ್ಯ 

ಪುಸ್ತಕ, ಸಮವಸ್ತ್ರ , ಅನಾಥ ವಿಧವೆಯವರಿಗೆ ಮಾಸಾಶನ, ಕಾರ್ಮಿಕ 
. ಗರ್ಭಿಣಿಸ್ತ್ರೀಯರಿಗೆ ಹೆರಿಗೆ ಭತ್ಯ , ಬಡವರು ಮದುವೆ ಮಾಡುವ ತಾಳಿಭಾಗ್ಯ 

ಸ್ವಚ್ಚ ದಕ್ಷ ಆಡಳಿತಕ್ಕಾಗಿಲೋಕಾಯುಕ್ತ , ಪರಿಶಿಷ್ಟ ವರ್ಗದ ರೈತರಿಗೆ ಗಂಗಾ 

ಕಲ್ಯಾಣ, ಗ್ರಾಮೀಣ ಸಂಪರ್ಕ ಕಲ್ಪಿಸಲು, ಹಳ್ಳಿ ಹೆದ್ದಾರಿ, ಸೇತು ಬಂಧನ 
- ಬರ ಪರಿಸ್ಥಿತಿಯಲ್ಲಿ ದನಕರುಗಳ ರಕ್ಷಣೆಗೆ ಗೋಶಾಲೆ, ನಿತ್ಯದ ಅಗತ್ಯ ಪೂರೈ, . 

ಕೆಗೆ ಸಾಮಾಜಿಕ ಅರಣ್ಯ , ಹಳ್ಳಿ ಹಳ್ಳಿಗೂ ಕುಡಿಯುವ ನೀರು, ಮುಂತಾದ 
ಕಾಠ್ಯಕ್ರಮಗಳ ಅನುಷ್ಠಾನ 
ಈ ವಿವಿಧ ಕಾರ್ಯಕ್ರಮಗಳನ್ವಯ 1986 -87 ರಲ್ಲಿ ನೆರವು ಪಡಿದವರ ವಿವರ ಇಂತಿವೆ 
* ಯಾಜನೆ 

ಫಲಾನುಭವಿಗಳು 
ಹಸಿರು ಕಾರ್ಡು 

31 , 13 , 000 
ಕೇಸರಿ ಮತ್ತು ಕಂದು ಬಣ್ಣದ ಕಾರ್ಡ್‌ಗಳು 49 , 97 , 000 
ಉಚಿತ ಪಠ್ಯ ಪುಸ್ತಕ ಸಮವಸ್ತ್ರ 

70 , 00 , 000 
ವಿಧವಾ ಮಾಸಾಶನ 

3, 64 , 000 
ಕಾರ್ಮಿಕ ಗರ್ಭಿಣಿಸ್ತ್ರೀಯರಿಗೆ ಹೆರಿಗೆ ಭತ್ಯ 

2² 09 , 000 
ರೈತ ಸಮುದಾಯಕ್ಕೆ ನಾರು ಕೋಟಿರುಪಾಯಿಗಳ ಹೆಚ್ಚು ರಿಯಾಯಿತಿ, 

ಒಣ ಬೇಸಾಯ ಅಭಿವೃದ್ಧಿ , ಕೈಗಾರಿಕೆಗಳ ಬೆಳವಣಿಗೆಗೆ ಹಾಸ ನೀತಿ, ತೀವ್ರ 
ಯ ಗ್ರಾಮೀಣಾಭಿವೃದ್ಧಿಯ ಕಾವ್ಯ ಪ್ರಗತಿಗೆ ಯಾಜನಾ ಆಯಾಗದಿರಿಂದ ಪ್ರಶಂಸೆ. 


ಜನವರಿ , 1988 


11 


1th 


ಪ್ರಗತಿಯ ಪಂಚವರ್ಷ: 

ಮಹಾತ್ಮ ಗಾಂಧಿಯ ನಿಯ ಕನಸಾದ ಪಂಚಾಯಿತಿ ರಾಜ್ಯ ವ್ಯವ 
ಸ್ಟೆಯನ್ನು ಕಾರರೂಪಕ್ಕೆ ತಂದಶ್ರೇಯಸ್ಸು , ಹಳ್ಳಿ ಹಳ್ಳಿಗೆ ಅಧಿಕಾರದ 
ವಿಸ್ತರಣೆ, ಮತದಾನದ ವಯಾಮಿತಿಯಲ್ಲಿ ಇಳಿತ , ಯುವಶಕ್ತಿಗೆ ಹೊಸ 
ಚಾಲನೆ, ಮಹಿಳೆಯರು ದಲಿತ ವರ್ಗಕ್ಕೆ ವಿಶೇಷ ಪ್ರಾತಿನಿಧ್ಯ , ಪ್ರಗತಿಪರ ಕಾವ್ಯ 
ಗಳಲ್ಲಿ ಜನತೆಯ ಸಹಭಾಗಿತ್ವದ ಸುವರ್ಣಯುಗ, ಕರ್ನಾಟಕದ ರಾಜಕೀಯ 
ಇತಿಹಾಸದಲ್ಲಿ ಹಾಸ ಅಧ್ಯಾಯ, ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ 
ರಾಜ್ಯದ ಸಂಪತ್ತಿನ ಸಮಾನ ವಿತರಣೆಗೆ ಸಾಕ್ಕ ಅವಕಾಶ . 

ಪಕ್ಷ ತಿಯಪಕೋಪದ ನಡುವೆಯೂ ಉತ್ತಮ ಜೀವನ ನಿರ್ಮಾಣಕ್ಕಾಗಿ 
ಚು ನಿಷ್ಟೆಯ ನಿರಂತರ ಪ್ರಯತ್ನ : 

ಕರ್ನಾಟಕ ವಾರ್ತೆ 6 


With Best Compliments From : 


M / s Rajakamal Fire Works 
19 , B . H . Road , ARSIKERE- 573 103 Karnataka. 
Manufacturers of : 


Quality FANCY FIRE WORKS . 
Regular fire works Exhibitors in 


SIDDAGANGA JATRA 
Contact : Offi, Ph - 325 , Factory -8722 Resi-8733 


12 | 


ಸಿದ್ದಗಂಗಾ 


ಶ್ರೀ ಶ್ರೀಗಳವರು 

ಸಂಗಮದಲ್ಲಿ : 


ವರದಿ:- ಬಿ . ವೀರಭದ್ರಯ್ಯ ಎಂಎ. ಬಿ . ಇಡಿ , ಸಹ ಸಂಪಾದಕರು , ಸಿದ್ದಗಂಗಾ' 


ದಿನಾಂಕ 15 -1 .88 ರಂದು ಕಾಡಲ ಸಂಗಮದಲ್ಲಿ ಒಂದು ಅಭೂತ ಪೂರ್ವ 
ಸಮಾರಂಭ. ಪ್ರಪ್ರಥಮವಾಗಿ ಶರಣರಮೇಳ ಜರುಗಿತು. ಬಸವಣ್ಣನವರು ನಡೆದಾಡಿದ 
ಭಾಮಿಯನ್ನು ಸ್ಪರ್ಶಿಸಿ ಬಸವ ಬಂಧುಗಳು ರೋಮಾಂಚಿತಗೊಂಡರು. ಬಸವ 
ಪರಿಸರದ ಗಂಧಗಾಳಿಯಲ್ಲಿ ವಚನಸೌರಭವನ್ನು ಬೆರಸಿ ಬೇಕಾಗದಂತೆ ಬೆಳೆದರು. 
ಅಂದಿನ ಬೃಹತ್ ಜನಸ್ತೋಮವನ್ನೂ ಕಂಡ ಕಣ್ಣುಗಳು ಧನ್ಯವಾದುವು. ಸಮಾರಂಭದ 
ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ ಪರಮ ಪೂಜ್ಯ 
ಡಾ!! ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಮಾತುಮನ 
ವಾಗುವಂಥ ಸಮಯ . ಜನಸ್ತೋಮದ ಶಾಂತಿ ಸಹನೆಗಳು ಪ್ರಶಂಸಾರ್ಹ, ಸಂಘಟಕರ 
ಶ್ರಮಸಾರ್ಥಕವಾಗಿದೆ. ಬಸವ ಚೇತನ ಇಂದು ದಳದಳವಾಗಿ ಅರಳಿರುವುದನ್ನು ಕಂಡಾಗ 
ಆನಂದವಾಗುತ್ತದೆ. ಜಗತ್ತು ಕಂಡ ಸಮಗ್ರ ಕ್ರಾಂತಿಯ ಮೂಲಪುರುಷ ಭಗವಾನ್ 
ಬಸವಣ್ಣ , ಅಂತಹ ಮತ್ತೊಬ್ಬ ಮಾನವತಾ ವಾದಿಯನ್ನೂ ಕಂಡಿಲ್ಲ ಈ ಲೋಕ. 
ಅದ್ಭುತ ದಾರದರ್ಶಿ, ಮಹಾದಾರ್ಶನಿಕ, ಮಾನವತ್ವದ ದೇವರೂವಾರಿ ಬಸವಣ್ಣ . 
ಲೋಕ ತಾರಕ ಮೂರ್ತಿ, ಕಾಯಕ - ದಾಸೋಹಗಳ ಮೂಲಕ ಸ್ವಾಭಿಮಾನ 
ನಿರಹಂಕಾರಗಳನ್ನು ಬಿತ್ತಿ ಬೆಳೆದ ದೇವಕೃಷಿಕ. ಎಲ್ಲರನ್ನೂ ಸಮಾನವಾಗಿ ಕಂಡು 
ಗೌರವಿಸಿದ ಮಹಾನುಭಾವ, ಶತ್ರುಗಳೂ ಮೆಚ್ಚುವಂತೆ ಮಹೋನ್ನತಿಯನ್ನು ಸಾಧಿಸಿದ 
ಶರಣಶ್ರೇಷ್ಟ, ಸಮಾಜ ಆ ಪುಣ್ಯ ಪುರುಷನ ತತ್ವಗಳನ್ನು ಅರಿತು ಬಾಳಬೇಕು, ಕಾಡಲ 
ಸಂಗಮ ಲಿಂಗವಂತಧರ್ಮಗಳ ಪುಣ್ಯಕ್ಷೇತ್ರ . ವರ್ಷಕೊಮ್ಮೆ ಇಲ್ಲಿ ಬಸವತತ್ವಾಭಿ 
ಮಾನಿಗಳು ಸಮಾವೇಶಗೊಳ್ಳುವಂತೆ ರೂಪಿಸಿದ ಶರಣಮೇಳದ ಯೋಜನೆ ನಿಜಕ್ಕೂ 
ಶ್ಲಾಘನೀಯ ” ಎಂಬುದಾಗಿ, ಪೂಜ್ಯ ಮಾತೆಮಹಾದೇವಿಯವರ ಸತ್ಯ ವನ್ನು 
ಮೆಚ್ಚು ನುಡಿದರು. ಬಸವಮಂಟಪದ ಶಿಲಾನ್ಯಾಸ ಹಾಕಿದರು. ಸಮ್ಮೇಳನ 14 , 15 ,16 
ಮೂರುದಿನಗಳು ನಡೆದು ದಾಖಲೆಯನ್ನು ನಿರ್ಮಿಸಿತು. 
ಗದಗದಲ್ಲಿ: - ದಿನಾಂಕ 18- 1 : 88 ರಂದು ಬಳಿಯಿರುವ ನರೇಗಲ್ ಸಮೀಪದ 
ಹಾಲಕೇರಿ ಪುಣ್ಯಗ್ರಾಮದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪೂಣ್ಯಾರಾಧನಾ 
ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ ಪರಮ ಪೂಜ್ಯ 
ಡಾ || ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು (C ಬಸವಣ್ಣನವರು ಕೊಟ್ಟ ಜೀವನ 
ಸಂದೇಶ ಸಾರ್ವಕಾಲಿಕ, ಸಾರ್ವತ್ರಿಕ ಮೌಲ್ಯ ವುಳ್ಳದ್ದಾಗಿದೆ. ಇವನಾರವ ಇವನಾರವ 
ಇವನಾರವ ಎಂದೆನ್ನದಂತೆ ಬಾಳಿದ ಭಗವಾನ್ ಬಸವಣ್ಣನವರು ಇವನಮ್ಮವ 
ಇವನಮ್ಮವ ಇವನಮ್ಮವನೆಂದು ಬಾಳಿದರು. ಅವರ ತತ್ವಗಳನ್ನಿ೦ದು ಮರೆತಿದ್ದೇವೆ. 


ಜೀವನವನ್ನು ಅವ್ಯವಸ್ಥೆಗೊಳಗು ಮಾಡಿಕೊಂಡಿದ್ದೇವೆ. ಧರ್ಮ ಜೀವವಿರೋಧಿಯಲ್ಲಿ 
ಎಂಬುದನ್ನು ಬಸವಣ್ಣನವರು ತೋರಿಸಿ ಕೊಟ್ಟಿದ್ದಾರೆ. ವ್ಯಕ್ತಿಯ ಉದ್ಧಾರದಲ್ಲಿ 
ಸಮಾಜದ ಉದ್ದಾರವಿದೆ ಎಂಬುದನ್ನು ಆಚರಿಸಿ ತೋರಿಸಿದ್ದಾರೆ. ಮಠಮಾನ್ಯಗಳು 
ಬಸವತತ್ವ ಪ್ರಚಾರ ಕಾರವನ್ನು ಗ್ರಾಮೀಣ ಬಂಧು ಭಗಿನಿಯರಿಗೆ ಮುಟ್ಟುವಂತೆ 
ಕೈಗೊಳ್ಳಬೇಕು. ಶರಣ ಸಾಹಿತ್ಯಕ್ಕಾಗಿ ದುಡಿದಿರುವವರೆಲ್ಲರೂ ಗೌರವಾರ್ಹರು, 
ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸುಮಾರು ಐವತ್ತು ಸಹಸ್ರ ಭಕ್ತಾದಿಗಳು 
ಬಸವ ವಚನಾಮೃತವನ್ನು ಅಭ್ಯಾಸ ಮಾಡುವ ಸಂಕಲ್ಪ ಮಾಡಬೇಕು” ಎಂಬುದಾಗಿ 
ಆಶೀರ್ವಚನ ನೀಡಿದರು . 


ಪ್ರಕಟಣೆ 


ಜಾತ್ರೆ ಮತ್ತು ಶ್ರೀ ಸಿದ್ದಗಂಗಾ ಮಠ 
ಜಾತೀಯತೆಯ ವಿರುದ್ಧ ಸಿಡಿದೆದ್ದು ಭಾರತದ ಐಕ್ಯತೆಗೆ ಶ್ರಮಿಸಿ ಸಕಲ 
ಜೀವಾತ್ಮರಿಗೆ ಲೇಸನೇ ಬಯಸಿದ ಸಮಗ್ರ ಕ್ರಾಂತಿಗೆ ಮೂಲ ಪುರುಷರಾದ 
ಶ್ರೀ ಬಸವದರ್ಶನ, 16 - 2 - 1988 ಮಂಗಳವಾರ ರಾತ್ರಿ 10 ಗಂಟೆಗೆ ಮಹಾ. 
ಶಿವರಾತ್ರಿ ಜಾಗರಣೆಯ ಪ್ರಯುಕ್ತ ಶ್ರೀ ಮಠದ ವಸ್ತು ಪ್ರದರ್ಶನದಲ್ಲಿ ಐತಿಹಾಸಿಕ. 

“ ಜಗಜ್ಯೋತಿ ಬಸವೇಶ್ವರ' ' ನಾಟಕವನ್ನು ಅಭಿನಯಿಸಲಾಗುತ್ತದೆ. 
ಕಲಾವಿದರು :- ಶ್ರೀ ಸಿದ್ದಲಿಂಗೇಶ್ವರ ನಾಟಕ ಮಂಡಲಿ, ಶ್ರೀ ಸಿದ್ದಗಂಗಾ ಮಠ. 

ಮಹಾಪೋಷಕರು : - ತ್ರಿವಿಧದಾಸೋಹಮೂರ್ತಿಗಳಾದ ಪರಮ ಪೂಜ್ಯ 
ಡಾ || ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ರಾಜ್ಯದಾದ್ಯಂತ ಇನ್ನಾರಕ್ಕೂ 
ಹೆಚ್ಚು ಪ್ರದರ್ಶನಗಳನ್ನು ನೀಡಿ ಮೆಚ್ಚುಗೆಗಳಿಸಿದೆ. 

ಭಕ್ತಾದಿಗಳು, ಅಭಿಮಾನಿಗಳು, ಹಿತೈಷಿಗಳು ಮತ್ತು ರೈತಬಾಂಧವರು 
ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕವನ್ನು ವೀಕ್ಷಿಸಿ ತಮ್ಮ ಜೀವನವನ್ನು 
ಉದಾತ್ತಗೊಳಿಸಿ ಕೊಳ್ಳಬೇಕಾಗಿ ವಿನಂತಿ. . 

ಸಂಚಾಲಕರು . 


- ಶ್ರದ್ಧಾಂಜಲಿ 

ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರೂ , ದೇಶಪ್ರೇಮಿಗಳೂ , 
ಮಹಾತ್ಮಗಾಂಧೀಜಿಯವರ ಅನುಯಾಯಿಗಳೂ ಗಡಿನಾಡು ಗಾಂಧಿ ಎಂದೇ 
ಪ್ರಸಿದ್ದರಾಗಿದ್ದ ಖಾನ್ ಅಬ್ದುಲ್ ಗಫಾರ್ ಖಾನ್‌ರ ನಿಧನಕ್ಕೆ ಸಿದ್ದಗಂಗಾ ” 

ಸಂತಾಪವನ್ನು ವ್ಯಕ್ತ ಪಡಿಸುತ್ತ , ದಿವಂಗತರ ಆತ್ಮಕ್ಕೆ ದಯಾಮಯನು 
ಈ ಶಾಂತಿಯನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತದೆ. 


ಶ್ರೀ ಉದ್ದಾನ ಶಿವಯಾಗಿಗಳು 


ವಿದ್ವಾನ್ . ಕೆ. ಎಂ . ರೇವಣಸಿದ್ದಯ್ಯ ಎಂ .ಎ , ನಿವೃತ್ತ ಪ್ರಾಚಾರ್ಯರು. 

ಮಹಾತ್ಮರಂ ನೆನೆವುದೇ ಘನ ಮುಕ್ತಿ ಪದಂ ಶಿವಾಧವಾ? ಎಂದರು 


ಶಿವಾನುಭವ ಚಕ್ರವರ್ತಿ ಶ್ರೀ ಮಗ್ಗೆ ಯ 
ಮಾಯಿದೇವರು, ಅಂಥಹ ಮಹಾತ್ಮರ 
ಪಂಕ್ತಿಗೆ ಸೇರುವ ಶ್ರೀ ಉದ್ದಾನ ಶಿವಯಾ 
ಗಿಗಳು ಮಹಾ ಪವಾಡವನ್ನು ತಾರಿಸಿದ 
ತಪಸ್ವಿಗಳು. ಕ್ರಿ .ಶ. 15 ನೇ ಶತಮಾನದಲ್ಲಿ 
ಸಿದ್ಧ ಪುರುಷರಾದ ಶ್ರೀ ಗಾಸಲ ಸಿದ್ದೇಶ್ವ . 

ರರ ತಪೋನುಷ್ಟಾನಗಳಿಂದ ಪವಿತ್ರವಾಗಿದ್ದು 
ತದನಂತರ ಕ್ಷೇತ್ರಕ್ಕೆ ದಯಮಾಡಿಸಿದ ನಿರಂಜನ ಜಂಗಮ ಸಾರ್ವಭೌಮ ಶ್ರೀ ತೋಂ 
ಟದ ಸಿದ್ಧಲಿಂಗೇಶ್ವರರ ತಪಸ್ವಿನಿಂದ ಪುನೀತವಾದ ಶ್ರೀ ಕ್ಷೇತ್ರ ಉದ್ದಾನ ಶಿವಯೋಗಿಗಳು 
ಹಾಸಿದ ಜ್ಞಾನಾನ್ನ ದಾಸಾಹದ ಮಹಾ ಜೈಾತಿಯಿಂದ ಬೆಳಗಿ ಲಾಕ ಪ್ರಸಿ 
ದಿಗೆ ಬರಲು ಕಾರಣವಾಗಿರುತ್ತದೆ. ಶ್ರೀ ಉದ್ದಾನ ಶ್ರೀ ಗಳು ಮಹಾಸಿದ್ಧಹಸ್ತರು 
ಅವರು ಒಂದೇ ಒಂದು ಓಡಿನಲ್ಲಿ ತಾವೇ ಶ್ರೀ ಕಾಳಪ್ಪನವರ ಸಹಾಯದಿಂದ ( ಮುಂದೆ 
ಶ್ರೀ ದೇಗುಲ ಮಠದ ಸ್ವಾಮಿಗಳಾದ ಶ್ರೀ ಮಹಾಲಿಂಗ ಸ್ವಾಮಿಗಳು ಈಗ ಲಿಂಗೈಕ್ಯ 
ವಾಗಿರುತ್ತಾರೆ. ಸಿದ್ದಪಡಿಸಿದ ಮಾತ್ರೆಗಳನ್ನು ಇಟ್ಟು ಕಾಂಡಿರುತ್ತಿದ್ದರು. ಅವುಗಳಲ್ಲಿ 
ಹೆಸರು ಕಾಳಿಗಿಂತ ಸ್ವಲ್ಪ ಸಣ್ಣ ಗಾತ್ರದ ಮತ್ತು ಅದಕ್ಕಿಂತ ಸ್ವಲ್ಪ ದಪ್ಪಗಾತ್ರದವುಗ 
* ಳಾಗಿರುತ್ತಿದ್ದವು. ಪ್ರಾತಃ ಕಾಲದಲ್ಲಿ ಬಂದು ಸಾಲಾಗಿ ಹಳೆ ಮಠದಲ್ಲಿ ಬೇರೆ ಬೇರೆ 
ರೋಗಪೀಡಿತರಾದವರು ನಿಲ್ಲುತ್ತಿದ್ದರು. ಶೀತಜ್ವರ, ಹೊಟ್ಟೆ ನಾವು, ಆಮಶಂಕೆ ಬೇಧಿ 
ಮಾದಲಾದ ಎಲ್ಲಾ ತರಹದ ರಾಗಗಳಿಗಾ ಆ ಪಾತ್ರೆಯಲ್ಲಿದ್ದ ಬೇರೆ ಬೇರೆ ಗಾತ್ರದ 
ಆ ಮಾತ್ರೆಗಳನ್ನು ಆಶೀರ್ವದಿಸಿ “ ಸಿದ್ದಲಿಂಗ?' ಎಂದು ಹೇಳಿ ಆ ಎಲ್ಲಾ ರಾಗಿಗಳಿಗಾ 
ಕಾಡುತ್ತಿದ್ದರು, ಕೆಲವರಿಗೆ ಜೇನು ತುಪ್ಪದಲ್ಲಿ ಕೆಲವರಿಗೆ ಬೆಣ್ಣೆಯಲ್ಲಿ ಮತ್ತೆ ಕೆಲವರಿಗೆ 
ತುಪ್ಪ ಹೀಗೆ ಬೇರೆ ಬೇರೆ ಅನುಪಾನಗಳ ಜಾತ್ರೆ ಸೇವಿಸಲಿಕ್ಕೆ ಹೇಳಿ ಕಾಡುತ್ತಿದ್ದರು, 
ಒಂದು ಸಂಜೆ ಐದು ಘಂಟೆಯ ವೇಳೆಯಲ್ಲಿ, ಯಥಾಪ್ರಕಾರ ರಾಗಿಗಳಿಗೆ ಮಾತ್ರೆ 
ಯನ್ನು ಕಾಡುತ್ತಿದ್ದರು. ಆ ಸಮಯದಲ್ಲಿ ಸಂದರ್ಶನಕ್ಕಾಗಿ ಬಂದಿದ್ದ ಶ್ರೀ ಅನಂತರಾ 
ಮನ್ ಮೈಸೂರು ರಾಜ್ಯದ ಸಚಿವರು ಇವರು ಆಗಾಗ್ಗೆ ಶ್ರೀ ಶಿವಯೋಗಿಗಳ 
ಜನವರಿ , 1988 

13 


ದರ್ಶನಕ್ಕೆ ಬರುತ್ತಿದ್ದರು. ಒಂದೇ ತರಹದ ವಿಭಿನ್ನ ಗಾತ್ರದ ಮಾತ್ರೆಗಳನ್ನು ಬೇರೆ 
ಬೇರೆ ಖಾಯಿಲೆಗಳಿಗೆ ಔಷಧಿಯಾಗಿ ಕಾಡುತ್ತಿದ್ದುದನ್ನು ನಾಡಿ ಆಶ್ಚರ್ಯ್ಯದಿಂದ 
ಇದೇನು ಸ್ವಾಮಿಜೀ ಒಂದೇ ಪಾತ್ರೆಯಲ್ಲಿರುವ ಒಂದೇ ಜಾತಿಯ ಮಾತ್ರೆಯನ್ನು 
ಎಲ್ಲಾ ತರಹದ ಖಾಯಿಲೆಗಳಿಗಾ ಔಷಧಿಯಾಗಿ ಕಾಡುತ್ತಿದ್ದೀರಿ ಎಂದು ಕೇಳಿದಾಗ 
ಇದೆಲ್ಲಾ ಶ್ರೀ ಸಿದ್ದಲಿಂಗನ ಕೃಪೆ ಪರಮಾತ್ಮನ ಅನುಗ್ರಹ ಎಂದು ಹೇಳಿದ್ದನ್ನು ಕೇಳಿ 
ಮಹಾ ಸಿದ್ದ ಹಸ್ತ ತಮ್ಮದೆಂದು ಉದ್ಗರಿಸಿದರು 

- ಶ್ರೀ ಶಿವಯೋಗಿಗಳ ಬಗ್ಗೆ ಅಂದಿನ ಮೈಸುಾರು ರಾಜ್ಯದ ದಿವಾನರಾಗಿದ್ದ ಸರ್ 
ಮಿರ್ಜಾ ಇಸ್ಮಾಯಿಲ್ ಅವರು “ ಎ ಹೀ ಅಭ್ಯಾ ಸನ್ಯಾಸೀ ಹೈ ” ಎಂದಿದ್ದರು. ಶ್ರೀ 
ಮಠದಲ್ಲಿರುವ ಸಂಸ್ಕೃತ ಪಾಠಶಾಲೆಯ ವಾರ್ಷಿಕೋತ್ಸವದ ಸಮಯದಲ್ಲಿ ಅಂದಿನ 
ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಆಮಂತ್ರಿತರಾಗಿ ಬಂದಿದ್ದರು. 
ಸಮಾರಂಭ ಮುಗಿದ ಮೇಲೆ ಹಳೆ ಮಠದಲ್ಲೇ ಇದ್ದ ಶ್ರೀ ಉದ್ದಾನ ಶ್ರೀ ಗಳವರ ದರ್ಶನ 
ಮಾಡಿ ಬರಲು ಹಾದರು . ಅಂದಿನ ವೈಭವ ಸಮಾರಂಭದಲ್ಲಿ ಭಾಗಿಗಳಾಗಿ ಶ್ರೀ ಕ್ಷೇತ್ರ 
ದಲ್ಲಿ ನಡೆಯುತ್ತಿರುವ ನಿತ್ಯ ದಾಸಾಹ ಎಲ್ಲಾ ಕಾಮಿನ ಬಡ ವಿದ್ಯಾರ್ಥಿಗಳಿಗೆ ಉಚಿತ 
ವಾದ ಭಾಜನ ಹಾಗಾ ವಸತಿ ಸೌಕರ್ಯಗಳಿಗೆ ಮಾದಲಾದ ಸೇವಾ ಕಾರ್ಯಗಳನ್ನು 
ಕಂಡು ಸುಪ್ರೀತರಾಗಿದ್ದರು. ಶ್ರೀ ಶ್ರೀ ಶಿವಯಾಗಿಗಳನ್ನು ಸಂದರ್ಶಿಸಿ ಆಶೀರ್ವಾದ 
ಪಡೆದು ಹಾರಡುವಾಗ ನನ್ನ ಸಂದರ್ಶನದ ಜ್ಞಾಪಕಾರ್ಥವಾಗಿ ಸೇವೆಯನ್ನು ಮಾಡುವ 
ಇಚ್ಛೆ ಇದೆ, ತಮಗೇನು ಬೇಕು ಹೇಳಿದರೆ ಅಗತ್ಯವಾಗಿ ಮಾಡಿಕೊಡುತ್ತೇನೆಂದು ಬಿನ್ನವಿಸಿ 
ಕಾಂಡರು . ಆ ಸಮಯದಲ್ಲಿ ಅಲ್ಲಿದ್ದ ತುಮಕೂರಿನ ಗಣ್ಯ ವರ್ತಕರುಗಳಾದ ಕೈಲಾಸ. 
ವಾಸಿ ಮಾನ್ಯ ಶ್ರೀ ಕೆಂಪಹಾನ್ನಯ್ಯ ಶ್ರೀ ಸಿದ್ದರಾಮಣ್ಣ ಮುಂತಾದ ಭಕ್ತವೃಂದ 
ಶ್ರೀ ಶಿವಯೋಗಿಗಳು ದಿವಾನರ ಬಿನ್ನಹದಂತೆ ಮಠಕ್ಕೆ ಅಮೃತಮಹಲ್ ಕಾವಲ್‌ನಲ್ಲಿ 
ಜಮೀನು, ಸರ್ಕಾರ ಆಗಿನ ಕಾಲದಲ್ಲಿ ಮಠಗಳಿಗೆ ಕೊಡುತ್ತಿದ್ದ ಫಸ್ಟಗ್ರೇಡ್ ಹಾನರ್ 
ಮುಂತಾದುವುಗಳು ಬೇಕೆಂದು ಕೇಳಹುದೆಂದು ಕಾತುರದಿಂದ ಇದ್ದರು. ಆದರೆ 
- ಶ್ರೀ ಉದ್ದಾನ ಶಿವಯಾಗಿಗಳು ( ದೇನೇನಾಲ್ ಸಿದ್ಧಲಿಂಗೇಶ್ವರ ಹೈ ಆಪ್ 
ಕ್ಯಾದೇತೀ ಸಾಬ್ ಮುಜೇ ?” ಎಂದು ಹೇಳಿದಾಗ ದಿವಾನರಾದಿಯಾಗಿ ಅಲ್ಲಿದ್ದ . 
ವರೆಲ್ಲಾ ಆಶ್ಚರ್ಯದಿಂದ ಸ್ಥಂಬೀ ಭೂತರಾದರು. ಆಶೀರ್ವಾದ ಪಡೆದು ಭಕ್ತರೊಡನೆ 
ಹಿಂದಿರುಗುತ್ತಿದ್ದ ದಿವಾನರು ( ಎ ಅಭ್ಯಾ ಸನ್ಯಾಸಿ ಹೈ ” ಎಂದು ಹೇಳಿದ್ದು ಎಲ್ಲರ 
ಗಮನವನ್ನು ಆಕರ್ಷಿಸಿತು. 


- ಶ್ರೀ ಶಿವಯೋಗಿಗಳು ಮಹಾತ್ರಿಕಾಲ ಜ್ಞಾನಿಗಳು, ಇಟ್ಟರೆ ಶಾಪ ಕೊಟ್ಟರೆ ವರ ? 
ಎನ್ನುವಂಥ ಮಹಾವಾಕ್ ಸಿದ್ಧಿಯನ್ನು ಪಡೆದ ಮಹಿಮಾನ್ವಿತರು, ನಮ್ಮಲ್ಲಿ 


ಸಿದ್ದಗಂಗಾ 


14 


ದೇವಾಲಯಲ ಪ್ರತಿಷ್ಠಾಪನೆ, ಗೃಹಪ್ರವೇಶ ವ್ಯಾಪಾರ ಪ್ರಾರಂಭ ಮಾಡುವುದೇ 
ಮೊದಲಾದ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ಒಳ್ಳೆಯ ದಿವಸಗಳನ್ನು 
ನೋಡಿಸಿ ದಿನ ಸಮಯಗಳನ್ನು ಗೊತ್ತುಪಡಿಸಿಕೊಂಡು ಸಮಾರಂಭಗಳನ್ನು ನಡೆ 
ಸುವ ಸಂಪ್ರದಾಯವಾಗಿರುತ್ತದೆ. ಇಂಥಹ ಶುಭ ದಿವಸಗಳನ್ನೆ ಕೇಳಿ 
ತಿಳಿದು ಕೊಳ್ಳಲಿಕ್ಕಾಗಿ ಭಕ್ತರು ಶ್ರೀ ಶಿವಯೆಯಾಗಿಗಳಲ್ಲಿಗೆ ಬರು ತ್ತಿ ದ್ದ ರು . 
ಅವರು ಶುಭ ದಿವಸ ಸ ಮ ಯ ಬೇಕೆಂದು ಬಿ ಇ ವಿ ಸಿ ದ ತಕ್ಷಣ ಶಿವ 
ಯಾಗಿಗಳು ತಮ್ಮ ನಾಸಿಕದ ಬಲ ರಂದ್ರವನ್ನು ಮುಚ್ಚಿ ಎಡ ರಂದ್ರದಿಂದ ಉಸಿ. 
ರೆಳೆದುಕೊಂಡು, ಕೂಡಲೇ ಶುಭದಿನ ಸಮಯಗಳನ್ನೇ ಹೇಳಿಬಿಡುತ್ತಿದ್ದರು. ಬಹಳಷ್ಟು 
- ಜನ ಮಕ್ಕಳಿಲ್ಲದವರು ಬಂದು ಪ್ರಾರ್ಥಿಸಿಕೊಂಡಾಗ ಆಯ್ತು ಸಿದ್ದಲಿಂಗನ ಕೃಪೆ. 

ಯಿಂದ ಒಳ್ಳೇದಾಗುತ್ತೆ ಎಂದು ಅಪ್ಪಣೆ ಕೊಡಿಸುತ್ತಿದ್ದರು. ಅವರೆಲ್ಲರೂ ಪುತ್ರ 
ಸಂತಾನ ಪಡೆಯುತ್ತಿದ್ದರು. ಸಿದ್ದ ಪುರುಷ , ಮಹಾತಪಸ್ವಿಗಳ ವಾಕ್ ಸಿದ್ದಿ 
ಯನ್ನು ವಿವರಿಸುತ್ತಾ ಒಬ್ಬ ಕವಿ ಹೇಳುವ ಮಾತು. 


ರುಕಣಾಂಪುನರಾದ್ಯಾನಾಂ , ನಾನುರ್ಥಾಸುಥಾವತಿ : 
ಲೌಕಿಕಾನಾಂಷಿ ಸಾಧೂನಾಂ ಅರ್ಥನಾಗನುನರ್ತತೆ : 


- ಅಂದರೆ ಮಹಾತ್ಮರಾದ ಋಷಿ ಮುನಿಗಳ ಬಾಯಿನಿಂದ ಬಂದ ಮಾತಿಗೆ ಅನು 
- ಗುಣವಾಗಿ ವಸ್ತುಗಳು ಸೃಷ್ಟಿಯಾಗುತ್ತವೆ. ಕೆಲಸಗಳು ಅದರಂತೆ ನಡೆದು ಬಿಡು . 
ಇವೆ. ಆದರೆ ಲೌಕಿಕ ಮಾನವರು ಸಿದ್ದವಾಗಿರುವ ವಿಷಯ ಹಾಗೂ ವಸ್ತುಗಳನ್ನು 
ನೋಡಿ ಅದಕ್ಕೆ ಅನುರೂಪವಾದ ಮಾತುಗಳನ್ನು ಹೇಳುತ್ತಾರೆ. ಶಿವಯಾಗಿಗಳ 
ಬಾಯಿಂದ ಬಂದ ಮಾತಿಗೆ ಅನುಗುಣವಾಗಿಯೇ ಎಷ್ಟೋ ಕೆಲಸ ಕಾರ್ಯಗಳು 
ನಡೆದು ಬಿಡುತ್ತಿದ್ದವು ಎನ್ನುವುದು ಅವರನ್ನು ಕಂಡ ಎಲ್ಲರ ಅನಿಸಿಕೆಯಾಗಿತ್ತು 
ಹಾಗೂ ಅನುಭವಕ್ಕೆ ಬಂದಿತ್ತು , ಅವರ ವಿಷಯದಲ್ಲಿ ರುಷಿ ಣಾಂ ಪುನರಾದಾನಾಂ 
ವಾಚಮರ್ಥೋನುಧಾವತಿ ” ಎನ್ನುವ ಕವಿವಾಣಿ ನೂರಕ್ಕೆ ನೂರು ಸಾಲು ಸತ್ಯವಾಗಿ 
ನಡೆದಿರುತ್ತದೆ. ತಾವು ಹತ್ತಿಸಿದ ಜ್ಞಾನಾನ್ನ ದಾಸೋಹದ ಜ್ಯೋತಿ ಸಹಸ್ರ 
ಪಾಲ ಮಿಗಿಲಾಗಿ ಮಹಾ ಪ್ರಭೆಯಿಂದ ಬೆಳಗಿಸಬಲ್ಲ ಕ್ರಿಯಾ ಶಕ್ತಿಯನ್ನು ಹಾಂದಿ 
ರುವ ಮಹಾಚೇತನವನ್ನು ಈ ಮಠದ ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಶಿವ. 
ಯಾಗಿಗಳು ಮಾಡಿದ್ದು ಅವರ ದಿವ್ಯ ಜ್ಞಾನದ ಮಹಾ ಪ್ರಭಾವವನ್ನು ಪ್ರಚುರ 
ಪಡಿಸುತ್ತದೆ. ಅ೦ಥಹ ಮಹಾಶಿವಯಾಗಿಗಳ ದರ್ಶನವೇ ಒಂದು ಮಹಾ ಪುಣ್ಯ . 

ಈ ಲೇಖಕನಿಗೆ ಆ ಮಹಾ ಶಿವಯಾಗಿಗಳವರ ದರ್ಶನ ಸೌಭಾಗ್ಯ ಲಭ್ಯವಾಗಲು 
ಆ ಸಮಯದಲ್ಲಿ ಶ್ರೀ ಕ್ಷೇತ್ರದ ವಿದ್ಯಾರ್ಥಿಯಾಗುವ ಸುಕೃತ ದೊರತದ್ದು ಪೂರ್ವ 
ಜನ್ಮದ ಪುಣ್ಯದ ಫಲವೇಸರಿ. 


ಜನವರಿ , 1988 


15 


ದೂರವಾಣಿ : 27866 

ಸ್ಥಾಪನೆ: 1943 
ದಿ ವೀರಶೈವ ಸಹಕಾರ ಸಂಘ ನಿ., 
ಸೆಂಟ್ರಲ್ ಕೋ ಆಪರೇಟಿವ್ ಹೋಲ್ಸೇಲ್ ಸೈನ್ಸ್ ) 
* ಅಪರ್ಣ ಕಾಂಪ್ಲೆಕ್ಸ್ ” ಸುಭೇದಾರ್ ಛತ್ರ ರಸ್ತೆ 

- ಬೆಂಗಳೂರು- 560009 . 


> ವ್ಯವಹಾರ ಸಗಟು ಬಳಕೆದಾರರ ಸಂಘ ಮತ್ತು ಶಾಖೆಗಳ ಮೂಲಕ 

ದಿನ ನಿತ್ಯ ಬಳಕೆ ಪದಾರ್ಥಗಳನ್ನು ಕಡಿಮೆ ದರದಲ್ಲಿ 
ಸಗಟು ಮಾರಾಟ ಶಾಖೆ ಮತ್ತು ಚಿಲ್ಲರೆ ಮಾರಾಟ 

ಶಾಖೆಗಳ ಮೂಲಕ ವಿತರಣೆ. 
- ಗ್ರಾಹಕರ ಮನೆಗಳಿಗೆ ಸರಬರಾಜು ವ್ಯವಸ್ಥೆ ಮಾಡ 

ಲಾಗುವುದು. 
* 1983 - 84ನೇ ಸಾಲಿನಲ್ಲಿ ಷೇರು ಬಂಡವಾಳ 

ಸದಸ್ಯರಿಂದ ರೂ . 399 ,810 

ಸರ್ಣಾರದಿಂದ ರೂ . 3, 47 , 800 
* ಸದಸ್ಯರ ಸಂಖ್ಯೆ : 5414 . 

ಸಗಟು ಮತ್ತು ಚಿಲ್ಲರೆ ಮಾರಾಟ ( 1983 - 84 ) ರೂ . 4 .47 ಕೋಟ 

ಆಪದ್ಧನ ರೂ . 161 ,595 , 
* ಇತರೆ ನಿಧಿ ರೂ . 5 ,33812, 
* 1983 - 84 ರಲ್ಲಿ ನಿವ್ವಳ ಲಾಭ ರೂ . 1. 32 ಲಕ್ಷ 
* `ಸದಸ್ಯರಿಗೆ ಸೌಲಭ್ಯಗಳು : 

1 ) ಕೊಳ್ಳುವ ಪದಾರ್ಥದ ಮೇಲೆ ಶೇ . 2 ರಿಯಾಯಿತಿ. 

2 ) ಷೇರಿನ ಮೇಲೆ ಶೇ . ಡಿವಿಡೆಂಡ್ . 
ಮಾನ್ಯ ಸದಸ್ಯರು ಮತ್ತು ಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ 
ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ 21 ಶಾಖೆಗಳು ಮತ್ತು 
ವಿಜಯನಗರದ ಬಡಾವಣೆಯಲ್ಲಿ ಒಂದು ಡಿಪಾರ್ಟಮೆಂಟ್ ಸ್ಕೋರ್. 
ಬಿ, ಎಸ್. ಪರಮಶಿವಯ್ಯ , ಎಂ. ಎ , ಎಸ್. ಎಂ . ಷಣುಕಾಠಾಧ್ಯ , ಬಿ. ಎ , 
ಅಧ್ಯಕ್ಷರು 

ಪ್ರಧಾನ ವ್ಯವಸ್ಥಾಪಕರು 


CA 


ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ವಿಚಾರಗಳು - ೧ 


ಶ್ರೀ ಹೆಚ್ , ಮಹಾಲಿಂಗಪ್ಪ , 


ಪ್ರಸ್ತುತ ಶಿಕ್ಷಣ ಕ್ಷೇತ್ರಕ್ಕೆ ಅನುಭವ ಮತ್ತು ಚಿಂತನೆಗಳ ಮೂಲಕ ಅನೇಕ 
ಪಾಶ್ಚಾತ್ಯ ಶಿಕ್ಷಣ ತಜ್ಞರು ಮತ್ತು ಭಾರತೀಯ ಶಿಕ್ಷಣ ತಜ್ಞರು ತಮ್ಮದೇ ಆದ 
ಕಾಣಿಕೆಯನ್ನು ನೀಡಿದ್ದಾರೆ. ಇವರಲ್ಲಿ ಕೆಲವು ಪ್ರಮುಖ ಶಿಕ್ಷಣ ತಜ್ಞರುಗಳ ಶೈಕ್ಷ 
ಣಿಕ ವಿಚಾರಗಳನ್ನು ತಿಳಿಯೋಣ ಮೊದಲು ಪಾಶ್ಚಾತ್ಯ ಶಿಕ್ಷಣ ತಜ್ಞರ ವಿಷಯ 
ಗಳನ್ನು ತಿಳಿದು ಆನಂತರ ನಮ್ಮ ಭಾರತೀಯ ಶಿಕ್ಷಣ ತಜ್ಞರ ವಿಷಯಗಳನ್ನು 
ತಿಳಿಯಲು ಪ್ರಯತ್ನ ಪಡೋಣ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ನಮ್ಮ ಶಿಕ್ಷಣ 
ಪದ್ದತಿಯನ್ನು ವಿಮರ್ಶೆ ಮಾಡುವ ಸಂದರ್ಭಗಳು ಬಂದರೂ ಬರಬಹುದು. ಇದ 
ರಿಂದ ಶಿಕ್ಷಣ ನೀಡುವ ಜವಾಬ್ದಾರಿ ಹೊತ್ತ ನಾವು ಯಾವ ದಿಕ್ಕಿನಲ್ಲಿ ಮುಂದೆ 
ಸಾಗಬಹುದು ಎಂಬ ಅರಿವು ನಮ್ಮಲ್ಲಿ ಮೂಡಲು ಬಹುದು. 

ಶಿಕ್ಷಣ ತಜ್ಞರೆನಿಸಿಕೊಾಂಡವರ ಅನುಭವ, ಸಾಧನೆ, ಶ್ರಮ , ಶಕ್ತಿ ಸಾಮರ್ಥಗಳು 
ಎಂತಹವು ? ಅವರುಗಳ ಸ್ವಭಾವವೇನು ? ಎಂದು ತಿಳಿಯ ಬೇಕಾದರೆ 
ಅವರ ಜೀವನದ ಹಿನ್ನೆಲೆ, ಸಾಧನೆ, ಹಿರಿಮೆ ಗರಿಮೆಗಳನ್ನು ಸಾಕ್ಷ್ಯವಾಗಿ ತಿಳಿಯು 
ವುದು ಅವಶ್ಯ . ಯಾರಾದರು ಏನಾದರೂ ಉತ್ತಮ ಕೆಲಸವನ್ನು ಮೂಡಬೇಕಾ 
ದರೆ ಅದರಲ್ಲಿ ಅವರಿಗೆ ಕನಿಷ್ಠ ಅರ್ಹತೆಗಳಾದರಾ ಇರಲೇಬೇಕು ಅಂತಹವರು ಮಾತ್ರ 
ಆ ಕಾರ್ಯವನ್ನು ಚೆನ್ನಾಗಿ ಮಾಡಬಲ್ಲರು ಎಂಬ ಅರಿವು ನಮ್ಮಲ್ಲಿ ಮಾಡುವುದು 
ಸಹ ಅವಶ್ಯ ಇದಕ್ಕೆ ಶಿಕ್ಷಣ ತಜ್ಞರೆನಿಸಿಕಾಂಡವರ ಜೀವನ ಚರಿತ್ರೆಯನ್ನು ಮೊದಲು 
ಸಾಕ್ಷ್ಯವಾಗಿ ತಿಳಿಯಲು ಪ್ರಯತ್ನ ಮಾಡಾಣ. ಈ ದೃಷ್ಟಿಯಲ್ಲಿ ರಾಸಾ ಎಂಬ 
ಶಿಕ್ಷಣ ತಜ್ಞನ ಜೀವನ ಹಿನ್ನೆಲೆ ಮತ್ತು ವಿಚಾರಗಳನ್ನು ಮಾದಲಿಗೆ ತಮ್ಮ ಮುಂದೆ 
ಇಡಬಯಸುತ್ತೇನೆ. 

ಶಿಕ್ಷಣ ತಜ್ಞ ರಾಸಾನ ಜೀವನ ದರ್ಶನ- ೧ 
ರಾಸಾ ಮಹಾಶಯನ 1717 ರಲ್ಲಿ ಯಾರೋಪಿನ ಜೆನೀವದಲ್ಲಿ ಜನಿಸಿದನು . ಈ 
ತನ ಪೂರ್ಣ ಹೆಸರು ಜೀನ ಜೇಕ್ಷ ರಾಸಾ ಎಂದು. ಈತನು ಹುಟ್ಟಿದ ಒಂದು ವಾರ 
ದಲ್ಲಿಯೇ ತಾಯಿಯನ್ನು ಕಳೆದುಕೊಂಡನು. ಈತನ ತಂದೆ ಪ್ರಸಿದ್ದ ಗಡಿಯಾರ ವ್ಯಾಪ 
ರಿಯಾಗಿದ್ದು , ಆಗಾಗ್ಗೆ ಪ್ಯಾರಿಸ್ಸಿಗೆ ಹಾಗಿಬರುತ್ತಿದ್ದನು . ಮುಂದೆ ಮತೀಯ ಭಿನ್ನ 
ತೆಗಳ ಕಾರಣಕ್ಕಾಗಿ ಅಲ್ಲಿಯೇ ನೆಲೆಸಿದನು. ರಾಸಾ ತನ್ನ ಪ್ರೀತಿಯ ಸಾದರತ್ತೆಯ 
ಆಶ್ರಯದಲ್ಲೇ ಇದ್ದು ಬಾಲ್ಯವನ್ನು ಕಳೆಯಬೇಕಾಯಿತು. 


ಜನವರಿ, 1988 


17 


ಚಿಕ್ಕವನಿರುವಾಗ ತನ್ನ ವೇಳೆಯ ಹೆಚ್ಚಿನ ಭಾಗವನ್ನು ಕಥೆ ಕಾದಂಬರಿಗಳನ್ನು 
ಓದುವುದ ಲ್ಲೇ ಕಳೆಯುತ್ತಿದ್ದ. ಶಾಲೆಯ ಓದಿನ ಬಗ್ಗೆ ಬೇಸರಗೊಾಂಡ ಈತನು ಒಬ್ಬ 
ಉದ್ದಿಮೆದಾರನ ಕೈಕೆಳಗೆ ವೃತ್ತಿಯನ್ನು ಪ್ರಾರಂಭಿಸಿದ. ವೃತ್ತಿಗೆ ಹಾಂದಾಣಿಕೆ 
ಯಾಗದೆ ಮನೆಬಿಟ್ಟು ಅಲೆಮಾರಿ ಜೀವನ ನೆಡೆಸಿ ಕೆಲವು ದುಶ್ಚಟಗಳನ್ನು ಬೆಳೆ 
ಸಿಕಾಂಡನು . 
. ಆದರೆ ಈ ಸಮಯದಲ್ಲಿ ಅವನು ನಿಸರ್ಗ ಪ್ರೇಮ , ಸೌಂದಯ್ಯಾರಾಧನೆ 
ಸಂಗೀತಪ್ರೇಮ, ಸ್ಪಷ್ಟವಾದ ನಿಖರವಾದ ಮತ್ತು ನೇರವಾದ ವಿಚಾರಾದಿತ್ವವನ್ನು 
ಮೈಗೂಡಿಸಿ ಕೊಂಡಿದ್ದನು. ತನ್ನ 29 ನೇ ವಯಸ್ಸಿನಲ್ಲಿ ಪ್ಯಾರಿಸ್ಸಿಗೆ ಹೋಗಿ ಜೀವ 
ನದ ಬಹು ಭಾಗವನ್ನೆಲ್ಲ ಅಲ್ಲಿಯೇ ಕಳೆದನು. 

ಒಬ್ಬ ಕ್ಯಾಥೋಲಿಕ್ ಪಂಥದ ಗುರುವಿನಿಂದ ಪ್ರೇರಣೆ ಹೊಂದಿದ , ರೂಸೋ 
ಕ್ಯಾಥೋಲಿಕ್ ಪಂಥದ ಅನುಯಾಯಿಯಾದನು, ಇದೇ ಪಂಥದ ಮೆಡಂ ಡಿ. ವಾರೆನ್ಸ್ 
ಎಂಬ ತರುಣಿಯ ಸಹಯೋಗದಿಂದ ತನ್ನ ಆಧ್ಯಾತ್ಮಿಕ ವಿಚಾರಗಳಿಗೆ ಒಂದು 
ನೆಲೆಗಟ್ಟುನ್ನು ಕಂಡುಕೊಂಡನು , ಮುಂದೆ ಆಕೆಯೇ ಈತನ ಬಾಳ ಸಂಗಾತಿಯ 
ಆದಳು .. 

ತನ್ನ ಅಲೆಮಾರಿ ಜೀವನದ ಪ್ರಭಾವದಿಂದ ಪ್ರಪಂಚ ಜ್ಞಾನದ ವೈಶಾಲ್ಯತೆ - 
ಯನ್ನು ಕಂಡುಕೊಂಡಿದ್ದನು. ಈತನು ಪ್ರಬುದ್ದನಾಗುವ ವೇಳೆಗೆ ಪ್ರಾನ್ಸ್ ದೇಶ 
ವನ್ನು 15ನೇಯ ಲೂಯಿ ಆಳುತ್ತಿದ್ದನು. ಆತನ ದಬ್ಬಾಳಿಕೆ, ಅತ್ಯಾಚಾರ ಮತ್ತು 
ಜನವಿರೋಧಿನೀತಿಗಳಿಂದ ಬೇಸತ್ತ ಜನತೆ , ಸಿಡಿದೇಳುವ ಸ್ಥಿತಿಯಲ್ಲಿದ್ದರು ಅಂದಿನ 
ಸ್ಥಿತಿಗತಿ ಗಳ ಬಗೆಗೆ ರೂಸಾ ಆಳವಾಗಿ ಅಭ್ಯಾಸ ಮಾಡಿದ್ದನು. ಮಾಂಟೆಗ್ಯೂ 
ಲೆಬನಿಜ್ , ಲಾಕೆ, ಪೋಪ್ ಮತ್ತು ನಾಲ್ವೇಕ್ ಮುಂತಾದವರ ವಿಚಾರಗಳನ್ನು 
ಮೈ ಗೂಡಿಸಿ ಕೊಂಡಿದ್ದನು. ಡಿಸಾರ್ಟಿಸ್ , ಪಾಸ್ಕಲ್ , ಕೆಪ್ಲರ್‌ ಮತ್ತು ನ್ಯೂಟನ್ 
ಮುಂತಾದವರ ಗ್ರಂಥಗಳನ್ನೋದಿ ಚಿಂತನ ಶಕ್ತಿಯನ್ನು ಬೆಳೆಸಿಕೊಂಡಿದ್ದನು. 

ಹದಿನೆಂಟನೇ ಶತಮಾನದಲ್ಲಿ ಯೂರೋಪಿನ ಧಾತ್ಮಿಕ ಹಾಗೂ ನೈತಿಕ ವಾತಾ 
ವರಣದಲ್ಲಿ ಸಂದಿಗ್ಧ ಸ್ಥಿತಿ ಇತ್ತು . ಶಿಕ್ಷಣ , ಧರ್ಮ ಗುರುಗಳ ಕೈ ಸೇರಿ ಕೇವಲ ಉಚ್ಚ 
ವರ್ಗದ ಜನರ ತುತ್ತು ಎಂದಾಗಿತ್ತು . ಬಡವರಿಗೆ ಶಿಕ್ಷಣ ಸಿಗಂತಾಗಿ ಅವರನ್ನು 
ಅಮಾನುಷವಾಗಿ ಬಳಸಿ ಕೊಳ್ಳಲಾಗುತ್ತಿತ್ತು . ಫ್ರಾನ್ಸಿನಲ್ಲಿ ಇದೇ ಸಾಮಾಜಿಕ 
ಸ್ಥಿತಿ ಇತ್ತು . ಈ ಸಂದರ್ಭದಲ್ಲಿ ಈತನು ಜನ ಜಾಗೃತಿಗೆ ಯೋಗ್ಯವಾದ ಕ್ರಾಂತಿ - 
ಕಾರಿ ವಿಚಾರಗಳನ್ನು ನೀಡಿ ಸಾಮಾಜಿಕ ಬದಲಾವಣೆಗೆ ಹರಿಕಾರನೂ ಆದನು. 

ತನ್ನ ಜೀವಿತ ಕಾಲದಲ್ಲಿ ಮಕ್ಕಳಿಗೆ ಪಾಠ ಹೇಳಿ ಕೊಡುವ ' ಕಾರವನ್ನು 
ಮಾಡುತ್ತಿದ್ದ ಸಂದರ್ಭದಲ್ಲಿ ಶಿಕ್ಷಣದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಬೆಳಸಿ 
ಕೊಂಡನು. ತನ್ನ ಸುಮಾರು 39 ನೇ ವಯಸ್ಸಿನಲ್ಲಿ ಉತ್ತಮ ಬರೆಹಗಾರನೆಂದು 


ಸಿದ್ದಗಂಗಾ 


* 


18 


ಪ್ರಸಿದ್ದಿಯಾದನು , ಈತನ ಅನೇಕ ಉತ್ತಮ ಕೃತಿಗಳನ್ನು ರಚಿಸಿ ಹೋರಾಸಿನಾ 
ದ್ಯಂತ ಪ್ರಖ್ಯಾತಿ ಹೊಂದಿದನು “ ನೈತಿಕ ಅಧಃಪತನದಿಂದ ಶುಚಿತ್ರದೆಡೆಗೆ ಸಾಗಲು 
ವಿಜ್ಞಾನ ಮತ್ತು ಕಲೆಗಳಲ್ಲಿ ಆದ ಪ್ರಗತಿಯು, ಸಹಕಾರಿಯಾಗಿದೆಯೇ : ? ಎಂಬ 
- ಲೇಖನಕ್ಕೆ 'ವಿಜ್ಞಾನ ಪರಿಷತ್ತಿನ ಪಾರಿತೋಷಕವನ್ನು ಪಡೆದನು . ಈತನು ಬರೆದ 
ಸೋಷಿಯಲ್ ಕಾಲಟ್ಯಾಕ್ಸ್ ಮತ್ತು ಎಮೈಲ್ ಎಂಬ ಉದ್ ಗ್ರಂಥವು ಯೂರೋ 

ಪಿನಾದ್ಯಂತ ತುಂಬಾ ಪ್ರಖ್ಯಾತಿ ಪಡೆಯಿತು. ಇದರ ಜೊತೆಗೆ ಇನ್ನು ಅನೇಕ ಗ್ರಂಥ 
- ಗಳನ್ನು ರಚಿಸಿದನು. ಪ್ರಾಚೀನ ಶಿಕ್ಷಣಕ್ಕೆ ಪ್ಲೇಟೋ ಆಚಾರನೆಂದು ಹೇಗೆ ಪ್ರಖ್ಯಾತಿ 

ಹೊಂದಿದ್ದನೋ ಹಾಗೆಯೇ ಆಧುನಿಕ ಶಿಕ್ಷಣಕ್ಕೆ ರೂಸೋ ಪ್ರಾಚಾರ್ಯನೆಂದು 
ಪ್ರಖ್ಯಾತಿ ಹೊಂದಿದ್ದನು. ಸ್ವಾತಂತ್ರ್ಯ , ಸಮಾನತೆ ಮತ್ತು ಭ್ರಾತೃತ್ವ ಪ್ರತಿ - 
* ಯೊಬ್ಬ ಮಾನವನ ಹಕ್ಕು ಎಂದು ಸಾರಿದ ಧೀಮಂತ ವಿಚಾರ ವಾದಿ ರೂಸೋ . 
ಶೈಕ್ಷಣಿಕ ವಿಚಾರಗಳು , 
ರಾಸಾ ಪ್ರಕೃತಿವಾದಿ . ಮಗು ಹುಟ್ಟುವಾಗ ಉತ್ತಮವಾಗಿ ಹುಟ್ಟುತ್ತದೆ. 
ಸಾಮಾಜಿಕ ಪರಿಸರದ ಸಂಪರ್ಕದಿಂದ ಅದರ ಅಸಹಜವಾದ ನಡುವಳಿಕೆಯ ಪ್ರಭಾವ 
ದಿಂದಮಗು ಬೆಳೆಯುತ್ತಾ ಕೆಡುತ್ತದೆ ಆದ್ದರಿಂದ ಶಿಕ್ಷಣವು ನಿಸರ್ಗದೆಡೆಗೆ ಅಥವಾ 
- ಪ್ರಕೃತಿ ಧರ್ಮದೆಡೆಗೆ ಮರಳ ಬೇಕು ಎನ್ನುತ್ತಾನೆ ರಾಸಾ . 

ಶಿಕ್ಷಣವು ಮಕ್ಕಳ ಸಹಜ ಗುಣಕ್ಕೆ ಮತ್ತು ಪ್ರಕೃತಿ ಧರ್ಮಕ್ಕೆ ಅನುಸಾರ 
ವಾಗಿ ಹೊಂದಾಣಿಕೆ ಮಾಡಿಕೊಂಡ ದೃಷ್ಟಿಕೋನ ಹೊಂದಿರಬೇಕು . ಅಂದರೆ 
ಮಕ್ಕಳ ಮನೋಧರ್ಮವನ್ನು ಅನುಸರಿಸಿ ಶಿಕ್ಷಣ ನೀಡಬೇಕು. ವಯಸ್ಕರ ಸಮಾಜದ 
ಮಾನದಂಡ ಹಾಗೂ ಅಭಿಲಾಷೆಗಳಿಂದ ನಿರೂಪಿತವಾದ ಶಿಕ್ಷಣ ಕ್ರಮವನ್ನು ಬಿಡ 
ಬೇಕು. ಕಾರಣ ಮಗುವನ್ನು ಮಗುವಿನಂತೆಯೇ ಗುರುತಿಸಬೇಕೇ ಹೊರತು ಚಿಕ್ಕ 
ಪ್ರಮಾಣದ ಪ್ರೌಢನಂತಲ್ಲ ಎಂಬ ಅರಿವು ಶಿಕ್ಷಣ ನೀಡುವವರಿಗೆ ಇರುವುದು - 
ಅವಶ್ಯಕ. 

ಮಗುವಿನ ಹುಟ್ಟುಗುಣ ಸಹಜ ಪ್ರವೃತ್ತಿ ಗಳಿಗನುಸಾರವಾಗಿ ಅವನಿಗೆ ಶಿಕ್ಷಣ 
ನೀಡಬೇಕೇ ಹೊರತು ತಂದೆ ತಾಯಿಗಳ , ಪೋಷಕರ , ಅಥವಾ ಶಿಕ್ಷಕರ ಆಸೆ 
ಆಕಾಂಕ್ಷೆಗಳಿಗನುಸಾರವಾಗಿ ಅಲ್ಲ ಎಂಬುದನ್ನು ಮನಗಾಣ ಬೇಕು. ಒಂದು ವೇಳೆ 
ಹಾಗೆ ಮಾಡಿದರೆ ಅದು ಮಕ್ಕಳ ಮನೋಧರ್ಮಕ್ಕೆ ವಿರೋಧವಾಗುತ್ತದೆ. ಅದ್ದ . 
ರಿಂದ ಪ್ರಯೋಜನವೂ ಆಗದಿರಬಹುದು. 

ಮಕ್ಕಳಿಗೆ ಗಿಡ, ಮರ , ಸಸ್ಯ , ಪ್ರಾಣಿ, ಆಕಾಶ, ನೀರು, ಗಾಳಿ , ಮುಂತಾದ 
ನಿಸರ್ಗ ವಸ್ತುಗಳೇ ಹೆಚ್ಚು ಅರ್ಥಪೂರ್ಣ, ಮಾನವನ ಅಸಹಜವಾದ ಮತ್ತು 
ಆಧುನಿಕ ನಡುವಳಿಕೆಗಳು ಅಷ್ಟು ಅರ್ಥಪೂರ್ಣವಲ್ಲ. ನಿಸರ್ಗದ ಸಹಯೋಗದಿಂದ 
ಕಲಿಯುವುದೇ ಮಕ್ಕಳಿಗೆ ಹೆಚ್ಚು ಆಕರ್ಷಕ. 
ಜನವರಿ, 1983 

19 


3 


ಸಾಂಪ್ರಾದಾಯಿಕ ಶಿಕ್ಷಣದ ವಿರೋಧಿ ಈತ. ಬಾಹ್ಯ ಜಗತ್ತಿನ ಅಭಿಲಾ. 
ಷೆಗಳಿಗನುಸಾರವಾಗಿ ಮಕ್ಕಳ ಮೇಲೆ ಮೌಲ್ಯಗಳನ್ನು , ವಿಚಾರಗಳನ್ನು , ಬಲವಂ 
ತವಾಗಿ ಹೇರುವುದು ಸಾಧುವಲ್ಲ . ಮಕ್ಕಳೆಂದರೆ ಅವರಲ್ಲಿ ಇಲ್ಲದ್ದನ್ನು - 
ಹೊರಗಿನಿಂದ ತಂದು ತಂಬುವಂತಹ ವಸ್ತುಗಳು ಅಲ್ಲ. ಇದರ ಬದಲು “ ಪ್ರಕೃತಿ 
ದತ್ತವಾಗಿ , ಬಂದ ಮಕ್ಕಳಲ್ಲಿನ ಆಂತರಿಕ ಶಕ್ತಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿ 
ಪಡೆಸುವುದೇ ಶಿಕ್ಷಣ. ” 

ಶಿಕ್ಷಣದ ಸ೦ ಧನಗಳು ಈತನ ಪ್ರಕಾರ ಮೂರು 1 ) ನಿಸರ್ಗ, 2) ಮಾನವ 
ಸಮಾಜ, ಮತ್ತು 3) ವಸ್ತುಗಳ ಸಹಯೋಗ, - ಈ ಮೂರರಲ್ಲಿ ನಿಸರ್ಗದ ಸಹ - 
ಯೋಗದಿಂದಾದ ಕಲಿಕೆಯೇ ಮಕ್ಕಳಿಗೆ ಹೆಚ್ಚು ಅರ್ಥಪೂರ್ಣ ನಿಸರ್ಗದ ಸಹ 
ಯೋಗದಿಂದ ಶಿಕ್ಷಣ ನೀಡಿದ ನಂತರವೇ ಸಾಮಾಜಿಕ ಸಹ ಯೋಗದಿಂದ ಶಿಕ್ಷಣ. 
ಮುಂದುವರಿಯಬಹುದೆಂಬುದೆ ಇವರ ಆಭಿಮತ. ನಿಸರ್ಗ ಮಾನವಗುಣಗಳನ್ನು ಬೆಳೆಸಿ 
ಕೊಂಡ ಮಗುವಿನ ಮೇಲೆ, ಸಾಮಾಜಿಕ ಅನಿಷ್ಠ ಪ್ರಭಾವಗಳು ಆವನ ಮೇಲೆ ಆಷ್ಟು 
ಪರಿಣಾಮ ಬೀರಲಾರವು ಎಂಬದು ಇವರ ಅಭಿಮತ. ಆದ್ದರಿಂದ ಮಾದಲು ದೋಷಿತ 
ಸಮಾಜದಿಂದ ಮಗುವನ್ನು ದೂರವಿರಿಸಬೇಕು. ನಂತರ ಮಗುವಿನ ಸಹಜ ಪ್ರವೃತಿ 
ಗಳಿಗನುಸಾರವಾಗಿ ಶಿಕ್ಷಣ ನೀಡಬೇಕು ಆನಂತರ ನಿಸರ್ಗದ ಸಹಯೋಗದಿಂದ ಶಿಕ್ಷಣ 
ನೀಡಬೇಕು. ತದನಂತರ ಮಾನವ ಸಮಾಜದ ಸಹಯೋಗದ ಪ್ರಭಾವದಿಂದ ಶಿಕ್ಷಣ 
ನೀಡಬೇಕು. ಇದೇ ಈತನ ಶಿಕ್ಷಣದ ತತ್ವ . 
ಗಾಸಾನಿನ ನಿಷೇಧಾತ್ಮಕ ಶಿಕ್ಷಣದ ಕಲ್ಪನೆ 

ಮಕ್ಕಳ ಮನಸ್ಸು ಮತ್ತು ವ್ಯಕ್ತಿತ್ವಗಳನ್ನು ಬೆಳಸುವ ಗುರಿ ಇಲ್ಲದ ಕೇವಲ 
ದೈಹಿಕ ಶಿಕ್ಷಣ ಮತ್ತು ಇಂದ್ರಿಯಗಳಿಗೆ, ತರಬೇತಿ ನೀಡುವ ಶಿಕ್ಷಣವನ್ನು ನೀಷೇ . 
ಧಾತ್ಮಕ ಶಿಕ್ಷಣ ಎಂದು ಈತ ಕರೆದಿದ್ದಾ ನೆ. 
ನಿಜವಾದ ಶಿಕ್ಷಣವೆಂದರೆ ಮಕ್ಕಳ ದೈಹಿಕ ಶಕ್ತಿ ಸಾಮರ್ಥ , ಜ್ಞಾನೇಂದ್ರಿಯ, 
ಮಾನಸಿಕಶಕ್ತಿ ಮತ್ತು ವ್ಯಕ್ತಿತ್ವಗಳೆಲ್ಲವನ್ನೂ ಬೆಳೆಸುವುದೇ ಆಗಿದೆ. 

ಬಾಲ್ಯದಲ್ಲಿ ಮಕ್ಕಳ ಬೌದ್ದಿಕ ಅಂಗಗಳ ಮೇಲೆ ಹೆಚ್ಚಿನ ಒತ್ತಡ ಹಾಕುವ 
ಶಿಕ್ಷಣಕ್ರಮ ವಿರಬಾರದು. ಆಟ, ಪಾಟ, ಮುಂತಾದ ಸಹ ಚಟುವಟಿಕೆಗಳ ಮೂಲಕ 
ಸಂತಾಷದಿಂದ ಕಾಲ ಕಳೆಯುವಂತೆ ಮಾಡಿ ಅವರ ಅನುಭವ ಪ್ರಪಂಚವನ್ನು 
ವಿಸ್ತರಿಸುವ ಶಿಕ್ಷಣ ನೀಡಬೇಕು. ಬಾಲ್ಯದಲ್ಲಿ ಮಕ್ಕಳು ಸಹಜವಾಗಿ ಸಂತೋಷದಿಂದ 
ಕಾಲ ಕಳೆಯುವಂತೆ ಮಾಡಬೇಕೇ ಹಾರತು ಕಾಲ ಉಳಿಸುವ, ಭೌದ್ದಿಕ ಅಂಗಗಳ 
ಮೇಲೆ ವಿಪರೀತ ಒತ್ತಡ ಹಾಕುವ ಕೆಲಸವನ್ನು ಶಿಕ್ಷಣ ಮಾಡಬಾರದು. 

( ಮುದುವರಿಯುತ್ತದೆ) 


20 | 


ಸಿದ್ದಗಂಗಾ 


ಮನವೆಂಬ ಮರ್ಕಟಕ ಮರು ಮಾತುಗಳು 


ಕನ್ನಡ ವರ್ಣಮಾಲೆಯ ಸ್ವರಾಕ್ಷರಾದಿ ಪದ್ಯಗಳು 
- ಕೆ . ಜಿ . ರಂಗಯ್ಯ , ಅಧ್ಯಾಪಕರು ಸಿದ್ದಗಂಗಾ ಜಾನಿಯರ್‌ ಕಾಲೇಜು ತುಮಕೂರು 


ಅ೦ತರಾತ್ಮನನು ದಹಿಸುತ್ತ ನಿನ್ನೊಳ. 
ನಂತ ಮೂರ್ತಿಯನ್ನು ಸೇರ್ಗೊಡದೆ 
ಚಿಂತೆಯಾವರಿಸಲದ ತೊಡೆದು ನೀ 
ಸಂತಸವ ತಾಳು ಎಲೆ ಮನವೆ ! 


ಆಶೆಯೆಂಬುದ ಕಂತ್ಯವಿಲ್ಲವದು ಬೃಹ. 
ದ್ರಾಶಿಯಪ್ಪುದು ಬೆಳೆದು ಅದರಿಂ 
ನಾಶ ತಪ್ಪದು ನಿಜದಿ; ನೀನದ . 
ಕಾಶ್ರಯವನೀಯದಿರು ಎಲೆ ಮನವೆ !! 
ಈಶನನು ಭಜಿಸಿದೊಡೆ ನಿನ್ನಯ . 
ಕೇಶಗಳನರೆ ತಾಸಿನೊಳು ತಾ 
ನಾಶಿಸುವನದರಿಂದ ನೀ ಜಗ. 
ದೀಶನನು ಭಜಿಸು ಎಲೆ ಮನವೆ ! 


ಇಷ್ಟ ಕನು ಗುಣವಾಗಿ ನಡೆಯುತೆ 

Jಷ್ಟ ಕಾರ್ಯಗಳಲ್ಲಿ ತೊಡಗುತೆ 
ಸೃಷ್ಟಿಕರ್ತನ ನೀನು ಮರೆಯುತೆ 
ಕಷ್ಟಗಳನನುಭವಿಸದಿರು ಮನವೆ ! 


ಉರಗ ಗಮನವ ತಾಳದಿರು ನೀಂ ಊರ ಅಂಗಡಿ ಸಾಲ ಮಿಗೆ ಪರ - 
ತುರಗ ವೇಗವ ಧರಿಸದಿರು ವರ ನಾರಿ ಸಂಗದ ಶೂಲವಲ್ಲದೆ, ಜೂಜು 
ಗುರುಗಳಡಿಗಳಿಗೆರಗು ನಿತ್ಯವು 

ಗಾರರ ಮಹಜ್ಜಾಲವೆಂಬೀ ಪಾಪ 
ಉರಗಶಯನನ ಸ್ಮರಿಸುತಿರು ಮನವೆ ! . ಮೂರರ ತಾಪವೇತಕೆ ನಿನಗೆ ಓ ಮನವೆ! 


ಇರುಷಿಗಳಂದದಿ ನೀನು ಜಗದತಿ | ಎಲ್ಲವನು ಬಲ್ಲನವಲ್ಲದೆಯೆ 
ವಿಷಯ ಸುಖಗಳ ತ್ಯಜಿಸು , ಮೇಣ್ ಸರ್ . ಎಲ್ಲೆಡೆಯೊಳಿಹನವನು, ಜಗದ 
ವಿಷಯ ಸಂಗ್ರಹವಿಲ್ಲದೆಯೆ ಅರೆ ನಿ . ಎಲ್ಲ ಜೀವಿಗಳನ್ನು ಸಲಹುವನು ಅವ 
ಮಿಷವನು ಬೀಳ್ಕೊಡದಿರೆಲೆ ಮನನೆ ! ನಿಲ್ಲವೆಂದೆನಬೇಡ ಎಲೆ, ಮನವೆ ! 
ಏಳು, ಎಚ್ಚರಗೊಳ್ಳು ! ನಿನ್ನಯ ಐಶ್ವರ್ಯಗಳಿಗೆಲ್ಲ ಜಗದೊಳಗೆ 
ಬಾಳು ಹಸನಾಗಲಿಕೆ ಶ್ರಮಿಸುತೆ ನಶ್ವರತೆಯೆಂಬುವುದೆ ಗತಿಯಹುದು 
{ ಳು ಜನರೊಳು ಸ್ನೇಹಕೆಳಸದೆ ವಿಶ್ವದೊಳು ತಾ ಶ್ರೇಷ್ಠವೆನಿಸಿಹ ವಿದ್ಯೆ 
ಬಾಳುವೆಯ ನೀ ಸಾಗಿಸಿ ಮನವೆ ! ಶಾಶ್ವತವು ಆರ್ಜಿಸದನನವರತ ಎನ್ನ ಮನವೆ! 
ಒಳ್ಳೆಯವರೊಡನಾಟವಾಡುತೆ ಓ ಮನವೆ ! ನಿ ನೆನೆವ ಆ ದೇವ 
ಕಳ್ಳತನಗಳ ಮಾಡಲೆಳಸದೆ 

ರಾಮನಾದೊಡೆಏನು ? ಅಥವಾ 


ಜನವರಿ , 1988 


ಸುಳ್ಳನುಡಿಗಳನಾಡ ಬಯಸದೆ ! ಕಾಮಾರಿ ಶಿವನಾದೊಡೇನು ? ಬಹು 
ಒಳ್ಳೆಯವ ನೀನಾಗು ಓಮನವೆ ! ನಾಮಧಾರಿಯೋಬ್ಬನೆ ದೇವ ತಿಳಿ ಮಗನೆ 
ಔದಾರ್ಯವೇ ಪರಮಗುಣವರದು ಲಕೆ ತಪ್ಪಿದ ಬಳಿಕ ನೋಟವು 
ಅದಾರ್ಯ ಜನರಲಿ ನೆಲಸುವುದು . ಜಿಂಕೆಯಂದದಿ ಜಿಗಿಯುವುದು , ಅದು 
ಉದಾರತೆಯ ಹೊನಗಾಗಿ ನೀನತಿ ಶಂಕಿಸದು ತಾ ಧಾವಿಸುವ ಮುನ್ನ 
ಉದಾರಿಯೆನಿಸೆನ್ನ ನೆಲೆ ಮನವೆ ! ಕೊಂಕು, ಚಲನೆಗೆಡೆಗೊಡದಿರಲೆ ಮನವೆ ! 


ಶಿಸ್ತು ವ್ಯಕ್ತಿಯಲ್ಲಿ ಅಂತರ್ಗತವಾಗಿರಬೇಕು. 
- ಶಿಸ್ತಿನಿಂದ ಕಾಡಿದ ವ್ಯಕ್ತಿ ಲೋಕಪ್ರಿಯನಾಗುತ್ತಾನೆ. 
ಮಹಾನ್ ವ್ಯಕ್ತಿಗಳ ಸಾಧನೆಗೆ ಶಿಸ್ತು ತಳಪಾಯ . 
ಸ್ವಚ್ಛಂದ ಶಿಸ್ತು ವ್ಯಕ್ತಿಯ ನಿಜರೂಪವನ್ನು ರೂಪಿಸುತ್ತದೆ. 
ತೋರ್ಪಡಿಕೆ ಶಿಸ್ತು ಶಾಶ್ವತವಾದ ಉತ್ತಮ ಅಭ್ಯಾಸ 
ಬೆಳಸದೆ ವ್ಯಕ್ತಿಯನ್ನು ಅಧೋಗತಿಗೆ ಇಳಿಸುತ್ತದೆ. 

ಸ್ತ್ರೀವಾಣಿ 


BAR 
SOAP 
O 
* 
ಜಪ 
ಬಾರ್ 
ಸೋಪ್ 
9ಸಂಚಿ 


ತಮ್ಮ ಬಟ್ಟೆಗಳ 


ಕೇಸರಿ 
ಬಾರ್ 
ಸೊ 


ರವರ 


ಕೇಸ 
ಬಾರ್ 
ಸೋಪ್ 


ಇಲ್ಲ 
ಕನ್ನಡ 


ನೀ೨ 
ಬಾರ್ 


ತಯಾರಕರು: 

ಜಿನೇಂದ್ರ 

ಸೋಪ್ಪ್ಲಾಹ್ಮಲಿ, 
ಇಂಡಸ್ಟ್ರಿಯಲ್ ಎಸ್ಕೇಟ್, ತುಮಕೂರು. 


) 


22 


ಸಿದ್ದಗಂಗಾ 


ಕೈ 
ತುಮಕೂರಿಗೆ 
ಬರುವವರಿದ್ದೀರಾ 
? 
ಹಾಗಿದ್ದರೆ 
ವೈವಿಧ್ಯಮ 


ವಸತಿತಿಂಡಿತಿನಿಸುಗಳನಮ್ಮಈಸಳಗಳಸಹಾನುಗತಿಸಿ 


Nanjundeswaro 


ಹೋಟೆಲ್ಶ್ರೀ 
ನಂಜುಂಡೇಶ್ವರಊಟ 
, 
ವಸತಿ 
ಮತ್ತುಉಪಹಾರ 
ಮಂದಿರ 
,ಜಿ 
. 
ಹೆಚ್ 
, 
ರಸ್ತೆ 
, 
ತುಮಕೂರು 
- 
1 
k 

ದೂರವಾಣಿ8597 
, 
2373 
, 
2577 


Fowl 
, 
Hotel 
Shree 
Na 


ಶ್ರೀ 
ನಂಜುಂಡೇಶ್ವರ 

ಬೇಕರಿತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಸರಿಚಿಕ್ಕಪೇಟೆ 
ತುಮಕೂರು 
- 
1ದೂರವಾಣಿ 
: 
077 


SRIು 


. 


WANJUNOLSWARA 


ಶ್ರೀ 
ನಂಜುಂಡೇಶ್ವರ 
ರೆಸ್ಟೋರೆಂಟ್ತುಮಕೂರಿನಲ್ಲಿ 
ಉತ್ತರ 
ಭಾರತದ 
ಶೈಲಿಯ 
ಊಟಉಪಹಾರಗಳ 
ಶ್ರೇಷ್ಟ 
ದರ್ಜೆಯ 
ಸೋರೆಂಟ್ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
- 
1ದೂರವಾಣಿ 
: 
2677 
. 


ಶ್ರೀ 
ನಂಜುಂಡೇಶ್ವರ 
ಸ್ವೀಟ್ಸ್ಎಲ್ಲಾ 
ವಿಧವಾದ 
ಸಿಹಿ 
ಮತ್ತು 
ಖಾರ 
ತಿಂಡಿ 
ಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಅಶೋಕ 
ರಸ್ತೆ 
ತಮಹರು 
- 
|ದೂರವಾಣಿ 
: 
2077 


VVVVV 


& 
AMMAAAAAAAAWMMAMMAWWWWWWMY000000000 


ಶುದ್ಧ ನಡವಳಿಕೆ 
amminimmmmmmmmmmmmmmmm 

ಬಿ . ಎಸ್ , ಕೃಷ್ಣಮೂರ್ತಿ , ನಂ 5, ಸೀತಾ ವಿಲಾಸ ರಸ್ತೆ , ಮೈಸೂರು-570024, 


ಆದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ವೇಳೆ ನಡವಳಿಕೆಗಳನ್ನು ತಿದ್ದಿಕೊಂಡು 
ಗುಣ ಶೀಲರಾಗಬೇಕು. ಇವರು ಮಾತ್ರವೇ ಅಲ್ಲ ಎಲ್ಲಾ ನಾಗರೀಕರೂ , 
ಪ್ರಗತಿಯ ಆಸಕ್ತಿಯಲ್ಲಿ ನಿಷ್ಠೆಯುಳ್ಳವರೂ ಈ ನಡಾವಳಿಕೆಯನ್ನು ಅನುಸರಿಸಿದರೆ 
ಮೇಲೆಗೆ ಸಹಕಾರಿ. ಏಕೆಂದರೆ ಓರ್ವ ಆ೦ಗ್ಲೀಯ ಲೇಖಕ ಹೇಳಿರುವಂತೆ 
(- Manners makes a man great ” ಎಂಬುವ ನುಡಿ ಸುಳ್ಳಲ್ಲ. ಈ 
ತರಹದ ಸತ್ಸಂಪ್ರದಾಯಗಳು ಮನುಷ್ಯರನ್ನು ಉಚ್ಚಸ್ಥಾನಕ್ಕೇರಿಸಿ ಗೌರವ ತರಿಸು 
ತದೆ. ಇದು ಹಿಂದಿನಿಂದಲೂ ಕ್ರಮವಾಗಿ ಬಂದಿರುವ ಪದ್ದತಿ ! 


ಯಾರೊಬ್ಬರ ನಡುವೆಯಾದರೂ ಸಂಭಾಷಿಸುವಾಗ ಅವರಾಡುವ ಮಾತಿನ 
ಧಾಟಿಯಿಂದ ಅವರು ಎಂಥಾಗುಣಸ್ಥರೆಂದು ಅರ್ಥಮಾಡಿಕೊಳ್ಳುವುದು ಗುಣಗ್ರಾಹಿ . 
ಗಳ ಮಾರ್ಗ ! ಮಾತಿನಧಾಟಿಯಲ್ಲೇ ಅವರು ಉತ್ತಮರೆಂದೂ , ಅವಿವೇಕವುಳ್ಳವ. 
ರೆಂದೋ , ಸಾಮಾನ್ಯವಾಗಿ ಕಂಡುಹಿಡಿಯಬಹುದು. ಜನರು ಒಟ್ಟಾಗಿ ಕಲೆತು 
ವ್ಯವಹರಿಸುವ ಸಂಸ್ಥೆಗಳಾಗಲಿ; ಸಂಘಗಳಾಗಲಿ; ಸಮಾಜ ಕಾರಗಳಾಗಲಿ ; ಮಿತ್ರ . 
ಕೂಟಗಳಲ್ಲಾಗಲಿ ಸೇರಿದಾಗ ಶಿಷ್ಟಾಚಾರಗಳನ್ನು ತಿಳಿದು ಆಚರಿಸಿದರೆ ಗೌರವ 
ಬರುತ್ತದೆ. 


" Politenes Costs nothing instead it may earn 
you much credit ” ಎಂಬುದಾಗಿ ಒಬ್ಬ ಆಂಗೇಯ ಕವಿ ಹೇಳಿದ್ದಾನೆ . 
ಆದ್ದರಿಂದ ವಿನಯವೂ , ಸಭ್ಯತೆಯೂ ಮಾನವರಿಗೆ ಸತ್ಪಲಗಳನ್ನು ಕೊಡುತ್ತವೆ . 
ಒಳ್ಳೆಯ ಗುಣ , ನಡೆತೆಗಳನ್ನು ತೋರ್ಪಡಿಸಲು ಹಣವನ್ನೇನೂ ಖರ್ಚುಮಾಡ 
ಬೇಕಾಗಿಲ್ಲವಷ್ಟೇ ? ಸದ್ಯಣಗಳ ಅನುಷ್ಠಾನದಿಂದ ಎಲ್ಲರ ಅಂದರೆ ಸಾರ್ವಜನಿಕರ 
ಆದರ, ಅಭಿಮಾನಗಳಿಗೆ ಪಾತ್ರರಾಗಬಹುದು. ಶಿಷ್ಟ ಸಂಪ್ರದಾಯಗಳು ಬರೀ ಓದಿ. 
ನಿಂದ ಪ್ರಾಪ್ತವಾಗುವುದಿಲ್ಲ . ಆಚರಣೆಯಿಂದ ಮಾತ್ರವೇ ಇದು ಸಾಧ್ಯ ! ಜನರಲ್ಲಿ 
ಬೆರೆತು, ಅವರಲ್ಲಿ ಬಳಕೆಯಿಂದ ಓಡಾಡಿ, ನಿಮ್ಮ ಭಾವಗಳನ್ನು ತಿಳಿಸಿ, ಅವರಿಂದ 
ಬರುವ ನುಡಿಗಳು ನಿಮಗೆ ಮಾರ್ಗ ಅನುಸರಿಸುವ ದಾರಿ ಏರ್ಪಡುತ್ತದೆ. ಈ 
ಬಗೆಯ ಕ್ರಮ ಆಚರಿಸಲು ನಿಮ್ಮಲ್ಲಿ ಹೆಚ್ಚಾಗಿ ಕಲಿತು ರೂಢಿಸಿಕೊಳ್ಳುವ ಆಶೆ, 
ಉತ್ಸಾಹ ಮತ್ತು ದೃಢಮನಸ್ಸು ಇರಬೇಕು. 


ಸಿದ್ಧಗಂಗಾ 


ಉದಾಹರಣೆಗೆ ಹೇಳುವುದಾದರೆ ಸಾಮಾನು ಕೊಳ್ಳಲು ಒಂದು ಅಂಗಡಿಗೆ ಹೋಗು 
ತೀರಿ. ಬೇಕಾದ ವಸ್ತುವನ್ನು ಹಣಕೊಟ್ಟು ಪಡೆಯುತ್ತೀರಿ, ಹಾಗೆ ಸಾಮಾನು 
ಗಳನ್ನು ಅವರಿಂದ ಕೈಗೆತ್ತಿಕೊಂಡು ಹೊರಡುವಾಗ Thank you ” ಎಂದೋ 
ಅಥವಾ ಸುಮ್ಮನೆ ( Thanks ' ಎಂದೂ ಹೇಳಿದರೆ ಇದಕ್ಕೆ ಹಣ ಕೊಡಬೇ 
ಕಾಗಿಲ್ಲವಷ್ಟೇ ? ಈ ಮಾತಿನಿಂದ ಅಂಗಡಿಯವರಿಗೆ ನೀವೊಬ್ಬ ಸನ್ನಡತೆಯುಳ್ಳ 
ವಿದ್ಯಾವಂತರೆಂದು ಸಂತೋಷಿಸುವರು. ನಿಮಗೆ ದೊಡ್ಡಸ್ಥಿಕೆಯ ಸ್ಥಾನ ಲಭ್ಯವಾ 
ಗುತ್ತದೆ ಮತ್ತು ನೀವೊಬ್ಬರು ನಾಗರೀಕರೆನ್ನಿ ಸುತ್ತೀರಿ. ನಿಮ್ಮಲ್ಲಿ ಅವರಿಗೆ ಗೌರವ , 
ಅಭಿಃ ರ್ಸಡುವುದು. ಈ ಶಿಷ್ಟಾಚಾರಗಳಿಂದ ಮಹತ್ತರ ಬೆಲೆಯುಂಟು. 

ಇನ್ನೊಂದು ನಿದರ್ಶನಕ್ಕೆ ನೀವೊಬ್ಬರು ಅಧಿಕಾರಿಯನ್ನೊ , ಮಿತ್ರನನ್ನೋ 
ಸಂ ಸುತ್ತೀರಿ, ಆಗಸಮಯವರಿತು : ಗುಡ್ ಮಾರ್ನಿಂಗ್ ; ಗುಡ್ ನೂನ್; ಗುಡ್ 
ಈವಿನಿಂಗ್ ಅಥವಾ ಗುಡ್ ನೈಟ್ ಎಂದು ವಂದಿಸಿದರೆ ಆ ಸಂಧಿಸಿದ ವ್ಯಕ್ತಿಗಳಿಗೆ 
ನಿಮ್ಮ ಸದ್ದು ಣ ಸ್ವಭಾವಕ್ಕೆ ಸಂತೋಷಿಸದೆ ಇರಲಾರರು. ಹೀಗೆ ಅವರಿಗೆ ಗೌರವ 
ಸಲ್ಲಿಸಿದರೆ ನಿಮಗೆ ಹೋಗುವಗಂಟಾದರೂ ಏನು ? ಇದು ಶುದ್ಧ ನಡವಳಿಕೆಗಳ 
ನೀ ಗೆ ಸೇರುವುದಿಲ್ಲವೇ ? 


ಪರಿಚಿತರಾದ ಹಿರಿಯರಿಗೆ, ಗುರುಗಳಿಗೆ ನಿಮಗಿಂತಲೂ ವಯಸ್ಸಿನಿಂದ 
ದೊ ವರಿಗೆ ಅವರು ಎದುರಿಗೆ ಬಂದಾಗ, ನೀವುಪ್ರೀತಿಯಿಂದ ನಿಮ್ಮ ಕೈ ಜೋಡಿಸಿ 
• ನಮಸ್ತೆ ಅಥವಾ ನಮಸ್ಕಾರ ” ಎಂದು ಕೈಮುಗಿದಾಗ ನಿಮಗೆ ನಷ್ಟವಾಗು 
ವುದಾದರೂ ಏನು? ನೀವು ಮಾಡುವ ಸಂಪ್ರದಾಯದ ಶುದ್ಧ ನಡವಳಿಕೆಗಳಿಗೆ 
ಆ ಹಿರಿಯರಿಂದ ನಿಮ್ಮಲ್ಲಿ ಪ್ರೀತಿ, ಅಭಿಮಾನ, ಆದರ ಮೂಡುತ್ತವೆ. ನಿಮ್ಮನ್ನು 
ಗೌರವಾನ್ವಿತರೆಂದು ತಿಳಿದು ಸಂತೋಷಿಸುತ್ತಾರೆ . ಇವು ಶಿಷ್ಟಾಚಾರಗಳಾದರೂ 
ಬೆಲೆಯಲ್ಲಿ ಅಧಿಕವೆಂದೇ ಹೇಳಬಹುದು. 


ಈ ತೆರನಾದ ಸಾಂಕೇತಿಕ ಶಬ್ದ ಅಥವಾ ವಾಕ್ಯಗಳಿಂದ , ಕೂಟಗಳಲ್ಲಿ 
ಬೆರೆತಾಗ ಪರಿಚಿತರಾದವರ ಮೇಲೆ - ಇಂದ್ರಜಾಲ ' ದಂತೆ ಪರಿಣಾಮ ಬೀರುತ್ತದೆ. 
ಇದರಿಂದ ಕೆಲವು ವೇಳೆ ನಿಮ್ಮಲ್ಲಿ ರವಭಾವ ಮೂಡಿಬಂದು, ನಿಮಗೆ ಬೇಕಾ 
ಗುವ ಇಷ್ಟ ಸಿದ್ಧಿಗಳು ದೊರಕುವುದರಲ್ಲಿ ಸಂದೇಹವಿಲ್ಲ . 

ಪುರುಷರಾಗಲಿ, ಸ್ತ್ರೀಯರಾಗಲಿ ಅಪರಿಚಯಸ್ತರೊಡನೆ ಸಂಭಾಷಿಸುವಾಗ 
ಅವರು ಹೇಳಿದ್ದು ಅರ್ಥವಾಗದಿದ್ದರೆ ಅಥವಾ ಸರಿಯಾಗಿ ಕೇಳಿಸದಿದ್ದರೆ, ಬೇಸರ 
ಪಡಬೇಡಿ, ನೀವು ಅವರಿಗೆ ಆಗ ಪಾರ್ಡನ್ ) ಅಥವಾ ಎಕ್ಸ್ ಕಾಸ್ಮಿ ” 
ಎಂದು ಹೇಳಿ ನೀವು ಹೇಳಿದ್ದು ಕೇಳಿಸಲಿಲ್ಲ ಅಥವಾ ಅರ್ಥವಾಗಲಿಲ್ಲ ಎಂದಾಗ 


ಜನವರಿ , 1988 


25 


ಅವರು ಸಂತುಷ್ಟರಾಗಿ ಮತ್ತೊಮ್ಮೆ ನಿಮಗೆ ಸರಿಯಾಗಿ ವಿವರಣೆ ನೀಡುತ್ತಾರೆ. 
ನಿಮ್ಮ ನೇರ ನಡವಳಿಕೆಯ ಮಾತಿಗೆ ನಿಮ್ಮಲ್ಲಿ ವಿಶ್ವಾಸ ಉ೦ಟಾಗುತ್ತದೆ ನಿಮ್ಮ 
ಘನತೆಗೆ ಮೆಚ್ಚುವರು. 


ನಿಮಗೆ ತಿಳಿದವರಾಗಲಿ , ಪರಕೀಯರಾಗಲಿ ಅವರೊಡನೆ ಮಾತನಾಡುವಾಗ 
ಮಾತಿನ ಮಧ್ಯೆ ಶೀನು ಅಥವಾ ಕೆಮ್ಮು ಬರುವ ಸಂಕೇತ ತೋರಿದರೆ ಮೇಲೆ 
ಹೇಳಿದ ಶಿಷ್ಟ ಸಂಪ್ರದಾಯಗಳ ಮಾತನ್ನಾಡಿ, ಸಂಭಾಷಣೆಯನ್ನು ಮುಂದುವರಿಸ 
ಬಹುದು. ಇದು ಸಭ್ಯರ ಲಕ್ಷಣವಾಗಿದೆ . 


ತ ನೀವು 


ಕೆಲವರು ಅಪರಿಚಯಸ್ತರನ್ನು ಅನುಮಾನ ಶಂಕೆಯಿಂದ ನೋಡುತ್ತಾರೆ . 
ಇನ್ನು ಕೆಲವರು, ತಮಗೆ ತಿಳಿದವರು, ಸರಜನರೊಂದಿಗೆ ಮಾತನಾಡುತ್ತಿದ್ದರೆ 
ಹೊಂಚು ಹಾಕಿ, ಅವರೇನು ಗುಟ್ಟನ ಮಾತನ್ನಾಡುವರೋ ಎಂದು ಕೇಳುತ್ತಾರೆ. 
ಹಲವರು ಪರರ ಮನೆಯ ಕಿಟಕಿಗಳ ಮೂಲಕ ಏನೇನು ಸಾಮಾನುಗಳಿವೆಯೋ 
ಎಂದು ಕಣ್ಣುಗಳನ್ನಗಲಿಸಿ ನೋಡುವರು . ಇನ್ನು ಕೆಲವರು ಬೇರೆಯವರು ತಮ್ಮ 
ಗುಟ್ಟಿನ ಸುದ್ದಿಗಳನ್ನು ಮಾತನಾಡುತ್ತಿರುವಾಗ ಆಲೈಸುವ ಪರಿಪಾಠವಿರುತ್ತದೆ: 
ಹಲವರು ತಮಗೆ ಬೇಕಾದ ವಿಷಯಗಳನ್ನು ಬರೆಯುತ್ತಿದ್ದರೆ ಕಣ್ಣುಗಳ ಕುಡಿ 
ನೋಟದಿಂದ ಓದುವ ಚಟ ! ಈ ಮೇಲೆ ಹೇಳಿದ ಕಾರ್ಯಗಳು ಅಸಭರೂ , 
ಅನಾಗರೀಕರೂ ಆದವರ ಲಕ್ಷಣ , ಇದನ್ನು ಪೂರಾ ವರ್ಜಿಸಬೇಕು. 

ಯಾರೇ ಆದರೂ ಸಭೆಗಳು, ಕೂಟಗಳಾಗಲಿ , ಬಸ್ಸು , ರೈಲುಬಂಡಿಗಳಲ್ಲಾಗಲಿ , 
ಮಾದಲೇ ಬಂದು ಕೂತಿದ್ದವರನ್ನು ನೀವು ಆತರದಿಂದ ಬಂದು ತಾವು ಮೆಟ್ಟಿದ 
ಪದರಕೆಗಳಿಂದ ತುಳಿಯುವುದು ಅಥವಾ ಒದೆಯುವ ಚಾಳಿ ಸರಿಯಲ್ಲ. ಹಾಗೆ 
ತುಳಿದು, ಒದೆಯಿಸಿ ಕೊಂಡವರಿಗೆ ಯಾತನೆಯಾಗಿ ,ಕೋಪಗೊಳ್ಳುವುದು ಸಾಮಾನ್ಯ 
ನಾದದ್ದು . ನಿಧಾನವಾಗಿ ಬಂದವರಿಗೆ ಮಾತ್ರ ಈ ಗಮನವಿರುವುದಿಲ್ಲ, ಏಕೆಂದರೆ 
ಅವರಿಗೆ ಕೂಡಲು, ಅಥವಾ ಸ್ಥಳ ದೊರಕಿಸಿಕೊಳ್ಳುವ ಆತುರವಿರುತ್ತದೆ. ನೀವು 
ಉದ್ದೇಶ ಪೂರ್ವಕವಾಗಿ ತುಳಿಯುವ ಅಥವಾ ಒದೆಯುವ ಯೋಚನೆ ಇರುವುದಿಲ್ಲ. 
ಆಗ ನಿಮ್ಮಿಂದ ತುಳಿಸಿ ಕೊಂಡವರಿಗೆ ( ದಯವಿಟ್ಟು ಕ್ಷಮಿಸಿ, ಕಾಣದೆ ತುಳಿದೆ 
ಎಂದು ಆ ಸಭಿಕರಿಗೆ ಹೇಳಿದರೆ ಅವರ ಕೋಪ, ಅಸಮಾಧಾನಗಳು ಮಾಯ - 
ವಾಗುತ್ತದೆ. ಹೀಗೆ ಕಮಾಯಾಚನೆ ಮಾಡುವುದು ಘನತೆಯ ಲಕ್ಷಣವಲ್ಲವೇ ? 

ಇದೇ ರೀತಿ ಎಲ್ಲಾ ಪ್ರಸಂಗಗಳಲ್ಲಿಯೂ ತಪ್ಪು ನಿಮ್ಮಿಂದ ಆದಾಗ ಇವೆ. 
ಕೇಳುವ ರೂಢಿಯನ್ನು ಅನುಷ್ಠಾನಕ್ಕೆ ತಂದರೆ ನಿಮಗೆ ಮೇಲ್ಕೆಯುಂಟಾಗುವುದು 
ಸಹಜ , 


ನ ಚಾಳಿ 


ಸಾವು 


ಸಿದ್ದಗಂಗಾ 


26 


ಪುಣ್ಯಕ್ಷೇತ್ರಗಳು: 


ಸಂl ಕೆ . ಪಿ . ಶಿವಲಿಂಗಯ್ಯ , ನಂ 425 / 4 , ವಿಜಯನಗರ, ಬೆಂಗಳೂರು. 


ಗದಗು - ಡಂಬಳ: ವೀರಶೈವ ಪರಂಪರೆಯಲ್ಲಿನ ವಿರಕ್ತ ಸಂಪ್ರದಾಯದ ಜಗದ್ಗುರು 
ತೋಂಟದಾರ್ಯ ಮಠ ಈಯೆರಡು ಕಡೆಗಳಲ್ಲಿಯೂ ಇರುವುದರಿಂದ ಹಾಗೂ ಒಬ್ಬರೇ 
ಜಗದ್ಗುರುಗಳು ಎರಡಕ್ಕೂ ಅಧ್ಯಕ್ಷರಾಗುತ್ತಾ ಬಂದಿರುವುದರಿಂದ ಎರಡನ್ನೂ ಜೊತೆ. 
ಯೋಗಿ ಇಲ್ಲಿ ವರ್ಣಿಸುವ ಪ್ರಯತ್ನ ಮಾಡಲಾಗಿದೆ. 


1) ಗದಗು:- ಧಾರವಾಡ ಜಿಲ್ಲೆಯಲ್ಲಿನ ಒಂದು ತಾಲ್ಲೂಕು ಕೇಂದ್ರ , ಅತ್ಯಂತ 
ಪುರಾತನವಾದ ಪಟ್ಟಣವಿದು. ಹಿಂದೆ ಇದಕ್ಕೆ ಕ್ರತುಕ, ಕ್ರತುಪುರ , ಕರ್ಡುಗು, ಗಳಡುಗು 
ಗಡುಗು, ಎಂಬ ಹೆಸರುಗಳಿದ್ದು ಎಂದಾ , ಇದೊಂದು ದೊಡ್ಡ ಅಗ್ರಹಾರವಾಗಿದ್ದಿ - 
ತೆಂದೂ ತಿಳಿದು ಬರುತ್ತದೆ. ಅಂದಮೇಲೆ ಇದೊಂದು ಪ್ರಸಿದ್ದವಾದ ( ಇಂಗಳೇಶ್ವರ 
ಬಾಗೇವಾಡಿ,ಕೂಡಲಸಂಗಮ ,ಕೋಡಿಮಠಗಳಂತೆ ) ವಿದ್ಯಾ ಕೇಂದ್ರವಾಗಿದ್ದಿತೆಂದು 
ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಲ್ಲಿ ಅನೇಕ ವೀರಗಲ್ಲುಗಳಿರುವುದರಿಂದ ಹಿಂದೆ . 
ಹಲವಾರು ಯುದ್ಧಗಳು ನಡೆದಿರಬೇಕೆಂದು ಊಹಿಸಲವಕಾಶವಿದೆ. ಇಲ್ಲಿ ನಾಲ್ಕು 
ಪ್ರಮುಖ ದೇವಾಲಯಗಳಿವೆ. 


ತ್ರಿಕೂಟೇಶ್ವರ ದೇವಾಲಯ :- ಒಂದೇ ಪೀಠದ ಮೇಲೆಮೂರುಲಿಂಗಗಳಿರುವುದರಿಂದ 
ಈ ಹೆಸರು ಬಂದಿದೆ. ಇದರ ಶಿಲ್ವ ಸುಂದರವಾಗಿದೆ. ಆರು ಅಂಗುಲ ಎತ್ತರದ ಅನೇಕ 
ವಿಗ್ರಹಗಳು ಶಿಲ್ಪ ಚಾತುರ್ಯವನ್ನು ಚೆನ್ನಾಗಿ ಅಭಿವ್ಯಕ್ತಗೊಳಿಸುತ್ತವೆ. 


ಸರಸ್ವತಿ ದೇವಾಲಯ :- ಮೇಲೆ ಹೇಳಿದ ತ್ರಿಕಾಟೇಶ್ವರಾಲಯದ ದಕ್ಷಿಣ ಭಾಗದಲ್ಲಿದೆ 
ಇದರ ಕೆತ್ತನೆ ಕೆಲಸವೂ ಅತ್ಯಂತ ಸುಂದರವಾಗಿದೆ. ಚಾಲುಕ್ಯ ಶಿಲ್ಪದ ವೈಭವಕ್ಕೆ 
ಇದೊಂದು ಉತ್ತಮ ಸಾಕ್ಷಿಯಾಗಿದೆ. ಇದರ ಕಂಬಗಳು ಮ ನೋ ಹ ರ ವಾಗಿವೆ. 
ಸರಸ್ವತಿಯ ಮೂಲ ವಿಗ್ರಹವೂ ಅಮೋಘವಾಗಿದೆ. ಮಯೂರಾಸನದ ಮೇಲೆ 
ಸದ್ಮಗದ್ದಿಗೆಯಲ್ಲಿ ತಾಯಿ ಶಾರದೆಯು ಕುಳಿತಿದ್ದಾಳೆ. 
ಸೋಮೇಶ್ವರ ದೇವಾಲಯ : ಗದಗ್ ರೈಲ್ವೆ ನಿಲ್ದಾಣಕ್ಕೆ ಎರಡು ಮೈಲಿಗಳ 
ದೂರದಲ್ಲಿದೆ. ವಿವಿಧ ಕೆತ್ತನೆಗಳುಳ್ಳ ದೊಡ್ಡ ಗೋಪುರವಿದೆ. ಗರ್ಭಗುಡಿಯಲ್ಲಿ 
ವೀರನಾರಾಯಣನ ಮೂರ್ತಿಇದೆ . ಕನ್ನಡ ಮಹಾಭಾರತದ ಕರ್ತೃವೂ ಕುಮಾರ 
ನ್ಯಾಸನೆಂದು ಪ್ರಖ್ಯಾತನಾದವನೂ ಆದ ನಾರಣಪ್ಪನು ಈ ದೇವರ ಎದುರು ಕುಳಿತು 


ಜನವರಿ , 1988 


27 


( ಅದಾ ಒದ್ದೆ ಬಟ್ಟೆಯುಟ್ಟು) ತನ್ನ ಕೃತಿಯನ್ನು ಪ್ರತಿದಿನ ರಚಿಸಿದುದಾಗಿ ಸ್ಥಳಪುರಾ 
ಣದಿಂದ ತಿಳಿದು ಬರುತ್ತದೆ. 


ತೋಂಟದಾರ್ಯ ಜಗದ್ಗುರು ಮಠವಲ್ಲದೆ, ಪ್ರಸಿದ್ದ ಸಂಗೀತ ವಿದ್ವಾಂಸರಾಗಿದ್ದ 
ಪಂಚಾಕ್ಷರಿ ಗವಾಯಿಗಳ ಸಮಾಧಿ, ವೀರಭದ್ರ ದೇವಾಲಯ , ಗುಜ್ಜರ ಬಸದಿ ಆನಂದಾ 
ಶ್ರಮ ಇವೂ ಇಲ್ಲಿವೆ. ಹತ್ತಿ ವ್ಯಾಪಾರಕ್ಕೂ ಸೀರೆನೇಯ್ ಗೂ ಪ್ರಸಿದ್ದಿ ಪಡೆದಿದ್ದ ಈ 
ಪಟ್ಟಣವು ಈಚೆಗೆ ಒಳ್ಳೆಯ ವ್ಯಾಪಾರಕೇಂದ್ರವೆನಿಸಿದೆ. 
ii) ಡಂಬಳ: ಗದುಗಿಗೆ ಆಗ್ನೆಯದಲ್ಲಿ ಹದಿನೈದು ಮೈಲಿಗಳ ದೂರದಲ್ಲಿದೆ. 
ಗದಗು- ಗುಂತಕಲ್ ರೈಲ್ವೆ ದಾರಿಯಲ್ಲಿ ಹರಳಾಪುರ ರೈಲ್ವೆ ನಿಲಾಣಕ್ಕೆ ಹತ್ತು ಮೈಲಿಗಳ 
ಅಂತರದಲ್ಲಿದೆ ಮುಂಡರಗಿ ತಾಲ್ಲೂಕಿಗೆ ಸೇರಿದೆ. ದ್ರಾಕ್ಷಿ ಮುಂತಾದ ಹಣ್ಣುಗಳು 
ಉಣ್ಣೆ ಬಟ್ಟೆಗಳು ಹಾಗೂ ಕಂಬಳಿ , ಇವುಗಳಿಗೆ ಈಊರು ಪ್ರಸಿದ್ಧವಾಗಿದೆ. ಇಲ್ಲಿ 
ಮೂರು ಮುಖ್ಯ ದೇವಾಲಯಗಳಿವೆ. 
ದೊಡ್ಡಬಸಪ್ಪನ ಗುಡಿ : - ಊರ ಹೊರಗೆ ಈಶಾನ್ಯ ಭಾಗದಲ್ಲಿ ಇದರ ಕೆತ್ತನೆ 
ಉತ್ತಮವೆಂದು ಖ್ಯಾತಿ ಹೊಂದಿದೆ. ಗರ್ಭಗುಡಿಯ ಮತ್ತು ನವರಂಗದ ತಳಪಾಯ 
ಗಳು ನಕ್ಷತ್ರಾಕಾರದಲ್ಲಿವೆ. ಎರಡೂ ಭಾಗಗಳ ಒಳಪ್ರದೇಶವು ಚಚ್ಕ ವಾಗಿದೆ. 
ಗರ್ಭಗುಡಿಯಲ್ಲಿ ಲಿಂಗವಿದೆ. ಗರ್ಭಗುಡಿ ಬಾಗಿಲ ಕೆತ್ತನೆ ಸುಂದರವಾಗಿದೆ. ನವ 
ರಂಗದ ನಾಲ್ಕು ಕಂಬಗಳೂ ಆಕರ್ಷಕವಾದ ಕೆತ್ತನೆಯನ್ನು ಹೊಂದಿವೆ. 
ಈ ದೇವಾಲಯದ ದಕ್ಷಿಣಭಾಗದ ದ್ವಾರದ ಕೆತ್ತನೆಯೂ ಚೆನ್ನಾಗಿದೆ. ಒಟ್ಟಾರೆ, 
ಈ ದೇವಾಲಯದ ದ್ವಾರಶಿಲ್ಪವು ಅತ್ಯಂತ ಶ್ರೇಷ್ಠವಾದುದೆಂದು ಹೆಸರಾಗಿದೆ. 
* ಕಾಳೇಶ್ವರ, ಸೋಮೇಶ್ವರ ಎಂಬ ಇನ್ನೆರಡು ದೇವಾಲಯಗಳೂ ಮುಖ್ಯ . 
ವಾದವು. ಈ ಊರಿನ ಹೊರಗಡೆ ಗದಗು ಮುಂಡರಗಿ ರಸ್ತೆಯಲ್ಲಿ ಜಗದ್ಗುರು 
ತೋಂಟದಾರ್ಯ ಸ್ವಾಮಿಯವರ ಮಠವಿದೆ. ಈ ಹಿಂದೆಯೇ ನಿವೇದಿಸಿರುವಂತೆ 
ಗದಗಿನ ಮಠದ ಜಗದ್ಗುರುಗಳವರೇ ಇದಕ್ಕೂ ಒಡೆಯರು. ಅದಕ್ಕೇ ಗದಗು 
ಡಂಬಳ ( ವಿರಕ್ತ ಸಂಸ್ಥಾನ ಮಠವೆಂದು ಒಬ್ಬೊಟ್ಟಿಗೆ ಕರೆಯುವುದು. 

ಊರಿನ ಪಶ್ಚಿಮಕ್ಕೆ ಸುಮಾರು ನೂರು ಗಜಗಳ ದೂರದಲ್ಲಿ ಒಂದು ಹಳೆಯ 
ಕೋಟೆಯೂ ಅದರೊಳಗೆ ಒಂದು ಜೈನಬಸದಿಯೂ ಒಂದು ಗಣಪತಿ ದೇವಾಲಯವೂ 
ಇವೆ. ಕ್ರಿ . ಶ. ೧೦೯೫ ರದೆಂದು ಹೇಳಲಾದ ಒಂದು ಶಾಸನವೂ ಆ ಜೈನ 
ಗುಡಿಯ ಸಮೀಪದಲ್ಲಿದೆ. ಈ ಶಾಸನದಲ್ಲಿ ಬೌದ್ಧ ದೇವತೆ ತಾರಾದೇವಿಯ , 
ಚಿತ್ರವಿದೆ. ಈ ಊರಿನ ಎರಡು ಬೌದ್ಧ ವಿಹಾರಗಳಿಗೆ ( ಬಹಳ ಹಿಂದಿದ್ದು ವು . 
ಚಾಲುಕ್ಯ ೬ ನೆಯ ವಿಕ್ರಮಾದಿತ್ಯನ ಕಾಲದಲ್ಲಿ ದತ್ತಿಯನ್ನು ಬಿಟ್ಟ ವಿಚಾರ ಈ 
ಶಾಸನದಲ್ಲಿ ಉಕ್ತವಾಗಿದೆ. ಅವೆರಡು ವಿಹಾರಗಳನ್ನೂ ಕಟ್ಟಿಸಿಕೊಟ್ಟ, ಶೆಟ್ಟಿಗಳು 


28 


ಸಿದ್ದಗಂಗಾ 


ಮೊದಲುವೀರಬಣಜಿಗರಾಗಿದ್ದು , ಮುಂದೆ ವೀರಶೈವ ಧರ್ಮಾವಲಂಬಿಗಳಾದರೆಂದು 
ತಿಳಿದು ಬರುತ್ತದೆ. ( ಹರದನಹಳ್ಳಿ - ಚಾಮರಾಜನಗರ ತಾಲ್ಲೂಕು, ಇಲ್ಲಿನ ದಿವ್ಯ 
ಲಿಂಗೇಶ್ವರ ಸ್ವಾಮಿಗೆ ದೇವಾಲಯ ನಿರ್ಮಿಸಿದವರೂ ಇಂತಪ್ಪ ವೀರಬಣಜಿಗರೆನ್ನು . 
ವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ.) 
- ಡಂಬಳಕ್ಕೆ ಮೊದಲು ಧರ್ಮಾಪುರ , ಧರ್ಮವೊಳಲ್ ಎಂಬ ಹೆಸರುಗಳಿದ್ದಂತೆಯೂ 

ರಾ ಣಿಲಕ್ಷಾದೇವಿಯೆಂಬವಳು ಆಳುತ್ತಿದ್ದಂತೆಯೂ ಶಾಸನದಿಂದ ತಿಳಿಯುತ್ತದೆ. 
. ಪಾಶುಪತ ಶೈವಸಂಘಗಳಿಗೂ ಜಿನಾಲಯಗಳಿಗೂ ದತ್ತಿಗಳನ್ನು ಬಿಟ್ಟ ವಿಚಾರ 

ವನ್ನು ತಿಳಿಯಪಡಿಸುವ ಅನೇಕ ಶಾಸನಗಳು ಈ ಊರಿನಲ್ಲಿವೆ. ೪೦೦ ವರ್ಷಗಳಷ್ಟು 
ಹಳೆಯದಾದ ಡಂಬಳ ೭೦೦ ಅಡಿಗಳಷ್ಟು ಉದ್ದದ ಏರಿಯನ್ನು ಹೊಂದಿದೆ 
ವಿಶೇಷ ವಿಷಯ :- ಈಗಿನ ಗದಗು ಡಂಬಳ ತೋಂಟದಾರ್ಯ ಮಠದ ಜಗದ್ಗುರು 
ಗಳಾದ ಶ್ರೀ ಮನ್ಮಹಾರಾಜಾ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ 
ಮಹಾಸ್ವಾಮಿಗಳವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ, ಸಾಹಿತ್ಯ ಸಾಂಸ್ಕೃತಿಕ 
ಚಟುವಟಿಕೆಗಳು ಬಹುಮುಖವಾಗಿ ನಡೆಯುತ್ತಿವೆ. ವೀರಶೈವ ಸಂಸ್ಕೃಗೆ ಸಂಬಂಧಿಸಿದ 
ಹಾಗೂ ಅದರ ಅಭಿವೃದ್ಧಿಗಾಗಿ ದುಡಿದು ಕೀರ್ತಿಶೇಷರಾದ ನೂರಾರು ಜನ 
ಮಹನೀಯರನ್ನು ಕುರಿತಾದ ಕೃತಿಗಳು ರಚನೆಯಾಗಿರುವುದೇ ಸಾಕ್ಷಿಯಾಗಿದೆ. 
ಮಹಾಸ್ವಾಮಿಗಳವರಂತೂ ಪೀಠಕ್ಕೆ ತಕ್ಕ ಪೂಜ್ಯತೆ ಘನತೆಗಳಿಂದ ವಿರಾಜಮಾನ. 
ರಾಗಿರುವುದಲ್ಲದೆ, ಅತ್ಯಂತ ಶ್ರೇಷ್ಠಮಟ್ಟದ ವಾಗ್ನಿಗಳಾಗಿದ್ದು ( ವಾಟ್ಸ್ಯ ' ಸೇವೆ 
ಯನ್ನು ಹಲವು ರೀತಿಗಳಲ್ಲಿ ಸಲ್ಲಿಸುತ್ತಿರುವುದು ನಾಡಿನ ಹಾಗೂ ಸಮಾಜದ 
ಪುಣ್ಯವೆಂದು ಬಿನ್ನವಿಸಲು ಹರ್ಷವೆನಿಸುತ್ತದೆ. 


( ಸಿದ್ದಗಂಗಾ ” ಸೇವೆಗೆ ಮತ್ತೊಂದು ಹೆಸರು | 
ಅದು ನಿಮ್ಮ ಸಹಕಾರದ ಪ್ರತಿ ರೂಪ. ಅದರ ಯಶಸ್ಸು ನಿಮ್ಮದು, 
- ಸಿದ್ದಗಂಗಾ ' ಮಾಸಿಕಕ್ಕೆ ತಾವೂ ಅಜೀವ ಸದಸ್ಯರಾಗಬಹುದು. 
ಆ ಪುಣ್ಯ ನಿಮ್ಮದಾಗಲಿ. ಇದು ನಮ್ಮ ನನ್ನು ವಿನಂತಿ, 

ನೀವು ಮಾಡಬೇಕಾದುದಿಷ್ಟೆ 
ಕೇವಲ ಎರಡುನೂರು ಒ೦ದು ರೂಗಳನ್ನು ನೀಡಿದರೆ ಸಾಕು , ಪ್ರತಿ ತಿಂಗಳೂ 
೯ ಸಿದ್ದಗಂಗಾ ಶ್ರೀ ನಿಮ್ಮ ಮನೆಯ ಬಾಗಿಲಿಗೆ ಧಾವಿಸುತ್ತದೆ, 
ನಿಮ್ಮ ಮನದ ಭಾವನೆಗಳಿಗೆ, ಆಲೋಚನೆಗಳಿಗೆ, ರೂಪ ಕೊಡಲ 

ಸಿದ್ದವಾಗಿದೆ, ಸಹಕರಿಸಿ, ಮುನ್ನಡೆಸಿ, ಇದು ನಿವೇದನೆ. 
ಜನವರಿ, 1988 

29 


munn innnnnnnnnnnnnnnnnnn 
- ತುಮಕೂರು ಇತಿಹಾಸ 


ಬಿ . ವಿ . ಶ್ರೀನಿವಾಸ ರಾವ್ ಪ್ರಥಮ ದರ್ಜೆ ಕಾಲೇಜು, ಉರಗಾಂ , ಕೋಲಾರ . 


ಕರ್ಣಾಟಕದಲ್ಲಿ ತುಮಕೂರು ಪ್ರಸಿದ್ದವಾದ ಜಿಲ್ಲೆಯಾಗಿದೆ. ವಿದ್ಯಾಭ್ಯಾಸ, 
ಕೈಗಾರಿಕೆ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ನಮ್ಮ ತುಮಕೂರು ಇತಿಹಾಸ ಪ್ರಸಿದ್ದ 
ವಾದುದು. 

ತುಮಕುಾರಿಗೆ ನಾನಾ ಐತಿಹಾಸಿಕ ಹೆಸರುಗಳಿವೆ. ಮೊದಲನೆಯದಾಗಿ, 
ಇದನ್ನು ತುಗೂರು ಎರಡನೆಯದಾಗಿ ಟುವುಕೆಲೂರು ಮೂರನೆಯದಾಗಿ 
ಆನೆಬಿದ್ದ ಜರಿರಾಜ್ಯ ಎಂಬುವುದಾಗಿ ಕರೆಯುವ ಐತಿಹಾಸಿಕ ಸಂಗತಿ ಇದೆ, ತುಮ 
ಕೂರಿನಲ್ಲಿ ಹಿಂದೆ ಹೆದ್ದು ೦ಬೆ ಗಿಡಗಳು ಬಹಳವಾಗಿ ಬೆಳೆದಿದ್ದ ಕಾರಣ ಈ ಪ್ರದೇಶವನ್ನು 
ತುನ್ನೆಗರು ಎಂದು ಕರೆಯಲಾಯಿತು ಕೈದಾಳವನ್ನು ರಾಜಧಾನಿಯಾಗಿ ಮಾಡಿ 
ಕೊಂಡಿದ್ದ ನೃಪರಾಯನೆಂಬ ರಾಜನು ಈ ತುಮಕೂರೆಂಬ ಹಳ್ಳಿಯನ್ನು ತನ್ನ ಟುಮಕೆ 
ಬಾರಿಸುವವನಿಗೆ ದಾನಮಾಡಿದ ಕಾರಣ ಇದಕ್ಕೆ ಟುಮಕೆಲೂರು ಎಂದು 12 ನೆಯ 
ಶತಮಾನದಲ್ಲಿ ಕರೆಯಲಾಯಿತು. 


, ಗಂಧರ್ವರಾದ ದೇವದತ್ತ ಮತ್ತು ಧನಂಜಯರು ಪರಬ್ರಹ್ಮನ ಆಸ್ಥಾನದಲ್ಲಿ 
ಹಾಡಿದ ಸಂಗೀತ ಕೇಳಿ ಬುಗು- ಮಹಾ ಋಷಿಯು ಅವರನ್ನು ಪದೇ ಪದೇ ಹಾಡಿ ಎಂದು 
ಕೇಳಲು ಕೋಪಗೊಂಡ ಗಂಧರ್ವರು ಬುಗುವನ್ನು ಹಾಸ್ಯಮಾಡಲಾಗಿ ಬ್ರುಗುವು 
ಅವರನ್ನು ಭೂಲೋಕದಲ್ಲಿ ಬೆಟ್ಟ ಮತ್ತು ಆನೆಯಾಗಿ ಜನಿಸಿ ಎಂದು ಶಾಪ ಕೊಟ್ಟ. 
ಪರಿಣಮವಾಗಿ ಧನಂಜಯನು ಈಗಿನ ತುಮಕೂರಿಗೆ ಸಮೀಪದಲ್ಲಿರುವ ದೇವರಾಯ. 
ನದುರ್ಗ ದ ಬೆಟ್ಟವಾಗಿ ದೇವದತ್ತನು ಆನೆಯಾಗಿ ಅವತರಿಸಿದರು . ಈ ದೇವರಾಯನ 
ದುರ್ಗಕ್ಕೆ ಕರಿಗಿರಿ ಎಂದು ಉಪನಾಮವಿದೆ... 


ದೇವದತ್ತನು ಆನೆರೂಪದಲ್ಲಿ ಈ ದೇವರಾಯನ ದುರ್ಗದ ಬೆಟ್ಟದಲ್ಲಿ ಬಹಳ ಕಾಲ 
ಸಂಚರಿಸಿ, ಪಶ್ಚಿಮ ದಿಕ್ಕಿನಲ್ಲಿರುವಕೊಡುಗಲ್ಲನ್ನು ಹತ್ತಲು ಪ್ರಯತ್ನ ಪಟ್ಟು ಕೆಳಗೆ 
ಜಾರಿಬಿದ್ದು ತೀರಿಹೋದನು . ಆ ಬಿದ್ದ ಸ್ಥಳಕ್ಕೆ ಆನೆ ಬಿದ್ದ ಜರಿ ಎಂದು ಪೌರಾಣಿಕವಾಗಿ 
ಕರೆಯಲಾಯಿತು. ಕಾಲಕ್ರಮೇಣ ದೇವರಾಯನ ದುರ್ಗ ಒಳಗೊಂಡ ತುಮಕೂರು 
ಸುತ್ತಮುತ್ತಲ ಪ್ರದೇಶವನ್ನು ಆನೆ ಬಿದ ಜರಿ ಎಂದು ಹೆಸರಿನಿಂದ ಕರೆಯಲಾಯಿತು . 


( 


30 


ಸಿದ್ದಗಂಗಾ 


ಬಹಳ ಹಿಂದೆ ಕೋರ್ಟು ಕಛೇರಿಗಳು ದೇವರಾಯನದುರ್ಗದಲ್ಲಿದ ವು . ಕಾಲ 
ಕ್ರಮೇಣ ಅವನ್ನು ತುಮಕೂರಿಗೆ ವರ್ಗಾಯಿಸಲಾಯಿತು. ಮೈಸೂರು ರಾಜರ ಅರಸು 
ವಂಶದ ಕಾಂತೇಅರಸ ಈ ತುಮಕೂರನ್ನು ಕಟ್ಟಿಸಿದರು. ಇದರ ಸುತ್ತಲೂ ಕೋಟಿ 
ಯನ್ನು ಕೋಟೆಯ ಪೂರ್ವಕ್ಕೆ ಪೇ ಟಿ ಯ ನ್ನು ಕಟ್ಟಿಸಿದರು. ಅಂದರೆ ಈಗಿನ 
ಅಗ್ರಹಾರನೇ ಕೋಟಿ ಹೊರಪೇಟೆಯೇ ಪೇಟೆ. 


ಈ ಆನೆ ಬಿದ್ದ ಜರಿರಾಜ್ಯಕ್ಕೆ ತುಮಕೂರು ತಾಲ್ಲೂಕು ಪೂರ್ಣವಾಗಿಯೂ 
ಕೊರಟಗೆರೆ, ದೊಡ್ಡಬಳ್ಳಾಪುರ, ನೆಲಮಂಗಲ , ಶ್ರೀರ , ಗುಬ್ಬಿ ತಾಲ್ಲೂಕುಗಳ 
ಸ್ವಲ್ಪ ಭಾಗಗಳು ಸೇರಿದ್ದವು. ಈ ರಾಜ್ಯವನ್ನು ಈ ಕೆಳಗೆಕಂಡ ನಾಡುಗಳಾಗಿ ಮತ್ತು 
- ಸೀಮೆಗಳಾಗಿ ವಿಂಗಡನೆಯಾಗಿದ್ದವು. ( ತುಮಕೂರು ಮರುಗೆರೆ ನಾಡಿನ ಗೂಳೂರು 
ಸೀಮೆಗೆ ಸೇರಿತ್ತು .) 
ಸೀಮೆಗಳು : 
* 1): ಉತ್ತರದಲ್ಲಿ ಕೊಳಾಲ ಸೀಮೆ 2) ಅಗ್ನಿಯದಲ್ಲಿ ಶೂರ ಗಿರಿ ಸೀಮೆ 
- 3) ಪಶ್ಚಿಮದಲ್ಲಿ ಮಾಕಪಟ್ಟಣಸೀಮೆ 4) ದಕ್ಷಿಣದಲ್ಲಿ ಗೂಳೂರುಸೀಮೆ 


ನಾಡುಗಳು : 
1 ) ನೈರುತ್ಯದಲ್ಲಿ ಹೆರದೆ ನಾಡು 2) ವಾಯುವ್ಯದಲ್ಲಿ ದೇವಗುಂದ ನಾಡು 

3) ದಕ್ಷಿಣದಲ್ಲಿ ಮರುಗೆರೆ ನಾಡು 4 ) ಪಶ್ಚಿಮದಲ್ಲಿ ಚೇಳೂರು ನಾಡು 
- 5 ) ಪೂರ್ವದಲ್ಲಿ ಹುಲಕೂಲ ನಾಡು 6) ಮಧ್ಯದಲ್ಲಿ ಕೊರಮುತ್ತಗ ನಾಡು 
ತುಮಕೂರಿನ ಕಮ್ಮಸಂದ್ರದಲ್ಲಿ ಅಗಸ್ತರು, ಕಾತುಮಾರನಹಳ್ಳಿಯಲ್ಲಿ ಗೌತಮು ! 
ಋಷಿಗಳು, ದೇವರಾಯನದುರ್ಗದಲ್ಲಿ ಪರಾಶರರು , ತಮ್ಮ ತಮ್ಮ ಆಶ್ರಮಗಳನ್ನು 
ಕಟ್ಟಿ ಕೊಂಡಿದ್ದರು ಪಾಂಡವರ ಅಶ್ವಮೇಧ ಕುದುರೆಯನ್ನು ತಡೆದು ಅರ್ಜುನನೊಡನೆ 
ಕದನ ಮಾಡಿದ ಸುಧನ್ವನು ತುಮಕೂರಿಗೆ 20 ಮೈಲುಗಳಿಗೆ ದೂರದಲ್ಲಿರುವ 
ಚಂಪಕಾಪುರ ( ಸಂಪಿಗೆ ) ಯನ್ನು ರಾಜಧಾನಿಯಾಗಿ ಮಾಡಿ ಕೊಂಡಿದ್ದನು . 
ಈ ಸುಧನ್ವನು , ದ್ವಾಪರಯುಗದಲ್ಲಿ ಭರತ ಖಂಡದಲ್ಲಿ ಸದ್ದು ಮೃನೆಂಬ ರಾಜನ 
ಮೊಮ್ಮಗನೂ , ಹಂಸಧ್ವಜನ ಮಗನೂ ಆಗಿದ್ದನು. ಹಂಸಧ್ವಜನ , ಕಡೆಗೆ 
ಸೇರಿಬಂದ ಚಂದ್ರಾಪುರ ರಾಜ್ಯದಲ್ಲಿ ತುಮಕೂರು ಪ್ರದೇಶವು ಅಳವಡಿಸಿ ಕೊಂಡಿತು 

ಐತಿಹಾಸಿಕ ಆಧಾರಗಳನ್ನು ಪರಿಶೀಲಿಸಿದಲ್ಲಿ ಈಗಿನ ತುಮಕೂರು ಪ್ರದೇಶಕ್ಕೆ 
ಸೇರಿದ , ' ಕೈದಾಳಕ್ಕೆ ಕಯದಾಳ ಎಂದು . ಕೆರಾ ಗ್ರಾಮಕ್ಕೆ ಕೋರ 
ಜನವರಿ, 1983 


31 


ಅಥವಾ ಕೋರೆಯ ಎಂದು , ದೇವರಾಯನ ದುರ್ಗಕ್ಕೆ ಅದನ್ನು ಮೊದಲು 
ಕಟ್ಟಿಸಿದವನ ಹೆಸರಿನ ಮೇಲೆ, ಜಡಕನದುರ್ಗ ಎಂದು , ಮೈದಾಳಕ್ಕೆ ಮಯಿಂದ 
ಪೊಳಲೆಂದು; ಹೊನ್ನುಡುಕೆಗೆ; ಗಂಧವಾರಣಪುರ ಎಂದೂ , ಮುಳುಕುಂಟೆಗೆ - 
ಅನಂತಪುರ ಎಂದೂ ಹೆಸರುಗಳಿದ್ದವು. 

ಕ್ರಿ . ಶ . 700 ರಿಂದ 952 ರ ವರೆಗೆ ತುಮಕೂರು ಗಂಗರಸರ ಆಳ್ವಿಕೆಗೆ 
ಒಳಪಟ್ಟಿತ್ತು . ಇವರ ಕಾಲದಲ್ಲಿ; ಈ ಊರಿನ ಕೆರೆಯಿಂದ, ಊರಿಗೆಲ್ಲಾ ಕಾರಂಜಿ 
ಗಳ ಮೂಲಕ ನೀರಿನ ಸೌಲಭ್ಯ ಒದಗುತ್ತಾ ಇತ್ತು . ಈ ತುಮಕೂರು ಕೆರೆಯನ್ನು 
ಈ ಗಂಗರಸರ ಕಾಲದಲ್ಲಿ ಕಟ್ಟಲಾಯಿತು . ಈ ಕಾಲದಲ್ಲಿ ಬಾಳಯ್ಯ ಗೌಡನು 
ಬಾಳಯ್ಯನ ಗೌಡನ ಪಾಳ್ಯ ಕಟ್ಟಿಸಿದನು. ಇದು ಬಾಣನಕಟ್ಟೆ ಹತ್ತಿರದಲ್ಲಿದೆ. 
ಗಂಗರಾಜನಾದ ಬಾಣರಾಜ ಇಮ್ಮಡಿಪುಪತಿ ( ಕ್ರಿ ಶ 921 ) ನೀರಿನ 
ತೊಂದರೆ ತಪ್ಪಿಸಲು ಈಗಿನ ಬಾಣನಕಟ್ಟೆ ಎಂದು ಕರೆಯುವ ಪುಷ್ಕರಿಣಿಯನ್ನು 
ಕಟ್ಟಿಸಿದನು. ಕ್ರಿ. ಶ. 952 ರಿಂದ ಆಚೆ ಬಂದ ಚೋಳರು ; ತುಮಕೂರು ಪ್ರಾಂತ್ಯದ 
ಪೂರ್ವ - ಪಶ್ಚಿಮ ಪ್ರದೇಶಗಳನ್ನು ತಮ್ಮ ಕೈವಶ ಮಾಡಿಕೊಂಡು, ನಿಡುಗಲ್ಲಿನಲ್ಲಿ 
ಬೀಡು ಮಾಡಿದರು. ನಂತರ ಚಾಲುಕ್ಯರ ಅಧೀನದಲ್ಲಿ ತುಮಕೂರು ಕ್ರಿ . ಶ. 1100ರ 
ವರೆಗೆ ಸೇರಿತ್ತು . 
- ನಿಡುಗಲ್ಲು ತುಮಕೂರು ಇತಿಹಾಸದಲ್ಲಿ ಖ್ಯಾತಿಗೊಂಡ ಪ್ರದೇಶ. ಇದು 
ಚೋಳರ ಪ್ರೀತಿಯ ಬೀಡಾಗಿತ್ತು , ಎಂಟನೆಯ ಶತಮಾನದಿಂದ , ನಿಡುಗಲ್ಲನ್ನು 
ಚೋಳರು ತಮ್ಮ ಸ್ವಾಧೀನ ಮಾಡಿಕೊಂಡಿದ್ದರು. ಇವರಿಗೆ ನಿಡುಗಲ್ ಚೋಳ 
ಮಹಾರಾಜರೆಂದು ಬಿರುದು ಇತ್ತು . ಇವರ ರಾಜಧಾನಿ, ಶಿರಾ ತಾಲ್ಲೂಕಿನ 
ಹೇಮಾವತಿ ( ಈಗ ಆಂದ್ರಪ್ರದೇಶದ ಮಡಕಶಿರಾ ತಾಲ್ಲೂಕಿಗೆ ಸೇರಿದೆ) ಎಂಬ 
ಗ್ರಾಮ . ಇದಕ್ಕೆ , ಹೆಂಜೇರು, ಪೆಂಜೇರು, ಮತ್ತು ಪೆರುಂದೇರು ಎಂದು 
ಕರೆಯುತ್ತಿದ್ದರು. ಈ ಚೋಳ ವಂಶದ ಇರುಂಗೋಳನು ( 1232 - 1277 ಕ್ರಿ . ಶ) 
ಆನೆಬಿದ್ದ ಜರಿ ರಾಜ್ಯಕ್ಕೆ ಬಂದು ಕದನಮಾಡಿದನು. ಆಗ ಮುಮ್ಮಡಿ ನರಸಿಂಹನು 
ದ್ವಾರಸಮುದ್ರವನ್ನು ಆಳುತ್ತಿದ್ದಾಗ, ಆನೆಬದ್ದ ಜರಿ ರಾಜ್ಯದಲ್ಲಿ, ಮಹಾಪ್ರಧಾನ 
ವೀರದಿಕ್ಕೇತಯ್ಯ ಡಣ್ಣಾಯಕನು ಅಧಿಕಾರಿಯಾಗಿದ್ದನು. ಇವನ ಕೈಕೆಳಗೆ , ಸರದಾರ 
ಅಪ್ಪಯ್ಯ ನಾಯಕನು ಇದ್ದನು. ಮೇಲ್ಕಂಡ ಕದನದಲ್ಲಿ 1268 ರಲ್ಲಿ ನಿಡುಗಲ್ಲಿನ 
ಚೋಳರಾಜನಾದ ಇಮ್ಮಡಿ ಇರಂಗೋಳಿನ ಸೇನೆಪರವಾಗಿ; ಆನೆಬಿದ್ದ ಜರಿ 
ರಾಜ್ಯಕ್ಕೆ ಧಾಳಿ ಮಾಡಲು ಬಂದ ಗೂಳಯ್ಯ ನಾಯಕನನ್ನು ಅಪ್ಪಯ್ಯ ನಾಯಕನು 
ಸೋಲಿಸಿದನು. ಕ್ರಿಶ 1285ರಲ್ಲಿ ಹೊಯ್ಸಳರಾಜನಾದ ನರಸಿಂಹನು ತುಮಕೂರು 
ಪ್ರದೇಶವನ್ನಾಳುತ್ತಿದ್ದ, ಮುನ್ನುಡಿ ಇರುಂ ಗೋಳನನ್ನು ಸೋಲಿಸಿ, ನಿಡುಗಲ್ 
ಚೋಳರ ಕೋಟೆ, ಕೊತ್ತಲುಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡನು. 


ಸಿದ್ದಗಂಗಾ 


ದಿನಾಲ್ಕನೇ ಶತಮಾನದಲ್ಲಿ, ಈಗಿನ ಶೀಬಿ ಅಗ್ರಹಾರ ಪ್ರಾಂತವೆಲ್ಲಾ 
ಕಾಡಾಗಿತ್ತು . ಅಲ್ಲಿ ಬರೀ ಆನೆಗಳ ವಾಸಸ್ಥಾನವಾಗಿತ್ತು . ಹಾಗಲವಾಡಿ ಸಹ 
ತುಮಕೂರು ಇತಿಹಾಸದಲ್ಲಿ ಪ್ರಸಿದ್ಧವಾದದ್ದು , ಕ್ರಿಶ 1487 ರಿಂದ 1770ರವರೆಗೆ 
ಗುಬ್ಬಿ ಹೊಸ ಹಳ್ಳಿಯಲ್ಲಿ ( ಅಂದರೆ ಗುಬ್ಬಿಗೆ ನಾಲ್ಕು ಮೈಲಿಗಳ ದೂರ ) ರಾಜ್ಯಾ 
ಡಳಿತ ನಡೆಸಿದ ಶ್ರೀಮನ್ಮಹಾನಾಡಪ್ರಭು ಗುಬ್ಬಿ ಮುಮ್ಮಡಿ ಹೊನ್ನಪ್ಪ . 
ಗೌರ್ಡು ಹಾಗಲುನಾಡಿಯನ್ನು ಆಳಿದ ರಾಜಮನೆತನಕ್ಕೆ ಸೇರಿದವರು. 

ತುಮಕೂರು ವಿಜಯನಗರ ಸಾಮ್ರಾಜ್ಯದಲ್ಲಿ ಬೆರೆತುಹೋಯಿತು ತುಮಕೂರಿನ 
ಕೋಡಿಬಸವನಗುಡಿ ಕೃಷ್ಣದೇವರಾಯನ ಕಾಲದಲ್ಲಿ, ಲಕ್ಷ್ಮೀಕಾಂತ ದೇವಸ್ಥಾನ 
ವಿಜಯನಗರದ ಗಾಜ ಸದಾಶಿವರಾಯನ ಕಾಲದಲ್ಲಿ ಕಟ್ಟಲಾಯಿತು. ಕ್ರಿ . ಶ. 1687ರ 
ವರೆಗೆ: ಸೀರದ ರಣದುಲ್ಲಾಖಾನ್ ಮೊದಲಾಗಿ ಖಾಸಿಂ ಖಾನನವರೆಗೆ, ಬಿಜಾಪುರದ 
ಮಹಮ್ಮದೀಯ ಸುಲ್ತಾನ್ ಕೈ ಕೆಳಗಿನ ಸುಬೇದಾರರ ವಶಕ್ಕೆ ತುಮಕೂರು ತುತ್ತಾ . 
ಯಿತು . ಕ್ರಿ . ಶ . 1704ರವರೆಗೆ ಚಿಕ್ಕ ದೇವರಾಜ ಒಡೆಯರ್ ರ ನ ರು , 
ತುಮಕೂರನ್ನು ಬಿಜಾಪುರದ ಸುಲ್ತಾನರ , ಕಡೆಯ ಸುಭೇದಾರನಾಗಿ ತೀರದಲ್ಲಿ 
ಆಳ ತ್ತಿದ್ದ ಖಾಸಿಂಖಾನನಿಂದ ತಮ್ಮ ವಶಮಾಡಿಕೊಂಡರು . ಕ್ರಿ .ಶ. 1731 ರ ವರೆಗೆ 
ತುಮಕೂರು, ಮೈಸೂರು ಅರಸರ ೬ ಧೀನದಲ್ಲಿತ್ತು . ಕ್ರಿ . ಶ. 1761 ರವರೆಗೆ, 
ತುಮಕೂರು, ಮೈಸೂರು ರಾಜರ ದಳವಾಯಿಗಳ ಅಧೀನದಲ್ಲಿತ್ತು . ಕ್ರಿ . ಶ . 1775ರ 
ವರೆಗೆ ಹಾಗಲವಾಡಿ ಚನ್ನಬಸಪ್ಪನಾಯಕನ ಆಡಳಿತಕ್ಕೆ ಒಳಪಟ್ಟಿತು. ಹದಿನೆಂಟನೆಯ 
ಶತಮಾನದಲ್ಲಿ ತುಮಕೂರು ಹೈದರ್ ಮತ್ತು ಟಿಪ್ಪುಸುಲ್ತಾನರ ಅಧೀನಕ್ಕೆ ಬಂದಿತು 
ಶೀಬೀ ದೇವಸ್ಥಾನಕ್ಕೆ , ತುಮಕೂರು ತಾಲ್ಲೂಕಿನ ವಾಯುವ್ಯ ಪ್ರದೇಶವನ್ನು ಕರುಣಿಕ 
ನಲ್ಲಪ್ಪನವರಿಗೆ ದಾನಮಾಡಿ, ಅದೇ ಆ ದೇವಸ್ಥಾನದ ಆಡಳಿತ ನೋಡಿಕೊಳ್ಳುವುದಕ್ಕೆ 
ಹೈದರನು ನೇಮಿಸಿದನು, ಸೀರದಲ್ಲಿ , ಹೈದರಲ್ಲಿ ಖಾನನ ಅಧಿಕಾರಿಗಳಾಂದ, ಖಾಸಿ 
ಅಬ್ದುಲ್ ರಹೀಂ ಮತ್ತು ಖಾಜಿ ಅಬ್ದುಲ್ ರಹೀ೦ರವರು, ಹೈದರ್‌ನಿಗೆ ಪರಮ - 
ಮಿತ್ರರಾಗಿದ್ದರು. ಇವರು ಸೀರದಲ್ಲಿ ಸುಬೇದಾರರಾಗಿದ್ದರು ಕ್ರಿ . ಶ . 1760 ರಲ್ಲಿ 
ಹಾಗಲವಾಡಿಯನ್ನು ಆಳುತ್ತಿದ್ದ ಇಮ್ಮಡಿ ಚೆನ್ನಬಸಪ್ಪ ನಾಯಕನನ್ನು , ಕ್ರಿ .ಶ. 1775 
ರಲ್ಲಿ ಹೈದರ್ ಅಲಿ ಸೋಲಿಸಿ , ಅವನನ್ನು ಶ್ರೀರಂಗ ಪಟ್ಟಣದಲ್ಲಿ ಕೈ ಸೆರೆ ಇಟ್ಟನು . 
ಇವನ ನಂತರ ಇವನ ಮಗ ಮುದಿಯಪ್ಪ ನಾಯಕನು, ಹಾಗಲವಾಡಿ ಪಟ್ಟ - 
ಪಡೆದನು. ಇವನು ಚಿಕ್ಕ ಹುಡುಗನಾದ ಕಾರಣ ಹೈದರನು, ಹಾಗಲವಾಡಿಯನ್ನು 
ಮೈಸೂರಿಗೆ ಸೇರಿಸಿ, ಆ ಬಾಲಕನ ಜೀವನಕ್ಕಾಗಿ ಮೂರು ಹಳ್ಳಿಗಳನ್ನು ಜಹಗೀರಾಗಿ 
ದಾನ ಮಾಡಿದನು. 


ಕ್ರಿ . ಶ. 1799 ರ ಆಚೆ ತುಮಕೂರು ಪುನಃ ಮೈಸೂರು ರಾಜರ ಅಧೀನಕ್ಕೆ 
ಒಳಪಟ್ಟಿತು. ಕ್ರಿ . ಶ 1837 ರಿಂದ 1857 ರ ವರೆಗೆ , ತುಮಕೂರು ಪ್ರಾಂತ್ಯದಲ್ಲಿ 


ಜನವರಿ , 1988 


ತಿತಿ 


ಕ್ರಿಶ್ಚಿಯನ್ ಮಿಷನರಿಗಳ ಪ್ರಭಾವ ಜಾಸ್ತಿಯಾಯಿತು. ಗುಬ್ಬಿ , ಕುಣಿಗಲ್ , 
ತುಮಕೂರುಗಳಲ್ಲಿ , ಚರ್ಚ್‌ಗಳು , ಕಾನ್ವೆಂಟ್‌ಗಳನ್ನು ಸ್ಥಾಪಿಸಿ , ಜನರನ್ನು 
ನಾಗರೀಕರನ್ನಾಗಿ, ವಿದ್ಯಾವಂತರಾಗಿ ಮಾಡಿದರು. ಇವರು ಅನೇಕ ಅನಾಥಾಲಯ 
ಗಳನ್ನು ಕಟ್ಟಿಸಿದರು. ಬಡಬಗ್ಗರ ಏಳಿಗೆಗೆ ಇದು ಕಾರಣವಾಯಿತು. 
- ಕ್ರಿ . ಶ. 1931 ರಿಂದ - 1940 ರಲ್ಲಿ ತುಮಕೂರು ವಿಶೇಷಬಡಾವಣೆ .. 
ಯಾಯಿತು. ಈ ಕೆಳಗೆ ಕಂಡ ಉಪ ನಗರಗಳು ಕಟ್ಟಲಾಯಿತು. 


1) ಸಾಡೇ ಪಾಳ್ಯ 2) ಗರಡಿ ಚಿಕ್ಕಣ್ಣನ ಪಾಳ್ಯ (ಸೋಮೇಶ್ವರ ಪುರದ ಬಡವಣೆ) 
3) ನಾಗಣ್ಣನ ಪಾಳ್ಯ , 4 ) ಕೃಷ್ಣರಾಜ ಬಡಾವಣೆ 5 ) ಕಡೀ ಕೋಡಿ ಪಾಳ್ಯ 
6) ಕುರೀ ಪಾಳ್ಯ 7) ಜಯಚಾಮರಾಜ ಬಡಾವಣೆ 8) ಕೆಂಪಸಿದ್ದಯ್ಯನ ಪಾಳ್ಯ 
9) ಕುಂಬಾರಯ್ಯನ ಪಾಳ್ಯ 10) ಹನುಮಂತನ ಪಾಳ್ಯ 11 ) ಹಾಲ ಶೆಟ್ಟಿ ಪಾಳ್ಯ 

ತುಮಕೂರು ಇತಿಹಾಸದ ಸಂಗತಿಗಳನ್ನು ಸಂಗ್ರಹಿಸಿ ಓದುಗರ ಗಮನಕ್ಕೆ 
ತಂದಿದ್ದೇನೆ. ಎಲ್ಲಾ ಸಂಗತಿಗಳಿಗಿಂತ ಬಹು ಮುಖ್ಯವಾಗಿ ; ಸಿದ್ದಗಂಗಾ ಕ್ಷೇತ್ರ . 
ತುಮಕೂರು ಇತಿಹಾಸದಲ್ಲಿ ಶ್ರೇಷ್ಠ ದರ್ಜೆಯ ಗೌರವವನ್ನು ಪಡೆದಿದೆ . ಈ 
ಸಿದ್ದಗಂಗಾ ಮಠವನ್ನು ಆರು ನೂರು ವರ್ಷಗಳ ಹಿಂದೆ ವಿರಕ್ತ ಮೂರ್ತಿ 
ಶ್ರೀ ಗೋಸಲ ಸಿದ್ದೇಶ್ವರರು ಸ್ಥಾಪಿಸಿದರು. ನಂತರ ವಿರಕ್ತ ಮೂರ್ತಿ ತೋಂಟದ 
ಸಿದ್ದಲಿಂಗೇಶ್ವರರು ಈ ಸಿದ್ದಗಂಗಾ ಕ್ಷೇತ್ರಕ್ಕೆ ಬಂದು ಸಿದ್ದಗಂಗೆ ಬೆಟ್ಟದಲ್ಲಿ ತಪಸ್ಸನ್ನು 
ಮಾಡಿದರು . ಈ ಸ್ಥಳದಲ್ಲಿಯೇ , ಈಗ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಮತ್ತು 
ಶ್ರೀ ಗಂಗಾಮಾತೆಯ ದೇವಸ್ಥಾನಗಳಿವೆ. ಈ ಮಠ ದಾಸೋಹಕ್ಕೆ , ವಿದ್ಯಾರ್ಜನೆಗೆ 
ಮತ್ತು ಜ್ಞಾನಾರ್ಜನೆ ಅನುಕೂಲವಾದ ಸ್ಥಾನವಾಗಿದೆ . ಸಿದ್ದಗಂಗಾ ಕ್ಷೇತ್ರದಲ್ಲಿ 
70 ವರ್ಷಗಳ ಹಿಂದಿನಿಂದ ಮಹಾಶಿವರಾತ್ರಿ ಸಂದರ್ಭದಲ್ಲಿ ನಡೆದು ಕೊಂಡು 
ಬರುತ್ತಿರುವ ಶ್ರೀ ಸಿದ್ದಲಿಂಗೇಶ್ವರ ಜಾತ್ರೆ ಮತ್ತು ಎತ್ತಿನ ಪರಿಷೆ ನಾಡಿನಲ್ಲಿ ಪ್ರಸಿದ್ದಿ - 
ಪಡೆದಿದೆ. ಈದಿವಸಗಳಲ್ಲಿ ಲಕ್ಷಾಂತರ ಗ್ರಾಮೀಣ ಬಂದುಗಳು ಇಲ್ಲಿ ಕಲೆತು ಪರಸ್ಪರ 
ವಿನಿಮಯ ಗೊಳ್ಳುವ ಭಾವೈಕ್ಯ ನೋಡಲು ಸಂಗಮ ಜಗತ್ ಪ್ರಸಿದ್ದವಾಗಿದೆ. 
( ಈಗ ಸಿದ್ದಗಂಗಾ ಮಠಾಧೀಶ್ವರರಾದ ಡಾ || ಶ್ರೀ ಶಿವಕುಮಾರ ಸ್ವಾಮಿಗಳ 
ನೇತೃತ್ವದಲ್ಲಿ ಈ ಮಠ ಪ್ರಪಂಚ ಪ್ರಸಿದ್ದಿಯಾಗಿದೆ. ತುಮಕೂರು ಇತಿಹಾಸಕ್ಕೆ 
ಈ ಮಠ ಶಿಖರ ಪ್ರಾಯವಾಗಿದೆ. ಒಟ್ಟಿನಲ್ಲಿ, ನಮ್ಮ ಕರ್ಣಾಟಕದಲ್ಲಿ ತುಮಕೂರು 
ನಿರಂತರ ತುಂಬಿದ ಊರಾಗಿದೆ . ನಡವಳಿಕೆ, ವಿದ್ಯಾರ್ಜನೆ, ಕಲಾ ಕೌಶಲ್ಯದಲ್ಲಿ , 
ತುಮಕೂರು ಕರ್ಣಾಟಕಕ್ಕೆ ಕಿರೀಟ ಪ್ರಾಯವಾಗಿದೆ, 


34 


ಸಿದ ಗಂಗಾ 


ನ ಸ್ತ್ರೀ ಸ್ವಾತಂತ್ರಂ 


- ಎಂ . ಎ ನೀಲಾಂಬಿಕಾ , ನಂ 242, ಉತ್ತರಾಧಿ ಮಠದ ರಸ್ತೆ , ಮೈ ಸಾರು -570004 . 

ಪಿತಾ ರಕ್ಷತಿ ಕೌಮಾರೇ ಭರ್ತಾ ರಕ್ಷತಿ ಯ ನೇ ! 
ರಕ್ಷಂತಿ ಸ್ಥವಿರೇ ಪುತ್ರ ನ ಸ್ವಾತಂತ್ರಮರ್ಹತಿ 11 

ಮನುಸ್ಮುತಿಯಲ್ಲಿ ಉತ್ತಮವಾಗಿರುವ ಶ್ಲೋಕ. ಇದನ್ನು ಅಂದಿನಿಂದ 
ಇಂದಿನವರೆಗಾ ನಮ್ಮವರು ರಕ್ಷಿಸಿಕೊಂಡೇ ಬಂದಿದ್ದಾರೆ. ಅಂದು ಆತ ಏಕೆ ಹೇಳಿ 
ರಬಹುದು ? ಹೆಣ್ಣಿನ ಬಗ್ಗೆ ಅವನಿಗೆ ದ್ವೇಷವಿತ್ತೇ ? ಹಾಗಿಲ್ಲದಿದ್ದರೆ ಹೀಗೆ ಏಕೆ ಹೇಳಿ 
ದನು ? ಯೋಚಿಸುವಂಥದು. ಈ ಮನು ಶ್ಲೋಕವನ್ನು ಇಂದಿನವರೆಗಾ ಉಳಿಸಿ 
ಕೊಾಂಡುಬಂದರಾ ಮಧ್ಯೆ ಒಂದು ಕಾಲಘಟ್ಟೆ ದಲ್ಲಿ ಅಂದರೆ ಶರಣರ ಕಾಲದಲ್ಲಿ ಸರಿ. 
ಪೂರ್ಣ ಸ್ವಾತಂತ್ರವಿತ್ತು . ಮನುಶ್ಲೋಕವನ್ನು ಅಳಿಸಿಹಾಕಿದ್ದರೂ ಜನರಲ್ಲಿ ಸಂತೃಪ್ತಿ . 
ನೆಲಸಿತ್ತು . ಹೆಣ್ಣು ಯಾವ ತಾಂದರೆಗೆ ಒಳಗಾಗದೆ ಮುಕ್ತವಾಗಿ ಚರ್ಚಿಸಿ ಜ್ಞಾನ 
ದೀಪ್ತಿ ಬೆಳಗಿಸಿದ್ದಳು. ಆದರೆ ಕಾಲಕ್ರಮೇಣ ಮತ್ತೆ ಬಸವಣ್ಣನೆಂಬ ರವಿ ಮುಳುಗಿದ 
ನಂತರ ಅವಳ ಬಾಳು ಕತ್ತಲೆಯಲ್ಲಿ ಮುಳಿಗಿತು. ಆಕೆಯ ಸ್ವಾತಂತ್ರಹರಣವಾಯಿತ್ತು . 


ಸ್ವಾತಂತ್ರ ಎಂದರೆ ಸ್ವಚ್ಛಂದತೆಯಲ್ಲ ಹಾಗಿದ್ದಲ್ಲಿ ನೈತಿಕತೆ, ಧಾರ್ಮಿಕತೆಯ 
ಸೌಧಕುಸಿಯುತ್ತದೆ. ಹಾಗೆ ಅನಿಸಿಕೆ ಮನದಲ್ಲಿ ಒಡಮೂಡುವುದು ತಪ್ಪು . ಹಾಗಾ 
ದಲ್ಲಿ ಸ್ತ್ರೀ ನಾಲ್ಕು ಗೋಡೆಯ ಒಳಗೆ ಇರಬೇಕೆ ಈ ಬಂಧನವು ಸರಿಯಲ್ಲ. ಸಂಪೂರ್ಣ 
ಸ್ವಾತಂತ್ರದ ಅರಿವುಮೂಡಿಸಿದ ಬಾನು 12 ನೆ ಶತಮಾನದಲ್ಲಿ ಉದಿಸಿದ ಜಗಜ್ಯೋತಿ. 
ಬಸವಣ್ಣ , ತಮಂಧದಲ್ಲಿ ಮುಳುಗಿ ಮೇಲೇಳಲಾಗದೆ ಅಡಗಿದ್ದ ಸುಪ್ತ ಶಕ್ತಿಯನ್ನು 
ನಾಶಗೊಳಿಸಿಕೊಂಡು ಕುಳಿತಿದ್ದ ಹೆಣ್ಣನ್ನು ಬಡಿದೆಬ್ಬಿಸಿದರು. ಅವಳಲ್ಲಿ ಆತ್ಮಸ್ಥೆರ್ಯ 
ತುಂಬಿದರು ಆ ಕಾರಣ ಹಿಂದೆಂದಾ ಇಂದಿನವರೆಗಾ ಕಾಣದಷ್ಟು ಕವಿಯತ್ರಿಯರು 
ಒಂದೇ ಜಾಗದಲ್ಲಿ ಉದಿಸಿ ಬೆಳಗಿದರು. ಮನುಕುಲಕೆ ಮಾರ್ಗದರ್ಶಕರಾದರು. 
ಆದರೆ ಇಂದು ಹೆಣ್ಣು ವಿದ್ಯಾವಂತಳೆನಿಸಿ ಕಾಯಕವನ್ನು ಮಾಡುತ್ತ ನಾಗರಿಕ ಪ್ರಜೆ 
ಯನಿಸಿರುವಾಗ ಆಕೆ ಹೂವುದನ್ನು ಮಾಡಬೇಕಾದರು ಪುರುಷರನ್ನೇ ಅವಲಂಬಿಸ 
ಬೇಕಾದುದು ದುರಾದೃಷ್ಟ . 


ಅದೇನೆ ಇಲಿ ಮನುವಿನ ಮತಾಂದು ಶಾಕ : ಯತಾ ನಾರ್ಯಸ್ತು 
ಪೂಜ್ಯಂತೇ ರಮಂತೇ ತತ ದೇವಣ : - ಈ ಮೂತನ್ನು ಏಕೆ ಮರೆತಿರುವರು ನನ್ನಿ 
ಸ್ವಾತಂತ್ರಂ ಎಂದವನೆ ಅವಳನ್ನು ಪೂಜಿಸಿದಲ್ಲಿ ದೇವತೆಗಳು ವಾಸಿಸುವರು ಎಂದಿದ್ದಾನೆ 
ಮನು ಇಂದು ಹೆಣ್ಣು ಮಕ್ಕಳ ಹರಿಸುತ್ತಿರುವ ಕಣ್ಣರಿನಲ್ಲಿ ಆ ದೇವತೆಗಳಾ ಕೊಚ್ಚಿ 


ಜನವರಿ , 1988 


35. 


ಹೋಗಿದ್ದಾರೇನೋ ಶರಣರು ಪರವಧುವ ಮಹಾದೇವಿಯಂತೆ ಕಂಡರು, ಪರಧನ 
ಪರಸತಿಯರಿನ್ನ ಎಂದು ಕಣ್ಣೆತ್ತಿನೋಡಲಿಲ್ಲ. ಇಂದು ಪರಧನಕ್ಕಾಗಿ ಎಷ್ಟು ಜಗಳ 
ಅದಕ್ಕಾಗಿ ಇರುವ ನಾಲ್ಕು ದಿನದ ಸೌಹಾರ್ದತೆ ಪ್ರೀತಿ ಮಮತೆ ವಾತ್ಸಲ್ಯಗಳ ಬಳಿ 
ದ್ವೇಷರೋಷವನ್ನು ತುಂಬಿ ತುಳು ಕಾಡಿ ಸು ತಿ ದ್ದೆ ನೆ. ಇದಕ್ಕೆ ಕಾರಣವೇನು ? 
ಕಾನೆ ಎಂದು ? 

ಮನುಸ್ಮುತಿಯ ಶಾಕವನ್ನೆ ಮುಂದುವರಿದು ಮಾಡಿದಾಗ ಆತ ಸ್ತ್ರೀ 
ಸ್ವಾತಂತ್ರವನ್ನು ಕುರಿತು ಹೀಗೆ ಹೇಳಿದ್ದಾನೆ. 

ಅರ್ಥಸ್ಯ ಸಂಗ್ರಹೇ ಜೈನ ವ್ಯಯೇಚೈವ ನಿಯಾಜಯೇತಿ 

ಶೌಚೇ ಧರ್ಮ ಅನ್ನಸತ್ಯಾಚ ಸಾರ್ರಿಾಹ್ಯಸ್ಯ ವೀಕ್ಷಣೆ 
ಹಣ ಸಂಗ್ರಹಿಸುವ ಮತ್ತು ವ್ಯ : ಮಾಡುವುದರಲ್ಲಿ ಅತಿಥಿ ಸತ್ಕಾರ ಮಾಡು. 
ನಾಗ ಮನೆಗೆ ಬೇಕಾದ ವಸ್ತುಗಳ ಸಂಗ್ರಹಿಸುವಿಕೆ, . ಅಡಿಗೆ ವ್ಯವಹಾರಗಳಲ್ಲಿ 
ಆಕೆಗೆ ಸಂಪೂರ್ಣ ಸ್ವಾತಂತ್ರವಿದೆ. ಇದನ್ನು ಮರೆತರೇಕೆ ? ಆತ ಹೇಳಿದಿದು ಇಂತಿರ 
ಬಹುದು ಈ ಮೇಲಿನ ಸ್ವಾತಂತ್ರವಿದೆ ನಿಜ, ಆಕೆಗೆ ವ್ಯವಹಾರ ಜ್ಞಾನ ಕಡಿಮೆಯಿ . 
ದಲ್ಲಿ ಇನ್ನೇನಾದರು ತೊಂದರೆ ಇದ್ದಲ್ಲಿ ಏನು ಮಾಡಬೇಕು ? ಆ ಕಾರಣಕ್ಕಾಗಿ 
ಸಿತಾರಕೃತಿ ಕೌಮಾರೆ ........ ಎಂದು ಹೇಳಿದನು. (ಶೋಕಪ್ರಾರಂಭದಲ್ಲಿದೆ) 


ಹಿನಿಯ 
ಯಾರೊ 


ಕಾಲಕ್ರಮೇಣ ಹೆಣ್ಣಿನ ಬಾಳು ಹೀನಾಯಸ್ಥಿತಿಗೆ ಬಂತು 20 ನೇ ಶತಮಾನದಲ್ಲಿಯೂ 

ಪ್ರಾಣಿಗಳನ್ನಾದರು ಹೊರಗಡೆ ಗಂಟೆ ಗಟ್ಟಲೆ ಬಿಡುವ ಜನ ಹೆಣ್ಣನ್ನು ಮಾತ್ರ 
ಹಾಲ ದಾಟಿಸದೆ ಒಳಗಿರುವಂತೆ ಮಾಡಿದರು. ಇಂದು ಕೆಲವಡೆ ಪತಿ ಹೊರ 
ಹೋಗುವಾಗ ಬೀಗ ಹಾಕಿ ಹೋಗುವರೆಂದು ಕೇಳಿದ್ದೇನೆ. ಇಂಥ ಹೆಣ್ಣಿನ ಸ್ಥಿತಿ ಏನು? 
ಇದಕ್ಕೆ ಕಾರಣಗಳು ಇದ್ದಿರಬಹುದು. ಯಾರೋ ಹೆಣ್ಣು ಮಗಳು ಪತಿ ಕೆಲಸಕ್ಕೆ 
ಹೋದಾಗ ತಾನು ಸಿನಿಮಾಕ್ಕೆ ಇಲ್ಲ ಸ್ನೇಹಿತರ ಮನೆಗೆಗಳಿಗೆ ನಿರ್ಭಿತಿಯಿಂದ ಹೋಗುವ 
ಮನೆಯತ್ತ ಬೇಜವಾಬ್ದಾರಿ ಇರುವ ಕೆಲವು ಹೆಣ್ಣು ಮಕ್ಕಳನ್ನು ನೋಡಿಹೀಗೆ ಮಾಡು 
ತಿರಬೇಕು. ಆದರು ಯಾರೋ ಮಾಡಿದ ತಪ್ಪಿಗೆ ಯಾರಿಗಾಶಿಕೆ, ಎತ್ತು ಬರದಿದ್ದುದಕ್ಕೆ 
ಹಿಟ್ಟು ತಂದವಳ ಹೊಡೆದನಂತೆ, ನಮ್ಮ ರೈತ ಅಂತಾಗಿದೆ ಹೆಣ್ಣಿನ ಇಂದಿನ ಸ್ಥಿತಿ. 
ನರದಕ್ಷಣೆ ತೌರದ ಹೆಣ್ಣು ಪತಿಯ ಮನೆಯಲ್ಲಿ ಇಂದು ಮಾತನಾಡಲೇನುಉಸಿರಾಡಲು 
ಸ್ವಾತಂತ್ರವಿಲ್ಲ . ತಾವು ದಿಢೀರ್ ಶ್ರೀ ಮಂತರಾಗಬೇಕೆಂದು ಬಯಸುವ ಜನ ಇಂದು 
ಹೆಚ್ಚು . ಅದಕ್ಕಾಗಿ ಏನಾದರಾಗಲಿ ಯಾರನ್ನಾದರು ಕೊಂದು ತಾನೊಡಲು ತಿಂದು 
ತಮ್ಮನ್ನು ರಕ್ಷಿಸಿ ಮೆರೆಯುತ್ತಾರೆ. ಕೆಲಸಕ್ಕೆ ಹೋಗುವ ಹೆಣ್ಣಿನ ಸ್ವಾತಂತ್ರ ನೋಡಿ. 
ತಾನು ದುಡಿದಿದ್ದನ್ನು ಖರ್ಚುಮಾಡುವ ಸಾತಂತ್ರವಿಲ್ಲ ಪತಿಯ ಕೈಗೆ ಒಪ್ಪಿಸಿ ಮತ್ತೆ 
ಆತನ ಮುಂದೆ ಕೈ ಒಡ್ಡಿ ನಿಲ್ಲ ಬೇಕಾಗುತ್ತದೆ. ಸತಿಪತಿಗಳೊಂದಾಗಿ ಚಿಂತಿಸಿ ಆಲೋಚಿಸಿ 


ರೈತ ಅ 


ಸಿದ್ದಗಂಗಾ 


36 


ಜೀವನ ನಡೆಸುವರು ಕಡಿಮೆ ಅಂತೆ ಅರಿತುಬಾಳುವರಿದ್ದಾರೆ ಸ್ವರ್ಗಕ್ಕೆ ಕಿಚ್ಚು 
ಹಚ್ಚು ಎಂದು ಸರ್ವಜ್ಞ ಹೇಳಿದ ದು , ಇಂದು ತಾನಿತ್ತ ತಿಳಿವರೆ ತಾನಿತ್ಯ ತಿಳಿಯನ 
ಸಂಸಾರ ಈ ಸಂಸಾರವನ್ನು ಈಜಿ ದಡಸೇರುವುದೆಂತೆಂದು ಚಿಂತಿಸುವ ದುಃಖಭಾರದ 
ಹೆಣ್ಣಿನ ಮುಖ ಕಣ್ಮುಂದೆ ನಿಲ್ಲುತ್ತದೆ. 

ಹೆಣ್ಣು ಪತಿ ವಿಹೀನಳಾದಾಗ ಆಕೆ ಮತ್ತೊಂದು ಮದುವೆಯನ್ನು ಆಗಲು 
ಸ್ವಾತಂತ್ರವಿದೆಯ ? ಇತ್ತೀಚೆಗೆ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿ ತಿದ್ದಿ೦ರೆದು 
ಕೇಳಿದ್ದೇವೆ ಅದರೆ ಎಷ್ಟು ಜನಕ್ಕೆ ಸಾಧ್ಯ ? ಸ್ತ್ರೀ ಮರುಮದುವೆ ಆಗಬಹುದೆಂದು 
ಪರಾಶರ ಸ್ಮೃತಿಯಲ್ಲಿ ಹೇಳಿದೆ ಯಾವ ಸಂದರ್ಭದಲ್ಲಿ ಎಂದರೆ ! 

ಮೃತೇ ಪ್ರವರಜಿತೆ ನಷ್ಟೇ ತ್ರೀಬೇಚ ಪತೀತೆ ಪತಾ 
ಪಂಚಾನಾಪಷ್ಣು ನಾರೇಣ" ಪತಿರ ನಿಧೀಯತೆ|| 


ಪತಿ ಮರಣ ಹೊಂದಿದಾಗ ಸಂನ್ಯಾಸಿ ಯಾದರೆ, ಆತದೇಶಾಂತರಕ್ಕೆ ಹೋಗಿಎಷ್ಟು 
ದಿನವಾದರೂ ಬಾರದಿದ್ದರೆ " ನಪುಂಸಕನಾಗಿದ್ದರೆ” ಜಾತಿಭ್ರಷ್ಟನಾದರೆ ಅಂಥ ಆಪ. 
ತ್ಕಾಲದಲ್ಲಿ ಸ್ತ್ರೀ ಪುನಃ ವಿವಾಹವಾಗುವ ಅಧಿಕಾರವಿದೆ. ಇಂದು ದುರಾದೃಷ್ಟದಿಂದ 
ಪತಿ ಮರಣಹೊಂದಿದರೆ ಅವನ ಸಾವಿಗೆ ಇವಳ ಕಾಲುಗುಣವೇ ಕಾರಣ ಎಂಬ ಮೂದ 
ಲಿಕೆಗೆ ಆಕೆ ಗುರಿಯಾಗುತ್ತಾಳೆ. ಪಾಪ ಪತಿ ಕಳೆದುಕೊಾಂಡ ನಾವು ಒಂದೆಡೆ 
ಮತ್ತೊಂದೆಡೆ ಜನರಮೂದಲಿಕೆ ಏನು ಮಾಡಬೇಕು ಹೆಣ್ಣು ? 

ಸಾರ್ಥಪರ ಪುರುಷ ಸಮಾಜದಲ್ಲಿ ನೊಂದ ಹೆಣ್ಣು ತನ್ನ ಸಹೋದರಿಯಂತೆ 
ಮಗಳಂತೆ ಎಂದು ನೋಡಿಕೊಂಡು ಮಾರ್ಗ ದರ್ಶನ ನೀಡುವ ವರು ಎಷ್ಟು 
ಜನರಿದ್ದಾರೆ ? ಹೆಣ್ಣಿನದೇ ಸ್ವಾರ್ಥ ಎಂದು ಆಕೆ ಪಾಶಕ್ಕೆ ಗುರಿಯಾಗುವಳೆಂದು ಹೇಳುವ 
ಜನರು ಅದೇ ಎಷ್ಟು ಹೆಣ್ಣು ಮಕ್ಕಳು ಪುರುಷನ ಸ್ವಾರ್ಥಲಾಲಸೆಗೆ ದೌರ್ಜನ್ಯಕ್ಕೆ 
ಸಿಕ್ಕಿ ( ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ರಾಜಕನ್ವರಳು ಸಮಾಜ ಎದುರಿಸಲಾರದೆ 
ಪತಿಯಾಡನೆ ಸಹಗಮನಿಸುತ್ತ ಚಿಂತಿಸಿದಳು ಸದ್ಯ ಈ ಸ್ವಾತಂತ್ರವಾದರು ತನಗೆ 
ಸಿಕ್ಕಿತಲ್ಲ ಎಂದು ಅವಳ ಆತ್ಮತೃಪ್ತಿ ಪಟ್ಟಿತೇನೋ ತಾವು ಅಗಾಧ ಸಾಹಸ ಮಾಡಿದಂತೆ 
ಜನರು ಸಂತಸಪಟ್ಟರೇನೊ ? 


ಬಡತನದ ಸುಳಿಗೆ ಸಿಕ್ಕಿ ಕುಡುಕ ಪತಿಯನ್ನು ಪಡೆದ ಹೆಣಿನ ಸ್ಥಿತಿ ಹೇಳು 
ವಂತಿಲ್ಲ. ಸ್ವಾತಂತ್ರ ಪದದ ಅರ್ಥವೇ ತಿಳಿದಿಲ್ಲ ಆಕೆಗೆ. 

ಹೆಣ್ಣು ಗಂಡಿನ ಬಲೆಗೆ ಸಿಲಿಕಿ ! ನುಗ್ಗಾಗಿ ದಿಕ್ಕೆಟ್ಟು ಪರಿತಪಿಸಿ! 
ಕಾನೆಗೆ ಮಳೆ ಚಕ್ಕಳವಾಗಿ ! ನುಣ್ಣಲ್ಲಿ ನುಣ್ಣಾಗಿ ! 
ನಶಿಸಿ ಹೋಗುವ ? ಒಂದು ಜೀವ ಚೈವ ! - ಸಾವಿರಾರು ರೂಗಳು 


ಜನವರಿ , 1988 


37 


ಸಂಬಳಪಡೆದರು ಬರಿಗೈಲಿ ಮನೆಗೆ ಬಂದು ಆ ಹೆಣ್ಣು ಕಣ್ಣೀರು ಹರಿಸುತಿದ್ದರೂ 
ಲೆಕ್ಕಿಸದೆ ಆಕೆ ಹೆತ್ತ ಮಕ್ಕಳಿಗಾಗಿ ದುಡಿದು ತಂದುದನ್ನೆ ತಾನು ತಿಂದು ಕೊಬ್ಬಿ ಅವಳಿಗೆ 
ಬಡವ ಪತಿ ಪಾಪ ! ಪಾಪ ಆ ಹೆಣ್ಣಿಗೆ ಸ್ವಾತಂತ್ರ ವೇನೆಂದು ಗಾತ್ತು . ಬಾಯುಚೆ 
ದುಡಿವುದೇ ಆಕೆಗೆ ಸಿಕ್ಕಿರುವ ಸಾತಂತ್ರ . 


ಇದನ್ನು ನೋಡಿದಾಗ ತಾನು ದುಡಿದು ಸತಿಯನ್ನು ಸಾಕುವ ಹೆಣ್ಣಿಗಿರುವಷ್ಟು 
ಸ್ವಾತಂತ್ರ ಗಂಡಿಗಿದೆಯೇ ? ಮಾವಕೊಟ್ಟ ಹಣದಲ್ಲಿ ಶೋಕಿ ಮಾಡುವ ಗಂಡಿಗೆ 
ಸಾತಂತ್ರವಿದೆಯೆ ? ವರದಕ್ಷಿಣೆ ಪಡೆದು ತನ್ನನ್ನು ಮಾರಿಕೊಂಡ ಗಂಡಿಗಿಗೇದೆಯ ಸ್ವಾ 
ತಂತ್ರ ? ತನ್ನ ಮನೆಯನ್ನು ರಕ್ಷಿಸಿ ಪತಿಯ ಬಡಿತಕ್ಕೆ ಸಿಕ್ಕಿ ಮಕ್ಕಳನ್ನು ರಕ್ತಸಿಕೊಂಡ 
ಹೆಣ್ಣಿಗಿಲ್ಲವೆ ಸಾತಂತ್ರ ತಮ್ಮ ಸ್ವಾರ್ಥ ನೋಡಿಕೊಂಡು ಹೆಮ್ಮೆಯಿಂದ ಬಾಗುತ್ತ 
ಹೆಣ್ಣನ್ನು ತುಳಿಯುವ ಗಂಡಿಗಿದೆಯೆ ಸ್ವಾತಂತ್ರ್ಯ ? ಯಾವುದಕ್ಕಾದರು ನ ಸ್ತ್ರೀ ಸ್ವಾ 
ತಂತ್ರ ಎಂದು ಹೇಳುವ ಪುರುಷ ಸರಿಯಾಗಿ ಅರಿತಿದ್ದಾನೆಯ ಈ ಬಗ್ಗೆ ಎಂದು 
ಆಲೋಚಿಸಬೇಕಾಗುತ್ತದೆ. 


* ಇಂದು ನಮ್ಮ ಪುಣ್ಯ ವೆಂಬಂತೆ ಕೆಲವು ಗುರು ತಂದೆಗೆಳ ಕಾರುಣ್ಯದಿಂದ ನಮಗೆ 
ಸಂಪೂರ್ಣ ಸ್ವಾತಂತ್ರ ಲಭಿಸಿದೆ. ವಿದ್ಯಾ , ಚಿಂತನ , ಮನು ಹಿಂದೆ ಹೇಳಿದ ಸ್ವಾತಂತ್ರ 
ಗಳನ್ನೇ ದಾರಕಿಸಿ ಕೊಟ್ಟಿದ್ದಾರೆ. ಎನ್ನ ಗುರು ತಂದೆ ಶಿವರಾತ್ರಿ ರಾಜೇಂದ್ರ ಸ್ವಾಮಿ 
ಗಳವರು ಗುರುತಂದೆ ಶ್ರೀ ಶಿವಕುಮಾರ ಸ್ವಾಮಿಗಳವರು. ಹುಬ್ಬಳಿಯ ಮೂರುಸಾವಿರ 
ಮಠದ ಶ್ರೀ ಗಳವರು ಇನ್ನು ಅನೇಕ ಗುರುಗಳು ಕಾರುಣ್ಯವನ್ನ ತೋರಿ ಕೆಲವರನ್ನು 
ಹರಸಿದ್ದಾರೆ. ಕೆಲವರಿಗೆ ಇದು ಸ್ವಲ್ಪ ಮಟ್ಟಿಗೆ ಲಭ್ಯ ನಿಜ. ಆದರೆ ಸಮಾಜದಲ್ಲಿ 
ಕೆಳಗಿನ ಸಾರದವರಿಗೆ ಅವಿದ್ಯಾವಂತರ ಸ್ಥಿತಿ ಇಂದಿಗೂ ಶೋಚನೀಯವಾಗಿದೆ: 
ವಿದ್ಯಾವಂತಳಾದ ಹೆಣ್ಣಿನ ಕಥೆ ಇಂತೇಆಗಿದೆ. ಆ ಕಾರಣ ಇಂದು ಹೆಣ್ಣು ಎಚ್ಚೆತ್ತು 
ತಿಳಿಸ ಬೇಕಾಗಿದೆ . ಶರಣೆ ಯ ರ ನಿಲುವನ್ನು ಅದು ತಿಳಿಸುವ ಕಾಲ ದೂರವಿಲ್ಲ. 
ವೆನಿಸುತ್ತದೆ. 

ನ ಸ್ತ್ರೀ ಸ್ವಾತಂತ್ರ ಮಂದ ಮನುವಿನ 
ನೂತನರಿಯದೆಬೊಬ್ಬಿಟ್ಟಿರಲ್ಲ, 
ಹೆಣ್ಣನ್ನು ತುಳಿದು ತಮ್ಮ ಸ್ವಾರ್ಥಕ್ಕಾಗಿ 
ಬಳಸಿಕೊಾಂಡರಲ್ಲ ಬುದ್ದಿವಂತಜನ 

ಆ ಜನರು ಶಾಶ್ವತನೇ ಕೇಳುತಿಹ 
ನೋಡಎನ್ನ ಗುರು ತಂದೆ ಶಿವರಾತ್ರಿ ರಾಜೇಂದ್ರರು. 


ಸಿದ್ದಗಂಗಾ 


38 


ಕೃಷಿಯಲ್ಲಿ ಮಹಿಳೆ. 


ಡಿ , ವೆಂಕಟರಾವ್ , ಎಂ . ಎ . 
ಪ್ರಾಚಾರ್ಯರು , ಚಂದನ, ಹಾಸನ 


ಮಹಿಳೆಯರಿಗಾ ಮಣ್ಣಿಗಾ ನಂಟು. 

* ಭೂಮಿ ಮತ್ತು ಹೆಣ್ಣು ಎರಡು ಜೀವ ವಿಕಾಸಕ್ಕೆ ಸಂಕೇತ. ಮಾನವನ 
- ಮುನ್ನಡೆಗೆ ಬೇಕಾದ ಉತ್ಪಾದನೆ ಮತ್ತು ಪುನರುತ್ಪಾದನೆ ಇವೆರಡುಾ ಭಾಮಿ ಹಾಗ. 
ಹೆಣ್ಣಿನ ಒಡಲಿನಲ್ಲೇ ಆಗುವಂತವು. 

ಮಾನವ ನಾಗರೀಕನಾಗುವ ಹಾದಿಯಲ್ಲಿನ ಮುಖ್ಯ ಮೂರು ಸಾಧನೆಗಳೆಂದರೆ 
- ಬೇಸಾಯ , ಬೆಂಕಿ ಮತ್ತು ಭಾಷೆ . ಹಾಗೆ ನೋಡಿದರೆ ಮೊದಲು ಮಣ್ಣು ಮುಟ್ಟ 

ಕಾಳು ಬಿತ್ತಿದವಳು ಮಹಿಳೆಯೇ . ಕೃಷಿಕಲೆಯನ್ನು ಮಾಡಲು ಕರಗತ ಮಾಡಿ 
ಕಾಂಡವಳೇ ಮಹಿಳೆ ಎಂದು ಕೃಷಿಯ ಇತಿಹಾಸ ಹೇಳುತ್ತದೆ. ಅಂದರೆ, ಕೃಷಿಯನ್ನು 
ಮಹಿಳೆ ಮೊದಲು ತಾನು ಕಲಿತು ನಂತರ ಪುರುಷನಿಗೆ ಕಲಿಸಿದಳು ಎನ್ನಬಹುದು. 
ಹಿಂದೆ ಉದರ ಪೋಷಣೆಗಾಗಿ ಕಾಡು ಪ್ರಾಣಿಯ ಬೇಟೆಯೂಡುತ್ತಿದ್ದಾಗಲೇ ಸೂಕ್ಷ್ಮ 
ಮತಿಯ ಮಹಿಳೆ ನೈಸರ್ಗಿಕ ಬೆಳೆಯ ಮೇಲೆ ಕಣ್ಣಿಟ್ಟಳು. ಗೆಡ್ಡೆ , ಗೆಣಸು, ಹಣ್ಣು 
ಗಳ ರುಚಿಕಂಡ ಆಕೆ ತನ್ನ ಜಾಣ್ ಉಪಯೋಗಿಸಿ ಬೀಜ ಚೆಲ್ಲಿದಳು. ವಿವಿಧ ಬಗೆಯ 
ಬೆಳೆಗಳನ್ನು ಬೆಳೆದಳು ಕೃಷಿ ಪ್ರಕೃತಿಯ ಕೈಗಾಂಬೆ ಎನ್ನುವುದನ್ನು ಅರಿತಳು. 

ತನ್ನ ಅನುಭವಗಳಿಂದ ಒರಟು ಕೃಷಿಗೆ ನಾಜಾಕಿನ ರೂಪ ಕಾಟ್ಟಳು, ಅಲೆದಾಟದ 
- ಬದುಕಿಗೆ ಹೊಸ ತಿರುವನ್ನು ಹೊಸ ಅರ್ಥವನ್ನು ಕೊಟ್ಟಳು. ಅನಾಗರಿಕ ಜೀವನ 

ದಲ್ಲಿ ನಾಗರೀಕತೆಯನ್ನು ತುಂಬಿದಳು. ಹೀಗೆ ಮಹಿಳೆಗಾ ಮಣ್ಣಿಗಾ ಇರುವ ನಂಟು 
ಕೃಷಿಯಷ್ಟೇ ಹಳೆಯದು. ಗ್ರಾಮೀಣ ಮಹಿಳೆ ಹುಟ್ಟಿ ಬೆಳೆದಿರುವುದೇ ಕೃಷಿಕಾರ್ಯ 
ಗಳಲ್ಲಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ದೃಷ್ಟಿಗೆ ಬೀಳುವ ದೃಶ್ಯ ಹೊಲಗದ್ದೆ ತೋಟ 
ಗಳಲ್ಲಿ ಕೃಷಿ ಕಾರ್ಯಗಳಲ್ಲಿ ತೊಡಗಿರುವ ಅಬಾಲವೃದ್ದೆ ಹೆಣ್ಣು ಗಳು. ನಮ್ಮ ದೇಶದ 
ಬಹು ಮಂದಿ ಹೆಂಗಸರ ಕಸುಬು ಬೇಸಾಯ . ಭಾರತದ ಶೇಕಡ 68 ರಷ್ಟು ಮಂದಿ 
ಬೇಸಾಯಗಾರರಲ್ಲಿ ಅರ್ಧ ಇವರೇ . ಇನ್ನರ್ಧ ಗಂಡಸರು, ಗ್ರಾಮೀಣ ಆರ್ಥಿಕತೆಗೆ 
ಮತ್ತು ಕೃಷಿಯ ಅಭಿವೃದ್ಧಿಗೆ ಮಹಿಳೆಯ ಕಾಡಿಗೆ ಆಪಾರ. ಮಣ್ಣಿನಿಂದ ಹೊನ್ನು 
ತೆಗೆವ ಕಾಯಕದಲ್ಲಿ ಆಕೆಯ ದುಡಿಮೆ ಪುರುಷನದಕ್ಕಿಂತ ಕಡಿಮೆಯದೇನೂ ಅಲ್ಲ. 
ಭಾರತದ ಇತಿಹಾಸವನ್ನು ಆಲೋಚಿಸಿದಾಗ ಬಹು ಹಿಂದಿನಿಂದಲೂ ನಮ್ಮ ಮಹಿಳೆ 
ಯರು ಪುರುಷರಂತೆ ಕೃಷಿ ಕಾರ್ಯಗಳಲ್ಲಿ ನಿರತರಾಗಿದ್ದು ದು ಕಂಡು ಬರುತ್ತದೆ. 
ಮಹಿಳೆಗಾ ಮಣ್ಣಿಗಾ ಬಿಗಿಯದ ನಂಟಿರುವುದು ರಾಮಾಯಣ, ಮಹಾಭಾರತ 
ಜನವರಿ , 1988 

39 


ದಂಥ ಗ್ರಂಥಗಳಲ್ಲಿ ಕಾಣಬಹುದು. ಜನಕ ಮಹಾರಾಜ ತನ್ನ ಪತ್ನಿಯಾಂದಿಗೆ 
ಚಿನ್ನದ ನೇಗಿಲಿನಿಂದ ಭೂಮಿಯನ್ನು ಉಳುತ್ತಿದ್ದನೆಂದು ಹೇಳಲಾಗಿದೆ. ಅಧಿಕ ಬೆಳೆ 
ಯನ್ನು ಉತ್ಪಾದಿಸಲು ( ಸೀತಾಯಣ್ಣ ” ಮಾಡಬೇಕೆಂದು ಮಹಾನ್ ಸಂಸ್ಕೃತ 
ವಿದ್ವಾಂಸರು ತಿಳಿಸಿದ್ದಾರೆ. ರಾಮಾಯಣದಲ್ಲಿ ಸೀತೆ ” ಎಂದರೆ ಉತ್ತ ಭಾಯಿಂದ 
ಉದ್ಭವವಾದವಳು ಎಂದು. ಪ್ರಾಚೀನ ಗ್ರಂಥಗಳಲ್ಲಿ ಮಹಿಳೆ ಪುರುಷನಾಂದಿಗೆ ಸರಿ 
ಸಮಾನಾಗಿ ದುಡಿಯುತ್ತಿದ್ದಳು ಎಂದು ಉಲ್ಲೇಖಿಸಲಾಗಿದೆ . ಕೇವಲ ಹಳ್ಳಿಯ ಮಹಿಳೆ 
ಮಾತ್ರವೇ ಅಲ್ಲ ಪಟ್ಟಣದಮಹಿಳೆಯೂ ಕೃಷಿಯ ಬಗ್ಗೆ ಅಷ್ಟೇ ಆಸಕ್ತಿ ವಹಿಸುತ್ತಿದ್ದಳು 
ಎಂದು ಹೇಳಲಾಗಿದೆ. ಆಗ ಪ್ರತಿ ಗೃಹಿಣಿಯೂ ತರಕಾರಿಗಳ ಹಾಗು ಅವುಗಳನ್ನು 
ಹೂವ ಯಾವ ಕಾಲದಲ್ಲಿ ಬಿತ್ತನೆ ಮಾಡಬೇಕೆಂಬ ಬಗ್ಗೆ ತಿಳಿದಿದ್ದಳು. ಭಾರತದಲ್ಲಿ 
ಮಹಿಳೆ ಕೃಷಿಯಲ್ಲಿ ಪುರುಷನೊಂದಿಗೆ ಬಹುವಾಗಿ ಸಹಕರಿಸುತ್ತಿದ್ದಳು ಎಂಬ ಬಗ್ಗೆ 
ಪುರಾತನ ಕಲೆಗಳಲ್ಲಿ ಅನೇಕ ನಿದರ್ಶನಗಳನ್ನು ಕಾಣಬಹುದು. ಸಾಂಚಿಯ 
ಕಲಾ ಕುಸುರಿಗಳು ಇದಕ್ಕೊಂದು ಉದಾಹರಣೆ. ಜೈನರ ಕೃತಿಗಳಲ್ಲಿ ಮಹಿಳೆಯರು 
ಹೊಲಗಳಲ್ಲಿ ಹಾಡು ಹೇಳುತ್ತಾ ಗಲಾಟೆ ಮಾಡುತ್ತಾ ಮೃಗಪಕ್ಷಿಗಳನ್ನು ಓಡಿಸು 
ತಿದ್ದರು ಎಂದು ಹೇಳಲಾಗಿದೆ. ಕಾಳಿದಾಸ ತನ್ನ ರಘುವಂಶ ಕಾವ್ಯದಲ್ಲಿ ಮಹಿಳೆ 
ಕಬ್ಬು ಬತ್ತದ ಗದ್ದೆಗಳಲ್ಲಿ ಇಂಪಾಗಿ ಹಾಡುತ್ತಿದ್ದ ಬಗ್ಗೆ ಮನೋಜ್ಞವಾಗಿ ವರ್ಣಿಸಿ 
ದಾನೆ. , ಕಾಲಕ್ಕೆ ಸರಿಯಾಗಿ ಕೃಷಿಕಾರ್ಯಗಳನ್ನು ಕೈಗೊಳ್ಳುವುದು ಉತ್ತಮ ಬೆಳೆ | 
ಪಡೆಯವುದು ಇತ್ಯಾದಿಗಳಲ್ಲಿ ಮಹಿಳೆಯೂ ವುರುಷನಷ್ಟೇ ಆಸ್ಥೆ ವಹಿಸಬಲ್ಲಳು ಎಂದು 
ಕಾಳಿದಾಸ ಹೇಳಿದ್ದಾನೆ. ಹೀಗೆ ಪ್ರಾಚೀನ ಗ್ರಂಥಗಳು ಕೃಷಿಗೆ ಸಂಬಂಧಿಸಿದಂತೆ 
ಮಹೋನ್ನತ ಸ್ಥಾನ ನೀಡಿವೆ. 

ಕೃಷಿಯ ಬಗ್ಗೆ ಗ್ರಾಮೀಣ ಮಹಿಳೆ ಹೊಂದಿರುವ ಜ್ಞಾನ ಭಂಡಾರ ಅಗಾಧ - 
ವಾದುದು. ಭೂಮಿಯ ಹದ, ಬೀಜಗಳ ಬಿತ್ತನೆ, ನಾಟಿಯ ಕೆಲಸ , ಕಳೆ ಕೀಳುವಿಕೆ , 
ಕಾಳು ಬಿಡಿಸುವಿಕೆ , ಬೆಳೆ ಕುಯ್ದು ಹೀಗೆ ಕೃಷಿಯ ಪ್ರತಿಯೊಂದು ಹಂತದಲ್ಲೂ 
ಆಕೆ: ಉತ್ಸಾಹದಿಂದ ಮೈ ಬಗ್ಗಿಸಿ ದುಡಿಯಲು ಸಿದ್ದ . ಆಕೆಯಿದ್ದಲ್ಲಿ ಕೃಷಿಕಾರ್ಯ 
ಗಳಲ್ಲೂ ಅಚ್ಚುಕಟ್ಟು , ಒಪ್ಪ ಓರಣ ಕೆಲಸಗಳೂ ಭರಭರನೆ ನಡೆದು ಬಿಡುತ್ತವೆ. 
ಮಣ್ಣೆಂದರೆ ಅಪಾರಮಮತೆ ಹೊಂದಿರುವ ಮಹಿಳೆಗೆ ಕೃಷಿಕಾರ್ಯಗಳು ನಿರೀಕ್ಷಿತ 
ಮಟ್ಟದಲ್ಲಿ ಸಾಗದಾಗ, ಬೆಳೆ ಹಾಳಾದಾಗ ತಳಮಳ, ಪರದಾಟ ಹೇಳತೀರದು. 
ತಮ್ಮ ಜಮೀನಿನ ಬೆಳೆ ಈ ಬಾರಿ ಚೆನ್ನಾಗಿ ಕೈ ಹತ್ತಲಿ ಎಂದು ಸದಾ ಹರಕೆ 
ಹೊರುವ ಆಕೆ ಬೆಳೆ ಹಾಳಾದರೆ, ಬೆಳೆದಿದ್ದಕ್ಕೆ ಒಳ್ಳೆಯ ಬೆಲೆ ಬರದಿದ್ದರೆ ಪುರುಷರಿ 
ಗಿಂತ ಹೆಚ್ಚು ದುಃಖಿಸುತ್ತಾಳೆ. ಕೃಷಿ ಕಾರ್ಯಗಳಲ್ಲಿ ಪತ್ನಿ ಜೊತೆಗಿದಲ್ಲಿ ಪತಿಗೂ 
ಹಿಗ್ಗು , ಹಳ್ಳಿಗಳಲ್ಲಿ ಮನೆಗೆ ಒಂದು ಹೆಣ್ಣನ್ನು ಸೊಸೆಯಾಗಿ ತರವುದೆಂದರೆ ಮನೆ 
ಮಂದಿಗೆಲ್ಲಾ ಸಂತೋಷ. ಕಾರಣ ಕೃಷಿಯಲ್ಲಿ ಪಾಲ್ಗೊಳ್ಳಲು ಒಬ್ಬ ಹೆಣ್ಣಾಳು 
ಸಿದ್ದಗಂಗಾ 


40 


ದೊರೆತಳು ಎಂದು. ಅದೇ ಮನೆ ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೊರಟು 
ನಿಂತರೆ ಸಂತಸದಲ್ಲೂ ತುಸುವ್ಯಥೆ, ಕಾರಣ ಒಬ್ಬ ಹೆಣ್ಣಾಳು ಕಡಿಮೆಯಾದ್ದರಿಂದ 
ಕೃಷಿಗಾಗುವ ನಷ್ಟ , ಹೀಗೆ ಭಾರತೀಯ ಸಂದರ್ಭದಲ್ಲಿ ಜನವಾಹಿನಿಯ ಮುಂದು 
ವರಿಕೆಯ ಹರಿಕಾರಳಾದ ಮಹಿಳೆ ಜೀವಧಾರಣೆಗೆ ಮುಖ್ಯವಾದ ಬೇಸಾಯದ 
ಜೀವಾಳ ಎನಿಸಿದ್ದಾಳೆ. ಬದುಕಿನ ಬೆನ್ನೆಲುಬು ಬೇಸಾಯ ಎಂಬುದೇನೋ ನಿಜ. 
ಆದರೆ ಬೇಸಾಯದ ಬೆನ್ನಲುಬು ಮಹಿಳೆ ಎಂಬುದು ಸರ್ವವಿದಿತ. 

ಇಷ್ಟಾಗಿಯೂ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯ ದುಡಿಮೆ ಹೆಚ್ಚು ಕಡಿಮೆ 
ಅಗೋಚರವಾಗಿಯೇ ಉಳಿದಿದೆ . ಇದಕ್ಕೆ ಮುಖ್ಯ ಕಾರಣಗಳು ಎರಡು, ಮೊದ. 
ಲನೆಯದಾಗಿ ಮಹಿಳೆಯ ಬೇರೆಲ್ಲ ಕೆಲಸಗಳ ಹಾಗೆ ಬೇಸಾಯದ ಕೆಲಸವೂ 
ಅವಳ ಮನೆಕೆಲಸದ ವ್ಯಾಪ್ತಿಯಲ್ಲೇ ಸೇರಿ ಹೋಗುವುದು, 

ಎರಡನೆಯದಾಗಿ , ಭೂಮಿಯ ಒಡೆತನದ ಹಕ್ಕಿನಿಂದ ಹೆಣ್ಣು ವಂಚಿತಳಾಗಿ 
ರುವುದು . ಇದರಿಂದಾಗಿ ಮಹಿಳೆ, " ಉತ್ಪಾದಕ ' ಪಟ್ಟಕ್ಕೇರಲೇ ಇಲ್ಲ. ಮೊದಲು 
ಮಣ್ಣು ಮುಚ್ಚಿ ಕಾಳು ಬಿತ್ತಿದವಳು ಮಹಿಳೆಯೇ , ಆದರೂ ಉಪಕರಣಗಳ 
ಆವಿಷ್ಕಾರ ಆದರಂತೆ ಪುರುಷರು ಕೃಷಿ ಕೆಲಸದ ಸಾಧನೆಗಳ ಒಡೆಯರೆನಿಸಿದರು . . 
ಅಂದಿನಿಂದ ಸಮಾಜದ ಮೊದಲ ಉತ್ಪಾದನಾ ಕಾರ್ಯವಾದ ಕೃಷಿಯ ನೇತೃತ್ವವೂ 
ಅವರದೇ ಆಯಿತು ಮತ್ತು ಹೆಚ್ಚು ಕಡಿಮೆ ಅವರ ಸುತ್ತಲೇ ಆ ವ್ಯವಸ್ಥೆ ರೂಪು 
ಗೊಂಡಿತು. ಮಹಿಳೆ ಬಿತ್ತಿ ಬೆಳೆಯುವ ಭೂಮಿಯ ಮೇಲೆ ವೈಯುಕ್ತಿಕ ಒಡೆತನ 
ಪಡೆಯದಿದ್ದರೂ ಅದರಲ್ಲಿ ಮೈಮುರಿದು ದುಡಿಯುವುದು ಮಾತ್ರ ಪ್ರಂಪಚದ ಎಲ್ಲ 
" ನಾಗರೀಕತೆಗಳ ಲಕ್ಷಣವಾಯಿತು. , 

ಗ್ರಾಮೀಣ ಸಮಾಜವು ಬಹುತೇಕ ಪುರುಷ ಪ್ರಧಾನ ಕುಟುಂಬ ಪದ್ದತಿಯನ್ನೇ 
ಹೊಂದಿರುವುದರಿಂದಾಗಿ ಕುಟುಂಬದ ಸಮಸ್ತ ಆಸ್ತಿಯೂ ಯಾಜಮನನ ಹೆಸರನಲ್ಲೇ 
ಇದ್ದು ಮಹಿಳೆಗೆ ಸ್ವಂತವಾಗಿ ಯಾವ ಆಸ್ತಿ ಪಾಸ್ತಿಯೂ ಇರುವುದಿಲ್ಲ . ಉತ್ತರಾ 
ಧಿಕಾರ ಕಾಯಿದೆಯನ್ನಯ ಕುಟುಂಬದ ಎಲ್ಲ ಮಕ್ಕಳಿಗಾ ಸ್ವಯಾರ್ಜಿತ 
ಆಸ್ತಿಯ ಮೇಲೆ ಸಮಾನ ಹಕ್ಕಿದ್ದರೂ , ಹೆಣ್ಣು ಮಕ್ಕಳು ಅದನ್ನು ಚಲಾಯಿ - 
ಸುವುದಿಲ್ಲ . ಯಾವುದಾದರೂ ಒಂದು ಕುಟುಂಬ ತನ್ನ ಹೆಣ್ಣು ಮಕ್ಕಳಿಗೆ ಅಕ 
ಸ್ಮಾತ್ತಾಗಿ ಕೃಷಿ ಭೂಮಿಯನ್ನ ಕೊಟ್ಟರೂ ಅದು ವರದಕ್ಷಿಣೆ ರೂಪದಲ್ಲಿದ್ದು ನಾಸ್ಯ 
ನವಾಗಿ ಅದರ ಒಡೆತನ ಗಂಡನಿಗೋ ಮಾವನಿಗೆ ಸೇರುತ್ತದೆ. ಹೀಗಾಗಿ ಅದನ್ನು 
ಉಪಯೋಗಿಸುವ ಆಥವಾ ಮಾರಾಟ ಮಾಡುವ ನಿರ್ಧಾರವೂ ಅವರದೇ ಆಗುತ್ತದೆ. 
ಒಬ್ಬ ಮಹಿಳೆ ತಾನೇ ಕೃಷಿ ಭೂಮಿಯ ಒಡತಿಯಾಗಿ ಅದರ ಕೆಲಸಗಳನ್ನು 
ಮಾಡುವ ಪ್ರಸಂಗಗಳಿದ್ದರೆ, ಅದರ ಹಿನ್ನೆಲೆಯಲ್ಲಿ ಆರ್ಥಿಕ ಪರಿಸ್ಥಿತಿಯೊ , ಮತ್ತಾ 
ವುದೋ ಬಲವಾದ ಪ್ರೇರಣೆ ಇರುತ್ತದೆ, 
ಜನವರಿ , 1988 


TV 


ಇದಲ್ಲದೆ ನೇಗಿಲಿನಂತಹ ಮುಖ್ಯವಾದ ಕೃಷಿ ಉಪಕರಣದಿಂದಲೂ ಮಹಿಳೆ 
ಯನ್ನು ದೂರವಿಡಲಾಗಿದೆ . ಸಾಮಾನ್ಯವಾಗಿ ನೇಗಿಲು ಹಿಡಿದು ಉಳುವುದು 
ಮಹಿಳೆಯ ಕೃಷಿ ಕೆಲಸದ ವ್ಯಾಪ್ತಿಗೆ ಸೇರುವುದಿಲ್ಲ . ನೇಗಿಲನ್ನು ಆಕೆ ಮುಟ್ಟುವುದರ 
ಬಗ್ಗೆ ಯೇ ಉಗ್ರವಾದ ನಿಷೇಧವಿದೆ. ಇದಕ್ಕೆ ಕೊಡುವ ಕಾರಣ ಎಂದರೆ ಮಹಿಳೆ 
ಋತು ಚಕ್ರಕ್ಕೆ ಒಳಗಾಗುವುದರಿಂದ ಆ ಮೈಲಿಗೆ, ನೇಗಿಲಿಗೆ ಪವಿತ್ರವಾದ ಎತ್ತು . 
ಗಳಿಗೆ ಸೋಂಕಬಾರದು ಎನ್ನುವುದು , ಮತ್ತೊಂದು ಕಾರಣ ಎಂದರೆ ಉಳುವ 
ಕೆಲಸ ಮಹಿಳೆಗೆ ತುಂಬಾ ಶ್ರಮದಾಯಕವಾಗುತ್ತದೆ ಎನ್ನುವುದು. ಆದರೆ ದೈಹಿಕ 
ಶ್ರಮವನ್ನು ಒಳಗೊಳ್ಳುವ ಬೇರೆಲ್ಲ ಕೃಷಿ ಕಾರ್ಯಗಳನ್ನು ಮಾಡುವ ಮಹಿಳೆಗೆ 
ಉಳುವ ಕೆಲಸ ತುಂಬಾ ಹೊರೆಯಾಗುತ್ತದೆ ಎಂದರೆ ಅದು ಅಷ್ಟು ಸಮರ್ಥ - 
ನೀಯವಾಗಲಾರದು. ಒಟ್ಟಿನಲ್ಲಿ ನೇಗಿಲು ಹಿಡಿದು ಉಳುವ ಪುರುಷರದು ಮುಖ್ಯ - 
ನಾದ ಅಂದರೆ ಉತ್ಪಾದಕವಾದ ಕೆಲಸ, ಮಹಿಳೆ ಮಾಡುವ ಇತರ ಕೆಲಸಗಳೆಲ್ಲ 
ಅನುತ್ಪಾದಕ ಎಂಬ ಭಾವನೆ ಬೇರೂರಿದೆ. ಎರಡು ಎತ್ತುಗಳನ್ನು ನೇಗಿಲಿಗೆ ಹೂಡಿ 
ಹೊಲಉಳುವ ಹಾಗೂ ಇನ್ನಿತರ ಕೃಷಿ ಕಾರ್ಯಗಳನ್ನು ಕೈಗೊಳ್ಳುವ ಪುರುಷನನ್ನು 
ದೇಶಕ್ಕೆ ಆಹಾರ ಉತ್ಪಾದಿಸುವ ಈ ರೈತ ” ನೆಂದು ಕರೆಯಲಾಗುತ್ತದೆ. ಆದರೆ ಅವನು 
ಉಳುವಾಗಿನಿಂದ ಹಿಡಿದು ಫಸಲುಬೆಳೆದು ಧಾನ್ಯವನ್ನು ಮನೆಗೆ ತರುವವರೆಗಿನ 
ಪ್ರತಿಯೊಂದು ಹಂತದಲ್ಲೂ ಅವನ ಜೊತೆ ಜೊತೆಗೇ ಕೆಲಸಮಾಡುವ ಅವನ ಹೆಂಡತಿ 
ತಾಯಿ ಅಥವಾ ತಂಗಿ ಈ ಪದದ ವ್ಯಾಪ್ತಿಗೊಳಗಾಗುವುದಿಲ್ಲ . ಮಹಿಳೆಯರು 
ಬಹುತೇಕ ಕೃಷಿಯ ಎಲ್ಲಾ ಕೆಲಸಗಳಲ್ಲಿ ಭಾಗವಹಿಸಿದರೂ ಪುರುಷನೇ ಮುಖ್ಯ 
ಉತ್ಪಾದಕ ಮತ್ತು ಕುಟುಂಬದ ಆಧಾರ , ಹೊಲಗದ್ದೆಗಳಲ್ಲಿ ಬೆವರು ಸುರಿಸಿ - 
ದುಡಿಯುವ ಮಹಿಳೆಯರ ಶ್ರಮಕ್ಕೆ ಗೌರವವೇ ಇಲ್ಲವಾಗಿದೆ. 

( ಮುಂದುವರಿಯುತ್ತದೆ). 


ಇಳುವ 
ಸೌದಿಸುವ 
ರೈತರು 
ಧಾನ್ಯ 
ಮಾಡುವ 


ಮll ಒರಿಯಂಟಲ್ ಲೆದರ್ 
ಬಿ. ಟಿ. ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು, 

ಮಾಲೀಕರು : ಬಿ. ಜಿ. ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮ ಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು . 


ಒಮ್ಮೆ ಭೇಟಿಕೊಡಿ! 


42 


ಸಿದ ಗಂಗಾ 


ಗ್ರಾಮಾಂತರ ಬಸವ ಜಯಂತಿ - 195 


ಹೆಚ್ . ವಿ. ವೀರಭದ್ರಯ್ಯ ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದಂಗಗಾ ಕಾಲೇಜು ತುಮಕುಾರು. 

ಆತ್ಮೀಯ ಶರಣ ಬಂಧು | 
ದಾಡ್ಡ ಹೆಜ್ಜಾಜಿಯಲ್ಲಿ( ದಾಡ್ಡ ಬಳ್ಳಾಪುರ ತಾ!! ಬೆಂಗಳೂರು ಜಿಲ್ಲೆ) ಬಸವ ಜಯಂತಿ. 
ದಿನಾಂಕ 8 . 5 . 1987 ರಂದು, ಆ ಪುಣ್ಯ ಗ್ರಾಮದಲ್ಲಿ ಇದು ಮತ್ತೊಮ್ಮೆ , ಹೆಜ್ಞಾ 
ಜಿಯ ಗಾಮೀಣ ಬಂಧುಗಳ ಉತ್ಸಾಹ ಮೆಚ್ಚುವಂಥದು. ನನಗೆ ತಿಳಿದಂತೆ ಸುಮಾರು 
ಏಳೆಂಟುಭಾರಿ ಜಯಂತಿ ನಡೆದಿದೆ ಅಲ್ಲಿ, ವರ್ಷ ವರ್ಷಕಾ ಅಲ್ಲಿನವರ ಬಸವಭಕ್ತಿ 
ಬಳ್ಳಿವರಿಯುತ್ತಿದೆ. ಸಂಭ್ರಮ ಸಡಗರಗಳಿಗೆ ಅದು ಆಗರ. ಶ್ರೀಮಠದ ನಿಷ್ಠಾವಂತರು, 
ಆ ಪ್ರದೇಶದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಆ ಸುತ್ತಮುತ್ತ ಕೃಷಿಕಾಯಕ ದಿಂದಲೇ 
ಮುಂದೆ ಬಂದ ಪುಣ್ಯಜೀವಿಗಳು . 


ಸಮಾರಂಭ ಕ್ರಮವಾಗಿ ಪ್ರಾರಂಭವಾಯಿತು. ಮುಖ್ಯ ಅತಿಥಿಗಳಾಗಿ ಗೃಹ. 
ಸಚಿವರಾದ ಶ್ರೀ ಜಾಲಪ್ಪನವರು ಮಾತನಾಡುತ್ತ ಪರಮ ಪೂಜ್ಯ ಶ್ರೀ ಶ್ರೀ ಗಳವರು 
ಮಾಡಿರುವ ಸೇವೆಯನ್ನು ಮುಕ್ತ ಕಂಠದಿಂದ ಕೊಂಡಾಡುತ್ತ ನಾಡು ಇಂಥ ಸ್ವಾಮಿ 
ಗಳನ್ನು ಕಂಡಿದ್ದು ಯುಗದ ಪುಣ್ಯ , ಮಹಾಸ್ವಾಮಿಗಳ ತಪಶ್ಯಕ್ತಿ ಅಗಾಧವಾದುದು. 
ಕಟ್ಟಿ ಬೆಳೆಸುವ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಇದೀಗ ಗಾಮೀಣ ಬಂಧುಗಳಿಗೆ ಬಸವ 
ಸಂದೇಶವನ್ನು ನೀಡುತ್ತ ಹೊರಟಿರುವುದು ರಾಜ್ಯದ ಮಹಾಭಾಗ್ಯ , ಬಸವಣ್ಣನವರಂಥ 
- ಮಹಾಪುರುಷರ ತತ್ವಗಳು ಇಂದು ಬಹಳ ಮುಖ್ಯ . ದುಡಿದು ಬದುಕುವುದನ್ನು ಕಲಿಸಿದ 
ಅವರ ಜೀವನ ಒಂದು ಮಹಾ ನದಿಯಿದ್ದಂತೆ . ಅವರ ಸ್ಮರಣೆ ಮಾಡಿಕೊಳ್ಳುವುದೇ 
ನನ್ನ ಬಾಳಿನ ಪುಣ್ಯ ಎಂಬುವುದಾಗಿ ನುಡಿದರು, 


, 


ಆದ ಭಗವಾನ್ 


- ವರು. ಎಲರನ್ನ , ಪಂಥಗಳಿಗೆ 


ವಿಶ್ವಮಾನವರಾದ ವಿಶ್ವಬಂಧುಗಳಾದ ಭಗವಾನ್ ಬಸವಣ್ಣನವರು ಒಂದು 
ಜಾತಿ, ಕುಲ, ಕೋಮು, ಪಂಥಗಳಿಗೆ ಸೇರಿದವರಲ್ಲ. ಅವರು ಎಲ್ಲರಿಗೆ ತಂದು ಕೊಟ್ಟ 
ವರು. ಎಲ್ಲರೂ ಸಮಾನರು ಎಂದು ಸಾರಿದರು. ಇವನಾರವ, ಇವನಾರವ , ಇವ 
ನಾರವ , ಎನ್ನದೆ ಇವನಮ್ಮವ, ಇವನಮ್ಮವ, ಇವನಮ್ಮವ ಎಂಬ ಮಹಾಮಂತ್ರವನ್ನು 
ಬೋಧಿಸಿದರು. ಬಸವಣ್ಣನವರು ಕೇವಲ ಉಪದೇಶಕರಲ್ಲ. ಸಾಧಕರು ವಿನಯದ 

ಮಹಾಮೂರ್ತಿ ಸಕಲ ಜೀವರಿಗೆ ಲೇಸನೇ ಬಯಸಿದನರು. ಕಾಯಕ ದಾಸೋಹ 
- ಮಂತ್ರವನ್ನು ಜಗತ್ತಿಗೆ ಅಮೂಲ್ಯ ಕಾಣಿಕೆಯೂಗಿ ನೀಡಿದರು . ಇಂದಿಗೂ ಅವು 

ಅನಿವಾರ ಅಗತ್ಯಗಳಾಗಿದೆ. ರಾಷ್ಟ್ರ ಜೀವನದ ಸಮೃದ್ಧಿಗೆ ಅವುಗಳೇ ಸಮರ್ಥ ಬಂಡ 


ಜನವರಿ, 1988 


43 


ನಾಳ, ರಾಜಕೀಯವನ್ನು ಧರ್ಮದ ತಳಹದಿಯ ಮೇಲೆ ನಿರ್ಮಿಸಿದ ಅದ್ಭುತ ವ್ಯಕ್ತಿತ್ವ 
ಅವರದು. ದೀನರ ಬಗ್ಗೆ ಸ್ತ್ರೀಯರ ಬಗ್ಗೆ ಅವರು ಮಾಡಿದ ಸೇವೆ ಮಾನವ ಇತಿಹಾಸ 
ದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ. ಅಂಥವರ ಜಯಂತಿ ಆಚರಣೆಯಿಂದ ನನ್ನ 
ಬದುಕು ಭವ್ಯವಾಗಿದೆ . ಅವರ ತತ್ವಗಳನ್ನು ನಾವು ಆಚರಿಸುವುದೇ ಅವರಿಗೆ ನಾವು 
ತೋರಿಸಿಬಹುದಾದ ಗೌರವ -ಎಂಬುದಾಗಿ ಅಧ್ಯಕ್ಷ ಪೀಠದಿಂದ ಪರಮ ಪೂಜ್ಯ ಶ್ರೀ 
ಶ್ರೀ ಗಳವರು ಆಶೀರ್ವಚನ ನೀಡಿದರು . 


ರಾತ್ರಿ ಹತ್ತು ಘಂಟೆಯಿಂದ ಜಗಜ್ಯೋತಿ ಬಸವೇಶ್ವರ ನಾಟಕ ಪ್ರದರ್ಶಿತ . 
ನಾಯಿತು . ' ನಾಟಕ ಮುಗಿದಾಗ ಸೂಯ್ಯೋದಯ ವಾಗುತ್ತಿತ್ತು . ಬೆಳವಂಗಲದ 
ಹಿರಿಯರೊಬ್ಬರು ನಾಟಕದ ಸಂಗೀತವನ್ನು ಬಾಯ್ತುಂಬ ಹೊಗಳುತ್ತಾ ನಡೆದಿದನ್ನು 
ವರದಿಗಾರ ಗಮನಿಸಿದಾಗ, ಇನ್ನೊಬ್ಬ ತರುಣ, ಸ್ವಾಮಿ ಬಿಜ್ಜಳನ ಪಾತ್ರ ಮಾಡಿದ 
ವರು ದೊಡ್ಡ ಹೆಜ್ಜಾಜಿಯವರಂತೆ ನಿಜವಾ ಎಂದು ಕೇಳಿದ. ಹೌದಪ್ಪ ಎಂದು 
ಉತ್ತರಿಸಿದೆ. ( ಮತ್ತೆ ಬರೆಯುತ್ತೇನೆ) . 


ಶ್ರದ್ದಾಂಜಲಿ 


ದಿನಾಂಕ 3 , 1 , 1988 ರಂದು ಶರಣ ಸಾಹಿತಿಗಳೂ , ಸಂಶೋಧಕರೂ , 
ವಿಮರ್ಶಕರೂ ಆಗಿದ್ದ ಶ್ರೀ ಎಚ್ . ದೇವೀರಪ್ಪನವರು ನಿಧನರಾದುದನ್ನು 
ಕೇಳಿ ಸಿದ್ದಗಂಗಾ' ವಿಷಾದಿಸುತ್ತದೆ. ಕನ್ನಡ ಸಾಹಿತ್ಯಕ್ಕೆ ಅವರು ಸಲ್ಲಿಸಿದ 
ಸೇನೆ ಗಣನೀಯವಾದುದು. ಹರಿಹರಕವಿಯ ಬಗ್ಗೆ , ವಚನ ಸಾಹಿತ್ಯದ 

ಬಗ್ಗೆ ಅವರು ಅಪಾರವಾಗಿ ದುಡಿದವರಾಗಿದ್ದರು. ಅವರು ಬರೆದ 
ಈ : ಬೆಳುವಲದ ಮಡಿಲಲ್ಲಿ ' ಕಾದಂಬರಿ ಚಲನ ಚಿತ್ರವಾಗಿಯೂ ಪ್ರದರ್ಶಿತ. ಜಿ 

ವಾಯಿತು. ಶ್ರೀಯುತರ ಅಗಲಿಕೆಯಿಂದ ಕನ್ನಡ ವಿದ್ವತ್ ಲೋಕಕ್ಕೆ 
ತುಂಬಲಾರದ ನಷ್ಟವಾಗಿದೆ. ಶ್ರೀ ಯುತರ ಆತ್ಮಕ್ಕೆ ಬಸವಾದಿ ಶರಣರು 
ಶಾಂತಿಯನ್ನು ದಯಪಾಲಿಸಲೆಂದು ಹಾರೈಸುತ್ತ , ಅವರ ಕುಟುಂಬ ವರ್ಗದ 
ವರಿಗೆ ಅವರ ಅಗಲಿಕೆಯಿಂದಾಗಿರುವ ದುಃಖವನ್ನು ಸಹಿಸುವ ಶಕ್ತಿಯನ್ನು 
ಕೊಡಲೆಂದು : ಸಿದ್ದಗಂಗಾ ' ಪ್ರಾರ್ಥಿಸುತ್ತದೆ, 


44 


ಸಿದ್ದಗಂಗಾ 


COMFORTABLE 
LUXURIOUS & 
PEACEFUL 
STAY 


ENCHAMBA LODGE 


KINEMAMA' LODae. 


sounou , en 


301.J72014 


BODES 


2 


SUBEDAR CHATRAM ROAD CROSS 
NEAR KAPALI THEATRE 
GANDHINAGAR 
BANGALORE - 9 
Ph . 27082 GRAM : KENCHMLODG : 


“ SIDDAGANGA “ MONTHLY 


Reg No KRN 0 - 9 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


NAMMA 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಸಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


} ಕಸೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


'ಕಸ್ತೂರಿ'. 
ಬಾರ್ ಸೋಪ್ 


AAAAAAAAAAAAAAAAAAA 


ನೀಲಂ ಬಾರ್ ಸೋಪ್ 


ಶ ಯಾ ಕ ಕ 


; 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ಧಗಂಗಾ ಕ್ಷೇತ್ರ 


ಫೆಬ್ರವರಿ- 1988 


ಸಂಪುಟ - ೨೪ ಸಂಚಿಕೆ - ೨ 


ಸಿದ್ದಗಂಗಾ 


ಹ ಳೆ ಯ ವಿದ್ಯಾ ರ್ಥಿ ಗ ಳ ಸ ೦ ಘ 

- (ಶ್ರೀ ಸಿದ್ದಗಂಗಾ ಮಠ, ತುಮಕೂರು ಜಿಲ್ಲಾ 
ಮಾನ್ಯರೇ , 

- ದಿನಾಂಕ 13 -3- 1988 ನೇ ಭಾನುವಾರ ಬೆಳಿಗ್ಗೆ 11- 00 ಘಂಟೆಗೆ 
ಸಂಘದ ಕಾರ್ಯಕಾರಿ ಸಮಿತಿಯು ಸಭೆಯು ಪ್ರಧಾನ ಕಾರ್ಯದರ್ಶಿಯ 

ವರಾದ ಮಾನ್ಯ ಶ್ರೀ ಪ್ರೊ || ಎಂ .ಎನ್ ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ 
ಈ ಸಂಘದ ಕಾರ್ಯಾಲಯದಲ್ಲಿ ಜರುಗಿ ಈ ಕೆಳಕಂಡ ವಿಷಯಗಳ ಬಗ್ಗೆ ಚರ್ಚಿಸಿ 

ತೀರ್ಮಾನಿಸಿದ ನಿರ್ಣಯಗಳನ್ನು ತಮ್ಮ ಅವಗಾಹನೆಗೆ ತರಬಯಸುತ್ತೇನೆ. ಈ 
$ 1 a) ವಿಷಯ . ಹಳೆಯ ವಿದ್ಯಾರ್ಥಿ ಸಂಘದ ತನಿಖಾ ವರದಿಯ ವಿಚಾರಣೆ 
ಈ ತೀರ್ಮಾನ: - 1984 85 , 1985- 86 ಮತ್ತು 1986- 87 ನೇ ಸಾಲುಗಳ 

ಹಳೆಯ ವಿದ್ಯಾರ್ಥಿ ಸಂಘದ ಲೆಕ್ಕಪತ್ರಗಳ ಆಡಿಟ್ ವರದಿಗಳನ್ನು ಜಂಟಿ 
ಕಾರ್ಯದರ್ಶಿಯವರು ಸಭೆಯ ಮುಂದೆ ಓದಿದರು, ಸಭೆಯು ಈ ಬಗ್ಗೆ ಚರ್ಚಿಸಿ 

ಅನುಮೋದನೆ ನೀಡಿತು . 
# _ b) ವಿಷಯ , ವಸ್ತು ಪ್ರದರ್ಶನ ಸಮಿತಿಯ ಲೆಕ್ಕ ಪತ್ರಗಳ ಆಡಿ - 

ವರದಿಯ ವಿಚಾರ 
ತೀರ್ಮಾನ: - 1984 - 85 , 1985 - 86 ಮತ್ತು 1986 - 87 ನೇ ಸಾಲುಗಳ 
ವಸ್ತುಪ್ರದರ್ಶನ ಸಮಿತಿಯ ಲೆಕ್ಕಪತ್ರಗಳ ಆಡಿಟ್ ವರದಿಗಳನ್ನು ಜಂಟಿ 
ಕಾರ್ಯದರ್ಶಿಯವರು ಸಭೆಯ ಮುಂದೆ ಓದಿಕರು, ಸಭೆಯು ಈ ಬಗೆ 
ಚರ್ಚಿಸಿ ಅನುಮೋದನೆ ನೀಡಿತು . 
2 ವಿಷಯ . 1987 - 88 ನೇ ಸಾಲಿನ ಆದಾಯ ವೆಚ್ಚದ ಲೆಕ್ಕ , 

ಪತ್ರಗಳನ್ನು ಹಾಜರು ಪಡಿಸುವ ಬಗೆಗೆ : 
ತೀರ್ಮಾನ:- 1987 - 88 ನೇ ಸಾಲಿನ ಲೆಕ್ಕ ಪತ್ರಗಳನ್ನು 1968ರ ಮಾರ್ಚಿ 
ಆಖೈರಿಗೆ ಜಮಾ-ಖರ್ಚು, ಲಾಭ ನಷ್ಟ ಮತ್ತು ಆಸ್ತಿ - ಜವಾಬ್ದಾರಿ ತಃಖ್ಯೆ : 
ಗಳನ್ನು ಎಲ್ಲಾ ವಿಭಾಗದವರೂ ತಯಾರಿಸಿ ಮುಂದಿನ ಕಾರ್ಯಕಾರಿ 
ಸಮಿತಿಯ ಸಭೆಯಲ್ಲಿ ಹಾಜರು ಪಡಿಸುವಂತೆ ಸಂಬಂಧಪಟ್ಟವರಿಗೆ ಆದೇಶ 
ನೀಡಲಾಯಿತು. 

(ಮೂರನೇಯ ರಕ್ಷಾ ಪುಟ ನೋಡಿ) . 


- ಸಿದ್ದಗಂಗಾ 


SIHIRISH 


MINI 


Bಣ ಇsses 


101111ಣ011HHIRIYUR ABUBNBYENIGIIBM HRIB 


ಸಂಪುಟ- ೨೪ : 


ಸಂಚಿಕೆ - ೨ 


ಫೆಬ್ರವರಿ , ೧೯೮೮ 


W 


w 


೩asewatioHOles! 181೩81 HOISSIID1OCIOUSRIIIHAGARIBASIKKUKHI 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ನಿದ್ದೆ ಎಚ್ಚರಗಳಲಿನಿತ್ಯ ನೀ ಪೊರೆದಿರುವೆ 
ಸದ್ದು ಗದ್ದಲವಿರದೆ ತಡೆಸಿರುವೆ | ನನ್ನ ತಂದೆ 

ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಬಸವ ಶ್ರೀ ತೀರ್ಥದಲಿ ಜನಮನವತೊಳೆತಿಹೆ 
ಬಸವ ಮಂತ್ರಾಕ್ಷರವ ಕಲಿಸಿರುವೆ! ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು ||- 


ತತ್ವ ಬೋಧಕರೆಲ್ಲ ಸತ್ಯವರಿಯದೆನಿಲಯ 
ಸ್ತುತ ಆಚರಣೆಯೆ ಅರುಹಿದೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು|| 

- ಹೆಚ್ . ವಿ . ವೀರಭದ್ರಯ್ಯ . 


ಫೆಬ್ರವರಿ, 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ | 


* ಮಾಣಿಕ್ಯ ದೀಪ್ತಿ - ಆಹಾರ 


ಮಹಾತ್ಮ ಗಾಂಧಿ 


* ಸಿದ್ದಗಂಗಾ ವಾರ್ತೆ 

ಓಂಕಾರ್‌ 
* ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ - ಶ್ರೀ ಹೆಚ್ . ಮಹಾಲಿಂಗಪ್ಪ ಎಂ.ಎ . 15 

ವಿಚಾರಗಳು - ೧ 


* ಕೃಷಿಯಲ್ಲಿ ಮಹಿಳೆ ೨ 


- ಡಿ. ವೆಂಕಟರಾವ್ 


21 


* ಮಹಾಶಿವರಾತ್ರಿ 

- ಕೆ . ಪಿ. ಶಿವಲಿಂಗಯ್ಯ 
* ಬಿಲ್ವವೃಕ್ಷ ಮಹಿಮೆ - ಸಿದ್ದಪ್ಪ 
* ಅಂಧರ ಬಂಧು ಡಾ !! ರಿಚರ್ಡ್ - ಭಾರತ ಸರ್ಕಾರದ ವಾರ್ತಾ ಶಾಖೆ 
ಇ . 'ಹೂವರ್ 

ಬೆಂಗಳೂರು 30 


* ಭಾರತಾಂಬೆಯ ಹೃದಯ . 

ಕಂಪಿಸಿತು 
* ರವೀಂದ್ರರ ದೃಷ್ಟಿಯಲ್ಲಿ. 

ಭಾರತದ ಸಂಸ್ಕೃತಿ 


- ಶ್ರೀ ಮೋಟಗಿ ಮಲ್ಲಿಕಾರ್ಜುನ 
ಟಿ . ಎನ್ . ಮಹಾದೇವಯ್ಯ 


35 


40 


* ಗ್ರಾಮಾಂತರ ಬಸವಜಯಂತಿ - ಹೆಚ್ . ವಿ . ವೀರಭದ್ರಯ್ಯ 


೬೩ 


( 


ಅತಿಗಿ 

ಶ್ರೀ ವಾಣಿ 


ಇಂದು ಜನತೆಯಲ್ಲಿ ನೈತಿಕ ಸಂಪತ್ತಿನ ಕೊರತೆ ಇದೆ. ಇದರ 
ಪರಿಣಾಮ ಎಲ್ಲ ಸಮಾಜ ಮತ್ತು ರಾಷ್ಟೆ ದ ಮೇಲೆ ಆಗಿದೆ , 
ಎಲ್ಲಿ ನೋಡಿದರೂ ಅನೀತಿ ಆಕ್ರಮಗಳಿಂದಕೂಡಿದ ವ್ಯವಹಾರ 
ಗಳಿ೦ದ ಅಶಾಂತಿ ತಾಂಡವವಾಡುತ್ತಿದೆ. ಇದಕ್ಕೆ ಕಾರಣ ಮತ್ತು 
ಪರಿಹಾರಗಳನ್ನು ಕಂಡುಕೊಳ್ಳದಿದ್ದರೆ ಭಾರತೀಯರ 

ಭವಿಷ್ಯ ದುರಂತದಲ್ಲಿ ಪ್ರವಸಾನವಾದೀತು ನಮ್ಮ - 
ಪೂರ್ವಜರ ಉಸಿರು ನೈತಿಕತೆ ನಮ್ಮವರ ಅಂತಃ ಸತ್ವ ನೈತಿಕ ಜೀವನ, ಬದುಕು ಸುಸಂಸ್ಕೃತ 
ತಳಹದಿಯ ಮೇಲೆ ನಿಂತದ್ದು ನಾವಿಂದು ನಮ್ಮ ತನವನ್ನು ಮರೆತಿದ್ದೇವೆ. ಸ್ವಾರ್ಥದಿಂದ 
ನೈತಿಕತೆಯನ್ನು ಕಡೆಗಾಣಿಸಿದ್ದೇವೆ, ದೂರ್ತರು, ದುಷ್ಟರು ನೈತಿಕ ಜೀವನವುಳ್ಳವರನ್ನು 
ಹೆಸರಿಸಿ ಬದುಕಲಾರಂಭಿಸಿದ್ದಾರೆ. ಸುಸಂಸ್ಕೃತರ ಸಾತ್ವಿಕ ಜೀವನ ದುಷ್ಟರ ಉಪಟಳದಿಂದ 
ಕಮರಿ ಹೋಗಿದೆ. ನೀತಿಯುತ ಸಮಾಜ ಅನೀತಿವಂತರ ಆರ್ಭಟಕ್ಕೆ ಕತ್ತರಿಸಿದೆ. ನೀತಿ 
ಪಂತರ ಬದುಕು ಹುಲಿಗಳ ಮಧ್ಯೆ ಬದುಕುವ ಹುಲ್ಲೆ ಮರಿಯ ಸ್ಥಿತಿಯಂತಾಗಿದೆ. ದುಷ್ಟರ 
ಸಮಯ ಸಾಧಕರ ವಂಚಕರ ಸ್ವಾರ್ಥಿಗಳ ಸುಳ್ಳು ಪ್ರಚಾರ ನಯವಂಚಕ ಪ್ರಕರಣಗಳ ಆರ್ಭಟ 
ದಲ್ಲಿ ಸಾರಕೂಗು ಮುಚ್ಚಿ ಹೋಗುತ್ತದೆ. ಸುಳ್ಳು ಪ್ರಚಾರದ ಅಬ್ಬರ ಬೊಬ್ಬೆಗಳಿಗೆ 
ಮನಸೋತಜನತೆ ವಿಚಾರ ಮಾಡಲು ವಿಮುಖವಾಗುತ್ತಿದೆ. ಅಧಿಕ ಜನ ಬೆಂಬಲದ ಸವ 
ಹೊಡಿ ಕೆಲವರು ಜಾರಿಕೊಳ್ಳಲು ಮನಸ್ಸು ಮಾಡುತ್ತಾರೆ, ದುಷ್ಟರ ನೀಚಕೃತ್ಯಕ್ಕೆ ಚಿಂತನ 
ಶೀಲರು ಭಯಗೊಂಡು ' ತಾಳುತ್ತಾರೆ. ವಿಚಾರವಂತರ ಈ ಮೌನ ಸಾಧುವಲ್ಲ. ಆರೋಗ್ಯ 
ಕರವೂ ಅಲ್ಲ. ಅನೈತಿಕ ವ್ಯವಹಾರಗಳವರೆಗೆ ದುರ್ನಡತೆಯಿಂದ ಸಮಾಜ ಮತ್ತು ಜನತೆ 
ಅನೇಕ ದುರಂತಗಳನ್ನು ಎದುರಿಸ ಬೇಕಾಗುತ್ತದೆ ಎಂಬ ಸತ್ಯವನ್ನು ನೀತಿವಂತ ಜನತೆ ಮನ 
ಮುಟ್ಟುವಂತೆ ತಿಳಿಸ ಬೇಕಾಗುತ್ತದೆ. ಜಾಳ್ಮೆಯಿಂದ ಪರಿಹಾರವನ್ನು ಕಂಡುಕೊಳ್ಳ ಬೇಕಾಗುತ್ತದೆ. 
ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸುವ ಕಾರ್ಯ ಭರದಿಂದ ಸಾಗಬೇಕಾಗಿದೆ, ಯುವ ಜನಾಂಗ ನೀತಿ. 
ವಂತರಾಗಿ ವಿಚಾರ ಶೀಲರಾಗಿ ರಾಷ್ಟ್ರದ ನಿರ್ಮಾಣದ ಮುಂಚೂಣಿಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. 
ಪ್ರಾಮಾಣಿಕ ಪ್ರಯತ್ನ ಮಾಡಿ ರಾಷ್ಟ್ರದ ಭವಿಷ್ಯವನ್ನು ಸುಂದರವಾಗಿ, ಸಂಪತ್ಭರಿತವಾಗಿ, 
ನೈತಿಕ ಶೀಲಸೌಹಾರ್ದಗಳನ್ನು ಬೀರುವಂತೆ ರೂಪಿಸ ಬೇಕಾಗಿದೆ. ನೆಮ್ಮದಿಯಿತ್ತು ಶಾಂತಿ - 
ಯನ್ನು ನೆಲೆಗೊಳಿಸ ಬೇಕಾಗಿದೆ. 

ದಿನಾಂಕ - 23 - 2 - 88 ರಂದು ಬೆಳಿಗ್ಗೆ 9 ಘಂಟೆಯಲ್ಲಿ S T ಬಿರ್ಲಾ ಸಭಾಂಗಣ 
ದಲ್ಲಿ NCC ಸೆಮಿನಾರ್ ಗ್ರೂಪ್ ' A' ಸಮಾರಂಭವನ್ನು ಉದ್ಘಾಟಿಸುತ್ತಾ ಶ್ರೀ ಶ್ರೀಗಳವರು 
ಆಶೀರ್ವಚನ ನೀಡಿದರು . ನಾವು ಭಾರತೀಯರು ನೈತಿಕ ಸಂಪತ್ತುಳ್ಳವರು ನಮ್ಮ ಪೂರ್ವಜರು 
ನಮಗೆಕೊಟ್ಟು ಹೋದ ಸಂಪತ್ತೆಂದರೆ ಅಮೂಲ್ಯವಾದ ನೈತಿಕ ಸಂಪತ್ತು . ಇಂದಿನ ಯುವ 
ಜನತೆ ನಮ್ಮ ಪೂರ್ವಜರ ನೀತಿವಂತ ಬಾಳುವೆಯನ್ನು ಅರಿತು ಕೊಳ್ಳಬೇಕು ಆಚರಣೆಗೆ ತರ 
ಬೇಕು. ನೈತಿಕ ಮತ್ತು ಶಾಂತಿ ಸಂದೇಶವನ್ನು ನಮ್ಮವರು ನಮಗೆ ಮಾತ್ರ ಕೊಟ್ಟು ಹೋಗ 
ಲಿಲ್ಲ. ಜಗತ್ತಿಗೇ ಶಾಂತಿ ಸಂದೇಶವನ್ನು ಕೊಟ್ಟರು. 


ಕಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪ!! ಚನ್ನಪ್ಪ ಎರೇಸೀಮೆ 


ಸಂಪಾದಕರು - 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 

ಬಿ. ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


ಲೇಖಕರಲ್ಲಿ ಮನವಿ 
* ಸಿದ್ದಗಂಗಾ ' ನಾಡಿನ ಜನತೆಗೆ ಜಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ , ಕಲೆ , ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ , ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗ ಲಲ್ಲಿ ಸ್ಪಷ್ಟಾ 
ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕಸ್ಮಾತ್ ಕಳೆದುಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ತ್ರೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ - 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ನುಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ - 

* * * 

ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

ಚಂದಾ ವಿವರ 
ನಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


( ಸಂಪಾದಕರು ”. 
| “ ಸಿದ್ದಂಗಾ' ಕನ್ನಡ ಮಾಸ ಪತಿ ಕೆ. 
|| ಶ್ರೀ ಸಿದ್ದಗಂಗಾ ಕ್ಷೇತ್ರ .572104 
- ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ದಗಂಗಾ 


సంబందరిలయ 


vw•wwwwwww 
ಜಂಗನು ದೀಕ್ಷೆ 

C ಜಂಗಮ ವೀರಶೈವ ಧರ್ಮದಲ್ಲಿ ಆರಾಧ್ಯಮೂರ್ತಿ, ಅಷ್ಟಾವರಣಗಳಲ್ಲಿ 
ಕ್ರಮ ಶ್ರೇಣಿಯಲ್ಲಿ ಮೂರನೆಯದು. ಉದಾಸ್ಯ ವಿಶೇಷ ಶರಣರ ವೈಚಾರಿಕ 
ಕಮ್ಮಟದಲ್ಲಿ ಪುಟವಿಟ್ಟ ಬಂಗಾರ , ಕ್ರಿಯಾಶೀಲ ಜಗದ ಪ್ರತಿನಿಧಿ. - ಜಂಗಮ ? 
ಎಂದರೆ ಚಲನ ಶೀಲವಾದದ್ದು ಎಂದೇ ಅರ್ಥ. ಹರಿವನದಿಯಂತೆ - ನಿತ್ಯ ಪರಿವರ್ತನ. 
ಶೀಲವೇ ಅದರ ಲಕ್ಷಣ ಪರಿವರ್ತನೆ ಬಾಹ್ಯದ ವೇಷ ಭೂಷಣಗಳಿಗೆ ಸಂಬಂಧಿಸಿದ್ದಲ್ಲ. 
ಆಂತರಂಗಿಕ ಬೆಳವಣಿಗೆಯ ಪ್ರಕ್ರಿಯೆ, ಹರಿವನನೀರು ಎಷ್ಟು ಪರಿಶುದ್ದವೋ ಅಷ್ಟೇ 
ಜಂಗಮವೂಕೂಡ, ಜಂಗಮ ಎಂಬ ಮಾತು ಸಂಸ್ಕೃತವಾದ್ದರೂ ಅದು ಅರ್ಥವ್ಯಾಪ್ತಿ 
ಯನ್ನು ಪಡೆದು ಜಂಗಮ ಮುಗಿಲಗಲಮಿಗೆಯಗಲವಾಗಿ ಬೆಳೆದು ಬಂದದ್ದು 
ಬಸವಾದಿ ಶರಣರ ಆಚಾರ -ವಿಚಾರ ಪ್ರಣಾಲಿಯ ಮೂಲಕ, ಅನುಭವದ ತೆಕ್ಕೆಗೆ 
ಬರದ ಯಾವುದನ್ನೂ ಜಂಗಮ ಪ್ರತಿಪಾದಿಸಲಾಗದು. ಜಂಗಮ ವೆಂಬುದು ನಿರಾಭಾರಿ 
ಅದು ಸಾಭಾರಿಯಾದುದಲ್ಲ. ನಿಸ್ಸ೦ಗತ್ವ ಅದರ ಲಕ್ಷಣ. ( ಇದಾ ಬದ್ದನಾಗದೆ 
ಸುಳಿದು ಸೂತಕಿ ಯಾಗದೆ, ಬೆಳಗುವಂಥ ವಿಶಿಷ್ಟ ರೀತಿ. ಗುರು ಜ್ಞಾನರೂಪಿ - 
ಯಾದರೆ ; ಜಂಗಮ ಕ್ರಿಯಾರೂಪ ಬಸವಣ್ಣನವರು ಹೇಳುವಂತೆ ಗುರೂಪದೇಶಮಂತ್ರ 
ವೈದ್ಯ , ಜಂಗಮೋಪದೇಶ ಶಸ್ತ್ರ ವೈದ್ಯ , ಜಂಗಮ ಅಂಗಗುಣಗಳನ್ನು ಮೀರಿನಿಂತವನು. 
ಸಕಲ ಜೀವಿಗಳಿಗೆ ಲೇಸನೇ ಬಯಸುವ ದಯಾಸಾಗರ , ಸಮತಾಭಾವದ ರತ್ನ ಭಂಡಾರ. 
ಶಾಂತಿ ಸೈರಣೆಗಳ ಸಾಕಾರ. ಶರಣರ ದೃಷ್ಟಿಯಲ್ಲಿ ಜಂಗಮ ಲಿಂಗದ ಮುಖ , ಲಿಂಗ.. 
ಜಂಗಮಗಳು ಅಭಿನ್ನ , ಮರದ ಬೇರು ಜಂಗಮ ; ಹಾವುಲಿಂಗ, ಅದಕ್ಕೇ “ ಮರಕ್ಕೆ ಬಾಯಿ 
- ಬೇಕೆಂದು ವಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡಾ” ಎಂದಿದ್ದಾರೆ ಬಸವಣ್ಣ . 
ಜಂಗಮ ಸಮಾಜದ ಅದರಲ್ಲೂ ಕ್ರಿಯಾವಂತ ಸಮಾಜದ ಪ್ರತಿರೂಪ, ಅದಕ್ಕೆಂದೇ ಗುರು 
ವಿಗೆ ತನು, ಲಿಂಗಕ್ಕೆ ಮನ, ಜಂಗಮಕ್ಕೆ ಧನ ವನ್ನು ಕೊಡಬೇಕು ಎಂಬುದು ಶರಣರು 
ಜಂಗಮಕ್ಕೆ ನೀಡಿದ ಹಣ ಹರಿವನದಿಯಂತೆ ಹರಿದು ಬರುತ್ತದೆ ಮತ್ತೆ ಸಮಾಜಕ್ಕೆ . 

( ಜಂಗಮ , ವೆಂಬುದು ವ್ಯಕ್ತಿ ಸಾಧಿಸ ಬಹುದಾದ ಸಿದ್ದಿ , ಅದು ಜಾತಿ ಸಾಚ 
ಕವಲ್ಲ - ಜಾತಿಸಾಚಕವಾಗಿ ರೂಢಿಗೆ ಬಂದದ್ದು ದುರ್ದೆವ ಅನು ಭಾವದ ಔನ್ನತ್ಯದ 
ಸಂಕೇತವಾದ ಅದಕ್ಕೆ ಆನುವಂಶಿಕತೆಯನ್ನು ಆರೋಪಿಸಿದ್ದು ಅವಿಚಾರದ ಅವಿವೇಕ, 
ಹುಟ್ಟಲ್ಲ ಜಂಗಮ ನಿರ್ಣಯಕ್ಕೆ ಅಳತೆಗೋಲು, ಅರ್ಹತೆ ಅದರ ತೂಗುತಕ್ಕಡಿ, ಹುಟ್ಟಿ 
ಜಂಗಮದ ನಿರ್ಣಯ ಎನ್ನುವುದಾದರೆ ವೀರಶೈವರ ಧರ್ಮದ ಮೂಲವನೇ ಮರೆತಂತಾ 
ಫೆಬ್ರವರಿ 1988 


ಗುತ್ತದೆ. ವರ್ಣಾಶ್ರಮಧರ್ಮದಂತಹ ಶ್ರೇಣೀಕೃತ ವ್ಯವಸ್ಥೆಯನ್ನು ವಿರೋಧಿಸಿದ 
ವೀರಶೈವ ಜಂಗಮಕ್ಕೆ ಹುಟ್ಟಿ ಕಾರಣವೆಂದರೆ ವಿರೋಧಾಭಾಸವಾಗುತ್ತದೆ. ಜಂಗಮ 
- ಜಾತಿ ಸಂಕೇತವಲ್ಲ; ಆಧ್ಯಾತ್ಮಿಕ ಅನುಭಾವದ ನಿಲುವು. - 


( ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ” ಎಂಬಲ್ಲಿ ಜ್ಞಾನಪ್ರವರ್ತಕವಾದ, 
ಕ್ರಿಯಾ ಮುಖವಾದುದಕ್ಕೆ ನಾಶವಿಲ್ಲವೆಂದೇ ಅರ್ಥ ಅದು Time ಮತ್ತು Space 
ಗಳನ್ನು , ದೇಶ ಕಾಲಗಳನ್ನ ಗೆದ್ದು ನಿಂತದ್ದು . ಆದುದರಿಂದಲೇ ಜಂಗಮವ ನರಿಯ 
ದತನಕ ಲಿಂಗವರಿವಾಗದು, ಆದರಿಂದು - ಷೋಡಶ ಕಳೆಯುಳ : ಜಂಗಮರು, 
ವಿಷಯವುಳ್ಳ ಜಂಗಮರು, ರಸವಿದ್ಯೆಯುಳ್ಳ ಜಂಗಮ ” ರು ವೇಷವುಳ್ಳ ಜಂಗಮ ' ರು 
ಪೂಜೆಗೊಳ್ಳುತ್ತಿರುವುದು ಎತ್ತೆತ್ತ ನೋಡಿದರೂ ಕಾಣ ಬರುತ್ತಿದೆ. ಜ್ಞಾನವುಳ್ಳ 
ಜಂಗಮ ಆರಿಗೂ ಕಾಣಬಾರದು' – ಎಂಬತಾಗಿದೆ. ಮತ್ತು ಇಂಥ - ಜಂಗಮವ 
ನಿಂದೆಮಾಡಿ ಲಿಂಗವ ಪೂಜಿಸುವ ಭಕ್ತ > ರೂ ಕಾಣುತ್ತಿದ್ದಾರೆ. ಜಂಗಮ ಬೇಡು 
` ವುದಿಲ್ಲ, ಭಕ್ತ ಬೇಡಿಸಿಕೊಳ್ಳುವುದಿಲ್ಲ. ಜಂಗಮವೆ ಲಿಂಗವೆಂದು ನಂಬದ ತನಕ 
ಸಂದು ಸಂಶಯ ವಳಿಯದತನಕ ಲಿಂಗಾಂಗ ಸಾಮರಸ್ಯ ತಿಳಿಯ ಬಾರದು. 


- ದಿನಾಂಕ 29 ಜನವರಿ 1988 ರಂದು ಶ್ರೀ ಸಿದ್ದಗಂಗಾ ಮಠದಲ್ಲಿ ಜಂಗಮ 
ದೀಕ್ಷಾ ಸಮಾರಂಭ ನಡೆಯಿತು. ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಮೂವರು 
ವಟುಗಳಿಗೆ ಪೂರ್ವಾಶ್ರಮ ನಿರಸನಗೊಳಿಸಿ, ವಿರಕ್ತಾಶ್ರಮವನ್ನು ಅನುಗ್ರಹಿಸುತ್ತ 
ಪರಮ ಪೂಜ್ಯ ಶ್ರೀ . ಶ್ರೀ ಗಳು ಜಂಗಮ ನಿರಾಭಾರಿತ್ವವನ್ನು ಆಶೀರ್ವದಿಸಿದರು . 
ಪೂಜ್ಯ ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು , ಪೂಜ್ಯ ಶ್ರೀ ಶ್ರೀ ಗಂಗಾಧರೇಶ್ವರ 
ಸ್ವಾಮಿಗಳು , ಪೂಜ್ಯ ಶ್ರೀ ಶ್ರೀ ಮಹಾದೇವಸ್ವಾಮಿಗಳು ಜಂಗಮ ದೀಕ್ಷಾ ಬದ್ಧರಾಗಿ 
ಲೋಕಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡುದು ಅವಿಸ್ಮರಣೀಯ. 

ಗುರುವಿನ ಗುರು ಜಂಗಮವೆಂದಿತ್ತು ಕೂಡಲ ಸಂಗಯ್ಯನವಚನ. 


ಹಾವಾಡಿಗನು ಮಕೊರತಿಯು ತನ್ನ ಕೈಯಲ್ಲಿ ಹಾವು ಮಗನ ಮದುವೆಗೆ 

ಆ ಶಕುನನ ನೋಡಹೋದಾಗ, 
ಇದಿರಲ್ಲೊಬ್ಬ ಮೂಕೊರತಿಯ ಹಾವಾಡಿಗನ ಕಂಡು 
CC ಶಕುನ ಹಲ್ಲೆ”ಂಬ ಚದುರನ ನೋಡಾ! 
ತನ್ನಸತಿ ಮೂಕೊರತಿ! ತನ್ನ ಕೈಯಲ್ಲಿ ಹಾವು! ತಾನು ಮೂಕೊರೆಯ 
ತನ್ನ ಭಿನ್ನವನರಿಯದೆ ಅನ್ಯರನೆಂಬ 
ಕುನ್ನಿಯ ನೇನೆಂಬೆ ಕೂಡಲ ಸಂಗಮದೇವಾ 

- ಬಸವಣ್ಣನವರು . 


8 


ಸಿದ್ದಗಂಗಾ 


m 


ಮಾಣಿಕ್ಯ ದೀಪ್ತಿ 

m nnnnnnnnnnnnnnnnnn 
ಆರೋಗ್ಯ ರಹಸ್ಯ - ೪ 
ಆಹಾರ 

ಮಹಾತ್ಮ ಗಾಂಧಿ 


ಗಾಳಿ ನೀರು ಇಲ್ಲದೆ ಮನುಷ್ಯ ಬದುಕಲಾರ ; ನಿಜ . ಆದರೆ ಈ ದೇಹವನ್ನು 
ಪೋಷಸಿಸುವುದು ಆಹಾರ . ಅದಕ್ಕೇ ಅನ್ನವೇ ಪ್ರಾಣ ಎಂಬ ಗಾದೆ ಬಂದಿರುವುದು. 

ಆಹಾರ ಮೂರು ತೆರನಾಗಿರಬಹುದು; ಶಾಕಾಹಾರ, ಮಾಂಸಾಹಾರ ಮಿಶ್ರಾ 
ರಾರ, ಮಾಂಸಾಹಾರದಲ್ಲಿಕೋಳಿ,ಮೀನುಸೇರಿವೆ. ಹಾಲೂ ಪ್ರಾಣಿಜನ್ಯ ಪದಾರ್ಥವೇ 
ಕಟ್ಟುನಿಟ್ಟನ ಶಾಕಾಹಾರದಲ್ಲಿ ಅದನ್ನು ಸೇರಿಸಲಾಗುವುದಿಲ್ಲ. ಅದು ಬಹಳ ಮಟ್ಟಿಗೆ 
ಮಾಂಸದ ಕೆಲಸವನ್ನೇ ಮಾಡುತ್ತದೆ. ವೈದ್ಯಕೀಯ ಭಾಷೆಯಲ್ಲಿ ಅದನ್ನು ಪ್ರಾಣಿ 
ಸಂಬಂಧದ ಆಹಾರವೆಂದೇ ಪರಿಗಣಿಸಿದಾರೆ. ಆದರೆ ಸಾಧಾರಣ ಮನುಷ್ಯ , ಹಾಗೆ 
ತಿಳಿಯುವುದಿಲ್ಲ. ಮೊಟ್ಟೆಗಳನ್ನು ಮಾತ್ರ ಮಾಂಸಾಹಾರವೆಂದು ತಿಳಿಯುತ್ತಾನೆ. 
ನಿಜವಾಗಿ ಹಾಗಲ್ಲ. ಈಗಿನ ಕಾಲದಲ್ಲಿ ಗೊತ್ತು ಮೊಟ್ಟೆಗಳು ತಯಾರಾಗುತ್ತವೆ. 
ಹುಜನನ್ನೇ ನೋಡದೆಯೆ ಕೋಳಿ ಮೊಟ್ಟೆಯಿಡುತ್ತದೆ. ಗೊಡ್ಡುಮೊಟ್ಟೆಗಳು ಮರಿ 
ಯಾಗುವುದಿಲ್ಲ. ಆದ್ದರಿಂದ ಹಾಲು ಕುಡಿಯುವವರು. ಇಂಥ ಮೊಟ್ಟೆ ತಿನ್ನಲು 
ಆಕ್ಷೇಪಿಸಬಾರದು. 

ಮನುಷ್ಯ ಶಾಕಾಹಾರಿಯಾಗಿರಬೇಕು ಎನ್ನಲು, ಅಂಗವಿಜ್ಞಾನ, ಶರೀರಶಾಸ್ತ್ರಗಳ 
ಆಧಾರ ಬೇಕಾದಷ್ಟಿದೆ ಎನ್ನುವ ದೃಢಾಭಿಪ್ರಾಯ ಹೆಚ್ಚಾಗಿ ಬೆಳೆದಿದ್ದರೂ , ವೈದ್ಯಕೀಯ 
ಅಭಿಪ್ರಾಯವೇನೋ ಮಿಶ್ರಾಹಾರದ ಪರವಾಗಿಯೇ ಇದೆ . ಮನುಷ್ಯನ ಹಲ್ಲು , ಹೊಟ್ಟೆ , 
ಕರುಳು ಇತ್ಯಾದಿಗಳೆಲ್ಲ, ಮನುಷ್ಯನನ್ನು ಶಾಕಾಹಾರಿಯಾಗಬೇಕೆಂದೇ ನಿಸರ್ಗ ರಚಿಸಿದೆ 
ಎನ್ನುವುದನ್ನು ಸಮರ್ಥಿಸುತ್ತವೆ, 
- ಶಾಕಾಹಾರದಲ್ಲಿ ಧಾನ್ಯ , ಬೇಳೆ, ಬಾಯಿಗೆ ರುಚಿಯಾದ ( ಕಂದ ಮೂಲ ಫಲ) 
ಬೇರು, ಗೆಡ್ಡೆ , ಸೊಪ್ಪು ಇವೇ ಅಲ್ಲದೆ , ಹೊಸದೂ ಒಣಗಿ ಸಿಟ್ಟ ಹಣ್ಣುಗಳೂ 
ಸೇರಿವೆ, ಒಣ ಹಣ್ಣುಗಳಲ್ಲಿ ಬಾದಾಮಿ , ಪಿಸಾ ಬೀಜ, ಅಕೊಡ ಇತ್ಯಾದಿ ಬೀಜಗಳೂ 
ಉಂಟು. . 


* ನಾನು ಯಾವಾಗಲೂ ಪೂರ್ಣ ಶಾಕಾಹಾರ ವಾದಿ. ಆದರೆ , ಸಂಪೂರ್ಣ 
ಆರೋಗ್ಯಕ್ಕೆ ಶಾಕಾಹಾರದಲ್ಲಿ ಹಾಲು, ಮೊಸರು, ಬೆಣ್ಣೆ ತುಪ್ಪ ಇರಲೇಬೇಕೆಂದು ನನ್ನ 
ಅನುಭವ ನನಗೆ ತೋರಿಸಿಕೊಟ್ಟಿದೆ. ನನ್ನ ಮೂಲ ಭಾವನೆಗೆ ಇದು ಬಹಳ ಮುಖ್ಯ 
ವ್ಯತ್ಯಾಸ, ಆರು ವರ್ಷಗಳ ಕಾಲ ನಾನು ಆಹಾರದಲ್ಲಿ ಹಾಲನ್ನು ಬಳಸಲಿಲ್ಲ. ಆಗ 


ಫೆಬ್ರವರಿ , 1988 


ಅದರಿಂದ ನನಗೇನೂ ಕೆಡುಕಾಗಿ ಕಾಣಲಿಲ್ಲ. ಆದರೆ ೧೯೧೪ ರಲ್ಲಿ ನನ್ನ ಅಜ್ 
ದಿಂದಲೇ , ನನಗೆ ಬಲವಾದ ಆಮಶಂಕೆಯಾಯಿತು. ಬರೀ ಅಸ್ಥಿಪಂಜರವಾಗಿ ಹೊ 
ಆದರೂ ಯಾವ ಔಷಧಿಯನ್ನೂ ನಾನು ತೆಗೆದುಕೊಳ್ಳಲಿಲ್ಲ, ತೀವ್ರವಾಗಿ ನಿರಾಕರಿಸಿ 
ಆಷ್ಟೇ ದೃಢವಾಗಿ ಹಾಲು ಮಜ್ಜಿಗೆಯ ಸೇವನೆಯನ್ನೂ ವಿರೋಧಿಸಿದೆ. ನ 
ಶರೀರ ಪುಷ್ಟಿಗೊಳ್ಳಲಿಲ್ಲ, ಹಾಸಿಗೆ ಬಿಟ್ಟು ಏಳುವಷ್ಟು ಶಕ್ತಿಯೂ ಬರಲಿಲ್ಲ. ಅದು 
ಮೊದಲೇ ಹಾಲು ಕುಡಿಯಬಾರದೆಂಬ ವ್ರತ ತೊಟ್ಟಿದ್ದೆ . ಆ ವ್ರತ ಹಿಡಿದಾಗ ಹಸುಃ 
ಅಥವಾ ಏಮ್ಮೆಯ ಹಾಲನ್ನು ತಾನೆ ಬಿಟ್ಟದ್ದು ? ಮೇಕೆಯ ಹಾಲನ್ನು ತೆಗೆದುಕೊಳ್ಳ 
ಆ ವ್ರತದ್ದೇನು ? ಅಡ್ಡಿ ಎಂದು ಒಬ್ಬ ವೈದ್ಯಮಿತ್ರ ಸೂಚಿಸಿದೆ. ನನ್ನ ಹೆಂಡತಿ ಅವಃ| 
ಬೆಂಬಲವತ್ತಳು. ನಾನು ಸಡಿಲಬಿಟ್ಟೆ . ನಿಜವಾಗಿಯೂ ಹಾಲನ್ನು ಬಿಟ್ಟವನಿಗೆ, ವು 
ಹಿಡಿವಾಗ ಹಸುವಿನ, ಎಮ್ಮೆಯ ಹಾಲು ಮಾತ್ರವೇ ಮನಸ್ಸಿನಲ್ಲಿದ್ದರೂ ಎಲ್ಲಾ ಹಾಲು 
ನಿಷಿದ್ಧವೇ , ಎಲ್ಲಾ ಪ್ರಾಣಿಗಳ ಹಾಲೂ ಒಂದೇ . ಅವುಗಳಲ್ಲಿ ವಿವಿಧ ಅಂಶಗಳ ಪ್ರಮಾ 
ಹೆಚ್ಚು ಕಡಿಮೆಯಿರಬಹುದು, ಅಷ್ಟೇ ಆದ್ದರಿಂದ ನಾನು ನನ್ನ ವ್ರತವನ್ನು ಕೇವ 
ಅಕ್ಷರಶ : ಪಾಲಿಸಿದೆನೇ ವಿನಾ , ತತ್ವಶಃ ಅಲ್ಲ ಎನ್ನಬಹುದು. ಅದು ಹೇಗೋ ಅಂತ. 
ಕೂಡಲೆ ಮೇಕೆಯ ಹಾಲನ್ನು ತಂದರು. ನಾನೂ ಕುಡಿದೆ. ನನಗೆ ಅದರಿಂದ ಹೊ 
ಜೀವ ಬಂದಂತಾಯಿತು. ಬೇಗ ಚೇತರಿಸಿಕೊಂಡೆ. ತ್ವರೆಯಾಗಿ ಹಾಸಿಗೆ ಬಿಟ್ಟೆ 
ವಷ್ಟು ಶಕ್ತನಾದೆ. ಇದರಿಂದಲೂ ಇಂಥ ಅನೇಕ ಅನುಭವಗಳಿಂದಲೂ ಪೂಣ 
ಶಾಕಾಹಾರದಲ್ಲಿ ಹಾಲನ್ನು ಸೇರಿಸಬೇಕು ನಾನು ಒಪ್ಪಿ ಕೊಳ್ಳುವಂತಾಗಿದೆ. ಆದರು 
ಈ ಹಾಲು, ಮಾಂಸಗಳಿಂದ ನಮಗೆ ಸಿಗುವ ಎಲಾ ಆಗತ್ಯ ವಸ್ತುಗಳನ್ನೂ ಒದ 
ಸುವಂಥ ಯಾವುದೋ ಒಂದು ಪದಾರ್ಥ ವಿಶಾಲ ಸಸ್ಯ ಸಾಮ್ರಾಜ್ಯದಲ್ಲಿ ಇರಲೇಬೇಕು 
ಅದರಲ್ಲಿ ಹಾಲು ಮಾಂಸಗಳ ನ್ಯೂನತೆಗಳು- ನೈತಿಕ ಹಾಗೂ ಇತರ - ಇಲ್ಲದೆ ಇರಬೇಕ 
ಎಂದು ನನ್ನ ಖಚಿತವಾದ ಭಾವನೆ. 

( ಮುಂದುವರಿ ಯ ಎತ್ಮರ 


ಅಯಾ , ನೀ ಮಾಡಲಾರದ ಜಗತ್ತು , ಅಯಾ ನೀನಾಡಲಾರದ ಸಂಸಾರ 
ಅಯಾ , ನೀ ಮಾಡಲಾರದ ಮರನೆ, ಅಯಾ ನೀ ಮಾಡಲಾರದ ದುಃಖ 
ಅಯ್ಯಾ , ನೀ ಬಿಡಿಸಿದಡೆ ಬಿಟ್ಟಿತ್ತು ತಾಮಸವಯ್ಯಾ, 
- ನಾನೀ ಮಾಯೆಯ ಗೆದ್ದನೆಂಬ ಹಮ್ಮಿದೇಕೆಕೂಡಲಸಂಗನ 


- ಬಸವಣ್ಣನವರು. 


ಸಿದ್ದಗಂಗಾ 


10 


- ಸಿದ್ದಗಂಗಾ ವಾರ್ತೆ 


ಪವಿತ್ರ ಸಮಾರಂಭ 


ಓಂಕಾರ್ , 


ದಿನಾಂಕ 29 . 1 . 88_ ರಂದು ಶ್ರೀ ಸಿದ್ದಗಂಗಾ ಮಠದಲ್ಲಿ ಒಂದು ಪವಿತ್ರ 
ಸಮಾರಂಭ , ಮೂವರು ಪೂರ್ವಾ ಶ್ರಮವನ್ನು ತ್ಯಜಿಸಿ ವಿರಕ್ತಾಶ್ರಮ ಸ್ವೀಕಾರ 
ಸಮಾರಂಭ , ಪರಮ ಪೂಜ್ಯ ಶ್ರೀ ಮ | ನಿ !! ಪ್ರ -1| ಡಾ | ಶ್ರೀ ಶ್ರೀ ಶಿವಕುಮಾರ 
ಮಹಾ ಸ್ವಾಮಿಗಳಿಂದ ದೀಕ್ಷೆ ಸ್ವೀಕರಿಸಿದ ವಿರಕ್ತ ಸನ್ಯಾಸಿಗಳನ್ನು ಭಕ್ತಾದಿಗಳಿಗೆ 
ಪರಿಚಯಿಸುವ ಸಂದರ್ಭ , ನೂತನ ಶ್ರೀ ಶ್ರೀಗಳ ಆಶ್ರಮ ಸ್ವೀಕಾರ ಭಾಷಣ 
ಭರವಸೆ ನೀಡುವ ಮಂಗಳ ಸಮಯ. ಅನೇಕ ಮಠಾಧೀಶರುಗಳು ಈ ಪುಣ್ಯ ಸಮಾ 
ರಂಭಕ್ಕೆ ದಯಮಾಡಿಸಿದ್ದರು. ನವ ಉತ್ಸಾಹದ ವಾತಾವರಣ ಈ ವಿಶೇಷ ಸಭೆ ಸೇರಿ 
ದ್ದುದು ಹಳೆಯ ಮಠದಲ್ಲಿ, ವಿದ್ವಾನ್ ಪಿ .ಎಸ್. ಸಿದ್ದಲಿಂಗಯ್ಯನವರಿಂದ ಪ್ರಾರ್ಥನೆ 
ಸ್ವಾಗತ ಕೋರಿದವರು ಶ್ರೀ ಮಠದ ವಿಶೇಷಾಧಿಕಾರಿ ನಿವೃತ್ತ ಪ್ರಾಚಾರ ಶ್ರೀ ಕೆ. ಎಂ 
ರೇವಣಸಿದ್ದಯ್ಯನವರು . 

- ಮೊದಲಿಗೆ ಮಾತನಾಡಿದ ಬೆಂಗಳೂರು ಬೇಲಿ ಮಠಾಧೀಶರಾದ ಶ್ರೀ ಶಿವರುದ್ರ 
ಸ್ವಾಮಿಗಳು ಗುರುಪದವಿಯ ಕಡು ಕಷ್ಟದೆಸೆಯನ್ನು ನೂತನ ಶ್ರೀ ಶ್ರೀಗಳಿಗೆ ತಿಳಿಸಿದರು. 
ಅದು ಗರಗಸದಂತೆ ಹೋಗುತ್ತಾ , ಬರುತ್ತಾ ಕೊಯ್ಯುದು ನಿರಂತರ ಎಚ್ಚರಿಕೆಯುಳ್ಳ 
ವನಿಗೆ ಮಾತ್ರ ಅದು ದಕ್ಕೆ ತಕ್ಕದ್ದು ಎಂದರು. ಶ್ರೀ ಮ || ನಿ ಪllಡಾ|| ಶ್ರೀ ಶ್ರೀ ಶಿವಕುಮಾರ 
ಸ್ವಾಮಿಜಿಯವರು ಸಮಾಜದ ಸೇವೆಯೇ ಶಿವಪೂಜೆಯೆಂದು ಭಾವಿಸಿ 50 ವರ್ಷಕ್ಕೂ 
ಮಿಗಿಲು ದುಡಿದಿರುವುದನ್ನು ನಾವು ಸ್ಮರಿಸಬೇಕಾಗಿದೆ. ಪಂಚಬ್ರಹೋತ್ಸವ ಸಂದರ್ಭದಲ್ಲಿ 
ಬಂದಜಂಗಮರನ್ನು ಮೇಲುಮಾಡಿ, ತಾವು ನಡೆದು ಬರುತ್ತಾರೆ. ಆ ಪುಣ್ಯಾತ್ಮರು 
( ಏರಿಸಿದ ಎತ್ತರಕ್ಕೇ ಅರಳುವ ಕೈವಾರಿಗಳಾಗ ಬೇಕು ಈ ದೀಕ್ಷಾಬದ್ದರು ಎಂದು ಹೇಳಿ, ” 
ನೂತನ ಶ್ರೀ ಶ್ರೀಗಳು ಗುರುಗಳ ಅನುಗ್ರಹದಿಂದ ಅರಳಿ , ಪರಿಪೂರ್ಣತೆ ಪಡೆಯಲು 
ಯತ್ನಿಸಬೇಕೆಂದು ಆಶಿಸಿದರು. 


- ದೇಗುಲ ಮಠಾಧೀಶರಾದ ಶ್ರೀ ಮುಮ್ಮಡಿ ನಿರ್ವಾಣಸ್ವಾಮಿಗಳು ಮಾತನಾಡುತ್ತಾ 
ತಮ್ಮ ಪೂಜ್ಯ ಗುರುಗಳು ಶ್ರೀ ಸಿದ್ದಗಂಗಾ ಕ್ಷೇತ್ರದ ಹಿರಿಮೆಯನ್ನು ಒತ್ತಿ ಒತ್ತಿ 
ಹೇಳುತ್ತಿದ್ದರೆಂದು ಹೇಳಿ, ಇಲ್ಲಿ ಗುರುಗಳಾದವರು ಕಾಯಕ ನಿಷ್ಠೆ -ಕಾರ್ಯತತ್ಪರ. 
ತೆಯಲ್ಲಿ ಉನ್ನತಮಟದಲ್ಲಿದ್ದದ್ದರಿಂದ ಶ್ರೀ ಮಠವು ಇಷ್ಟರ ಮಟ್ಟಿಗೆ ಬೆಳೆದಿದೆ ಎಂದು 
ಹೇಳಿದರು. ಲಾರಿಯಿಂದ ಮೂಟೆ ಹೊತ್ತು ಉಗ್ರಾಣಕ್ಕೆ ಹಾಕುತ್ತಿದ್ದರು. ಶ್ರೀ ಶ್ರೀಗಳ 
ಶ್ರಮ , ತಪಸ್ಸು , ಪೂಜಾನಿಷ್ಠೆ ಎಲ್ಲರಿಗೂ ಮೇಲ್ಪಂಕ್ತಿಯಾಗಿದೆ ಎಂದು ಹೇಳಿದರು. 
ಫೆಬ್ರವರಿ , 1988 

- 11 


ಮರಳೇಗವಿ ಮಠದ ಶ್ರೀ ಕಾಲಾಗ್ನಿ ರುದ್ರ ಸ್ವಾಮಿಗಳು ಮಾತನಾಡಿ ಕನಸುಕಂಡದ್ದು 
ಈಗ ನನಸಾಗಿ ಕಾಣುತ್ತಿದೆ. ಕೀಟ ಭ್ರಮರ ನ್ಯಾಯದಂತೆ ಈ ನೂತನ ಸ್ವಾಮಿಗಳು 
ಗುರುವಿನ ಸೇವೆ ಮಾಡಿ ಅವರ ಅನುಗ್ರಹದಿಂದ..ಉದ್ದಾರವಾಗಿ, ಸಮಾಜ ಸೇವೆಯ 
ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಬೆಳಸಿಕೊಂಡು ಭಕ್ತರನ್ನು ಉದ್ಧಾರ ಮಾಡುವಂತಾಗಲಿ 
ಎಂದು ಹಾರೈಸಿದರು. 


ಬೆಂಗಳೂರಿನ ಹೈಕೊರ್ಟ್ವ ಕೀಲರಾದ ಶ್ರೀ ವೀರಭದ್ರಪ್ಪನವರು ಮಾತನಾಡಿ 
ಜಂಗಮ ದೀಕ್ಷೆಯೆಂದರೆ ಶಿಲ್ಪಿಯಿಂದ ಆರಿಸಲ್ಪಟ್ಟ ಕಲ್ಲಿನಂತೆ. ಇನ್ನು ಅವರುಗಳು 
ತಮ್ಮ ಪ್ರಯತ್ನದಿಂದ ಸೇವೆ ಮಾಡಿ ಮೂರ್ತಿಗಳಾಗಬೇಕು ಎಂದರು. ಕಾವಿಯನ್ನು 
ಏಕೆ ಧರಿಸಬೇಕು ? ಎಂಬ ಪ್ರಶ್ನೆಯನ್ನು ಹಾಕಿ ಅವರೇ ಉತ್ತರಿಸುತ್ತ ಕ , ಎಂದರೆ 
ಕರ್ಮನಾಶ ( ವಿ , ಎಂದರೆ ವಿಷಕರ್ಮವರ್ಜಿತ ಎಂದುಹೇಳಿ ಸ್ವಾಮಿಗಳಾದವರು ಐಹಿಕ 
ಭೋಗತ್ಯಾಜ್ಯ ಮಾಡಿ ಭಕ್ತರ ಉದ್ದಾರಕ್ಕೆ ಲೋಕಸೇವೆಗೆ ತಮ್ಮ ಬಾಳನ್ನು ನೆಡೆಸ 
ಬೇಕೆಂದು ಹೇಳಿದರು . 
ಶ್ರೀ ಸಿದ್ದಗಂಗಾ ತಾಂತ್ರಿಕ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಪರಮೇಶ್ವರಪ್ಪನವರು 
ಮಾತನಾಡಿ ಸತ್ಯಕ್ಕೆ , ಪರಿಶುದ್ದತೆಗೆ ಈ ಕಾಲದಲ್ಲಿ ಗೌರವ ಕಡಿಮೆ ಯಾಗುತ್ತಿರು 
ವುದಕ್ಕೆ ತಮ್ಮ ಖೇದವನ್ನು ವ್ಯಕ್ತಪಡಿಸಿದರು. ಮದುವರೆದು ಮಾತನಾಡುತ್ತಾ 
ಸ್ವಾರ್ಥತೆಯಿಂದ ಅಯೋಗ್ಯರಿಗೆ, ಸಾಧನೆ ಸಿದ್ದಿ ಯಿಲ್ಲದಿರುವವರಿಗೆ ಗೌರವ ಕೊಟ್ಟರೆ 
ಸಮಾಜ ನಾಶವಾಗುತ್ತದೆ ಎಂದು ಎಚ್ಚರಿಸಿದರು. ಜನ ದುಷ್ಟ ಶಕ್ತಿಗೆ ಗೌರವ ಕೊಡುತ್ತಿ 
ದ್ದಾರೆ, ಒಳ್ಳೆಯವರು ಕುಣಚ್ಚಿ ಕುಳಿತಿದ್ದಾರೆ. ಎಂದು ಹೇಳಿದ ಪ್ರಾಚಾರ್ಯರು ಈ 
ಮಠದ ಕೀರ್ತಿನೂರ್ಮಡಿ ಬೆಳೆಯಬೇಕಾದರೆ ಪತಿವ್ರತೆಯ ಅಪರಾವತಾರದಂತೆ 
ಸ್ವಾಮಿಗಳಾದರು ಬೇಳೆಯ ಬೇಕು ಎಂದು ಹೇಳಿದರು 

ವಿಧಾನ ಪರಿಷತ್ತಿನ ಮಾಜೀಸದಸ್ಯ ಶ್ರೀ ಎ .ಎಸ್ . ನಂದೀಶ್ ರವರು ಮಾತನಾಡಿ 
ನೂತನ ಶ್ರೀ ಶ್ರೀಗಳ ಕಡೆಗೆ ತಿರುಗಿ ಒಳ್ಳೆ ಹಾದಿಯಲ್ಲಿ ನಡೆಯಿರಿ ಸಮಾಜವನ್ನು 
ಮುನ್ನೆಡೆಸಿರಿ , ದೊಡ್ಡವರ ಹಾದಿಯಲ್ಲಿ ನಡೆದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿರಿ 
ಎಂದು ಭಿನ್ನವಿಸಿ ಕೊಂಡುರು . 

ಕ್ಯಾತ್ಸಂದ್ರದ ಮಂಡಲ ಪ್ರಧಾನರಾದ ಶ್ರೀ ಆನಂದ ರವರು ಇಂತಹ ಒಳ್ಳೆಯ 
ಕಾರ್ಯವಾದುದಕ್ಕೆ ವಿರಕ್ತಾಶ್ರಮ ಸ್ವೀಕಾರ ಮಾಡಿದಕಾರ ) ತಮಗೆ ಭಾರಿ ಸಂತೋಷ 
ವಾಗಿದೆ ಎಂದರು. 

ತುಮಕೂರಿನ ಗಣ್ಯ ವಕೀಲರಾದ ಶ್ರೀ ಕೆ. ಎನ್ . ರಾಜಶೇಖರ್ ರವರು 
ಮಾತನಾಡಿ ನಾವು ಇನ್ನು ಕಾಲಿಗೆ ನಮಸ್ಕಾರಮಾಡುವಂತೆ ಬಾಳಿರಿ ಎಂದು ನೂತನ 
ಶ್ರೀ ಶ್ರೀಗಳನ್ನು ಕೇಳಿಕೊಂಡರು. 
ಸಿದ್ದಗಂಗಾ| 

*12 


ಬೆಂಗಳೂರು ಜಿಲ್ಲಾ ಪರಿಷತ್ತಿನ ಸದಸ್ಯರಾದ ಶ್ರೀ ರೇವಣ್ಣನವರು ಮಾತನಾಡಿ 
ಬಸವಣ್ಣನವರ ಆದರ್ಶಗಳನ್ನು ಅವರ ತತ್ವ ನಿಷ್ಠೆಯನ್ನು ಪಾಲಿಸಿ ಮೇಲ್ಪಕ್ತಿಯೋಗಿ 
ಬಾಳಿರಿ ಎಂದು ಹೇಳಿದರು . 
* ತುಮಕೂರಿನ ಗಣ್ಯ ವರ್ತಕರಾದ ಶ್ರೀ ಸಿ . ಎಲ್ ಶಿವಣ್ಣ ನವರು ಮಾತನಾಡಿ 
ಪೀಠಾ ಧಿಕಾರದ ಮೂಲಕ ಜವಾಬ್ದಾರಿ ಹೊರಿಸಿದ್ದಾರೆ : ಶ್ರೀ ಶ್ರೀಗಳು ಅದು ಮುಳ್ಳಿನ 
ಹಾಸಿಗೆ ಹಿಂದಿನ ಸಂದರ್ಭದಲ್ಲಿ ನಡೆದದ್ದನ್ನು ನೆನಸಿ ಎಚ್ಚೆತ್ತು ಸರಿಯಗಿ ಮುನ್ನಡೆ 
ಯಿರಿ ಎಂಬ ನೂತನ್ನು ಆಡಿದರು. 

* ಅನೇಕ ಮಠಾಧೀಶರುಗಳು ಭಕ್ತ ವೃಂದದವರ ಭಾಷಣಗಳ ನಂತರ ನೂತನ 
ಸ್ವಾಮಿಗಳಾದ ಶ್ರೀ ಸಿದ್ದಲಿಂಗಸ್ವಾಮಿಗಳ ಚರಪಟ್ಟಾಧಿಕಾರ ಸಂಪುಟವನ್ನು ಬೇಲಿಮಠ 
ದ ಶ್ರೀ ಶಿವರುದ್ರ ಸ್ವಾಮಿಗಳು ಶ್ರೀ ಮಹದೇವಸ್ವಾಮಿಗಳ ಸಂಪುಟವನ್ನು ಕನಕಪುರದ 
ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣಸ್ವಾಮಿಗಳು ಶ್ರೀ ಗಂಗಾಧರಸ್ವಾಮಿಗಳ 
ಸಂಪುಟವನ್ನು ಕಂಚುಕಲ್ಲು ಮಠದ ಶ್ರೀ ಶಿವರುದ್ರ ಸ್ವಾಮಿಗಳು ಪಠಿಸಿದರು. 

ಭಕ್ತಾದಿಗಳಿಂದ ನೂತನ ಶ್ರೀ ಶ್ರೀ ಗಳವರೆಲ್ಲರಿಗೆ ಹಾರ ಸಮರ್ಪಣೆಯಾಯಿತು. 

ಮೂವರು ಸ್ವಾಮಿಗಳೂ ಸಹ ಏಕನಿಷ್ಠೆಯಿಂದ ದುಡಿದು ಎಚ್ಚರದ ಬದುಕಿನಲ್ಲಿ 
ಜೀವಿಸುತ್ತೇವೆಂಬ ಭರವಸೆಯನ್ನು ನೀಡಿ ಸಮಾಜದ ಬೆಂಬಲವನ್ನು ಕೋರಿದರು. 


ಅಧ್ಯಕ್ಷತೆ ವಹಿಸಿದ್ದ ಪರಮಪೂಜ್ಯ ನಿ!! !! ಸ್ವ || ಡಾ|| ಶ್ರೀ ಶ್ರೀ ಶಿವಕುಮಾರ 
ಸ್ವಾಮೀಜಿಯವರು ತಮ್ಮ ಆರ್ಶಿವಾದ ಭಾಷಣದಲ್ಲಿ ನಾಡಿನ ಜೀವನ ಬಹಳ ಕೆಟ್ಟ, 
ಮಟ್ಟವನ್ನು ಮುಟ್ಟಿದೆ. ತತ್ವ ನಿಷ್ಠ ಜನಾಂಗ ನಮ್ಮದು. ಆದರೆ ಸ್ವಾರ್ಥಿಗಳ ತಂಡ 
ತಮ್ಮ ಪ್ರಭಾವ ಬೀರುತ್ತಿದ್ದಾರೆ ಅವರದೇ ಮಾತು ಲೂಟ ನಡೆದಿದೆ. ಈ ಅಮಂಗಲ 
ವಾತವರಣವನ್ನು ನಾಶಮಾಡುವ ಶಕ್ತಿ ಸಂಪನ್ನರು ಯಾರು ? ಎಂದು ಪ್ರಶ್ನಿಸಿ 
ಈಗ ಆತ್ಮ ಸಂಪತ್ತನ್ನು ಬೆಳೆಸಿಕೊಂಡವರು ಯೋಗ್ಯ ಮಾರ್ಗದರ್ಶನ ಮಾಡಬೇಕಾಗಿದೆ 
ಎಂದರು. 

ವೀರಶೈವ ಪುಠಗಳು ಜನತಾ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡಿವೆ ಎಂದು ಹೇಳಿದ 
ಶ್ರೀ ಗಳು ಈ ದಿನಮೂರುಮಂದಿ ವಿರಕ್ತಾಶ್ರಮ ಸ್ವೀಕರಿದ್ದಾರೆ. ಇದು ಸಾಮಾನ್ಯ 
ಸ್ಥಾನವಲ್ಲ . ಅವರುಗಳು ತಮ್ಮ ಸ್ಥಾನದ ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು. 
ನಿರಂತರ ಸಾಧನೆ ಸದ್ಭಾವದಿಂದ ಅವರು ಬೆಳೆಯಬೇಕೆಂಬ ಆಶಯವನ್ನು ವ್ಯಕ್ತ 
ಪಡಿಸಿದರು . 

ಮುಂದುವರೆದು ಮಾತನಾಡುತ್ತಾ “ನೂತನ ಸ್ವಾಮಿಗಳು 1 ) ಪೂರ್ವಾಶ್ರಮದ 
ಬಂಧುತ್ವ ಬಿಡಬೇಕು 2) ಹೊನ್ನು ಹೆಣ್ಣುಗಳನ್ನು ಗೆಲ್ಲಬೇಕು 3) ಪ್ರಸಾದ ವಿಷಯ 
ದಲ್ಲಿ ನಿಯಮ ಪಾಲನೆ ಮಾಡಬೇಕು 4 ) ಸತ್ಪುರುಷರ ಸಹವಾಸ ಮಾಡಬೇಕು ಎಂದು 
ಫೆಬ್ರವರಿ , 1988 - 


13 


ನೂತನ ಸ್ವಾಮಿಗಳಾದವರಿಗೆ ತಿಳಿವಳಿಕೆ ಹೇಳಿದರು , ವಿರಕ್ತಾಶ್ರಮ ಕಠಿಣವಾದ ಆಶ್ರಮ 
ವಾಗಿದೆ. ಹೊಸಸ್ವಾಮಿಗಳು ಈ ಬಗ್ಗೆ ತೆರ್ಗಡೆಯಗುವ ಭರವಸೆ ನೀಡಿದ್ದಾರೆ. ಅವರು 
ಗಳು ಸಾಧನೆಮಾಡಿ ಆದರ್ಶಗುರುಗಳಾಗಿ ಸಮಾಜಕ್ಕೆ ಸೇವೆಸಲ್ಲಿಸುವಂತಾಗಲಿ ಎಂದು 
ಆಶೀರ್ವದಿಸಿದರು . 


ಹೊಸ ಸ್ವಾಮಿಗಳು ಕಳಂಕ ಬಾರದಂತೆ ದಿನವಹಿ ಎಚ್ಚರಿಕೆ ವಹಿಸಬೇಕೆಂದು 
ಹೇಳಿದ ಹಿರಿಯ ಶ್ರೀ ಶ್ರೀ ಗಳು ಮುಂದುವರೆದು ಶ್ರೀ ಗಳಾದವರು ಯೋಗಾಭ್ಯಾಸ 
ಮಾಡಬೇಕು. ಮಾಹಾನುಭಾವರ ಜೀವನ ಅರ್ಥಮಾಡಿಕೊಳ್ಳಬೇಕೆಂದು ಹೇಳಿದರು. 
ಸ್ವಾಮಿಗಳು ಕೇವಲ ವ್ಯವಹಾರಿಕ ಜೀವನದಲ್ಲಿ ಮುಳುಗಬಾರದು, ತಮ್ಮ ಪೂಜಾ 
ನಿಷ್ಠೆ , ಆತ್ಮೀಯ ಸಂಪತ್ತನ್ನು ಬೆಳಸಿಕೊಳ್ಳಬೇಕು . ತಪಶಕ್ತಿ ಬೆಳಸಿಕೊಂಡು ಆ 
ಶಕ್ತಿಯನ್ನು ಸಮಾಜಕ್ಕೆ ಧಾರೆಯೆರೆಯಬೇಕೆಂದರು, ಈ ಕ್ಷೇತ್ರವು ಕಾಯಕ - 
ದಾಸೋಹಕ್ಕೆ ಮಹತ್ವ ಕೊಟ್ಟಿದೆ. ಶ್ರೀ ಸಿದ್ದಲಿಂಗೇಶ್ವರರ ಅನುಷ್ಠಾನ, ಶ್ರೀ ಅಟವಿ 
ಸ್ವಾಮಿಗಳು ತಪಸ್ಸು ಮಾಡಿರುವ ಪವಿತ್ರ ಸ್ಥಾನವೆಂದು ಹೇಳಿದರು. ಹೊಸ ಸ್ವಾಮಿ 
ಗಳು ಆತ್ರೋದ್ದಾರದಿಂದ ಸಮಾಜೋದ್ಧಾರಕ್ಕೆ ಶ್ರಮಿಸಬೇಕೆಂಬ ಕರೆಯನ್ನು 
ನೀಡಿದರು . 


ಶ್ರೀ ಕೆ. ಎಸ್ , ಶಂಕರಯ್ಯನವರಿಂದ ವಂದನಾರ್ಪಣೆ ಯಾಯಿತು, 
ಅನೇಕ ದಿನ - ತಿಂಗಳು - ವರ್ಷಗಳಿಂದ ಬೆಗುದಿಯಲ್ಲಿದ್ದ ಭಕ್ತರಿಗೆ ಈ ಸಮಾ 
ರಂಭವು ಪರಿಮಳ ಪೂರಿತ ತಂಗಾಳಿ ಬೀಸಿದಂತಾಯಿತು. ಶ್ರೀ ಮಠದ ಸದ್ದ ಕರಿಗೆ 
ಇದೊಂದು ಸ್ಮರಣೀಯ ದಿನವಾಯಿತು. 


6 ಸಿದ್ದಗಂಗಾ ” ಸೇವೆಗೆ ಮತ್ತೊಂದು ಹೆಸರು 
ಅದು ನಿಮ್ಮ ಸಹಕಾರದ ಪ್ರತಿ ರೂಪ. ಅದರ ಯಶಸ್ಸು ನಿಮ್ಮದು. 
( ಸಿದ್ದಗಂಗಾ ' ಮಾಸಿಕಕ್ಕೆ ತಾವೂ ಆಜೀವ ಸದಸ್ಯರಾಗಬಹುದು. 
ಆ ಪುಣ್ಯ ನಿಮ್ಮದಾಗಲಿ. ಇದು ನನ್ನ ನಿನನ್ನು ವಿನಂತಿ, 

ನೀವು ಮಾಡಬೇಕಾದುದಿಷ್ಟೆ 
ಕೇವಲ ಎರಡುನೂರು ಒಂದು ರೂಗಳನ್ನು ನೀಡಿದರೆ ಸಾಕು, ಪ್ರತಿ ತಿಂಗಳೂ 
( ಸಿದ್ದಗಂಗಾ - ನಿಮ್ಮ ಮನೆಯ ಬಾಗಿಲಿಗೆ ಧಾವಿಸುತ್ತದೆ. 
ನಿಮ್ಮ ಮನದ ಭಾವನೆಗಳಿಗೆ, ಆಲೋಚನೆಗಳಿಗೆ, ರೂಪ ಕೊಡಲು 
ಸಿದ್ದಗಂಗಾ ಸಿದ್ದವಾಗಿದೆ, ಸಹಕರಿಸಿ, ಮುನ್ನಡೆಸಿ , ಇದು ನಿವೇದನೆ. 
ಸಿದ್ದಗಂಗಾ 


14 


(ಮುಂದುವರೆದಿದೆ) 
ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ವಿಚಾರಗಳು - ೧ 


.. ಶ್ರೀ ಹೆಚ್ . ಮಹಲಿಂಗಪ್ಪ ಎ೦. ಎ, ಬಿ. ಇಡಿ, 
ಆಧ್ಯಾಪಕರು, ಸಿದ್ದಗಂಗಾ ಶಿಕ್ಷಣ ಮಹಾವಿದ್ಯಾಲಯ , ತುಮಕೂರು. 


ರಾಸಾವಿನ ನಿಷೇಧಾತ್ಮಕ ಶಿಕ್ಷಣದ ಕಲ್ಪನೆ 

ಮಕ್ಕಳ ಮನಸ್ಸು ಮತ್ತು ವ್ಯಕ್ತಿತ್ವಗಳನ್ನು ಬೆಳಸುವ ಗುರಿ ಇಲ್ಲದ ಕೇವಲ 
ದೈಹಿಕ ಶಿಕ್ಷಣ ಮತ್ತು ಇಂದ್ರಿಯಗಳಿಗೆ ತರಬೇತಿ ನೀಡುವ ಶಿಕ್ಷಣವನ್ನು ನೀಷೇಧಾತ್ಮಕ 
ಕ್ಷಣ ಎಂದು ಈತ ಕರೆದಿದ್ದಾನೆ. 


ನಿಜವಾದ ಶಿಕ್ಷಣವೆಂದರೆ ಮಕ್ಕಳ ದೈಹಿಕ ಶಕ್ತಿ ಸಾಮರ್ಥ , ಜ್ಞಾನೇಂದ್ರಿಯ, 
ಮಾನಸಿಕಶಕ್ತಿ ಮತ್ತು ವ್ಯಕ್ತಿತ್ವಗಳೆಲ್ಲವನ್ನೂ ಬೆಳೆಸುವುದೇ ಆಗಿದೆ. 
ಬಾಲ್ಯದಲ್ಲಿ ಮಕ್ಕಳ ಬೌದ್ದಿಕ ಅಂಗಗಳ ಮೇಲೆ ಹೆಚ್ಚಿನ ಒತ್ತಡ ಹಾಕುವ ಶಿಕ್ಷಣಕ್ರಮ 
ವಿರಬಾರದು. ಆಟ, ಪಾಟ, ಮುಂತಾದ ಸಹ ಚಟುವಟಿಕೆಗಳ ಮೂಲಕಸಂತಾಷ 
ದಿಂದ ಕಾಲ ಕಳೆಯುವಂತೆ ಮಾಡಿ ಅವರ ಅನುಭವ ಪ್ರಪಂಚವನ್ನು ವಿಸ್ತರಿಸುವ ಶಿಕ್ಷಣ 
ನೀಡಬೇಕು, ಬಾಲ್ಯದಲ್ಲಿ ಮಕ್ಕಳು ಸಹಜವಾಗಿ ಸಂತೋಷದಿಂದ ಕಾಲ ಕಳೆಯುವಂತೆ 
ಮಾಡಬೇಕೇ ಹೊರತು ಕಾಲ ಉಳಿಸುವ, ಭೌದ್ದಿಕ ಅಂಗಗಳ ಮೇಲೆ ವಿಪರೀತ ಒತ್ತಡ 
ಹಾಕುವ ಕೆಲಸವನ್ನು ಶಿಕ್ಷಣ ಮಾಡಬಾರದು. 

ಪುಸ್ತಕಗಳಲ್ಲಿನ ವಿಷಯಗಳಿಂದ ಮಕ್ಕಳನ್ನು ಕಲಿಯುವಂತೆ ಮಾಡಬಾರದು. 
ಇದು ಅವನ ಪ್ರಕೃತಿಗೆ ವಿರಾಧ. ಬದಲು ತಮ್ಮ ಸ್ವಂತ ಚಟುವತಿಕೆಗಳಿಂದ | 
ವಿಭಿನ್ನ ರೀತಿಯ ಅನುಭವಗಳನ್ನು ಪಡೆಯುವುದರ ಮೂಲಕ, ಸ್ವಪ್ರಯತ್ನದಿಂದ 
ಕಲಿಯುವಂತೆ ಮಾಡುವುದೇ ಸಹಜ ಮತ್ತು ಪರಿಣಾಮಕಾರಿ, ಪುಸ್ತಕದಿಂದ ಕಲಿತ 
ಗಿಳಿಪಾಠ ಅರ್ಥ ಪೂರ್ಣವೂ ಅಲ್ಲ ಶಾಶ್ವತವೂ ಅಲ್ಲ, ಆದ್ದರಿಂದ ಪುಸ್ತಕಗಳಿಂದ 
ಮಕ್ಕಳಿಗೆ ಕಲಿಸುವುದನ್ನು ರಾಸಾ ವಿರಾಧಿಸುತ್ತಿದ್ದ. 


ಮಕ್ಕಳಿಗೆ ಸಾಂಪ್ರದಾಯಕ ಶಿಕ್ಷಣಕ್ಕಿಂತ ಅಸಂಪ್ರದಾಯಕ ಶಿಕ್ಷಣವೇ ಹೆಚ್ಚು 
ಸಹಜ ಮತ್ತು ಅರ್ಥಪೂರ್ಣವಾದ್ದರಿಂದ ರಾಡ್ಲಿಬದ್ದವಾದ ಸಾಂಪ್ರದಾಯಕ 
ಶಿಕ್ಷಣ ನೀಡಬಾರದು ಎನ್ನುತ್ತಾನೆ ರಾಸಾ , ಮಕ್ಕಳು ಪ್ರಬುದ್ಧರಾಗುವವರೆಗೆ 
ನೈಸರ್ಗಿಕ ಸಹಯಾಗದಿಂದ ಮಾತ್ರ ಕಲಿಸಬೇಕು. ಸಾಮಾಜಿಕ ಕಟ್ಟು ಪಾಡು, 
ಬಂಧನ, ಕೃತಕತೆಗಳ ಪ್ರಭಾವದಿಂದ ಅಲ್ಲ. 
ಫೆಬ್ರವರಿ, 1988 

15 


ಕಟ್ಟುನಿಟ್ಟಾದ ಶಿಸ್ತನ್ನು ಮಕ್ಕಳ ಮೇಲೆ ಹೇರದೆ ತಾವು ಮಾಡಿದ ತಪ್ಪು 
ತಮಗೇ ಅರಿವಾಗುವಂತಹ ಸ್ವತಂತ್ರವಾತಾವರಣವನ್ನು ಶಿಕ್ಷಣ ನಿರ್ಮಿಸಬೇಕು. 

ಯಾವುದೇ ಅಭ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸಿ ಅವುಗಳಿಗೆ ಗುಲಾವ ರಾಗಿ 
ಅಂಟಿಕೊಳ್ಳುವಂತೆ ಮಾಡಬಾರದು . ಅಭ್ಯಾಗಳನ್ನು ಬಿಡುವುದೂ ಕಷ್ಟ . ಆದ್ದರಿಂದ 
ಯಾವುದೇರೀತಿಯ ಸಾಮಾಜಿಕ ಅಭ್ಯಾಸಗಳನ್ನು ಶಿಕ್ಷಣ ವು ಬೆಳೆಸಬಾರದು. 
ಆದರೆ ಪ್ರಕೃತಿಧರ್ಮಕ್ಕೆ ಅನುಗಣವಾದ ಅಭ್ಯಾಸಗಳನ್ನು ಶಿಕ್ಷಣವು ಬೆಳೆಸಬ ಕುದು 
ಎಂದು ಹೇಳಿದ್ದಾನೆ. 

ಸಮಾಜದ ಆಧುನಿಕತೆಯೇ ಇಂದಿನ ಮಾನವನ ಅನೇಕ ಸಂಕಷ್ಟಗಳಿಗೆ 
ಕಾರಣ . ಆದ್ದರಿಂದ ನಾವು ಮಾನವನ ಸಹಜಧರ್ಮವಾದ ಪ್ರಕೃತಿಧರ್ಮವನ್ನು 
ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳುವುದೇ ಉತ್ತಮ ಎಂದಿದ್ದಾನೆ ರಾಸಾ . 
ಶೈಕ್ಷಣಿಕ ಗುರಿಗಳು 

* ಮಗುವು ಈ ವಿಶ್ವದಲ್ಲಿ ಹುಟ್ಟುವಾಗ ತನ್ನ ಜೊತೆಯಲ್ಲಿ ಹೊತ್ತು ತಂದಂತಹ 
ಶಕ್ತಿ ಸಾಮರ್ಥ್ಯಗಳನ್ನು ಅಭಿವೃದಿಗೊಳಿಸುವುದೇ ಶಿಕ್ಷಣದ ಪ್ರಥಮ ಗುರಿಯಾಗಬೇಕು. 
ಆದರೆ ಈ ಬೆಳವಣಿಗೆಯು ಪ್ರಸ್ತುತ ಸಮಾಜದ ಆಧುನಿಕ ನಾಗರೀಕತೆಯ ಕೆಟ್ಟ 
ಪ್ರಭಾವಕ್ಕೆ ಮಗುವು ಒಳಗಾಗುವ ಮೊದಲೇ ಈ ಶಕ್ತಿ ಸಾಮಥಗಳ ಬೆಳವಣಿಗೆ 
ಯಾಗ ಬೇಕುಎಂದು ಸಾರಿದನು. 
- ನೈತಿಕ ಶಿಕ್ಷಣವನ್ನು ನೇರವಾಗಿ ನಾವೇ ಕಾಡಬಾರದು. ಒಳ್ಳೆಯದು ಮತ್ತು 
ಕೆಟ್ಟದು, ಇವುಗಳ ಅಂತರ ಹಾಗೂ ಭಿನ್ನತೆಗಳನ್ನು ಸ್ವಾನುಭವದಿಂದಲೇ ಕಂಡು 
ಕಾಳ್ಳುವಂತಹ ನೈತಿಕ ಶಿಕ್ಷಣ ನೀಡಬೇಕು. 
ಮೊದಲು ನೈಜ ಮಾನವನಾಗುವಗುರಿ: - ಭವಿಷ್ಯದಲ್ಲಿ ಮಗುವು ಏನಾಗುತ್ತದೆ ? 
ಯಾವಕಸುಬು ಮಾಡಿ ಜೀವಿಸುತ್ತದೆ ಎಂದು ಹೇಳುವುದು ಕಷ್ಟ . ಆದ್ದರಿಂದ ಯಾವುದೆ 
ರೀತಿಯವೃತ್ತಿಶಿಕ್ಷಣದ ತರಬೇತಿಗೆ ಮೊದಲಪ್ರಾಶಸ್ತ್ರ ನೀಡುವುದು ಸಾಧುವಲ್ಲ. 
ಆದ್ದರಿಂದ ಅವನನ್ನು ಮೊದಲು ಉತ್ತಮ ಮಾನವಂತ ಗುಣಗಳಲ್ಲಿ ಮತ್ತು 
ಸಾಮರ್ಥಗಳುಳ್ಳ ನೈಜವಾನವನ್ನಾಗಿ ಬೆಳೆಸುವುದೆ ಶಿಕ್ಷಣದ ಗುರಿಯಾಗಬೇಕು. : 
ಮಕ್ಕಳ ವಿವಿಧ ಬೆಳವಣಿಗೆಯ ಹಂತಗಳಿಗನು ಸಾರನಾದ ಶಿಕ್ಷಣದ ಗುರಿಗಳು : 
ಶೈಶವಾಸ್ಥೆಯ ಮಕ್ಕಳಿಗೆ: - ( ಅಂದರೆ ಹುಟ್ಟಿನಿಂದ ಐದುವರ್ಷಗಳವರೆಗೆ ತನ್ನ 
ಶಕ್ತಿ ಸಾಮರ್ಥ್ಯಕ್ಕನುಗುಣವಾಗಿ ಸಲುಗೆಯಿಂದ, ಸಂತೋಷದಿಂದ ಕಾಲಕಳೆಯುವ 
ಚಟುವಟಿಕೆಗಳಲ್ಲಿ ಸ್ವತಂತ್ರವಾಗಿ ನಿರತವಾಗುವಂತೆ ಮಾಡಿ ದೈಹಿಕಚಟುವಟಿಕೆಗೆಯ 
ಶಿಕ್ಷಣ ನೀಡಬೇಕು ಮತ್ತು ದುಶ್ಚಟಗಳಿಂದ ದೂರವಿಡುವಂತೆ ನೋಡಿಕೊಳ್ಳಬೇಕು. 
ದೈಹಿಕ ಬೆಳವಣಿಗೆ ಉತ್ತಮ ಆರಾಗ್ಯ , ಸರಿಯಾದ ಇಂದ್ರಿಯಗಳ ಬೆಳವಣಿಗೆಯ 
ಕಡೆಗೆ ಗಮನ ನೀಡಬೇಕು. 
ಸಿದ್ದಗಂಗಾ 


16 


ಬಾಲ್ಯವಸ್ಥೆ ಯ ಮಕ್ಕಳಿಗೆ: - ಅಂದರೆ 5 . 12 ವರ್ಷಗಳವರೆಗೆ) ಕ್ರಮಬದ್ದವಾದ 
ಸ್ವತಂತ್ರ ಚಟುವಟಿಕೆಗಳಲ್ಲಿ ನಿರತರಾಗಲು ಬೇಕಾದದೇಹ ಶಕ್ತಿ ಇಂದ್ರಿಯಗಳ 
- ಬೆಳವಣಿಗೆ ಸಾಧಿಸಿ, ತನುಾಲಕ ಜ್ಞಾನವನ್ನು ಪಡೆದು ಕೊಳ್ಳುವ ಶಕ್ತಿಯನ್ನು 

ಬೆಳೆಸುವಗುರಿಯುಳ್ಳ ಶಿಕ್ಷಣ ನೀಡಬೇಕು. ಚಟುವಟಿಕೆಗಳ ಮೂಲಕ ನೇರಜ್ಞಾನ 
ಪಡೆಯುವ ಅವಕಾಶವಿರಬೇಕು. ವಿವರಣಾತ್ಮಕ ಭೋದನೆ , ಪುಸ್ತಕಗಳಿಂದ ಕಲಿಕೆ, 
ಭಾಷೆ, ಸಮಾಜಶಾಸ್ತ್ರ ಮತ್ತು ನೈತಿಕ ಭೋದನೆ ಈ ಹಂತದ ಮಕ್ಕಳಿಗೆ ಅರ್ಥಪೂರ್ಣ 
ವಲ್ಲ . ಅದ್ದರಿಂದ ಇಂತಹ ಕಲಿಕೆಗೆ ಇಲ್ಲಿ ಅವಕಾಶವು ಇರಬಾರದು ಎನ್ನುತ್ತಾರೆ. 
ಕೌಮಾರಾವಸ್ಥೆಯ ಮಕ್ಕಳ: - ( ಅಂದರೆ 12.15 ವರ್ಷಗಳವರಗೆ) ಹೆಚ್ಚಿನ 

ಶಕ್ತಿ ಉತ್ಪಾದನೆ ಇರುವದರಿಂದ, ಜೀವನದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳ 
- ಬಲ್ಲಂತಹ ಉಪಯುಕ್ತ ಜ್ಞಾನಸಂಪಾದನೆಗೆ ಈ ಶಕ್ತಿಯನ್ನು ಬೆಳಸಿಕೊಳ್ಳುವ ಗುರಿಯಿ 

ರುವ ಶಿಕ್ಷಣ ನೀಡಬೇಕು. ಈ ಹಂತದಲ್ಲಿ ಭೌತ ವಿಜ್ಞಾನ, ಭಾಷೆ , ಗಣಿತ, ಶಾರೀರಿಕ 
* ಶಿಕ್ಷಣ ವಾಣಿಜ್ಯ , ಸಮಾಜ ಶಾಸ್ತ್ರ , ಸಂಗೀತ ಚಿತ್ರ ಕಲೆಗಳು ಕಲಿಕೆ ಇರಬಹುದು. 
ಒಂದೊಂದು ವಿಷಯ ಭೋದನೆಯೂ ತನ್ನದೇ ವೈಶಿಷ್ಟ ಮೌಲ್ಯ ಬೆಳವಣಿಗೆಗೆ 
ಸಹಾಯವಾಗುವಂತಿರಬೇಕು. ಉದಾಹರಣೆಗೆ ಗಣಿತಶಾಸ್ತ್ರ ನಿಖರವಾದ ಚಿಂತನೆಯ 
ಬೆಳವಣಿಗೆಗೆ ಸಹಕಾರಿ ಆದರೆ ಸಮಾಜಶಾಸ್ತ್ರ ಮಾನವೀಯ ಸಂಬಂಧಗಳನ್ನು ತಿಳಿಯುವ 
ಬೆಳೆಸಿಕೊಳ್ಳುವ ಅವಕಾಶ ನೀಡಬೇಕು. 


- ಯವನಾವಸ್ಥೆಯ ಮಕ್ಕಳಿಗೆ: ( ಅಂದರೆ 15ರಿಂದ20ವರ್ಷಗಳ ವರೆಗೆ) 
ಹೃದಯ ಶ್ರೀಮಂತಿಕೆಯನ್ನು ರೂಪಿಸುವಂತಹ ಶಿಕ್ಷಣ ನೀಡಬೇಕು. ಮೃದು ಸ್ವಭಾವದ 
ಬೆಳವಣಿಗೆ ಇತರರೊಂದಿಗೆ ಪ್ರೀತಿ ವಿಶ್ವಾಸದೊಡನೆ ಬೆರೆಯುವ ಮತ್ತು ಬಾಳುವ 
ಕಲೆಯನ್ನು ಕಲಿಸ ಬೇಕು. ನೈತಿಕ ಶಿಕ್ಷಣವನ್ನು ಈ ಹಂತದಲ್ಲಿ ಚಟುವಟಿಕೆ ಮತ್ತು 
ವೃತ್ತಿ ಬೆಳವಣಿಗೆಯ ಮೂಲಕ ನೀಡಬಹುದು. ಚರಿತ್ರೆ , ಧನ , ಸಂಸ್ಕೃತಿ ಮತ್ತು 
ಲೈಂಗಿಕ ಶಿಕ್ಷಣವನ್ನು ಈ ಹಂತದಲ್ಲಿ ನೀಡ ಬಹುದು . ಧಾರ್ಮಿಕ ಶಿಕ್ಷಣ ದೈವತ್ವದ 
ಅರಿವನ್ನು ಮೂಡಿಸಲು ದೈಹಿಕ ಶಿಕ್ಷಣವು ಕಷ್ಟಪಟ್ಟು ದುಡಿಯುವ ಶಕ್ತಿಯನ್ನು 
ಬೆಳೆಸಲು, ಲೈಂಗಿಕ ಚಟುವಟಿಕೆಗಳ ಬಗ್ಗೆ ಸರಿಯಾದ ದೃಷ್ಟಿಕೋನ ಬೆಳೆಸಲು 
- ಸಹಾಯ ಮಾಡ ಬೇಕು, ಮಾನವನ ಇತಿಹಾಸ ಮತ್ತು ಸಾಮಾಜಿಕ ಬಾಂಧವ್ಯಗಳ 
ಅರಿವಿಗೆ ಗಣ್ಯವ್ಯಕ್ತಿಗಳ ಆತ್ಮ ಚರಿತ್ರೆಯ ಅಭ್ಯಾಸ ಸಹಾಯವಾಗುವಂತಿರಬೇಕು. 
ಭೋಧನೆಗೆ ಸಲಹೆಗಳು :. ಇಡೀ ತರಗತಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಕ್ಕಳಿಗೆ 
ಭೋಧಿಸುತ್ತಿರುವ ಪದ್ದತಿ ಪರಿಣಾಮಕಾರಿಯಲ್ಲ - ವೈಯಕ್ತಿಕ ಗಮನ ನೀಡಿ 
ಭೋದಿಸುವುದೇ ಪರಿಣಾಮಕಾರಿ, ಮಗುವಿನ ವ್ಯಕ್ತಿತ್ವವನ್ನು ಗುರುತಿಸಿ ಅದಕ್ಕನುಗುಣ 
ವಾಗಿ ಭೋದಿಸುವುದೇ ಉತ್ತಮ . ಭೋಧನೆಯಲ್ಲಿ ಮಕ್ಕಳನ್ನು ಮಕ್ಕಳಾಗಿಯೇ 
ಫೆಬ್ರವರಿ 1988 

17 


ಗಣನೆಗೆ ತೆಗೆದುಕೊಳ್ಳಬೇಕೇ ಹೊರತು ಚಿಕ್ಕ ಪ್ರಮಾಣದ ವಯಸ್ಕ ವ್ಯಕ್ತಿಯಂತೆ 
ಪರಿಗಣಿಸ ಬಾರದು, ಮಾಡಿಕಲಿ ಎಂಬ ತತ್ವವನ್ನು ಅಳವಡಿಸಿದಾಗ ಮಾತ್ರ ಭೋದನೆ 
ಪರಿಣಾಮಕಾರಿ. ಮಾಡಲು ಸಾದ್ಯವಿಲ್ಲ ಎಂಬ ಸನ್ನಿವೇಶಗಳಲ್ಲಿ ಮಾತ್ರ ಸಾಂಪ್ರ 
ದಾಯಿಕ ಭೋದನೆ ಮಾಡಬಹುದು. 


ಸ್ವಯಂ ಚಟುವಟಿಕೆ ಮತ್ತು ಅನೇಕ ಅನುಭವಗಳಿಂದ ಕಲಿ ಎಂಬ ತತ್ವವನ್ನು 
ಭೋದನೆಯಲ್ಲಿ ಅಳವಡಿಸಿ ಕೊಳ್ಳಬೇಕು. ಪುಸ್ತಕಗಳಿಂದ ಕಲಿತದ್ದು ಅರ್ಥಪೂರ್ಣವೂ 
ಅಲ್ಲ ಶಾಶ್ವತವೂ . ಅಲ್ಲ 


ಮೂಲ ಅನೇಷಕನ ಸ್ಥಾನದಲ್ಲಿ ಮಕ್ಕಳನ್ನು ಬಿಟ್ಟು , ಕಲಿಯುವಂತೆ ಮಾಡುವ 
ಅನ್ವೇಷಣಾ ಪದ್ದತಿಯನ್ನು ಬಳಸುವುದು ಉತ್ತಮ . 

ಉದಾಹರಣೆಗಳು , ದೃಷ್ಟಾಂತಗಳು , ನೈಸರ್ಗಿಕ ಸನ್ನಿವೇಶಗಳ ಮೂಲಕವೇ 
ತಾತ್ವಿಕ ಚಿಂತನೆಗಳನ್ನು ನೈತಿಕ ವಿಚಾರಗಳನ್ನು ಕಲಿಸಬೇಕು ನೇರವಾದ 
ಚಿಂತನೆಗಳು ಮತ್ತು ವಿಚಾರಗಳ ನಿವೇದನೆ ಅರ್ಥಹೀನ ಹಾಗೆಯೇ ನಿಜವಾದ 
ಸಾಮಾಜಿಕ ಜ್ಞಾನ ಪಡೆಯಲು ಸಾಮಾಜಿಕ ಭಾಗವಹಿಸುವಿಕೆಯಿಂದ ಮಾತ್ರ ಸಾಧ್ಯ . 
ಮಕ್ಕಳ ಆಂತರಿಕ ಸಂವೇದನಗಳನ್ನು ಪ್ರವೃತ್ತಿಗಳನ್ನು ತರಬೇತಿಗೆ ಒಳಪಡಿಸಿ 
ಸ್ವತಂತ್ರ : ಸನ್ನಿವೇಶಗಳಲ್ಲಿ, ತನಗೆ ತಾನೆ, ಒಳ್ಳೆಯದಾವುದು ? ಕೆಟ್ಟದ್ದಾ ವುದು 
ಎಂದು ಮನವರಿಕೆ ಮಾಡಿಕೊಳ್ಳುವಂತೆ ಮಾಡುವುದೇ ನಿಜವಾದ ಶಿಸ್ತಿನ ಬೆಳವಣಿಗೆ, 
ಶಿಸ್ತನ್ನು ಕಾಪಾಡುವುದು ಎಂದರೆ ಮಕ್ಕಳನ್ನು ಬಾಹ್ಯ ಶಿಕ್ಷೆಗೆ ಒಳಪಡಿಸುವುದು 
ಎಂದಲ್ಲ. ಅನೇಕ ಸಂದರ್ಭಗಳಲ್ಲಿ ಮಕ್ಕಳು ತಾವು ಮಾಡಿದ ತಪ್ಪಿಗೂ ಮತ್ತು 
ಶಿಕ್ಷಕರು ನೀಡಿದ ಶಿಕ್ಷೆಗೂ ಸಂಭಂದವನ್ನೇ ಕಲ್ಪಿಸಿಕೊಳ್ಳುವುದಿಲ್ಲ. ಇದರಿಂದ ಅನಾಹು 
ತವೇ ಹೆಚ್ಚು , ಆದ್ದರಿಂದ ತನ್ನ ತಪ್ಪನ್ನು ತಾನೇ ಅರಿಯುವಂತೆ ಮಾಡುವ ನಿಸರ್ಗ 
ನಿಯಮವನ್ನು ಪಾಲಿಸುವುದೇ ಶಿಸ್ತಿನ, ಬೆಳವಣೆಗೆಗೆ ಉತ್ತಮ. ಈ ದೃಷ್ಟಿಯಲ್ಲಿ 
ನಿಸರ್ಗವೇ ಮಕ್ಕಳಿಗೆ ಉತ್ತಮ ಶಿಕ್ಷಕ, ನೈತಿಕ ಬೆಳವಣಿಗೆಗೂ ಇದೇ ತತ್ವ ಉತ್ತಮ 
ಎಂದು ರಾಸೋ ಪ್ರತಿಪಾದಿಸಿದ್ದಾನೆ. 

ಹೀಗೆ ರಾಸೋ ಶಿಕ್ಷಣ ರಂಗಕ್ಕೆ ಹೊಸ ಆಯಾಮವನ್ನು ನೀಡಿದ ಮಹಾ.. 
ಪುರುಷ , ಮನಶ್ಯಾಸ್ತ್ರೀಯ ದೃಷ್ಟಿ ಕೋನ, ವೈಜ್ಞಾನಿಕ ದೃಷ್ಟಿಕೋನಮತ್ತು ಸಾಮಾ 
ಜಿಕ ದೃಷ್ಟಿಕೋನವನ್ನು ಶಿಕ್ಷಣ ರಂಗಕ್ಕೆ ಮೊದಲಬಾರಿ ನೀಡಿದ ಕೀರ್ತಿ ಈತನದು. 
ಈತನ್ನು ಪ್ರತಿಪಾದಿಸಿದ ಕೆಲವು ವಿಚಾರಗಳು ಗೊಂದಲಕ್ಕೆಡೆ ಮಾಡಿವೆ. ಉದಾಹರಣೆಗೆ, 
ಶಿಕ್ಷಣವು ಮಕ್ಕಳಲ್ಲಿ ಯಾವುದೇ ಅಭ್ಯಾಸಗಳನ್ನು ಬೆಳೆಸಬಾರದು, ಪುಸ್ತಕಗಳು ಬಳಕೆಯ 


ಸಿದ್ದಗಂಗಾ 


ನಿಷೇಧ ನೇರ ಭೋಧನೆಯ ನಿಷೇಧ, ಪರಿಪೂರ್ಣ ಸ್ವತಂತ್ರ ನೀಡಿಕೆಯ ಕಲ್ಪನೆ. 
ಭವಿಷ್ಯ ರೂಪಿಸುವ ವೃತ್ತಿ ಶಿಕ್ಷಣವನ್ನು ಅಲ್ಲಗಳೆಯುವಿಕೆ ಇವು ಸಾಕಷ್ಟು ಚರ್ಚಾ, 
ಸ್ವದ ವಿಷಯಗಳಾಗಿವೆ , 


ಇಷ್ಟಾದರೂ ಈತನು ಶಿಕ್ಷಣಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅದ್ಭುತ. ಮತ್ತು 
- ಮಹತ್ತರ. ಮಕ್ಕಳನ್ನು ಮಕ್ಕಳಂತೆಯೇ ಕಂಡು ಅವರ ವ್ಯಕ್ತಿತ್ವ ಗುರುತಿಸಿ ಗೌರವಿಸಿ, 
ವೈಯಕ್ತಿಕ ಗಮನ ನೀಡಿ, ತನ್ನಲ್ಲಿನ ಶಕ್ತಿ ಸಾಮರ್ಥಗಳಿಗೆ ಅನುಗುಣವಾಗಿ ಸ್ವತಂತ್ರ 
ಚಟುವಟಿಕೆಗಳ ಮತ್ತು ನೇರ ಅನುಭವಗಳ ಮೂಲಕ ಶಿಕ್ಷಣ ನೀಡುವ ಕಲ್ಪನೆ ವಿಚಾರ 
ಬಹಳ ಮಹತ್ವದ್ದು . ಈ ತನ ವಿರಾಧಿಸಿದ ಅನೇಕ ಅಶೈಕ್ಷಣಿಕ ವಿಚಾರಗಳನ್ನು 
ತಂತ್ರಗಳನ್ನು ಇಂದುಾಸಹನಮ್ಮ ಶಿಕ್ಷಣವ್ಯವಸ್ಥೆ ಯು ಮೈರಾಡಿಸಿಕೊಂಡಿದೆ . ಇದನ್ನು 
- ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದಾಗ ನಿಜವಾದ ಶಿಕ್ಷಣ ರೂಪಿಸುವ ಜವಾಬ್ದಾರಿ 
ಹೊತ್ತ ನಾವು ಯಾವ ದಾರಿಯಲ್ಲಿ ಮುಂದೆ ಸಾಗಬೇಕೆಂಬುದು ಈ ಹಿನ್ನೆಲೆಯಲ್ಲಿ 
ಸ್ಪಷ್ಟವಾಗಿ ಕಂಡು ಬರುತ್ತದೆ ಎಂದೇ ನನ್ನ ಭಾವನೆ. 


2 . With Best Compliments From : 


M / s Rajakamal Fire Works 
19, B , H, Road , ARSIKERE - 573103 Karnataka, 
Manufacturers of : 


Quality FANCY FIRE WORKS. 
Regular fire works Exhibitors in 


E SIDDAGANGA JATRA 

Contact : Offi, Ph - 325 , Factory - 8722 Resi -8733 


ಫೆಬ್ರವರಿ 1988 


19 


COMFORTABLE 
LUXURIOUS & 
PEACEFUL 
STAY 


KENCHAMBA LODGE 


KENGHAMBA LODA 


SU 


SUBEDAB CHATRAM ROAD CROSS 
NEAR KAPALI THEATRE 
GANDHINAGAR 
BANGALORE -9 
Ph . 27082 GBAM KENCHMLODG 


( ಮುಂದುವರೆದಿದೆ) 
ಕೃಷಿಯಲ್ಲಿ ಮಹಿಳೆ 


ಡಿ: ವೆಂಕಟ ಇನ್ ಎಂ . ಎ, ಪ್ರಾಚಾರ್ಯರು, ಚಂದನ , ಹಾಸನ. 


ಕೆಲಸದ ಸ್ವರೂಪ- ೨ 

ಗ್ರಾಮೀಣ ಸಮಾಜದಲ್ಲಿ ಮಹಿಳೆಯರ ಕೃಷಿ ಕಾರ್ಯಗಳನ್ನು ಸೂಲವಾಗಿ ಎರಡು 
ವಿಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದು ರೈತ ಕುಟುಂಬಕ್ಕೆ ಸೇರಿದ 
ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಕೃಷಿ ಕೆಲಸವನ್ನು ಮನೆಗೆಲಸದ ಒಂದು ಭಾಗ 
ನಾಗಿ ಮಾಡಿಕೊಂಡರುವುದು. ಎರಡನೆಯದು ಬಡ ಹಾಗೂ ಭೂಹೀನ ಕುಟುಂಬ 
ಗಳ ಹೆಣ್ಣು ಮಕ್ಕಳು ಜೀವನ ನಿರ್ವಹಣೆಗಾಗಿ ಬೇರೊಬ್ಬರ ಹೊಲದಲ್ಲಿ ಕೂಲಿಗಾಗಿ 
ದುಡಿಯುವುದು, ಬಡ ಮತ್ತು ಮಧ್ಯಮವರ್ಗಕ್ಕೆ ಸೇರಿದ ರೈತ ಕುಟುಂಬಗಳ ಹೆಣ್ಣು 
ಮಕ್ಕಳು ತಮಗೆ ಸೇರಿದ ಹೊಲದಲ್ಲಿ ದುಡಿಯುವುದರ ಜೊತೆಗೆ ಮತ್ತೊಬ್ಬರ ಹೊಲ 
ದಲ್ಲೂ ದುಡಿಯುವುದುಂಟು. ನಮ್ಮ ದೇಶದಲ್ಲಿ ವರ್ಷಗಳ ಕರಾರಿನಲ್ಲಿ ಅಥವಾ ಜೀವನ 
ಪೂರ್ತಿಯಾಗಿ ಹೆಣ್ಣು ಮಕ್ಕಳನ್ನು ಜೀತದಾಳುಗಳಾಗಿ ಮಾಡಿಕೊಂಡಿರುವಪ್ರಸಂಗ 
ಗಳು ಕಂಡುಬಂದಿಲ್ಲ. ಆದರೂ ಜೀತದಾಳುಗಳಾದ ತಮ್ಮ ಗಂಡಂದಿರ ಅಥವಾ ತಂದೆ 
ಜೊತೆ ದುಡಿಯುವ ಹೆಣ್ಣು ಮಕ್ಕಳನ್ನು ನಾವು ಕಾಣಬಹುದು. 


ಗ್ರಾಮೀಣ ಸಮಾಜದಲ್ಲಿ ಕಂಡುಬರುವ ಒಂದು ಮುಖ್ಯ ಅಂಶವೆಂದರೆ ಪುರುಷರ 
ಕೆಲಸ ಕಾರ್ಯಗಳು ಕೇವಲ ಹೊಲಗದ್ದೆ ತೋಟಗಳಿಗೆ ಮೂತ್ರ ಸೀಮಿತವಾಗಿರುತ್ತದೆ. 
ಆದರೆ ಮಹಿಳೆಯರ ಕೆಲಸ ಕಾರ್ಯಗಳಿಗೆ ಎಲ್ಲೆಯೇ ಇಲ್ಲ. ಚೀನೀಗಾದೆ ಹೇಳುವಂತೆ 
ಅವರದು ಎಂದೆಂದಿಗೂ ಮುಗಿಯದ ಕೆಲಸ. ಕುಟುಂಬವನ್ನು ಪೋಷಿಸುವ ಕೃಷಿ 
ಕಾರ್ಯಗಳನ್ನು ಕೈಗೊಳ್ಳುವುದರ ಜೊತೆಗೆ ಕುಟುಂಬದ ಹೊರೆಯನ್ನು ಮಹಿಳೆ . 
ಯರೇ ಹೊರಬೇಕು. ಇವರಿಗೆ ಜವಾಬ್ದಾರಿಗಳು ಅಪರಿಮಿತ, ಸೂರ್ಯ ಹುಟ್ಟು . 
ವುದಕ್ಕೆ ಮೊದಲಿನಿಂದಲೇ ಇವರ ಕೆಲಸ ಆರಂಭ. ಬಾಗಿಲು ಶುಚಿ ಮಾಡುವುದು , . 
- ಮನೆ ಸ್ವಚ್ಛ ಮಾಡುವುದು, ನೀರು ತರುವುದು , ಪಾತ್ರೆ ಬೆಳಗುವುದು, ಹಿಂಡಿ ತಯಾ. 
ರಿಸಿ ಅದನ್ನು ನೀರನ್ನು ದನಕ್ಕಿಡುವುದು , ಹಾಲು ಕರೆಯುವುದು , ಕೊಟ್ಟಿಗೆಯನ್ನೂ , 
ದನದ ಮೈಯ್ಯನ್ನೂ ತೊಳೆಯುವುದು, ಅಡಿಗೆ ಮಾಡುವುದು , ಮಕ್ಕಳನ್ನು ಸಂತೈಸು 
ವುದು, ಶಾಲೆಗೆ ಕಳುಹಿಸುವುದು ಮುಂತಾದ ಕೆಲಸಗಳನ್ನು ಕೃಷಿ ಕಾರ್ಮಿಕ ಮಹಿಳೆ 
ಕೃಷಿ ಕೆಲಸಕ್ಕೆ ಹೋಗುವುದಕ್ಕೆ ಮೊದಲು ನಿರ್ವಹಿಸ ಬೇಕಾಗುತ್ತದೆ. ಉರಿ ಬಿಸಿಲಿನಲ್ಲಿ, 
ಚಳಿ ಎನ್ನದೆ, ಮಳೆ ಎನ್ನದೆ ಆಕೆ ಹೊಲ ಗದ್ದೆಗಳಲ್ಲಿ ಏಳೆಂಟು ಗಂಟೆಗಳು 


ಫೆಬ್ರವರಿ 1988 


21. 


ದುಡಿಯುತ್ತಾಳೆ, ಆ ನಂತರವಾದರೂ ಆಕೆ ಸುಧಾರಿಸಿಕೊಳ್ಳುವ ಹಾಗಿಲ್ಲ. ಧಾವಂತ 
ದಿಂದ ಮನೆಗೆ ಬಂದವಳೇ ತನಗಾಗಿ ಕಾಯುತ್ತಿರುವ ಕೆಲಸಗಳಿಗೆ ಆಕೆ ಓಗೊಡ 
ಬೇಕಾಗುತ್ತದೆ. ಇಷ್ಟೆಲ್ಲಾ ಕೆಲಸ ಕಾರ್ಯಗಳ ಜೊತೆಗೇ ಹೊಲಗದ್ದೆಗೆ ಬುತ್ತಿ 
ಒಯ್ಯುವುದು, ಬಟ್ಟೆ ಒಗೆಯುವುದು , ದನಕರುಗಳಿಗೆ ಹುಲ್ಲು ತರುವುದು, ಸೌದೆ 
ಆರಿಸುವುದು , ದನ - ಎಮ್ಮೆ , ಮೇಕೆಗಳನ್ನು ಬಯಲಿನಲ್ಲಿ ಮೇಯಿಸುವುದು, ಬೆರಣಿ 
ಮಾಡುವುದು, ತಿಪ್ಪೆ ಗೊಬ್ಬರ ಮಾಡುವುದು , ಮೊಸರು - ತುಪ್ಪ ಮಾಡುವುದು , 
ಮೊದಲಾದ ಕೆಲಸಗಳೂ ಮಹಿಳೆಯ ಪಾಲಿಗೆ ಬರುತ್ತವೆ. ಬಸುರಿ ಇರಲಿ, ಬಾಣಂತಿ 
ಇಲಿ ಈ ಹೊರೆ ಕೆಲಸಗಳಿಂದ ಆಕೆ ತಪ್ಪಿಸಿ ಕೊಳ್ಳುವಂತಿಲ್ಲ. ಅಂಜದೆ, ಅಳುಕದೆ 
ಎಂತಹ ಕಷ್ಟ ಕಾರ್ಪಣ್ಯಗಳನ್ನೂ ಆಕೆ ನಿಭಾಯಿಸಿ ಕೊಂಡು ಹೋಗಬೇಕು . 
ಕೆಲವು ಪುರುಷರು ದನಕರುಗಳ ಆರೈಕೆಯಲ್ಲಿ ಸಹಾಯ ಮಾಡ ಬಹುದು. ಆದರೆ 
ಆದರಿಂದೇನೂ ಮಹಿಳೆಯರ ಕೆಲಸದ ಹೊರೆ ಕಡಿಮೆಯಾಗದು. 


ಕುಟುಂಬವನ್ನು ಒಪ್ಪಮಾಡಿ, ಪತಿ ಮತ್ತು ಮಕ್ಕಳ ಯೋಗ ಕ್ಷೇಮವನ್ನು 
ನೋಡಿಕೊಂಡು ಹೊಲಗದ್ದೆಗಳಲ್ಲಿ ದುಡಿಯುವುದೆಂದರೆ ಸಾಮಾನ್ಯ ಸಂಗತಿಯಲ್ಲ. 
ಈ ಮಧ್ಯೆ ಅವರ ವೈಯಕ್ತಿಕ ಆರೋಗ್ಯ ಭಾಗ್ಯಗಳಿಗೆ ತಿಲಾಂಜಲಿ , ವಿನೋದ ವಿಹಾರ 
ಗಳೂ ಇವರ ಪಾಲಿಗೆ ಸೊನ್ನೆ, ಹೊಲ ಗದ್ದೆಗಳಿಂದ ನರಳುವ ಪುರುಷರು ಬೀಡಿ 
ಸೇದುತ್ತಾ ಆರಾಮವಾಗಿ ಮನೆಯಂಗಳದಲ್ಲಿ ಕೂತು ಹರಟ ಬಲ್ಲರು. ಆದರೆ ಇವೆಲ್ಲ 
ವುಗಳಿಂದ ಗ್ರಾಮೀಣ ಮಹಿಳೆಯರು ವಂಚಿತರು. ಅಂಬಲಿಊಟ, ಕಂಬಳಿ ಹೊದಿಕೆ ” 
ಇದೇ ಅವರ ಬಾಳು, ನಿಜವಾದ ಸ್ವಾತಂತ್ರದ ಅರಿವಾಗಲಿ , ಮಾನಸಿಕ ನೆಮ್ಮದಿ 
ಯಾಗಲೀ ಇವರಿಗಿಲ್ಲ, ಜೀವಿಸಿರವಷ್ಟು ದಿನವೂ ದುಡಿತವೊಂದೇ ಇವರ ಪಾಲಿಗೆ. 

ಸಾಮಾನ್ಯವಾಗಿ ಕೃಷಿ ಕಾರ್ಮಿಕ ಮಹಿಳೆಯರು ಹಗುರವಾದ ಕೆಲಸಗಳನ್ನು 
ಅಂದರೆ ಸಸಿ ಹಾಕುವುದು, ಹುಲ್ಲು ಆಯುವುದು , ಕಳೆ ತೆಗೆಯುವುದು, ಕಾಳು ಬಿಡಿ 
ಸುವುದು, ಗೊಬ್ಬರ ಹಾಕುವುದು , ಬೆಳೆಯನ್ನು ಕಾಯುವುದು, ಬೆಳೆ ಕಟಾವು 
ಮುಂತಾದ ಕೆಲಸಗಳನ್ನು ಮಾಡುತ್ತಾರೆ . ಆದರೂ , ಯಾವ ಹಂತದ ಕೃಷಿ 
ಕೆಲಸವಾದರೂ ಅವರು ಕೈ ಹಾಕದೆ ಮುಗಿಯುವುದಿಲ್ಲ. ಪುರುಷ ಭೂಮಿಯನ್ನು 
ಉತ್ತ ನಂತರ ಹೆಂಟೆ ಒಡೆದು ಮಣ್ಣು ಹಸನು ಮಾಡುವ ಕೆಲಸ ಮಹಿಳೆಯದು . 
ಕೂರಿಗೆಯಲ್ಲಿ ಬೀಜ ಬಿತ್ತುವುದರಲ್ಲಿ ಆಕೆಯ ಸಹಾಯಬೇಕು, ರಾಗಿ , ಜೋಳ, ಬತ್ತ 
ಹೀಗೆ ಯಾವುದೇ ಬೆಳೆಯಾದರೂ ಕಳೆ ಕೀಳಲು ಮಹಿಳೆಯರೇ ಆಗಬೇಕು. ಬತ್ತದ 
ಸಸಿಯನ್ನು ಒಟ್ಟು ಪಾತಿಯಿಂದ ತಂದು ಗದೆಗೆ ನಾಟಿ ಮಾಡುವ ಕೆಲಸವಂತೂ 
ಹೆಚ್ಚು ಕಡಿಮೆ ಪೂರ್ಣವಾಗಿ ಮಹಿಳೆಯರ ಪಾಲಿಗೆ ಬಂದಿದೆ. ಮೆಣಸಿನಕಾಯಿ 
ಟೊಮಾಟೋ ಮೊದಲಾದ ಸಸಿಗಳನ್ನು ನೆಡಲಂತೂ ಮಹಿಳೆಯರೇ ಸರಿ. ಹೀಗೆ 
ಬಿತ್ತನೆಯಲ್ಲಿ ಮಹಿಳೆಯರು ನೆರವು ನೀಡದ ಬೆಳೆಯೇ ಇಲ್ಲ ಎನ್ನಬಹುದು, 
ಸಿದ್ದಗಂಗಾ 


22 


ಬೆಳೆಯನ್ನು ಬೆಳೆಸುವ ಸಮಯದಲ್ಲಿ ಹಾಗೂ ಬೆಳೆದ ಫಸಲಿನ ಕುಯಲಿನ 
ಸಮಯದಲ್ಲಿ ಕೃಷಿ ಕಾರ್ಮಿಕ ಮಹಿಳೆಯರಿಗೆ ಬಿಡುವೇ ಇರುವುದಿಲ್ಲ. ಈ ದಿನ 
ಗಳಲ್ಲಿ ಹಣ ಸಂಪಾದನೆಗೆ ಹೆಚ್ಚು ಅವಕಾಶ ಇರುವುದರಿಂದ ಕೃಷಿ ಕೂಲಿ 
ಮಾಡುವ ಮಹಿಳೆಯರು ಕುಯ್ಲಿನ ಸಮಯ ಬಂದೀತೇ ಎಂದು ಕಾಯುತ್ತಿರುತ್ತಾರೆ. 
ತರಕಾರಿಗಳನ್ನು ಕೀಳುವುದು ಸಾಮಾನ್ಯವಾಗಿ ಮಹಿಳೆಯರೇ . ರಾಗಿ, ಜೋಳ 
ಬತ್ತಗಳನ್ನು ಹೊಲಗದ್ದೆಗಳಿಂದ ಕುಯ್ದು , ಹೊರೆಕಟ್ಟು ತರುವುದು, ಕಣದಲ್ಲಿ 
ಸೇರಿಸುವುದು ಮುಂತಾದ ಕೆಲಸಗಳೂ ಮಹಿಳೆಯರ ಪಾಲಿಗೆ ಉಂಟು. ಹತ್ತಿ 
ಬಿಡುಸುವುದು, ಕಬ್ಬು ಕಡಿಯುವುದು ಮೊದಲಾದ ಕೆಲಸಗಳಲ್ಲೂ ಮಹಿಳೆಯರು 
ಪಾಲ್ಗೊಳ್ಳುವುದುಂಟು. ಕಣಮಾಡುವಾಗಲೂ ಮಹಿಳೆಯರಿಗೆ ಕೆಲವೊಂದು ವಿಶಿಷ್ಟ 
ಕೆಲಸಗಳಿರುತ್ತವೆ. ನೆಲ್ಲು ಬಡಿಯುವುದು, ಜರಡಿ ಆಡುವುದು, ಕಾಳುತೂರುವುದು, ರಾಶಿ 
ಮೂಡುವುದು ಹೀಗೆ ಅವರಿಗೆ ಬೇಕಾದಷ್ಟು ಕೆಲಸವಿರುತ್ತದೆ. ಬತ್ತ ಕುಟ್ಟುವುದಕ್ಕೆ ರಾಗಿ 
ಜೋಳ ಬೀಸುವುದಕ್ಕೆ ಈಗ ಯಂತ್ರಗಳು ಬಂದಿರುವುದರಿಂದ ಮಹಿಳೆಯರಿಗೆ 
ಈ ಕೆಲಸ ಹಗುರವಾಗಿದೆ. 


ತೆಂಗು, ಅಡಿಕೆ , ಕಾಫಿ, ಚಹಾ, ರಬ್ಬರ್ , ಗೋಡಂಬಿ ಮುಂತಾದ ಪ್ಲಾಂಟೇ 
ಷನ್‌ಗಳಲ್ಲಿನ ಹಣದ ಬೆಳೆಗಳಿಗಂತೂ ಕೃಷಿ ಕಾರ್ಮಿಕ ಮಹಿಳೆಯರು ಇಲ್ಲದಿದ್ದಿರೆ 

ವುದೇ ಇಲ್ಲ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ದರ್ಸಮನೋಭಾವದಿಂದ 
ಅಧಿಕಾರವನ್ನು ಸ್ಥಾಪಿಸಿಕೊಂಡಿರುವ ಪುರುಷ, ಈ ಕ್ಷೇತ್ರದಲ್ಲಿ ಮಾತ್ರ ಮಹಿಳೆಯರಿಗೆ 
ಮುಂದುವರಿಯಲು ಬಿಟ್ಟಿದೆ. ಇದಕ್ಕೆ ಕಾರಣ ಪ್ಲಾಂಟೇಷನ್‌ಗಳಲ್ಲಿನ ವಾತಾವರಣ 
- - ಬಿಡದೆ ಸುರಿಯುತ್ತಿರುವ ಮಳೆ, ಮೈ ಕೊರೆಯುವ ಚಳಿ , ಕೊಳೆತ ಸೊಪ್ಪಿನ ನಡುವೆ 
ರಕ್ತ ಹೀರುವ ಜಿಗಣಿ, ಸೊಳ್ಳಗಳು, ಇವುಗಳ ನಡುವೆ ಮಹಿಳೆಯರು ಬೆಳಗಿನಿಂದ 
ಬೆನ್ನಲ್ಲಿ ಬುಟ್ಟಿಕೊಂಡು ಇಳಿ ಸಂಜೆಯವರೆಗೂ ನಿಂತು ನಿಂತು ಮರಗಟ್ಟಿ ಹೋದಕಾಲು 
ಗಳಿ೦ದ ತನ್ನ ಹೊಟ್ಟೆ ಪಾಡಿಗಾಗಿ ಮೂಕಪಶುಗಳಂತೆ ದುಡಿಯಬೇಕು ಒಳನಾಡಿನ 
Tುಡ್ಡ ಗಾಡಿನ ಅಂಧಕಾರದಲ್ಲಿ . ಎಳೆಯ ಗಿಡಗಳ ಆರೈಕೆ ಮಾಡಿ, ಸುಳಿ ಚಿಗುರಿದ 
ಪಾಲನೆ ಮಾಡಿ ಅವುಗಳಿಗೆ ಮಾತೆಯ ವಾತ್ಸಲ್ಯ ತೋರಬೇಕು, 


- ಮಲೆನಾಡು ಪ್ರದೇಶಗಳಲ್ಲಿ ಈ ತೋಟಗಳಲ್ಲಿ ಕೆಲಸಮಾಡುವ ಕೃಷಿಕಾರ್ಮಿಕ 
ರಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಮಹಿಳೆಯರೇ , ಸಸಿಗಳು ಬೆಳೆದು ಗಿಡವಾಗುವಂತೆ 
ನೋಡಿಕೊಳ್ಳುವ ಹೊಣೆ ಸಾಮಾನ್ಯವಾಗಿ ಪುರುಷರದೇ ಆದರೂ ಅನೇಕ ಕೆಲಸಗಳಲ್ಲಿ 
ಮಹಿಳೆಯರು ನೆರವುನೀಡುತ್ತಾರೆ. ಗಿಡಗಳ ಪಾತಿಗೆ ಗೊಬ್ಬರವನ್ನು ಹೊತ್ತು 
ತಂದು ಹಾಕುವದು, ಪುರುಷರು ಮರಹತ್ತಿ ಕಾಯಿ ಕಿತ್ತಾಗ ಅದನ್ನು ಆರಿಸಿಕೊಂಡು 
ಹೋಗಿ ರಾಶಿಮಾಡುವುದು, ಅಡಿಕೆ ಸುಲಿಯುವುದು, ಬೇಯಿಸುವುದು, ಕಾಫಿ, 


ಫೆಬ್ರವರಿ, 1988 


23 


ಗೋಡಂಬಿಗಳನ್ನು ಒಣಗಿಸುವುದು, ರಬ್ಬರ್ ಮರದಿಂದ ಹಾಲು ಸಂಗ್ರಹಿಸುವುದು 
ಇವೆಲ್ಲವೂ ಸಾಮಾನ್ಯವಾಗಿ ಮಹಿಳೆಯರ ಕೆಲಸವೇ , ಕಾಫಿಗ್ಯೂರಿಂಗ್ ವರ್ಕ್ಸ್ 
ಗಳಲ್ಲೂ ಮಹಿಳೆಯರು ದುಡಿಯುತ್ತಾರೆ, 


ಕೃಷಿಕಾರ್ಮಿಕ ಮಹಿಳೆಯರು ಕೃಷಿ ಕೆಲಸದಲ್ಲಿ ತೊಡಗುವುದುಮುಖ್ಯವಾಗಿ ಅವರ 
ಕುಟುಂಬದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸಾಮಾನ್ಯವಾಗಿ ಬ್ರಾಹ್ಮಣ 
ಜಾತಿಯಲ್ಲಿ ಪುರುಷರೂ ಸಹ ಮಣ್ಣಿನ ದುಡಿತದಿಂದ ದೂರವಿರುತ್ತಾರೆ. ಇದಕ್ಕೆ 
ಕಾರಣ ಬ್ರಾಹ್ಮಣರು ನೇಗಿಲು ಹಿಡಿಯಬಾರದೆಂಬ ನೆಪ, ಪರಿಸ್ಥಿತಿ ಹೀಯವಾಗ 
ಈ ಜಾತಿಯಲ್ಲಿ ಮಹಿಳೆಯರು ಹೊಲಗದ್ದೆಗಳಲ್ಲಿ ಬಂದು ದುಡಿಯುವುದು ಆಪರೂಪದ 
ಮಾತು. ಆದರೆ ಕೆಲವು ಭಾಗಗಳಲ್ಲಿ ಬ್ರಾಹ್ಮಣ ಪುರುಷರು ತೋಟಗಳಲ್ಲಿ ಕೆಲಸ 
ಮಾಡುವುದುಂಟು. ಲಿಂಗಾಯಿತ ಒಕ್ಕಲಿಗ, ಹರಿಜನ ಮುಂತಾದ ಜಾತಿಯ ಬಡ 
ಮತ್ತು ವ್ಯಧನ ರೈತ ಕುಟುಂಬಗಳ ಮಹಿಳೆಯರು, ಕೃಷಿ ಕೆಲಸಗಳನ್ನು ಮಾಡಲು 
ಹಿಂಜರಿಯುವುದಿಲ್ಲ . ಹಾಗೆಯೇ , ಮುಸ್ಲಿಮ್ ಮಹಿಳೆಯರು, ಕ್ರೈಸ್ತ ಮಹಿಳೆಯರು 
ಬಡತನದ ಒತ್ತಡದಿಂದಾಗಿ ಕೃಷಿಕೆಲಸಗಳಲ್ಲಿ ತೊಡಗಿರುವುದು ಸಾಮನ್ಯ . ಅದರೆ 
ಯಾವುದೇ ಜಾತಿಯಾದರೂ ಆರ್ಥಿಕವಾಗಿ ಕುಟುಂಬದಲ್ಲಿ ಸುಸ್ಥಿತಿ ಮಾಡುತ್ತಿದ್ದಂತೆಯೆ 
ಮಹಿಳೆಯರು ಸ್ವಂತ ಹೊಲಗದ್ದೆಗಳಲ್ಲಿ ದುಡಿಯುವುದನ್ನು ನಿಲ್ಲಿಸಿಬಿಡುತ್ತಾ ನಕ್ಕರಸ್ಥ 
ಬಡ ಮತ್ತು ಭೂಹೀನ ಕುಟುಂಬಗಳ ಹೆಣ್ಣು ಮಕ್ಕಳು ಮಾತ್ರ ಜೀವನ ಪರ್ಯಂತವು 
ದುಡಿಯುತ್ತಲೇ ಹೋಗುತ್ತಾರೆ. ಮದುವೆಗೆ ಮೊದಲು ತಂದೆಗೂ , ಮದುವೆಯನಂತರ 
ಪತಿಗೂ ಇವರ ಅದಾಯ ದಕ್ಕುತ್ತದೆ, 


ಒಟ್ಟಿನಲ್ಲಿ ಕೃಷಿ ಕಾರ್ಮಿಕ ಮಹಿಳೆ ಕೇವಲ ಪತಿಗೆ ದಾಸಿಯಾಗಿ, ಮಕ್ಕಳಿಗೆ ತಾಯಿ 
ಯಾಗಿ ದುಡಿಯುವುದು ಮಾತ್ರವಲ್ಲದೆ ಜೀವನಾಧಾರವಾದ ಕೃಷಿ ಕಾರ್ಯಗಳ 
ಹೊರೆಯನ್ನೂ ಹೊರುತ್ತಾರೆ. ಆಹಾರವನ್ನು ಬೆಳೆಯಲೂ ಮಹಿಳೆ, ಬೇಕು. ಗ್ರಾಮೀಣ 
ಮಹಿಳೆ ಕೃಷಿ ಕಾರ್ಯಗಳ ಬಹುಪಾಲು ಭಾರವನ್ನು ಹೊತ್ತ ಅದು ಉತ್ತು ಬಿತ್ತಿ 
ಕುಯ್ಲು ಮಾಡುವವರಿಗೆ ಮಾತ್ರ ಸೀಮಿತ. ಅದರ ಮುಂದಿನ ಕಾರ್ಯಗಳಲ್ಲೆಲ್ಲಾ 
ಅವರು ಕೈ ಹಾಕುವಂತಿಲ್ಲ. ಬೆಳೆಯನ್ನು ಯಾರಿಗೆ ಮಾರಬೇಕು, ಎಷ್ಟು ಬೆಲೆಗೆ ಕೊಡ 
ಬೇಕು, ಯಾವ ಮಾರುಕಟ್ಟೆಗೆ ಒಯ್ಯಬೇಕು ಎಂಬುದರ ನಿರ್ಧಾರವೆಲ್ಲಾ ಪುರುಷರದೇ . 
ಮಂಡಿ, ಮಾರುಕಟ್ಟೆಗಳು ಉತ್ತಮಮನೆತನದ ಹೆಂಗಸರು ಓಡಾಡಲು ತಕ್ಕನಾದ ಸ್ಥಳ 
ಗಳಲ್ಲ ಎಂಬ ಪ್ರತೀತಿ ಇರುವುದರಿಂದ ಸಾಮಾನ್ಯವಾಗಿ ಹೆಂಗಸರು ತಮ್ಮ ಫಸಲಿ. 
ನೊಂದಿಗೆ ಅಲ್ಲಿಗೆ ಹೋಗುವುದಿಲ್ಲ . 


( ಮುಂದುವರೆಯುತ್ತದೆ.) 


ಸಿದ್ಧಗಂಗಾ 


24. 


ದೂರವಾಣಿ : 27866 

ಸ್ಥಾಪನೆ : 1943 
ದಿ ವೀರಶೈವ ಸಹಕಾರ ಸಂಘ , ನಿ., 
ಸೆಂಟ್ರಲ್ ಕೋ - ಆಪರೇಟಿವ್ ಹೋಲ್ಸೇಲ್ ಸ್ಕೋರ್ ) 
ಈ ಅಪರ್ಣ ಕಾಂಪ್ಲೆಕ್ಸ್ » ಸುಭೇದಾರ್ ಛತ್ರಂ ರಸ್ತೆ 

ಬೆಂಗಳೂರು- 560009, 
* ವ್ಯವಹಾರ ಸಗಟು ಬಳಕೆದಾರರ ಸಂಘ ಮತ್ತು ಶಾಖೆಗಳ ಮೂಲಕ 

ದಿನ ನಿತ್ಯ ಬಳಕೆ ಪದಾರ್ಥಗಳನ್ನು ಕಡಿಮೆ ದರದಲ್ಲಿ 
ಸಗಟು ಮಾರಾಟ ಶಾಖೆ ಮತ್ತು ಚಿಲ್ಲರೆ ಮಾರಾಟ - 
ಶಾಖೆಗಳ ಮೂಲಕ ವಿತರಣೆ. 
- ಗ್ರಾಹಕರ ಮನೆಗಳಿಗೆ ಸರಬರಾಜು ವ್ಯವಸ್ಥೆ ಮಾಡ 

ಲಾಗುವುದು , 
* 1983 - 84ನೇ ಸಾಲಿನಲ್ಲಿ ಷೇರು ಬಂಡವಾಳ 

ಸದಸ್ಯರಿಂದ ರೂ . 3, 90 , 810 

ಸರ್ಕಾರದಿಂದ ರೂ . 3 ,47 , 809 
* ಸದಸ್ಯರ ಸಂಖ್ಯೆ : 5414. 
* ಸಗಟು ಮತ್ತು ಚಿಲ್ಲರೆ ಮಾರಾಟ (1983 - 84) ರೂ . 4 .47 ಕೋಟಿ. 

ಆಪದ್ಧನ ರೂ . 1, 61,595 , 
* ಇತರೆ ನಿಧಿ ರೂ . 5 ,33 ,812. 

1983 - 84 ರಲ್ಲಿ ನಿವ್ವಳ ಲಾಭ ರೂ . , 1 . 32 ಲಕ್ಷ, 
ಸದಸ್ಯರಿಗೆ ಸೌಲಭ್ಯಗಳು : 

1) ಕೊಳ್ಳುವ ಪದಾರ್ಥದ ಮೇಲೆ ಶೇ . 2 ರಿಯಾಯಿತಿ. 

2) ಷೇರಿನ ಮೇಲೆ ಶೇ . 6 ಡಿವಿಡೆಂಡ್. 
ಮಾನ್ಯ ಸದಸ್ಯರು ಮತ್ತು ಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ 
ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ 21 ಶಾಖೆಗಳು ಮತ್ತು 

ವಿಜಯನಗರದ ಬಡಾವಣೆಯಲ್ಲಿ ಒಂದು ಡಿಪಾರ್ಟಮೆಂಟ್ ಸ್ಕೋರ್. 
ಬಿ . ಎಸ್ . ಪರಮಶಿವಯ್ಯ , ಎಂ . ಎ , ಎಸ್ , ಎಂ , ಷಣ್ಮುಕಾರಾಧ್ಯ , ಬಿ. ಎ , 
ಅಧ್ಯಕ್ಷರು 

ಪ್ರಧಾನ ವ್ಯವಸ್ಥಾಪಕರು 


ಮಹಾ ಶಿವರಾತ್ರಿ 


ಪಂ|| ಕೆ . ಸಿ , ಶಿವಲಿಂಗಯ್ಯ 425 -ಎಚ್ , “ ಕುಮಾರ ನಿಲಯ ” ಬೆಂಗಳೂರು- 40 


440 
) 


M 


- ಹಬ್ಬಗಳಲ್ಲೆಲ್ಲ : ಶಿವರಾತ್ರಿ ಹಬ್ಬ ಶ್ರೇಷ್ಠವೆಂದು 
ಭಾರತದಲ್ಲಿ ಭಾವಿಸಲಾಗಿದೆ; ಹಾಗೂ ಬಹು ಶ್ರದ್ದೆಯಿಂದ 
ದೇಶಾದ್ಯಂತ ಆಚರಿಸಲಾಗುತ್ತಿದೆ. ವರ್ಷಕ್ಕೊಮ್ಮೆ ಬಹುಳ 
( ಕೃಷ್ಣ ಪಕ್ಷ ) ದಲ್ಲಿ ಬರುವ ಚತುರ್ದಶಿಯಂದು ಮಹಾ 
ಶಿವರಾತ್ರಿ , ಬರುವುದು. ಆದರೆ ಪ್ರತಿ ತಿಂಗಳೂ ( ಮಾಸ 
ದಲ್ಲಿಯೂ ) ಬಹುಳ ಚತುರ್ದಶಿಯಂದು - ಶಿವರಾತ್ರಿಯೇ , 

ಅದನ್ನು ಮಾಸ ಶಿವರಾತ್ರಿ ಯೆಂದು ಹೆಸರಿಸಲಾಗಿದೆ. 
* ಶಿವ ದೇವರು , ಆತನನ್ನು ಧ್ಯಾನಿಸುವ ರಾತ್ರಿ “ ಶಿವರಾತ್ರಿ ” ಯೆಂದು ಹೇಳು 
ವುದಾದರೂ ( ಶಿವ ? ಎಂದರೆ ಸಾಮಾನ್ಯವಾದ ಅರ್ಥ ಒಳ್ಳೆಯದು ( ಮಂಗಳ ಕರ ? 
( ಶಾಶ್ವತ' ಎಂದು “ ಸತ್ಯಂ ಶಿವಂ ಸುಂದರಂ ಎನ್ನುವುದೇ ಇದಕ್ಕೆ ನಿದರ್ಶನ. 

ಯಾವುದು ಸದಾಕಾಲ ಇರುವಂತಹುದೋ , ಯಾವುದು ಸರ್ವದಾ ಮಂಗಳ 
ಕರವಾದುದೋ , ಯಾವುದು ( ಎಂದಿಗೂ ಮಲಿನವಾಗದ ) ಸುಂದರ ವಾಗಿರುವುದೋ 
ಅದು ( ಶಿವ ” ಎನ್ನಿಸಿಕೊಳ್ಳುವುದು, ಅಂತಹ ಒಳ್ಳೆಯದನ್ನು ಧ್ಯಾನಿಸುವುದು ಯಾರಿಗೆ 
ಬೇಡ ? ( ಮಹಾ ಶಿವರಾತ್ರಿ ' ಯ ಬಗೆಗೆ ಪ್ರಾಚೀನಕಾಲದಿಂದಲೂ ಹೇಳ 
ಬಂದಿರುವ ಒಂದು ಪ್ರಸಂಗವುಂಟು. 


ಒಂದು ಸಲ ಮಾಘಮಾಸದ ಚತುರ್ದಶಿಯಂದು ಬೇಟೆಗಾರನೂಬ್ಬ ಬೇಟಿ. 
ಯಾಡಲು ಬೆಳಗ್ಗೆಯೇ ಹೊರಟನು. ಅಂದು ಆತನಿಗೆ ಯಾವ ಮೃಗವೂ ಸಿಕ್ಕಲಿಲ್ಲವಾಗಿ, 
ಇಡೀ ದಿನ ಉಪವಾಸ ಮಾಡಬೇಕಾಯಿತು. ಆದರೆ ಆತನಿಗೆ ಏನೇ ಆಗಲಿ ಒಂದು ಮೃಗ 
ನನ್ನಾದರೂ ಬೇಟೆಯಾಡಬೇಕೆಂಬ ಛಲ ; ಕತ್ತಲಾದರೂ ಚಿಂತೆಯಿಲ್ಲ ಬೇಟೆಯ ಕಾರ್ಯ 
ವನ್ನು ಮುಂದುವರಿಸಬೇಕೆಂದು ಕಾಡಿನಲ್ಲಿದ್ದ ಒಂದು ಮರವನ್ನು ಹತ್ತಿ ಕುಳಿತ ಅದು 
ಒಂದು ಬಿಲ್ವವೃಕ; ಕೆಳಗಡೆ ಓಡಾಡುವ ಪ್ರಾಣಿಗಳು ಕಾಣಲೆಂದು ಮರೆಯಾಗಿದ್ದ ಆ 
ವೃಕ್ಷದ ಕೊಂಬೆ ರೆಂಬೆಗಳನ್ನು ಆಗಾಗ ಕಡಿಯುತ್ತಲೇ ಇದ್ದ . ತನ್ನ ಬಲೆಯನ್ನು 
ನೀರಿನಲ್ಲಿ ನೆನೆಸಿದ್ದುದರಿಂದ ಅ ಬಲೆಯಿಂದ ನೀರು ತೊಟ್ಟಿಕ್ಕುತ್ತಲೇ ಇತ್ತು . ಆ 
ವೃಕ್ಷದಡಿ ಭೂಗತವಾಗಿದ್ದ : ಶಿವಲಿಂಗ ' ದ ಮೇಲೆ ಆ ನೀರೂ , ಬಿಲ್ವಪತ್ರೆಯ 
ಇಡೀ ರಾತ್ರಿ ಬೀಳುತ್ತಲೇ ಇದ್ದುದರಿಂದ ಅಯಾಚಿತವಾಗಿ ಆ ರಾತ್ರಿ ಶಿವಪೂಜೆ? 


26 


ಸಿದ್ಧಗಂಗಾ 


ಆದಂತೆಯೇ ಆಯಿತು ಬೆಳಕು ಹರಿಯುವಾಗ್ಗೆ ಅಂದರೆ ಮಹಾಮಂಗಳಾರತಿ ಆಗುವ 
ಸಮಯಕ್ಕೆ ಸರಿಯಾಗಿ ಆತನ ಬಾಯಿಂದ ಶಿವ - ಶಿವಾ' ( ಬೇಟೆ ಸಿಕ್ಕಲಿಲ್ಲವಲ್ಲಾ ) 
ಎಂಬ ಶಬ್ದ ವೂ ಹೊರಬಿತ್ತು . ಅಷ್ಟು ಹೊತ್ತಿಗೆ ( ಶಿವ- ಪೂಜೆ ಪೂರ್ತಿಯಾದಂತಾಯ್ತು . 
ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ಮೋಕ್ಷವನ್ನು ಕರುಣಿಸಿದನು. ಇದು ಶಿವರಾತ್ರಿ 
ಮಹಾತ್ಮವನ್ನು ಕುರಿತಾದ ಪುರಾಣದ ಹೇಳಿಕೆ. 


ಯಾವುದೋ ಲೌಕಿಕ ತೃಷ್ಣ ಗಾಗಿ ಮಾಡಿದ ಉಪವಾಸ ಹಾಗು ಉದ್ದೇಶರಹಿತ 
ವಾಗಿ ಸಂದ ಪೂಜೆ ಆದಿನದ ( ಶಿವರಾತ್ರಿಯ ) ಮಹಿಮೆಯಿಂದ ಹಿಂಸೆಯೇ ವೃತ್ತಿಯಾಗಿ 
ಉಳ್ಳ ಬೇಟೆಗಾರನಿಗೆ - ಶಿವಸಾಯುಜ್ಯ ” ವನ್ನುಂಟು ಮಾಡಿದ್ದಾರೆ, ನಿಜವಾಗಿಯೂ 
ಪರಮಾತ್ಮನನ್ನು ಕುರಿತು ಉಪವಾಸಾದಿ ವ್ರತದಿಂದ : ಶಿವರಾತ್ರಿ , ಯ ಜಾಗರಣೆ 
ಯನ್ನು ತ್ರಿಕರಣಪೂರ್ವಕವಾಗಿ ಮಾಡುವ ಮಾನವರಿಗೆ ಅದಿನ್ನೆಷ್ಟು ಪುಣ್ಯ ಫಲ 
ಪ್ರಾಪ್ತಿಯಾಗಲಿಕ್ಕಿಲ್ಲ ? ಅದು ಕಾರಣ ಪ್ರತಿಮಾಸದ ಕೃಷ್ಣ ಪಕ್ಷದ ಮಾಸಶಿವರಾತ್ರಿ '. 
ಹಾಗೂ ಮಾಘಬಹುಳ ಚತುರ್ದಶಿಯ ( ಮಹಾಶಿವರಾತ್ರಿ ಆಚರಣೆ ಮಾನವರಿಗೆ 
ಅತ್ಯಂತ ಶ್ರೇಷ್ಠವೆಂದು ಬಹಳ ಕಾಲದಿಂದ ನಡೆದು ಬಂದಿದೆ. 
* ಸಾಮಾನ್ಯವಾಗಿ ಫೆಬ್ರವರಿ ತಿಂಗಳಿನಲ್ಲಿ (ಒಮ್ಮೆ ಮಾರ್ಚಿಯಲ್ಲಿ ಬರುವ ಮಹಾ 
ಶಿವರಾತ್ರಿಯಲ್ಲಿ ಒಂದು ವಾರ ಕಾಲ, ಕೆಲವಡೆ ಒಂದು ತಿಂಗಳು ಪೂರ್ತಿ ಆಸೇತು - 
ಹಿಮಾಚಲ ಪಠ್ಯಂತ ಭಾರತದ ನೂರಾರು ಕ್ಷೇತ್ರಗಳಲ್ಲಿ - ಜಾತ್ರೆ ನಡೆಯುವು 
ದುಂಟು ನಮಗೆ ತಿಳಿದ ಮಟ್ಟಿಗೆ ಶ್ರೀ ಸಿದ್ದಗಂಗಾ ಕ್ಷೇತ್ರದ ಸಿದ್ದಲಿಂಗೇಶ್ವರ, 
ಶ್ರೀ ಸುತ್ತೂರು ಕ್ಷೇತ್ರದ ಶಿವರಾತ್ರೀಶ್ವರ, ಶ್ರೀ ಮಲೆಯ ಮಾದೇಶ್ವರ, ಶ್ರೀ ಕಪ್ಪಡಿ 
ಕ್ಷೇತ್ರ ಮೊದಲಾದೆಡೆಗಳಲ್ಲಿ ಅತ್ಯಂತ ವಿಜ್ಞುಂಭಣೆಯಿಂದ ಅನ್ಯ ಭಕ್ತಿ ಭಾವದಿಂದ ಜಾತ್ರೆ 
ಗಳು ನಡೆಯುತ್ತಿವೆ ಬಹುಕಾಲದಿಂದ. 

ಹರಿಹರಕವಿ ಬಸವಣ್ಣನವರನ್ನು ಚಿತ್ರಿಸುವ - ರಗಳೆ' ( ಪದ್ಯ ) ಕಾವ್ಯದಲ್ಲಿ 
- ( ನಿಚ್ಚ ನಿಚ್ಚಂ ಶಿವರಾತ್ರಿ ” ಎಂದು ಹೇಳುವುದನ್ನು ನೋಡಿದರೆ ಭಕ್ತಿಯಿಂದ ದೇವರನ್ನು 
ಧ್ಯಾನಿಸುವ ಅರ್ಥಾತ್ ಆತ್ಮಚಿಂತನೆಮಾಡುವ ಪ್ರತಿರಾತ್ರಿ ಪ್ರತಿಘಳಿಗೆಯೂ - ಶಿವರಾತ್ರಿ , 
ಯೇ ಎಂದರೆ ಅತಿಶಯೋಕ್ತಿಯಲ್ಲ. ಆದರೆ ಲೌಕಿಕ ವ್ಯವಹಾರದಲ್ಲಿ ಮುಳುಗಿರುವ 
ಸಾಮಾನ್ಯ ಮಾನವ ಸಮುದಾಯಕ್ಕೆ ಇಂತಹ • ಮಹಾ ಶಿವರಾತ್ರಿ ” ಸಮಯವಾದರೂ 
ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವ ಶುಭಾವಸರವಾಗುವುದಾದರೆ ಜನ್ಮ ಸಾರ್ಥಕ 
ನಾದೀತು, 


[ ಮಹಾ ಶಿವರಾತ್ರಿ ಸಂದರ್ಭದಲ್ಲಿ ಶ್ರೀ ಸಿದ್ದಗಂಗಾ ಜಾತ್ರೆಯಲ್ಲಿ ರಾಸುಗಳ 
ಪರೀಷೆಯೊಂದಿಗೆ ರೈತರಿಗೆ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ವಸ್ತು ಪ್ರದರ್ಶನವನ್ನೇ 
ರ್ಪಡಿಸುತ್ತಿರುವುದು ಜೊತೆಯಲ್ಲಿ ಭಕ್ತಿ ಪ್ರಧಾನ ಶಿವಕಥೆ, ಪುರಾಣ ಶ್ರವಣಗಳು 
ಗ್ರಾಮಾಂತರ ಪ್ರದೇಶದ ಬಂಧುಗಳಿಗೆ ತಿಳಿವನ್ನುಂಟು ಮಾಡುವುದಾಗಿದೆ] 
ಫೆಬ್ರವರಿ , 1988 

27 


ಬಿಲ್ವವೃಕ್ಷ ಮಹಿಮೆ 


ಬಂದರು 


+ : 


[ .. 


ರಾಗ ಬದಲಾದ ದಿರಿ : TG5SC a: ( 5 4 CTS 

, - ೦ CUSTO: ೯೬ thTCರ್L ಮr CCA (ವನ 
ananananannaannammmmmmmmm 
ಪಎಂ. ಸಿದ್ದಪ್ರ೮ಸ್ಕೂಲ್ ಮಾಸ್ಟರ್ , ಅಂಬಲಗೆರೆ, ದೊಡ್ಡಬಳ್ಳಾಪುರ ತಾಲೂಕು. 

3 ಬG Fತದ 
ಪರಮೇಶ್ವರನ ಪೂಜೆ ( ಲಿಂಗ ಪೂಜೆ) ಗೆ ಎಲ್ಲಾ ಹೂ ಪತ್ರೆಗಳಿಗಿಂತಲೂ ಮೂರು 
ದಳದ ಬಿಲ್ವ ಪತ್ರೆಯು ಬಹಳ ಶ್ರೇಷ್ಠವಾದದು. ಈಶ್ವರನಿಗೆ ಬಿಲ್ವಪತ್ರೆ , ವಿಷ್ಣುವಿಗೆ 
ತುಲಸಿ ಬಹಳ ಪ್ರಿಯ: SUCb2:_ LLC 
ಮಾಘ ಬಹುಳ ಚತುರ್ದಶಿಯ ಮಹಾ ಶಿವರಾತ್ರಿಯ ದಿವಸ ಭಕ್ತಿಯಿಂದ ಉಪವಾಸ 
ಜಾಗರಣೆಯಿಂದ ಬಿಲ್ವ ಪತ್ರೆಯಿಂದ ಪರಮೇಶ್ವನ ಪೂಜೆಯನ್ನು ಯಥಾವತ್ತಾಗಿ 
ನಡೆಸಿದರೆ ಮುಕ್ತಿದಾಯಕವಾದ ಫಲ ದೊರೆಯುತ್ತದೆಂದು ಪ್ರತೀತಿಯಿದೆ. 
ಸಂಶಯವಿಲ್ಲ. ಈ 

ESS, PS CT ರಾ ? ಸಣ್ಣ 

* ಬಿಲ್ವಿದಳಾರ್ಚನಕನುಃ 
೧೮ ಸಂಧಿ ( 9Cಇ6ELC 

S೦೯ಗ ರಂ 
ತ್ರಿದಳಂ ತ್ರಿಗುಣಾಕಾರ , ತ್ರಿಣೇತ್ರಂಚ ತ್ರಿಯಾಯುಧಂ | CC e ge 

ತ್ರಿಜನ್ಮ ಪಾಪಸಂಹಾರಂ ಮೇಕ ಬಿಲ್ವಂ ಶಿವಾರ್ಪಣಂ !! ರ ( ರ್9ರಿರಿರಿ 
* ಶ್ರೀ ಶಿವಲಿಂಗ, ಮೂರ್ತಯೇನನ : ಬಿಲದಳಂ ಸಮರ್ಪಯಾಮಿತಿ , CCCC 
5 ನಅಚ್ಚಿದ್ರೆರ್ಬಿಲ್ಲು ಪತ್ರೆ ತ್ರಿಶಂಖ್ಯೆ : ಕೋಮಿಶುಭ ಹಾರಿ 

3 ತವ ಪೂಜಾಂಕರಿಷ್ಯಾಮಿ ಕೈಕ ಬಿಲ್ವಂ ಶಿವಾರ್ಪಣಂ | 
- ಶ್ರೀ ಶಿವಲಿಂಗಮೂರ್ತೆಯೇನನ : ಬಿಲ್ವಿದಳಂ ಸಮರ್ಪಯಾಮಿ 

ರಸ 354 
ರ ದರ್ಶನಂ - ಬಿಲ್ವವೃ ಕಸ್ಯ ಸ್ಪರ್ಶನಂ ಪಾಪನಾಶನಂ | 

S , 53 
ಲರಿಅಘೋರ ಪಾಪ ಸಂಹಾರಂ ಮೇಕಬಿಲ್ವಂ ಶಿವಾರ್ಪಣಂ | 
6 ಶ್ರೀ ಶಿವಲಿಂಗಮೂರ್ತಯೇನಮ : ಬಿಲ್ವದಳ ಸಮರ್ಪಯಾಮಿ 
ಸರಣ ಕಾಶಿಕೇತ 'ನಿನಾಸಂಚ ಕಾಲಬೈರವ ದರ್ಶನಂ | ಮಾಲಾ Nota 

ಪ್ರಯಾಗೇ ಮಾಧವಂ ದೃಷ್ಟಾ ಚೆಕ ಬಿಲ್ವಂ ಶಿವಾರ್ಪಣಂ|| ಇ ವ: 
* ಶ್ರೀ ಶಿವಲಿಂಗಮೂರ್ತೆಯೇನನ : ಬಿಲ್ವದಳಂ ಸಮರ್ಪಯಾಮಿ ಸದಾ 

ತುಲಸೀ ಬಿಲ್ವ ನಿರ್ಗುಂಡೀ ಜಂಬೀರಾಮುಲಕಂ ತಥಾ | CT. 
“ ಪಂಚ ಬಿಲ್ವಮಿತಿಖ್ಯಾತಾ ಮೇಕಬಿಲ್ವಂ ಶಿವಾರ್ಪಣಂ || TaraLuಷ ಟಿ5 

ತಟಾಕಂ ದಸನಿಕೇಸಂ ಬ್ರಂಹಸ್ತಾ ಪ್ಯ ಶಿವಾಲಯಂcts ಲಾವಾರ ಅಥವಇರ 
Cಆಗರ . 
ಕೋಟಿ ಕನ್ನಾ ... ಮಹಾದಾನ ಮೇಕ, ಬಿಲ್ವಂ ಶಿವಾರ್ಪಣಂ || ೮ ಪಂಥರಾ 

13 ಟಿರಾಟ 
ಸಿದ್ದಗಂಗಾ 

28 


Cer 


11 


M 


ಹಸ್ತಶ್ವ ಕೋಟಿ ದಾನಾನಿ ಅಶ್ವಮೇಧ ಶತಾನಿಚ fit 41,910 
ಕೋಟಿಕನ್ಯಾಮಹಾದಾನ ಮೇಕಬಿಲ್ವಂ ಶಿವಾಪರ್ಣol! 
ಸಾಲಗ್ರಾಮ ಸಹಸ್ರಾಣಿ ವಿಸ್ಕಾನಂ ಶತಕೋಟಕಂ 
: ಯಜ್ಞ ಕೋಟಿಸಹಸ್ರಾಣಿ ಚೆಕ ಬಿಲ್ವಂ ಶಿವಾರ್ಪಣಂti 
ಅಜ್ಞಾನೇನ ಕೃತಂ ಪಾಪಂ ಜ್ಞಾನೇನಾಸಿ ಕೃತಂಜಯಾತ್ || 
ನಾಶಿಮಾಯಾತು ತತ್ಸರ್ವ ಮೇಕ ಬಿಲ್ವಂ ಶಿವಾರ್ಪಣಂ! 
ಏಕೈಕ ಬಿಲ್ವಪತ್ರೆಣ ಕೋಟ ಯಜ್ಞಫಲಂಭವೇತ್ 
ಮಹಾದೇವಸ್ಯ ಪೂಜಾರ್ಥಂ ಮೇಕಬಿಲ್ವಂ ಶಿವಾರ್ಪಣಂ!! 
ಅಮೃತೋದ್ಭವ ವೃಕ್ಷಸ್ಯ ಮಹಾದೇವ ಪ್ರಿಯಸ್ಯ ಚ। 
ಮುಚ್ಯಂತೇ ಕಂಟಕಾ ಘಾತಾತ್ಕಂಟಕೇ ಭೋಹಿ ಮಾನವಾ!! 

ಬಿಲ್ವವೃಕ್ಷ ಮಹಿಮೆಯನ್ನು ತಿಳಿಯಲು ಶಿವರಹಸ್ಯವೆಂಬ ಗ್ರಂಥ ” ವನ್ನು 
ಓದಬೇಕು ಅದನ್ನು ನೋಡಿರುವವರಿಗೆಲ್ಲ ತಿಳಿದಿರುತ್ತದೆ. ಆಸ್ಥಾನ ವಿದ್ವಾನ್ ಸಿ 
ಗಂಗಾಧರ ಶಾಸ್ತ್ರಿಗಳು ಬರೆದಿರುವ « ಶಿವರಹಸ್ಯ ” ಎಂಬ ಗ್ರಂಥವನ್ನು ಎಲ್ಲರೂ 
ಓದಬೇಕು. 
- ಮೂರು ದಳಗಳ ಪತ್ರೆಯನ್ನು ಲಿಂಗಪೂಜೆಗೆ ಭಕ್ತಿಯಿಂದ ಅರ್ಪಿಸಿದರೆ 
ಇಷ್ಟು ಅಮೋಘವಾದ ಫಲವಿರುವಾಗ, ಅನೇಕರು ಪೂಜೆಗೆ ಉಪಯಾಗಿಸುವ 
ಬಿಲ್ವಪತ್ರೆಗಳನ್ನು ಕೊಡುವ ಬಿಲ್ವವೃಕ್ಷಗಳನ್ನು ಬೆಳಸಿದರೆ ಫಲವೆಷ್ಟೆಂಬುದನ್ನು 
ಯಾಚಿಸುವ ಮೂಲಕ ವೃಕ್ಷಗಳನ್ನು ಬೆಳಸಿರುವುದಲ್ಲದೆ, - ಬೆಳಸತಕ್ಕವರಿಗೆ ಕುಂಡ 
ಗಳಲ್ಲಿ ಸಸಿಗಳನ್ನು ಬೆಳಸಿರುತ್ತೇನೆ. ಹಾಲಿ ಎರಡು ವರ್ಷಗಳ ಸಸಿಗಳಗನ್ನು ಪ್ಲಾಸ್ಟಿಕ್ 
ಕುಂಡಗಳಲ್ಲಿ ಬೆಳೆಸಿವೆ. ಇವುಗಳನ್ನು ಉಚಿತವಾಗಿ ಕೊಡುವುದಲ್ಲದೆ. • ಬೆಳಸಲು 
- ಸಹಾಯಧನವಾಗಿ ಒಂದೊಂದು ಸಸಿಗೆ ಐದುರೂಪಾಯಿನಂತೆ ಕೊಡುತ್ತೇನೆ: ಈ 

ಸಸಿಗಳಲ್ಲದೆ ಹೊಸ ಬಿತ್ತನೆ ಮಾಡಿರುತ್ತೆ . ಅವನ್ನು ಸಹ ಕುಂಡದಲ್ಲಿ ಬೆಳಸಿ 
ಕೊಡುತ್ತೇವೆ. ಬಿಲ್ವವೃಕ್ಷಾಭಿಮಾನಿಗಳು ಈ ಮೇಲಿನ ವಿಳಾಸದ ಲೇಖಕರವರೊಂದಿಗೆ 
ಸಹಕರಿಸಿ ಸಸಿಗಳನ್ನು ಪಡೆದು ಪ್ರಕಗಳನ್ನು ಬೆಳಸಿ ಪುಣ್ಯಗಳಿಸಬೇಕಾಗಿ ಪ್ರಾರ್ಥಿಸುವ. 
ಸವಾಲು. ಮೆ || ಒರಿಯಂಟಲ್ ಲೆದರ್ 
ಈ 5 ಬಿ. ಟಿ. ಎಸ್. ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು : ಬಿ . ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮ ಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು . 

ಒಮ್ಮೆ ಭೇಟಿ ಕೊಡಿ! 
wwwwwwwww Wwwwwwwwwwwwwww 


ಅಂಧರ ಬಂಧು ಡಾ : ರಿಚರ್ಡ್ ಇ. ಹೂವರ್‌ 


BtE ! Faite! & 


B !! 81181r919113 !111T1IBISILKTI1010!! ! !! It 1181118111trIII01111111101111181ETHIfe !) 1111111E !101811011೦113 :18 


ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂಾರು . 


ಮಾನವನ ಇಂದ್ರಿಯಗಳಲ್ಲಿ ದೃಷ್ಟಿಗೆ ಮಹತ್ವದ ಸ್ಥಾನ, ದೃಷ್ಟಿ ಕಳೆದು ಕೊಂಡವ 
ರಿಗೆ ಎಲ್ಲವೂ ಕತ್ತಲು. ಅವರ ಬಾಳು ಮಾತ್ರವಲ್ಲ ಪ್ರಪಂಚವೇ ಅವರಿಗೆ ಕತ್ತಲು. 
ಮನುಷ್ಯನ ಸಂಚಾರ ಚಟುವಟಿಕೆ ಹಾಗೂ ಅಸ್ತಿತ್ವಕ್ಕೆ ಅಂಧತ್ವ ದೊಡ್ಡ ಪೆಟ್ಟು . 
ಆದರೆ ಇಂದು ಅಂಧರಿಗೆ ಈ ಜಗತ್ತು ಅಂಧಕಾರವಾಗಿಯೇ ಉಳಿದಿಲ್ಲ. ಅವನು ಸಮಾ 
ಜಕ್ಕೆ ಹೊರೆಯಾಗಿಲ್ಲ. ಕುರುಡರ ಕತ್ತಲ ಬಾಳಿನಲ್ಲಿ ಬೆಳಕನ್ನು ಕಾಣಿಸಿದ ವ್ಯಕ್ತಿ 
ಅಮೆರಿಕಾದ ದಾ : ರಿಚರ್ಡ್ ಇ , ಹೂವರ . 


ಲ 


$ 


ಸಮಾಜದಲ್ಲಿ ಎಲ್ಲಾ ಚಟುವಟಿಕೆಗಳಲ್ಲಿ ಅಂಧರು ಇಂದು ಭಾಗವಹಿಸುತ್ತಿದ್ದಾರೆ. 
ನಮ್ಮ ಸಮಾಜದಲ್ಲಿ ಕುರುಡರು ಒಂದು ಬಿಳಿ ಉದ್ದನೆಯ ಕೋಲನ್ನು ನೆಲಕ್ಕೆ ಬಡಿ. 
ಯುತ್ತಾ ನಡೆಯುವ ದೃಶ್ಯ ಕಾಣಬಹುದಲ್ಲವೇ ? 1945 ರಲ್ಲಿ ರಿಚರ್ಡ್ 
ಹೂವರ್ ತನ್ನ ಬಿಳಿ ಕೋಲನ್ನು ಸಂಶೋಧಿಸಿ ಕುರುಡರ ಅಂಧಕಾರವನ್ನು ದೂರ 
ಮಾಡಿದರು. ಅವರ ಅದ್ವಿತೀಯ ಕೊಡುಗೆಯನ್ನು ಪ್ರಪಂಚದಾದ್ಯಂತ ಪ್ರತಿ ವರ್ಷ ಸ್ಮರಿ. 
ಸಲಾಗುತ್ತಿದೆ. ಅಕ್ಟೋಬರ್ 15, ಬಿಳಿ ಕೋಲಿನ' ದಿನವನ್ನಾಗಿ ಆಚರಿಸಲಾಗುತ್ತಿದೆ. 


ಡಾ : ರಿಚರ್ಡ್ ಹೂವರ್‌ ಅವರ ಬಿಳಿ ಕಾಲಿನಲ್ಲಿ ಪ್ರಪಂಚದಾದ್ಯಂತ ಕುರು 
ಡರು ತಮ್ಮ ಕಣ್ಣನ್ನು ಕಂಡುಕೊಂಡಿರುವರು. ಕುರುಡರು ಮನೆಯಲ್ಲಿಯೇ ಪ್ರಪಂಚ 
ವನ್ನು ಕಾಣುತ್ತಿದ್ದ ಕಾಲವೂಂದು ಇತ್ತು . ಇದರಂತೆ ಅವರು ಸಮಾಜದಲ್ಲಿ ಅಡ್ಡಾಡಲು 
ಸಾಧ್ಯವಿಲ್ಲ. ಕೆಲಸಕ್ಕೆ ಹಾಗುವ ಪ್ರಮೇಯವೇ ಇಲ್ಲ. ಅದರೆ ಈಗ ಚಿತ್ರ ಬದಲಾ 
ಗಿದೆ . ಕುರುಡರು ಕಾಡಾ ಸಮಾಜದಲ್ಲಿ ಸ್ವತಂತ್ರ ಜೀವನ ನಡೆಸುವಂಥಾಗಿದೆ . 


1915ರ ಮಾದಲು ಕುರುಡರು ಒ : ಧು ಸ್ಥಳದಿಂದ ಇನಾಂದು ಸ್ಥಳಕ್ಕೆ ಚಲಿ 
ಸಲು ದೊಣ್ಣೆ ಅಥವಾ ಕುರುಬನ ಬೆತ್ತವನ್ನು ಉಪಯೋಗಿಸುತ್ತಿದ್ದರು. ತಮ್ಮ 
ಪ್ರಯಾಣದ ಅವಧಿಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ನಿಗದಿತ 
ಸ್ಥಳಕ್ಕೆ ಸರಿಯಾಗಿ ತಲುಪುತ್ತಿರಲಿಲ್ಲ. ಕುರುಡರು ಕುಂಟು ಜೀವನ ನಡೆಸುತ್ತಿದ್ದರು. 

ದ್ವಿತೀಯ ಮಹಾಯುದ್ಧದ ಸಮಯವದು. ಡಾ : ರಿಚರ್ಡ್ ಇ . ಹೂವರ್ 
ಅಂಧ ಸೈನಿಕರೊಂದಿಗೆ ಕೆಲಸ ಮಾಡುತ್ತಿದ್ದರು. ಅಮೇರಿಕನ್ ಸೇನೆಯ ಸಾರ್ಜಂಟ್ 
ಹೂವರ್ ಅ೦ಧರ ಸಮಸ್ಯೆಗಳನ್ನು ತೀವ್ರವಾಗಿ ಅಭ್ಯಸಿಸಿ ಕೊನೆಗೆ ಒಂದು ಕ್ರಮ 
ಬದ್ದವಾದ ವೈಜ್ಞಾನಿಕ ರೀತಿಯ ಪರಿಹಾರ ಕಂಡು ಹಿಡಿದರು. 


30 


ಸಿದ್ದಗಂಗಾ 


ಸುಮಾರು 8 ರಿಂದ 10 ಔನ್ಸ್ ಭಾರವಿರುವ ಉದ್ದನೆಯ ಅಲ್ಕಾಮಿನಿಯಂ 
ಬಿಳಿಯ ಕೋಲು ಡಾ : ರಿಚರ್ಡ್ ಇ. ಹಾವರ್ ಕಂಡು ಹಿಡಿದ ಉಪಕರಣ, 
ಅಮೇರಿಕಾದ ಹಿರಿಯರ ಅಡಳಿತಾಧಿಕಾರಿ ಆಸ್ಪತ್ರೆ ಹೈನ್ಸ್‌ನಲ್ಲಿ ಅವರು ಉಪಕರಣಗ 
- ಗಳನ್ನು ತಯಾರಿಸುವರು, ಪರಿಸ್ಥಿತಿಯ ಬಗ್ಗೆ ಅರಿವು ಮತ್ತು ಚಲನೆ ಕಾರ್ಯಕ್ರಮ 
ವನ್ನು ಕೂಡ ಅದರೊಂದಿಗೆ ಆರಂಭಿಸುವರು. 


1960 ರಲ್ಲಿ ಬಾಸ್ಕನ್ ಕಾಲೇಜ್ ಮತ್ತು ವೆಸ್ಟನ್ ಮಿಗಾನ್ ವಿಶ್ವವಿದ್ಯಾನಿಲ 
ಯಗಳು ಈ ವಿಷಯಗಳಲ್ಲಿ ಪದವಿ ಕೋರ್ಸ್‌ಗಳನ್ನು ಆರಂಭಿಸಿತು. ಇತರ ಹಲವಾರು 
ಕಾಲೇಜುಗಳು ಕೂಡಾ ಕೋರ್ಸ್‌ಗಳನ್ನು ಆರಂಭಿಸಿದವು. ಈ ಕೋರ್ಸ್‌ನಲ್ಲಿ 
ಅಂಧರಿಗೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಿಳಿಸಲಾಗುತ್ತದೆ. ವಾತಾವರಣದ 
ಕೆಲವು ಸುಳಿವು ಅಥವಾ ಕುರುಹಿನ ಆಧಾರದ ಮೇಲೆ ಅಂಧರಿಗೆ ಪಾಠ ಹೇಳಿಕೊಡ. 
ಲಾಗುತ್ತಿದೆ. ಮುಖ್ಯವಾಗಿ ಶಬ್ದ ಸುವಾಸನೆ ವಸ್ತು ಉಷ್ಣಾಂಶ ಮೊದಲಾದವುಗಳು 
- ಇವರ ನೆರವಿಗೆ ಬರುತ್ತದೆ - 


ಡಾ : ಹೆಲ್ಲೆನ್ ಕೆಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಸಾಗರದಾಚೆಯ ಅಮೆರಿಕಾದ 
ಅಂಧರ ಪ್ರತಿಷ್ಠಾಪನೆ ಉಗಮವಾಯಿತು. ಏಷ್ಯಾ ಖಂಡದಲ್ಲಿ ಕೂಡಾ ಅಂಧರ ಸೇವೆ 
ಮೊದಲು ಈ ಸಂಸ್ಥೆ ನಿರ್ಧರಸಿತು. ಅದರಂತೆ ಮಲೇಶಿಯಾದ ರಾಜಧಾನಿಯಾದ 
ಕೌಲಲಂಪುರದಲ್ಲಿ ತರಬೇತಿಶಿಬಿರ ಆರಂಭಿಸಿದರು. ಹಲವಾರು ಭಾರತೀಯರುಕೂಡಾ 
ಶಿಬಿರದದಲ್ಲಿ ಭಾಗವಹಿಸಿ ಅಂಧರಿಗೆ ಪಾಠ ಹೇಳಿಕೊಡುವ ಕಲೆಯನ್ನು ಕರಗತ 
ಮಾಡಿಕೊಂಡರು. 


ದೃಶ್ಯಹೀನ ಅಂಗವಿಕಲರ ಸಮಸ್ಯೆ ಮತ್ತು ಅವರ ಬವಣೆಗಳನ್ನು ಅರಿತ ಸರ್ಕಾರ 
- ಅವರ ನೆರವಿಗೆ ಬರಲು ನಿರ್ಧರಿಸಿತ್ತು . 1971 ರಲ್ಲಿ ಭಾರತ ಸರ್ಕಾರದ ಸಮಾಜ 
ಕಲ್ಯಾಣ ಸಚಿವಾಲಯ ಇಲಾಖೆಯು ಡೆಹ್ರಾಡೂನ್‌ನಲ್ಲಿ ದೃಶ್ಯ ಹೀನ ಅಂಗವಿಕಲರಿ 
ಗಾಗಿ ರಾಷ್ಟ್ರೀಯ ಸಂಸ್ಥೆಯನ್ನು ಪ್ರಾರಂಭಿಸಿತು . ಇಲ್ಲಿ ಕುರುಡರಿಗೆ ಸಮಾಜದಲ್ಲಿ 
ಸ್ವತಂತ್ರವಾಗಿ ಬಾಳುವ ಬಗ್ಗೆ ತರಬೇತಿ ನೀಡಲಾಗುತ್ತಿದೆ. 16 ವಾರಗಳ ತರಬೇತಿಯ 
ಬಳಿಕ ಅಂಧರು ಕೂಡಾ ನಮ್ಮ ರಾಷ್ಟ್ರ ಪ್ರವಾಹದಲ್ಲಿ ಪ್ರಮುಖರಾಗಿ ಬೆರೆತು ಬಲಿಷ್ಠ 
ರಾಷ್ಟ್ರ ಕಟ್ಟುವಲ್ಲಿ ತನ್ನದೇ ಆದ ಕಾಣಿಕೆ ಸಲ್ಲಿಸುತ್ತಿದ್ದಾರೆ. 


ಶ್ರೀಮತಿ ಅಮೈ ಮಿಲ್ಲಾ ಕ್ರಾಪರ್ಧ ಭಾರತದ ಅಂಧರ ವಿದ್ಯಾರ್ಥಿಗಳ ಹೆಸರಾಂತ 
ಅಧ್ಯಾಪಕಿ , ಶ್ರೀ ಮತಿ ಕ್ರಾಕಿರ್ಧ ಅಮೆರಿಕಾದ ಪೊರಿದಾ ಅಂಧ ಮತ್ತು ಮೂಕರ 
ಶಾಲೆಯಲ್ಲಿ ತಮ್ಮ ತರಬೇತಿಯನ್ನು ಪಡೆದಿದ್ದರು. 


ಫೆಬ್ರವರಿ 1988 


31 


ದೃಷ್ಟಿ ಶಕ್ತಿಯನ್ನು ಕಳೆದುಕೊಂಡಲ್ಲಿ ಎಲ್ಲವನ್ನು ಕಳೆದುಕೊಂಡಂತೆ, ಅದರೆ ಸಮಾಜದ 
ಜನರಿಂದ ಸ್ವಲ್ಪ ಸಹಾಯ ಸಿಕ್ಕಿದ್ದಲ್ಲ ಮುಂದೆ ಬರಬೇಕೆಂಬ ಮನೋಭಾವ ಅವರಲ್ಲಿ 
ಇದ್ದಲ್ಲಿ ಅವರೂ ಜನ ಸಾಮಾನ್ಯರಂತೆ ಬಾಳಬಹುದಾಗಿದೆ. ಪ್ರಕೃತಿದತ್ತವಾದ 
ಅಮೂಲ್ಯ ವಸ್ತುಗಳ ಮಹತ್ವ ಅವರ ಗೈರು ಹಾಜರಿಯಲ್ಲಿ ಮಾತ್ರ ಅನುಭಕ್ಕೆ ಬರು 
ತದೆ. ಹಾಗಾಗಿ ನಾವು ಈ ಅಂಗವಿಕಲರನ್ನು ಬಾಟ್ಟು ಮಾಡಿ ಅವಹೇಳನ ಮಾಡುವ 
ಪ್ರವೃತ್ತಿ ಬಿಟ್ಟು ಅವರಿಗಾಗಿ ಸಹಾಯ ಮಾಡುವ ಮನಾಧರ್ಮ ಬೆಳೆಸಬೇಕಾಗಿದೆ. 


ನಮ್ಮ ಯಾವುದಾದರೂ ಒಂದು ಪ್ರಯತ್ನ ಇಡೀ ಅಂಗವಿಕಲ ಸಮುದಾಯದ 
ಚಿತ್ರವನ್ನೇ ಬದಲು ಮಾಡಬಹುದು ಡಾ : ರಿಚರ್ಡ್ ಇ , ಹೂವರ್ ಅವರ ಪ್ರಯತ್ನ 
ಇದಕ್ಕೆ ಸಾಕ್ಷಿ . 


ಬಸವ ಸಮಿತಿ- ಬಸವ ಭವನ, ಬಸವೇಶ್ವರ ರಸ್ತೆ , ಬೆಂಗಳೂರು. 


ಗೊತ್ತುವಳಿ 


ಯಾವ ಶರಣಧರ್ಮ ದೀನದಲಿತರ ಉದ್ದಾರಕ್ಕಾಗಿ ಕಂಕಣಬದ್ದ . 
ನಾಯಿತೊ , ಅಸ್ಪೃಶ್ಯತಾ ನಿವಾರಣೆಗಾಗಿ ಅತ್ಯಂತ ಪ್ರಾಮಾಣಿಕವಾಗಿ 
ಶ್ರಮಿಸಿತೋ , ಎಲ್ಲ ಬಗೆಯ ಸಾಮಾಜಿಕ ಅಸಮಾನತೆಗಳ ವಿರುದ್ಧವಾಗಿ 
ಧ್ವನಿಯೆತ್ತಿತೋ ಅದೇ ಧರ್ಮದ ಕೆಲವು ಅನುಯಾಯಿಗಳಾದ ಕೆಲವರು . 
ಇಂದು ಬೆಂಡಿಗೇರಿ, ಮದಕಿನಹಾಳ, ಕುದುರೆಮೋತಿ ಇತ್ಯಾದಿ ಹಲವಡೆಗಳಲ್ಲಿ 
ದಲಿತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯವನ್ನೂ , ಅತ್ಯಾಚಾರ ಹಾಗೂ 
ಅಮಾನುಷ ಹಲ್ಲೆಗಳಲ್ಲಿ ತೊಡಗಿರುವುದನ್ನೂ , ತಾ . 2.1 . 88 ರಂದು ಬಸವ 
ಸಮಿತಿಯ ಆಶ್ರಯದಲ್ಲಿ ( ನಡೆದ) ಬಸವಣ್ಣನವರನ್ನು ಕುರಿತ ವಿಚಾರ ಸಂಕಿ 
ರಣದಲ್ಲಿ ಉಗ್ರವಾಗಿ ಖಂಡಿಸಿದೆ. ಮತ್ತು ಈ ಬಗೆಯ ಅಕೃತ್ಯಗಳು ಪುನರಾ 
ವರ್ತನೆಯಾಗದಂತೆ ತಡೆಗಟ್ಟುವ ಕಾರ್ಯದಲ್ಲಿ ಕನ್ನಡಿಗರೆಲ್ಲರೂ ಸಹಕರಿಸ ಈ 
ಬೇಕೆಂದು ವಿನಂತಿಸಿಕೊಂಡಿರುತ್ತದೆ. 

ಬಸವ ಸಮಿತಿಯ ಪರವಾಗಿ ಈ 
ಅನ್ನದಾನಯ್ಯ ಪುರಾಣಿಕರು. 


32 


ಸಿದ್ದಗಂಗಾ 


ಭಾರತಾಂಬೆಯ ಹೃದಯ ಕಂಪಿಸಿತು . 

( ಸತ್ಯಾವತರಣ ಗೀತಾಮೃತ) 


ಶ್ರೀ ಮೋಟಗಿ ಮಲ್ಲಿಕಾರ್ಜುನ “ಕನ್ನಡ ಕವಿ ಕಾಳಿದಾಸ ” ಅಥಣಿ. 


ಭಾರತದ ಭವಣೆಯನು ಕೇಳ್ವರಾರಿಂದ 
ಕ್ರೂರ ಸ್ವಾರ್ಥರಕ್ಕಸಿಯೆ ಕುಣಿವಳೆಲ್ಲೆಲ್ಲ 
ಭಾರವಾಗಿಹುದು ಜನಕೋಟಿ ಬೆಳೆದು ನಿಂದು 

ಪಾರುಗಾಣುವುದೆಂತೊ ಧರ್ಮ ಪ್ರಲಯದಂಚಿನಲ್ಲಿ ! * 1 | 
ಅಧಿಕಾರ ಲಾಲಸೆಯೆ ತುಂಬಿ ನಿಂದಿದೆ ನೀತಿ ಇನ್ನೆಲ್ಲಿ ? 
ಮದಗಜದವೋಲ್ ಮದವೇರಿ ನಿಂದಾಗ ಶಾಂತಿ ಮುದವಿನ್ನೆಲ್ಲಿ ? 
ಹೃದಯ ಪ್ರೀತಿ ವಿಶ್ವಾಸವೆಲ್ಲವೂ ಬತ್ತಿ ಹೋದವು ಏನೋ ? 
ಸದಯ ಸಂಪದವಳಿದ ಜನಕೋಟ ತೇಲುತಿದೆ ರಕ್ತ ಪ್ರವಾಹದಲ್ಲಿ ! || 2 || 
ಭೂದೇವಿ ಕಂಪಿಸಿದಳು ಭೂ ಭಾರವನ್ನು ತಡೆಯದಿಂದು | 
ಸಾಧು ಸಂತ ಶರಣರು ಬೇಸತ್ತು ಬಲಿದಾನಗೆಯ ರು ತಮ್ಮ ಆತ್ಮವನ್ನು 
ಆದರೂ ಬಾರದಾಗಿದೆಯೆಂದು ಭಾರತದ ಜನಕೆ ಸದ್ದು ದ್ವಿ ಸುವಿವೇಕ 
ಕಾದು ನಿಂದಿಹ ಮಹಾಮೃತ್ಯನಂ ಕಾಳ್ವರಾರೊ ಪ್ರಲಯದಬ್ಬರದಲ್ಲಿ ! || 3 || 
ಸಾರತಮವಾಗಿರ್ದ ಭಾರತದ ಕೀರ್ತಿ ಕಲಶ ಕಪ್ಪಾಗ ಬೇಕೇ ? 
ಯಾರು ಹೇಳುವರೆಲ್ಲ ಬರಿಬಾಯಿ ಮಾತಿನಾ ಸುರಿಮಳೆಗರೆವರೆಲ್ಲ 
ದೂರು ಸರಿದಾಚೆಗುಳಿದಿಹವು ಧರಕೃತಿ ಕಾರಗಳೆಲ್ಲ ! ಇನ್ನೇನು 
ಯಾರು ಬಲ್ಲರೂ ಭಾರತದ ಭವಿಷ್ಯವೇನೆಂಬುದನ್ನು 
ಇನ್ನಾದರೂ ನೀವು ತಿಳಿಯ ಬನ್ನಿ ಮಾನವತೆಯಾ ಮೌಲ್ಯವನ್ನು 
ಚೆನ್ನಕೇಶವನಾಣೆ ಸತ್ಯಾಸತ್ಯತೆಗಳಾ ಪರೀಕ್ಷಾ ಕಾಲವೀಗ 
ಮುನ್ನ ಜಾತಿ ಕುಲವೆಂದಡೆ ಮನುಜ ಕುಲ ವೊಂದೆಯ ? 
ಅನ್ನ ವಸ್ತ್ರ ಅರ್ಥ ಜಲ ವಾಯು ಭೂಮ್ಯಾಕಾಶಗಳೆಲ್ಲ ದೇವನಿತ್ತ ಸಮು ದಾನವಿ ||5|| 
ಗುತ್ತಿಗೆಯ ಹಿಡಿವಣ್ಣಗಳಾ ಕತ್ತುಗಳೆ ಹಾರಿಯಾವು ! ಎಚ್ಚರಿಕೆ ! 
ಸತ್ತು ಹೋಗದಿರಿ ನೀವು ಸುಮ್ಮನೆ ಮಾನವತೆಯನು ಮರೆತ್ತು ಮಸಣಕ್ಕೆ ? 
ಸತ್ಯ ಪ್ರಾಮಾಣಿಕತೆ ಪ್ರೇಮ ತೋರಿ! ವಿಶ್ವಾಸ ಬೀರಿ ! ದಯದೋರಿ! 
ಮತ್ತೆ ಭಾರತದ ಭವಿಷ್ಯ ದುಜ್ವಲತೆಗೆ ಒಂದಾಗಿ ನಾವೆಲ್ಲ ಶ್ರಮಿಸೋಣ ಬನ್ನಿ !! 611 
ಫೆಬ್ರವರಿ 1988 

33 


114 11 


ಒಂದೆಡೆಗೆ ಅನ್ನದಾಕೋಶ! ಇನ್ನೊಂದೆಡೆಗೆ ಅನ್ನನಾಶ ! ಮೇಲೆಮೃತ್ಯವಿನಾ 

ಅಟ್ಟಹಾಸ ! 
ಹಿಂದಿರದ ಬಡವ ಬಲ್ಲಿದ ಭೇದ ಇಂದೇಕೆ ನಮ್ಮ ಭಾರತದಲ್ಲಿ ! ಏಕೀ ವಿಷಮತೆ ? 
ಚೆಂದಾಗಿ ನಾವೆಲ್ಲ ಒಂದೆಂಬ ಭಾವದಲಿ ಎಂದೆದೂ ನಲಿದಾಡಿ ಕಲೆಯೋಣ! 
ಬಂದಿರ್ದ ಭವಣೆಯನು ಕಳೆಯೋಣ! ಭಾರತದ ಕೀರ್ತಿ ಇಳೆಗೆ ಬೆಳಗೋಣ! !\7 \ - 


ಕಳ್ಳ ಪೇಟೆಯ ಕದೀಮರನು ದಳ್ಳುರಿಗೆಸೆದಾರು ಕ್ರಾಂತಿ ಕಹಳೆಯಲ್ಲಿ ! 
ಒಳ್ಳೆಯರನ್ನು ಕಂಡಾಗದವರನು ಚಂಡಾಡಿಯಾರು ಎಚ್ಚರಿಕೆ ! ಎಚ್ಚರಿಕೆ ! 
ತಳ್ಳ ಬೇಡಿ ಸಿರಿಯ ಮದದಿ ನೀವು ದೀನದಲಿತರನು ! ನಿರ್ದಯನಾಂತು ! 
ಒಳ್ಳೆಯತನವಿರಲಿ ಸರ್ವರಲಿ ಸಮಭಾವವಿರಲಿ ! ಪರೋಪಕಾರವಿರಲಿ ! || 8 || 


ಆಗಸದಿ ಯುಗ ಯುಗಗಳಿಂ ಲೋಕ ಬೆಳಗುವಾ ಸೂರ ಚಂದ್ರರು ಬದಲಾಗದಿರಲು! 
ಭೋಗಲಾಲಸೆಯಿಂದಿಂತು ಅದೆನಿತು ಬದಲಾಗಿಹುದೊ ನಾಕಾಣೆ ಹೀನ ಮನುಕುಲ! 
ಈಗ ಸಹಿಸಲಾಗದೆ ಕೂಗುತಿಹವು ಆ ಬಲಿದಾನಗೆಯಾ ತ್ಮಗಳೆಲ್ಲ ಶಂಕರನಬಳಿ ಪೋಗಿ! 
ಸೋಗಿನಾ ಕೂರ ಜನತೆಯಾ ವಿಲಾಸ ವಿಭ್ರಮಗಳನೆಲ್ಲ ಮೋಸ ವಂಚನೆಯಾ 

ಕೃತಿಗಳನೆಲ್ಲ ! || 9 || 
ಗಗನ ವ .೦ಡಲದಾಚೆಯಿಂದಾ ಪರ ಬ್ರಹ್ಮನಾಳದಿಂದ ಮಹಾ ಶಕ್ತಿಯೊಂದು 
ಝಗಝಗಿಸುತೀ ಪೃಥ್ವಿಗಿಳಿದು ಬಂದಿಹುದು ! ಎಚ್ಚರಿಕೆ ಮಾನವಾ ಎಚ್ಚರಿಕೆ ! 
ಬಗೆ ಬಗೆಯ ಭಂಡರನೆಲ್ಲ ಹಾರಿಸಿ ಹುಡಿಗೆಯು ತೂರುವಳು ಜೊಳ್ಳು ಧಾನ್ಯದಂತೆ! 
ಹಗೆತನದ ಹಣವನು ಹರಿದು ಚೆಲ್ಲಿ ! ದೇವಿ ನಿಲ್ಲುವಳು ಸತ್ಯ ಸಾಕ್ಷಾತ್ಕಾರದಲ್ಲಿ ||10|| 
ಧೀಂಕಿಡುವಾ ದಿಕ್ತಟಗಳೆಲ್ಲ ಆಗ ಹರ್ಷಮಳೆಗರೆದಾವು! ದಿವ್ಯಶಕ್ತಿಯಕಂಡು! - 
ಝೇಂಕರಿಪಾ ಮುಗಿಲ್ ಮಿಂಚಿನಾ ಸಿಡಿಲಿನಾರ್ಭಟ ಶಾಂತವಾದೀತು! ಬ್ರಹ್ಮಾಂಡಲ್ಲಿ! 
ಓಂಕಾರ ಬಸವಪ್ರಣವನಾದ ಸರ್ವತ್ರದಲ್ಲಿ ತುಂಬಿ ಮೊಳಗಿತು! ದೇವರಾಜ್ಯ ' ವಾದೀತು 
ಶಂಕರನ ಚಿತ್‌ಶಕ್ತಿಸೌಭದ್ರೆ ಪ್ರಯಲಿನಿಂದು ಅಮೃತಬಿಂದು ಸುರಿದಾಳು !!111!! ! 
ಶೋಕಗ್ರಸ್ತಳೆನೆ ಭಾರತಾಂಬೆಯು ಮತ್ತೆ ಹರ್ಷವಾಂತು ನಗುತಲಿಹಳಂದು! 
ಕಾಕು ಜನತೆಯ ಕಾಟ ಆಗಿಲ್ಲ! ಭಾವೈಕ್ಯ ಸದ್ಧರ್ಮ ಶರಣಸಂಚಯ ಪರ್ವಕಾಲ : 
ಐಕ್ಯ ಭಾವದಿ ಸಕಲ ಸಂಪದ ಸೇರಿ ಬಂಗಾರ ಬಾಳುವೆಯಾಗ ಭವ್ಯಭಾರತಕೆ ! 
ನಾಕಸುಖವಿಲ್ಲಿ ಬಂಧುಗಳೆ ಬನ್ನಿ ! ಇಂದುಧರನಾಣೆ ಸತ್ಯವನೆ ` ಸಾರಿದನಿಂದು 

“ ಕನ್ನಡ ಕವಿ ಕಾಳಿದಾಸ ” !||12|| 


34 


ಸಿದ್ದಗಂಗಾ 


- ರವೀಂದ್ರರ ದೃಷ್ಟಿಯಲ್ಲಿ ಭಾರತದ ಸಂಸ್ಕೃತಿ 


ದಿ|| ಟಿ. ಎನ್ . ಮಹಾದೇವಯ್ಯ , 


ಪ್ರಥಮ ಸಾಮರವ ತವ ತಪೋವನೆ 

ಜ್ಞಾನಧರ್ಮ ಹಿತಕಾವ್ಯ ಕಾರಿಣಿ, ಎಂದು ಹಾಡಿ ಹೊಗಳಿರುವರು. 

ಭರತ ಖಂಡದ ಜೀವನಾಡಿ ಧರ್ಮ ಸತ್ಯ ಧರ್ಮಗಳನ್ನು ಬಿಟ್ಟು ನಮ್ಮಲ್ಲಿ 
ರಾಜಕೀಯವಿಲ್ಲ , ನ್ಯಾಯವಿಲ್ಲ , ಮತವಿಲ್ಲ , ಸಾಹಿತ್ಯವಿಲ್ಲ , ಸಂಸ್ಕೃತಿಯಿಲ್ಲ , ತೋರಿ 
ಕೆಗೆ ರಾಜಕೀಯ ಈ ಸತ್ಯ ಧರ್ಮಗಳ ಹಿನ್ನಲೆಯಲ್ಲಿ ಉಳಿದಿದ್ದರೂ ಅದನ್ನು ಒಂದು 
ಗೂಡಿಸಿ ಸ್ವರ ಸಮ್ಮೇಳನಗೈಸಿ ಅಹಿಂಸೆಯ ಸಂಗೀತ ಹಾಡಿದವರು ಭರತ ಖಂಡದ 
ದರಿದ್ರ ಸನ್ಯಾಸಿ ಬಾಪೂಜಿ ಅವರ ನಿಷ್ಣಾಪೂರ್ಣ ನಂಬಿಕೆ.......... 

" For me Politics bereft of religion are absolute 
dirt, but to be shunned . Politics concerns nations 
and that which concerns welfare of nation must be 
one of the concern of a man who is religiously 
Inclined , in otherwords a seeker after God and truth . " 

- Mahatma Gandhi 
- ಅವರ ಸ್ವಾತಂತ್ರ್ಯ ಸಮರ ಒಂದು ತ್ಯಾಗಪೂರ್ಣ ಯಜ್ಞ ! ಅದರಲ್ಲಿ ದಬ್ಬಾಳಿ 
ಕೆಗೆ ಸಿಲ್ಕಿ ಮೂಡಿದ ಹುತಾತ್ಮರಿದ್ದಾರೆ ತ್ಯಾಗದ ಬಲಿದಾನವಿದೆ ? ರಕ್ತತರ್ಪಣವಿದೆ. 
ಆದರೆ ಸೇಡಿಗಾಗಿ ಕೊಲೆಗಾಗಿ ಪ್ರತಿಹಿಂಸೆಗಾಗಿ ಆಶಿಸಿದ ರಕ್ತದಾಹವಿಲ್ಲ . ಹೋರಾಟದ 
ಫಲವಾಗಿ ಭಾರತದ ಶೃಂಖಲೆ ಕಳಚಿಬಿದ್ದವು. ಅದೊಂದು ರಾಜಕೀಯ ವೈಚಿತ್ರ್ಯ 
ಮದ್ದಿಲ್ಲದೆ , ಗುಂಡಿಲ್ಲದೆ , ಸಮರ ಸನ್ನಾಹಗಳಿಲ್ಲದೆ , ಹೋರಾಡುವ ಯೋಧರಿಲ್ಲವೆ 
ಸಾಧಿಸಿದ ವಿಜಯ ! ಅಹಿಂಸೆಯ ಜಯಭೇರಿ ! ಧರ್ಮಧ್ವಜಾರೋಹಣ ! ಸತ್ಯ ಶಕ್ತಿಗೆ 
ರಾಜಸಿಕ ತಾಮಸಿಕ ಗುಣಗಳು ಶರಣು ಬಂದವು. ಇಷ್ಟೊಂದು ಪ್ರಗಾಢವಾದ 
ನೀತಿಯ ಧರ್ಮದ ಸತ್ಯದ ಹಿನ್ನಲೆಯಲ್ಲಿ ಭಾರತವರ್ಷದ ಸ್ವಾತಂತ್ರದ ರೂಪು 
ರೇಷೆಗಳು ಆಕೃತಿ ತಳೆದವು. ಈ, ಸ್ವಾತಂತ್ರದಘೋಷಣೆಯಾಗಿ ಇಂದಿಗೆ ಅನೇಕ ವರ್ಷ 
ಗಳು ತುಂಬಿದವು. ಪೂರ್ಣ ಸ್ವಾತಂತ್ರದ ಅರಿವು ಮನುಷ್ಯನಿಗಾಗಬೇಕು. ಉಚ್ಚಂಕಲ 
ವ್ಯಕ್ತಿತ್ವ ಸ್ವಾತಂತ್ರನಲ್ಲ ! ೬ ಇಜಕತೆಗೆ ಅದು ಪರ್ಯಾಯ ನಾಮವಲ್ಲ. ಶಿಸ್ತು 
ಸಂಯಮಗಳ ಕಟ್ಟುನಿಟ್ಟುಗಳನ್ನು ಕಿತ್ತು ಬಿಸುಡಿದ ಸ್ವಾತಂತ್ರವಲ್ಲ ! ಅವ್ಯವಸ್ಥೆಯ 
ವ್ಯವಸ್ಥೆಯಿರಬೇಕು. ಸ್ವಾತಂತ್ರ ದಲ್ಲಿ ಸಂಯಮಬೇಕು. ನೀತಿಯಿರಬೇಕು, ನಿಯಮ 
ವಿರಬೇಕು. ಆಡಳಿತ ಸೂತ್ರದ ಹಿಡಿತದಲ್ಲಿ ದೇಶದ ದಿನಚರಿಯ ರಚನೆಯಾಗಬೇಕು. 
ಫೆಬ್ರವರಿ 1988 


- 


25 


ಅದಕ್ಕಾಗಿ ಏರ್ಪಟ್ಟಿತು. ಭಾರತದ ರಾಜ್ಯಾಂಗ! ರಾಜ್ಯಾಂಗ ಉದಯವಾಗಿ ಜನ 
ಜೀವನಕ್ಕಿಳಿದು ಆಡಳಿತ ಸೂತ್ರಗಳನ್ನು ಹರಿಬಿಟ್ಟ ಪುಣ್ಯದಿನವೇ ಗಣರಾಜ್ಯಾದಿನ: 
ಚರಣೆ........... 26 ಜನವರಿ 1950 . 


ಪ್ರತಿಯಾಂದ 


ಕೋಟಿ ಬೇಕುಗಳ 


ಜೀವನ ಅನಂತ ಮುಖಿ. ಬಾಳಿಗೆ ಆದಿಶೇಷನ ನಾಲಿಗೆಗಳಿವೆ. ಅದರ ಹಸಿವಿನ 
ಬೆಂಕಿಗೆ ಸಕಲ ವಿಶ್ವವೇ ಆಹಾರವಾಗಬೇಕು. ಅದರ ಸಾಂಸ್ಕೃತಿಕ ಮುನ್ನಡೆ 
ಸಾಹಿತ್ಯ ಬೇಕು, ಸಂಗೀತಬೇಕು, ಕುಶಲ ಕಲೆಗಳು ಬೇಕು. ಧರ್ಮ ಬೇಕು. ನೀ 
ಬೇಕು, ಬೇಕು- ಬೇಕು . ಬೇಕು. ಪ್ರತಿಯಾಂದೂ ಬೇಕು. ಸಾಕೆಂಬ ಶಬ್ದ ಈ 
ಇಂಬಿಲ್ಲವಾಗಿ ಬೇಕುಗಳ ತೌರು ಬದುಕು ಈ ಬದುಕು ಬರಿ ವ್ಯಕ್ತಿಯಾಬ್ಬನದಲ್ಲಿ 
ಕೋಟಿಕೋಟಿ ಬಾಯುಳ್ಳ ಕೈಯುಳ್ಳ , ಒಡಲುಳ್ಳ , ಬುದ್ದಿಯುಳ್ಳ , ಕಲಾತ್ಮ 
ಹೃದಯಗಳ ಎಪ್ಪತ್ತು ಕೋಟಿಬದುಕಿನ ಬೃಹತ್ ಸಮಸ್ಯೆ .... ನಾಯಕರು ದುಡಿ 
ದಾರೆ. ದುಡಿಯುತ್ತಿದ್ದಾರೆ. ಅಹರ್ನಿಶಿ ತಮ್ಮದೆಲ್ಲವನ್ನು ಈ ದೇಶದೇವಿಗೆ ಬ 
ತಂದಿದ್ದಾರೆ; ತೆತ್ತಿದ್ದಾರೆ, ತೆರುತ್ತಿದ್ದಾರೆ........ ಜ್ಞಾನಿಗಳು, ವಿಜ್ಞಾನಿಗಳು, ಕುಶ 
ಕಲಾ ಪ್ರಮುಖರು, ತಜ್ಞರು, ಪ್ರಾಜ್ಞರು ........ ಹೀಗೆ ೬ ಷ್ಟೋ ಮಂದಿ ..... 
"ಆಚಾರ ವಿನೋಬನಿಂದ ಹಿಡಿದು ಬಡಕೂಲಿಯ ತನಕ ಈ ಬೃಹತ್ ಸಮಸ್ಯೆಯ 
ಒಂದಲ್ಲ ಒಂದು ರೀತಿಯಲ್ಲಿ ನಿರ್ವಹಿಸಲು ಭಾರತವರ್ಷದ ಅಖಂಡ ಮಾನ: 
ಕೋಟಿಸೆಣಸುತ್ತಿದೆ. ಹೆಣಗುತ್ತಿದೆ.... ಜಾತಿ ಮತ ಪಂಥಗಳನ್ನು ಸುರಿದು ಪ್ರತಿ ಬಿಂದ 
ನೆತ್ತರನ್ನು ಸವೆದು.... ದುಡಿಯುತ್ತಿದೆ. ವಿಜ್ಞಾನ ಪುರುಷನ ಕೃಪೆ ದೊರಕಿದೆ. ಪ್ರಕೃ 
ತನ್ನ ರಹಸ್ಯ ಹೊರಗೆಡವಿದೆ.... ಆಕಾಶ ಭೂಮಿ ಜಲಗಳಲ್ಲಿರುವ ವಿಪುಲ ಸಂಪತ 
ಮನುಷ್ಯನ ಪುಟ್ಟಕ್ಕೆಗಳುಮೂಲ ಶತಧಾರೆಯಾಗಿ ಸುರಿಯುತ್ತಿದೆ. ದೇಶವೆಲ್ಲ ಒ೦ರ 
ಕಾರ್ಖಾನೆಯಾಗಿದೆ....ಕಿವಿ ಬಿರಿಯುವಷ್ಟು ಸದ್ದು ! ಕಣ್ಣರಿಯುವಷ್ಟು ದುಡಿಮೆ .. 
ವಿರಾಮ ಸಿಕ್ಕಿದಷ್ಟು ಹಗರಣ ! ಧೂಳು ಕಣ , ಹೊಗೆ,... ಕಲ್ಲು-ನೀರು ಸುತ್ತಿ 
ಹೊಡೆತ ಕಬ್ಬಿಣದ ಪೆಟ್ಟಿನ ಅಣು ಶಕ್ತಿ ಸಂಪಾದನೆಯ ತನಕ ಬಂದಿದೆ. ಬಾವಿ ಕಟ 
ಕಾಲುವೆ ........ವಿದ್ಯಾ ಚಕ್ರ ಪ್ರಕಾಶ .... ವಿದ್ಯೆ , ಶಾಲೆ, ಪುಸ್ತಕ ........ಒಂದ 
* ಮುಖವಲ್ಲ ಈ ನಿರ್ಮಾಣದ ಮುಖ ಆಗಲೇ ತಿಳಿಸಿದಂತೆ ಅನಂತ ಮುಖವಾಗಿ ಸಾಗಿದ 


ಸಾಹಿತ್ಯವೂ ಬೆಳೆದಿದೆ ಅಲ್ಲಲ್ಲಿ ಪಾತಿಗಳನ್ನು ಸಣ್ಣ ಬದಿ ಮಾಡಿ ಗಿಡ ನೆಟ್ 
ನೀರೆರೆದಿದ್ದಾರೆ .... ಗುಣ ಗುಣ ಗಾಯನ ಗೀತ ಬಡ ಹಳ್ಳಿಗಳಿಂದ ಗುಡಿಸಲು 
ಗಳಿಂದ ಆಕಾಶ ಏರುವ ಸೌಧಗಳವರೆಗೂ ಕೇಳಿ ಬರುತ್ತಿದೆ ಮುಂಬೆಳಗಿನಲ್ಲಿ , ಸಂಜೆ 
* ಶಾಂತಿ ಸನ್ನಿವೇಶದಲ್ಲಿ ಆದರೂ ಈ ದುಡಿಮೆಯ ನಿತ್ಯ ಯಾತ್ರೆಯ ಹಿಂದೆ ಒಂದೆ 
ವಿಕಟ ಸ್ವರವಿದೆ. ಈ ಪೂರ್ಣ ಸಂಗೀತದಲ್ಲಿ ಎಲ್ಲೋ ಅಪಸ್ವರ ವೇಳುತ್ತಿದೆ ! ೯ 
ನೀಲಿಯಾ ವ್ಯಾಸ್ತ ಸೌಂದಯ್ಯ ದಡಿ ಒಂದೆರಡು ಕರಿಮುಗಿಲಿನೆ ! . ..... 


ಸಿದ್ದಗಂಗಾ 


ನಾಗರಿಕತೆ, ಸಂಸ್ಕೃತಿಗಳು ಬೆಳೆದಂತೆ ಮಾನವನೂ ಬೆಳೆಯುತ್ತಾನೆ . ಆದರೆ 
ಹೇಗೆ ಯಾವ ರೀತಿಯಲ್ಲಿ ? ಪತ್ರಿಕೆಗಳು ತೆರೆದರೆ ಈ ಶಿರೋನಾಮೆಗಳು ಬಡತನ 
ವಿದ್ಯೆ .... ಕೊಲೆ .... ಅತ್ಯಾಚಾರ, ದರೋಡೆ ಕಳ್ಳತನ .... ಮಾನವನ ನೈತಿಕ 
ಜೀವನ ಈ ಸಾಹಸೋದ್ಯಮಗಳು ಮಧ್ಯೆ ಅಧಃ ಪಾತಾಳಕ್ಕಿಳಿಯುತ್ತಿದೆ. ಕೋರ್ಟು 
ಕಚೇರಿ .... ಲಾಯರ್ . ಆಸ್ತಿ ಪಾಸ್ತಿ ತಕರಾರು, ನಿತ್ಯ ನಿರಂತರ ಒಬ್ಬನ ರಕ್ತವನ್ನು 
ಮತ್ತೊಬ್ಬ ಶೋಷಿಸುತ್ತಿರುವ ಚಿರಂತನ ಪ್ರಸಂಗಗಳಿಗೆ ಏನೂ ದಾರಿದ್ರವಿಲ್ಲ .... 
ಧರ್ಮದ ಸಂಕೇತವಾಗಿ ಭಾರತದೇಶ ಪಡೆದ ಸ್ವಾತಂತ್ರದ ಹೆಸರಿನಲ್ಲಿ ಈ ಅತ್ಯಾ 
ಚಾರ .... ಈ ಹಿಂಸೆ....ಈ ಅನೀತಿ!... ಯಾರಿದಕ್ಕೆ ಜವಾಬ್ದಾರರು ? ಬಾಪೂಜಿಯ 
ಕನಸಿನ ಸ್ವರಾಜ್ಯವೇ ಇದು ? 


ಬಾಪೂಜಿ ಹೇಳಿದರು ರಾಷ್ಟ್ರದಲ್ಲಿ ವ್ಯಕ್ತಿಯೇ ಶ್ರೇಷ್ಠ, ವ್ಯಕ್ತಿಯೇ ಸಮಾಜ 
ಸಮಾಜಕ್ಕಾಗಿ ವ್ಯಕ್ತಿಯಲ್ಲ. ವ್ಯಕ್ತಿಯಲ್ಲಿ ಸುಪ್ತವಾಗಿರುವ ಶ್ರೇಷ್ಠ ದೈವೀಗುಣ - 
ಗಳನ್ನು ಪ್ರಚೋದಿಸುವುದು ಗಾಂಧೀ ವಾದದ ಗುರಿ . ಪ್ರಸಿದ್ದ ದಾರ್ಶನಿಕ, . 
Emerson ಹೇಳಿದ: 

• Morality is the object of govt.' ! 
ನೀತಿಯೇ ರಾಷ್ಟ್ರದ ಗುರಿ . ನಮ್ಮ ಹೋರಾಟವೆಲ್ಲ ಸ್ವಾತಂತ್ರ ಸಂಪಾದಿಸುವ . 
ತನಕ. ಸ್ವಾತಂತ್ರ ಬಂದ ಮೇಲೆ ನನ್ನ ಕರ್ತವ್ಯ ರಾಷ್ಟ್ರವುಎಲ್ಲ ದೃಷ್ಟಿಯಿಂದ 
ಸ್ವಯಂ ಪರಿಪೂರ್ಣವನ್ನಾಗಿಸುವುದಷ್ಟೇ ಅಲ್ಲ .... ಎಮರ್ಸನ್ ಹೇಳುವಂತೆ 


The end of all political struggle is to establish 
morality as the basis of all Legislation . 

ದಾರ್ಶನಿಕ ತತ್ತ್ವಗಳಿರಲಿ ದೈತಾದೈತಗಳ ಸಾಧನೆಯಿರಲಿ ....ಉಪನಿಷತ್ತು 
ಘೋಷಿಸುವಂತೆ ಇಂದು ನಮ್ಮ ರಾಷ್ಟ್ರ ನಿರ್ಮಾಣದ ಮಹಾದ್ವಾರದಲ್ಲಿರ ಬೇಕಾದ 
ಸಾಂಕೇತಿಕ ತತ್ವ ! 

ಸತ್ಯಂ ವದ ಧರ್ಮಂ ಚರ ! 
ಅದಕ್ಕಾಗಿಯೇ ಬಸವಣ್ಣನವರು ಮತೋದ್ದಾರದ ಕಾರ್ಯವನ್ನು ಪ್ರಾಯಶಃ 

ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ 
ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರ ಬಣ್ಣಿಸಬೇಡ. 

ಪರರ ಹಳಿಯಲಿ ಬೇಡ ಇದೇ ಅಂತರಂಗ ಶುದ್ದಿ ಇದೇ ಬಹಿರಂಗ ಶುದ್ದಿ ) 
ಎಂದು ಎರಡು ಶುದ್ಧ ಕರಣಗಳಿಂದ ಪ್ರಾರಂಭಿಸಿದರು. ಇಂದಿನ ಸಾಹಸ ಉದ್ಯಮ 
ಗಳನ್ನು ಕಿವಿ ಕಿವುಡಾಗಿಯೂ ಜನತೆಯ ಕಿವಿಯಲ್ಲಿ ಈ ಬೀಜ ಮಂತ್ರ ಉಚ್ಚರಿಸು 
ಫೆಬ್ರವರಿ 1988 

37 


ಬೇಕು. ಈ ಸಾಧನೆ ಕಿರಿದಾದರೂ ಅದರ ಫಲ ಎಂದು ? ಗಾಂಧೀಜಿಯ ರಾಮ 
ರಾಜ್ಯ ಕನಸಾಗಿದೆಯೋ ? ಅದು ಕನಸಾಗಬೇಕಾದರೆ ಈ ನಿಜ ಹೇಳುವ ಸತ್ಯವನ್ನು 
ಆಚರಿಸುವ, ಇತರರ ರಕ್ತ ಶೋಷಿಸದ ಜನತೆಯಿಂದ ಆಗಬೇಕು , ಇಷ್ಟಾದರೆ 
ಸಾಕು . ಕವಿ ಘಾಲಿಬ್ ಹೇಳಿದಂತೆ 6 ಕಿಟಕಿ ಬಾಗಿಲುಗಳಿಲ್ಲದ ಮನೆಗಳನ್ನು 
ಕಟ್ಟಬೇಕು. ” ಪರಸ್ಪರ ವ್ಯಕ್ತಿಯಲ್ಲಿ ನಂಬಿಕೆ ಹುಟ್ಟಬೇಕು - ಆಸ್ತಿ ಪಾಸ್ತಿಯ 
ಸಮತೆ ಬರಬೇಕು .... ಅದಿಲ್ಲದ ಸಾಧನೆ ಸಾಧನೆಯಲ್ಲ. ಎಮರ್ಸನ್ ಹೇಳುವಂತೆ 
' In our barbarous Society the influence of character 
5 in its infancy . ' ಎಂಬುದು ನಮ್ಮಲ್ಲಿ ಎಲ್ಲರಿಗೂ ಅನ್ವಯಿಸುತ್ತದೆ . 
ಈ ನೀತಿಯ ದಾರಿದ್ರವನ್ನು ಹೋಗಲಾಡಿಸುವ ಆವುದಾದರೂ ಒಂದು ಆಂದೋ 
ಳನದ ಅವಶ್ಯಕತೆಯಿದೆ. ಸಮಾಜ ಧರ್ಮದ ಹೆಸರಿನಲ್ಲಿ ಮೋಸ, ದೇವ ಮಂದಿರ 
ಗಳಲ್ಲಿ ದೇವರ ಹೆಸರಿನಲ್ಲಿ ಮೋಸ, ನ್ಯಾಯಾಂಗಗಳಲ್ಲಿ ನ್ಯಾಯದ ಸೋಗಿನಲ್ಲಿ ಮೋಸ! 
ಧರ್ಮಾಧಿಕಾರಿಗಳು ಧರ್ಮದ ಸೋಗಿನ ಮೋಸ.... ಹಾಗಾದರೆ ಇನ್ನೆಲ್ಲಿ ನ್ಯಾಯ 
ಇನ್ನೆಲ್ಲಿ ಧರ್ಮ .... ಇನ್ನೆಲ್ಲಿ ದೇವರು ? ಹಾಗೆಂದರೆ ಸರಕಾರ ಜನತೆ ಎಂದು ಇಬ್ಬಾಗ 
ಮಾಡಿ ನುಡಿವ ಟೀಕೆಯಲ್ಲ. ಜನತೆ ಸರ್ಕಾರ ಒಂದು ಕೈಯಾಗಿದೆ ಈಗ ! ಪ್ರಚಾರ 
ರಾಜ್ಯದ ಸಂಕೇತ ಅದು ! .... 

ಪೂರ್ಣ ಪ್ರಾಜ್ಞರಾದ ಗ್ರೀಸಿನವರ ಪ್ರಜಾಪ್ರಭತ್ವ ಎಷ್ಟು ಉನ್ನತ ನೀತಿ ನೆಲೆ - 
ಗಳನ್ನು ಅನುಸರಿಸಿತು ಆದರೂ ಸಾಕ್ರಟೀಸನಿಗೆ ವಿಷಪಾನ ಮಾಡದಿರಲು ಆಗಲಿಲ್ಲಿ ... 
ಆರಿಸೈಡಿಸ್‌ಗೆ ದೇಶದಿಂದ ಹೊರ ದೂಡದಿರುವುದು ಆಗಲಿಲ್ಲ.... ಡೆಮಾಸ್ತನೀಸಗೆ 
ಸ್ವಯಂ ವಿಷಸೇವನೆಯ ಆತ್ಮಹತ್ಯೆ ಮಾಡ ಕೊಳ್ಳದಿರಲಾಗಲಿಲ್ಲ.........ಕಾರಣ ಎಂದಿ 
ನಂತೆ ನೀತಿಯ ದಾರಿದ್ರ , 

ಸರಕಾರ ಕಾನೂನಿನ ಬಲದಿಂದ ಪ್ರಾಯಶಃ ಇದನ್ನು ಸಾಧಿಸಲಾರ ಜನತೆ 
ಹೃದಯದಲ್ಲಿ ಈ ರೀತಿಯ ಸೆಲೆ ಒಡೆದು ಮಾಡಬೇಕು. ಈ ಸಮ್ಯಕ್ ಚಿಲುಮೆ 
ಚಿಮ್ಮಬೇಕು ಧರ್ಮಸಂಗೀತ ಶಕ್ತಿ ಸಂಗ್ರಹ ಮಾನವನ ಹೃದಯದಲ್ಲಿ, ಇದು 
ಒಂದು ಸಮಾಜ ಮಾಡಬಹುದಾದ ಕೆಲಸವಲ್ಲ. ಒಂದು ದೇಶ ಸಾಧಿಸ ಬಹುದಾದ 
ಪ್ರಯತ್ನವಲ್ಲ. ಪ್ರತಿ ವ್ಯಕ್ತಿ ಅರಿತು ನಡೆ ನುಡಿಯನ್ನು ತಿದ್ದು ಕೊಳ್ಳ ಬೇಕು. 
ಇಷ್ಟಾದರೂ ಸಾಕು. ವ್ಯಕ್ತಿಯಿಂದ ಸಮಾಜ ರಚನೆಯಾಗಿದೆ. ವ್ಯಕ್ತಿ ಸುಧಾರಿಸಿದರೆ 
ಸಮಾಜ ತಾನಾಗಿ ಸುಧಾರಿಸುತ್ತದೆ. ಸ್ವಾಮಿ ರಾಮ ತೀರ್ಥರು ಹೇಳುವಂತೆ, 
You raise your personality & you will raise thewhole world 

ಸ್ವಾತಂತ್ರ್ಯ ಸಾಧನೆ ಫಲ ಪೂರ್ಣವಾಗಿ ದೊರಕಬೇಕಾದರೆ ಕಾನೂನಿನ 
ಎಚ್ಚರ ಬಹಳ ಕಡಿಮೆ ಇರಬೇಕು. ಕಾನೂನು ಕಡಿಮೆಯಾಗಬೇಕಾದರೆ ಜನ ನೀತಿ 
ವಂತರಾಗಬೇಕು. ಸತ್ಯವಂತರಾಗಬೇಕು, ಸುಸಂಸ್ಕೃತರಾಗಬೇಕು. ಅದೇ ನಮ್ಮ 

38 
ಸಿದ್ದಗಂಗಾ 


ಸ್ವಾತಂತ್ರ್ಯವನ್ನು ಉಳಿಸುವ ಜೀವ ಮಾತ್ರ . ಕನಪೂಸಿಯಸ್ ಆಳ್ವಿಕೆಗೆ ಸಿಕ್ಕಿದ ರಾಜ್ಯ 
ಸಣ್ಣದಾದರೂ ಧರ್ಮದ ಬಲದಿಂದ ಅಜೇಯವಾಗಿತ್ತು . ಅದರ ಸತ್ಯ ಶಕ್ತಿಯನ್ನು 
ಕುಂದಿಸಲು ಪರರಾಷ್ಟದವರು ಅಮಿತ ಆಭರಣ ಚಿನ್ನ ರತ್ನಗಳನ್ನು ನೂರು ಜನ 
ಸುಂದರ ಸ್ತ್ರೀಯರನ್ನು ದೇಶಕ್ಕೆ ಕಳುಹಿಸಿದರು. ರಾಜನಿಂದ ಹಿಡಿದು ಎಲ್ಲ ಅಧಿಕಾರಿ 
ಗಳೂ ವಿಷಯ ಲಂಪಟತನಕ್ಕೆ ಬಲಿಬಿದ್ದರು. ಕನ್ಪ್ರುಸಿಯಸ್ ಕಣ್ಣೀರಿಡುತ್ತಾ 
ರಾಜ್ಯ ತ್ಯಾಗಮಾಡಿದ ... ಆ ಧರ್ಮದ ಬಲವಿಲ್ಲದಿದ್ದರೆ ರಾಷ್ಟ್ರದ ಶಾಂತಿ ಸ್ಮಶಾನ 
ಶಾಂತಿ... ರಾಷ್ಟ್ರದ ಸತ್ವ -ಶಕ್ತಿ ಬರಿ ಮರೀಚಿಕೆ ಭ್ರಮೆ . ನಮ್ಮ ಉದ್ದಾರ ಬರಿ ಕನಸು . 
ಸಂಸ್ಕೃತಿಯನ್ನು ಉಳಿಸಿ ಬೆಳಸಿ ಜನ ನೀತಿವಂತರಾದರೆ ಎಮರ್ಸನ್ ಹೇಳುವಂತೆ 

That the highest end of the govt. is the Culture of 
men ; and that is men can be educated , the institutions 
will Share their importance that the moral sentiment 
will write law of the land . 

ದೇಶದ ಕಾನೂನಿನಲ್ಲಿ ನೀತಿಯ ಲೇಖನಿ ಬರೆಯಲು ಪ್ರಾಂರಭಿಸಿದಾಗ ಜನತೆಯ 
ಹೃದಯದಲ್ಲಿ ತುಷ್ಟಿ ' ಪುಷ್ಟಿ ಶಾಂತಿ ನೆಲೆಸುತ್ತದೆ. ಆದುದರಿಂದ ಈ ಮಹಾಸಾಧನೆಯ 
ಮೊದಲನೆ ಮಂತ್ರ , 

ಸತ್ಯಂವದ ಧರ್ಮ೦ಚರ - . .. 
ಇಂತಹ ಪವಿತ್ರ ಸೂತ್ರದಿಂದ ಪ್ರತಿಯಾಬ್ಬರೂ ಪ್ರತಿದಿನದ ಸೂಯ್ಯೋದಯವನ್ನು 
ಸ್ವಾಗತಿಸಲಿ . 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ } 
# ಬೇಕರಿ 

* * ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್, ಬನ್ , ಕೇಕ್, ಅಪ್ಪಟ ತುಪ್ಪದಿಂದ ತಯಾರಿ 
ಪಪ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ, 
ಬಿಸ್ಕತ್ತುಗಳ ತಯಾರಕರು. 

- ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ ನ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಪಶ್ವರ ಹೋಟೆಲ್ 

- ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 
. ಫೆಬ್ರವರಿ , 1983 

39 


ಗ್ರಾಮಾಂತರ ಬಸವ ಜಯಂತಿ 


ಹೆಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂರು, 

ಆತ್ಮೀಯ ಶರಣ ಬಂಧು 


ಕಣೂರು ಮಾಗಡಿ ತಾಲ್ಲೂಕಿನ ಒಂದು ಪುಟ್ಟ ಗ್ರಾಮ. ಶಿವಗಂಗಾ ಸರಿ .. 
ಸರದಲ್ಲಿ ನೆಲೆಯೂರಿದ ಹಳ್ಳಿ , ರೈತವರ್ಗವೇ ಹೆಚ್ಚು . ಕೃಷಿಕೃತ್ಯ ಕಾಯಕದಿಂದ 
ಜೀವನ, ದೇವರ ಮಕ್ಕಳ ಮಠ ಆ ಗ್ರಾಮದ ಧಾರ್ಮಿಕ ಕೇಂದ್ರ , ವಿರಕ್ತ ಸಂಪ್ರ . 
ದಾಯದ ಮಠ, ಹಳ್ಳಿಗೆ ಅನತಿ ದೂರದಲ್ಲಿದೆ. ತರುಮರಗಳ ಮಧ್ಯೆ ಪ್ರಶಾಂಶ 
ವಾತಾವರಣದಲ್ಲಿ . ಅಲ್ಲಿ ಬಸವ ಜಯಂತಿಯ ಆಚರಣೆ. ಸಂದರ್ಭ ನೂತನ 
ಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವ. ಶ್ರೀ ಸಿದ್ದಗಂಗಾ ಮಠದಲ್ಲಿ ವಿದ್ಯಾ 
ಭ್ಯಾಸ ಮಾಡುತ್ತಿರುವ ಶ್ರೀ ರೇಣುಕಪ್ಪ ಎಂಬ ವಟುವಿಗೆ ವಿಧ್ಯುಕ್ತವಾಗಿ ಜಂಗಮ 
ದೀಕ್ಷೆಯನ್ನಿತ್ತು ವಿರಕಾಶ್ರಮ , ಅನುಗ್ರಹಿಸಿ ಶ್ರೀ ಶ್ರೀ ಮೃತ್ಯುಂಜಯ ಸ್ವಾಮಿಗಳೆಂಬ 
ಅಭಿದಾನ ದೊಂದಿಗೆ ಶ್ರೀ ಮಠದ ಉತ್ತರಾಧಿಕಾರವನ್ನು ಹರಗುರು ಚರಮೂರ್ತಿಗಳ , 
ಭಕ್ತಾದಿಗಳ ಅಭಿಮಾನಿಗಳ ಸಮ್ಮುಖದಲ್ಲಿ ನೀಡಲಾಯಿತು. ಅಧ್ಯಕ್ಷತೆಯನ್ನು 
ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ವಹಿಸಿದ್ದರು. 

ಬಸವಣ್ಣನವರ ಸಂದೇಶವನ್ನು ಸಾರುತ್ತ , ಜನಮನಕ್ಕೆ ಮುಟ್ಟಿಸುತ್ತ , ಎಲೆ 
ಮರೆಯ ಹೂವಿನಂತಿರುವ ಕಣ್ಣೂರು ಮಠ ಸದ್ದು ಗದ್ದಲ ವಿಲ್ಲದ ಸೇವೆಗೆ 
ಹೆಸರಾದುದು , ಸದ್ಯದ ಹಿರಿಯು ಶ್ರೀ ಶ್ರೀಗಳು ಲಿಂಗನಿಷ್ಠಾ ಪರರು, ಕಾಯಕ 
ಶ್ರದ್ಧೆಯುಳ್ಳವರು. ಬಸವ ಜಯಂತಿಯನ್ನು ಸಿದ್ದಗಂಗಾ ಶ್ರೀ ಶ್ರೀಗಳ ಆಣತಿಯ 
ಮೇರೆಗೆ ಹಮ್ಮಿಕೊಂಡರು , ಆನಂದವಾಗಿ ನಡೆಸಿಕೊಟ್ಟರು. 

ಸಮಾರಂಭದಲ್ಲಿ ಮಾತನಾಡಿದ ಪೂಜ್ಯ ಶ್ರೀ ಶ್ರೀಗಳಾದ ಬಂಡೇಮಠದ 
ಶಿವರುದ್ರಸ್ವಾಮಿಗಳು ಬಸವಣ್ಣನವರ ವಚನಗಳನ್ನು ಅಭ್ಯಾಸ ಮಾಡುವುದರಿಂದ 
ನಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳ ಬಹುದು” ಎಂದರು. 
(ಕಾಯಕ ಎಂದು ಮಾತನಾಡಿ ಪ್ರಯೋಜವಿಲ್ಲ ಅದು ಆಚರಣೆಯಲ್ಲಿ ಬರಬೇಕು' 
ಎಂದು ನೆಲಮಂಗಲದ ಪೂಜ್ಯ ಶ್ರೀ ಶ್ರೀ ಗಳಾದ ಸದಾಶಿವಸ್ವಾಮಿಗಳು ನುಡಿದರು. 
ಮಠ ಮಾನ್ಯಗಳು, ಮಾಡಿರುವ ಸೇವೆಯನ್ನು ಜನತೆ, ಸಮಾಜ ಗುರುತಿಸಿದರೆ, 
ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತದೆ” ಎಂಬುದಾಗಿ ನುಡಿದರು ಕುಣಿಗಲ್ 
ತಾಲ್ಲೂಕು ಬೆಟ್ಟಳ್ಳಿಮಠದ ಪೂಜ್ಯ ಶ್ರೀ ಶ್ರೀಗಳಾದ ನೀಲಕಂಠ ಶಿವಾಚಾರ್ 


ಸಿದ್ದಗಂಗಾ 


ಸ್ವಾಮಿಗಳು, ಬೇವೂರು ಮಠದ ಶ್ರೀ ಶ್ರೀಗಳಾದ ಪೂಜ್ಯ ಶಾಂತಿ ಸ್ಥಾಪr 
ಸ್ವಾಮಿಗಳು ಮಾತನಾಡುತ್ತ ವೀರಶೈವ ನಿರ್ಣಯ ಪರಮಾವತಾರಿ ಬಸವಣ್ಣ ' , 
ಪೂರ್ವಾಚಾರ್ ಸಂಗನ ಬಸವಣ್ಣ ( ವಿಶ್ವಗುರು' ಎಂಬುದಾಗಿ ಹೇಳಿದರು . ಅಂಕನ 
ಹಳ್ಳಿ ಮಠದ ಶ್ರೀ ಶ್ರೀಗಳಾದ ಪೂಜ್ಯ ಸಿದ್ದಲಿಂಗ ಶಿವಾಚಾರ ಸ್ವಾಮಿಗಳು ನಡೆಸಿ . 
ಕೊಂಡು ಬರುತ್ತಿರುವ ಗ್ರಾಮಾಂತರ ಬಸವ ಜಯಂತಿ ಹೊಸದೊಂದು ಸುಧಾರಣೆ 

ಯನ್ನೇ ತರುತ್ತಿದೆ' ಎಂದರು . ಶ್ರೀ ಮಹಂತೇಶ್ವರ ಗದ್ದಿಗೆಮಠದ ಪೂಜ್ಯ ಶ್ರೀ ಶ್ರೀಗಳು 
- ಹೀಗೆಂದರು ”. ಗುರುವಿನ ಅನುಗ್ರಹವಿಲ್ಲದೆ ಯಾವುದನ್ನು ಸಾಧಿಸಲಾಗದು. ಜಂಗಮ .. 
ತ್ವವೆಂಬುದು ಜ್ಞಾನದ ಸಂಕೇತ, ಚಲನ ಶೀಲತೆ ಅದರ ಲಕ್ಷಣ. ಇಂದು ಪಟ್ಟಾಧಿ 
ಕಾರ ಪಡೆಯುತ್ತಿರುವ ಶ್ರೀ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಗುರುವಿನ ಅನುಗ್ರಹಕ್ಕೆ 

ಪಾತ್ರರಾಗಿದ್ದಾರೆ, ಮಠಕ್ಕೆ ಒಳ್ಳೆಯ ಭವಿಷ್ಯವಿದೆ ' ಎಂದು ನುಡಿದರು. ಪೂಜ್ಯ 
- ಶ್ರೀ ಶ್ರೀ ಶಾಂತವೀರಸ್ವಾಮಿಗಳು ಸಮಾರಂಭದ ಯಶಸ್ಸು ಭಕ್ತರದ್ದು ಎಂದು 
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು . ಶ್ರೀ ಸಿದ್ದಗಂಗಾ ಕಾಲೇಜಿನ ರಾಜ್ಯಶಾಸ್ತ್ರ 
ವಿಭಾಗದ ಪ್ರಾಧ್ಯಾಪಕರಾದ ಶ್ರೀ ಬಿ . ವೀರಭದ್ರಯ್ಯನವರು ಉಪನ್ಯಾಸ ಮಾಡುತ್ತ , 
- “ ದುಡಿದರೆ ಈಕೈ ಬಡತನವೇಕೆ?' ಎಂಬುದಾಗಿ ದುಡಿಮೆ ಶರಣಧರ್ಮದ ಅಡಿಗಲ್ಲು 

ಎನ್ನುತ್ತ ದಾಸೋಹಕ್ಕಾಗಿ ಮೂಡಿಬಂದ ಶರಣ ಸಂಪ್ರದಾಯದ ಮಠಗಳ ಪರಿಚಯ 
* ಮಾಡಿಕೊಟ್ಟರು. ಮಹಿಳೆಯರ ಬದುಕಿನ ಮಂಗಳದ ಬೆಳಕಾಗಿ ಬಂದ ಭಾಗ್ಯ 
' ಬಸವಣ್ಣ , ಸ್ವಾತಂತ್ರ್ಯ , ಸಮಾನತೆಗಳನ್ನು ಲಿಂಗಭೇದವಿಲ್ಲದೆ ತಂದುಕೊಟ್ಟ ಮಹಾನು 
- ಭಾವ ಬಸವಣ್ಣ ” ಎಂದು ಉಪನ್ಯಾಸ ನೀಡಿದವರು - ಬೆಂಗಳೂರು ಮಲ್ಲೇಶ್ವರಂ 
ಸರ್ಕಾರಿ ಪದವಿ ಪೂರ್ವಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಮತಿ, 
ಬಿ . ಗಂಗಾಂಬಿಕೆಯವರು , ಜನಪದರು ಹೃದಯ ತುಂಬಿ ಹಾಡುವಂತೆ ದೀನ 
- ದಲಿತರಿಗಾಗಿ ದುಡಿದ ಮಾನವತಾವಾದಿಯಾದ ಬಸವಣ್ಣನವರ ಜೀವನವನ್ನು 
ಪರಿಚಯಿಸುತ್ತ ಬಸವ ಭಕ್ತಿಯ ಬೀಜ, ಬಸವ ವಕ್ತಿಯ ತೇಜ, ಬಸವ ಕಾಯಕದ 
ಗು ಬೀಜ – ಎಂದು ಜನಪದರು ಹಾಕಿರುವುದನ್ನು ವಿಶ್ಲೇಷಿದರು ಶ್ರೀ ಹೆಚ್ . ವಿ . 
ವೀರಭದ್ರಯ್ಯನವರು, 

ಕಣ್ಣೂರು ಮಕ್ಕಳ ದೇವರ ಮಠದ ನೂತನ ಶ್ರೀ ಶ್ರೀಗಳಾದ ಪೂಜ್ಯ 
ಮೃತ್ಯುಂಜಯ ಸ್ವಾಮಿಗಳು ಮಾತನಾಡುತ್ತ ನಮ್ಮ ಗುರಗಳ ಅನುಗ್ರಹದಿಂದ 
ನಿಮ್ಮೆಲ್ಲರ ಆಶೆಯಂತೆ, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಗಂಗಾ ಶ್ರೀ ಶ್ರೀಗಳ ಅಪ್ಪಣೆಯ 
ಮೇರೆಗೆ ನಾವಿಂದು ಶ್ರೀಮಠದ ಸೇವಾ ಮಣಿಹಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುತ್ತಿದೇನೆ. 
ನಮ್ಮನ್ನು ಶ್ರೀ ಗುರು ಕೃಪೆ, ನಿಮ್ಮೆಲ್ಲರ ಆಶೆ ಆಕಾಂಕ್ಷೆಗಳು ನಡೆಸಿಕೊಂಡು ಹೋಗ 
ಬೇಕು ಎಂದು ಪ್ರಾರ್ಥಿಸುತ್ತೇವೆ ಎಂದು ನುಡಿದರು. 
- ಬಸವಣ್ಣನವರು ಆಶಿಸಿದ್ದು ಭಕ್ತರ ಮನೆಗಳೆಲ್ಲ ಮಠಗಳಾಗಬೇಕೆಂದು . ಆದರೆ 
ಇಂದು ಭಕ್ತರ ಮನೆಗಳು ಬಸವತತ್ವಗಳಿಂದ ದೂರ ಸರಿಯುತ್ತ ಬಂದಿರುವುದನ್ನು 
ಫೆಬ್ರವರಿ , 1988, 

41 


ಭಾವ ಬಸವತಂತ್ರ್ಯ ಸಮರ ಬದುಕಿನ ಸಂಪ್ರದಾಣಧರ್ಮದ 


ಗಮನಿಸಿದಾಗ ಮಠಗಳು ತುಂಬ ಪರಿಶ್ರಮ ಪಡಬೇಕಾದ ಅಗತ್ಯವಿದೆ ಎನಿಸುತ್ತದೆ . 
ಯಾವುದೇ ಮಠ ಮಾನ್ಯಗಳು ರೂಪುಗೊಳ್ಳುವುದು ವೈಯಕ್ತಿಕ ಸುಖ ಲೋಉಸ್ತಗಾಗಿ 
ಯಲ್ಲ, ಸಮಾಜ ಸೇವೆಗಾಗಿ , ಧರ್ಮ ವರ್ಧನೆಗಾಗಿ, ಧರ್ಮವೆಂಬುದು ಜೀವನದಿಂದ 
ಪ್ರತ್ಯೇಕವಾದುದಲ್ಲ, ಜೀವನವನ್ನೇ ಶಿವಯೋಗವೆಂದು ತಿಳಿಯುವ ಸಾಧನ ಅದು . 
ಬಸವಣ್ಣನವರು ಅದನ್ನೇ ಆಚರಿಸಿ ತೋರಿಸಿದರು . ಸಂಸಾರ ಎಂಬುದು ದೃಷ್ಟಿ 
ಪವಿತ್ರವಾದಗ, ಭಾವ ಪರಿಶುದ್ದವಾದಗ , ಲಿಂಗಪೂಜೆಯಷ್ಟೆ ಪೂಜನೀಯವೆಂಬುದನ್ನು 
ತೋರಿಸಿ ಕೊಟ್ಟರು. ಕಾಯಕವನ್ನೇ ಕೈಲಾಸವೆಂದು ಗೌರವಿಸಿದರು . ಪ್ರಸಾದ 
ಕಯ ಕೆಡಿಸಲಾಗದೆಂದರು . ತನುವನ್ನು ಬಳಲಿಸಿ ಕಾಯಕನಷ್ಟ ಮಾಡಿ ದಾಸೋಹ 
ನಾಡಬೇಕೆಂದರು . ವ್ಯಕ್ತಿ ತಾನೂ ಬದುಕಬೇಕು, ಸಮಾಜವೂ ಬದುಕುವಂತೆ 
ಸಹಕರಿಸ ಬೇಕು ಎಂಬುದನ್ನು ಬಸವಣ್ಣನವರು ಬದುಕಿ ತೋರಿದರು . ಆ ಹಾದಿ 
ಯನ್ನು ಅನುಸರಿಸುವುದರಿಂದ ಲೋಕಕ್ಕೆ ಒಳ್ಳಿತಾಗುತ್ತದೆ ಎಂದು ಪರಮ ಪೂಜ್ಯ 
ಶ್ರೀ ಶ್ರೀಗಳು ಅಧ್ಯಕ್ಷ ಪೀಠದಿಂದ ಆಶೀರ್ವಚನ ನೀಡಿದರು. 
ಆ ರಾತ್ರಿ ಹತ್ತು ಘಂಟೆಗೆ ಜಗಜ್ಯೋತಿಬಸವೇಶ್ವರ ನಾಟಕ ಪ್ರಾರಂಭವಾಯಿತು , 
ಬೆಳಗಿನ ಆರೂವರೆಯವರೆಗೆ ನಿರಂತರವಾಗಿ ಸಾಗಿತು. ಒಂದಾದ ಮೇಲೊಂದರಂತೆ 
ದೃಶ್ಯಗಳು ಅರಳುತ್ತ ಹೋದವು . ಬಸವಣ್ಣನ ಹುಟ್ಟು ಮೊದಲುಗೊಂಡು ಐಕ್ಯದ 
ವರೆಗೆ ಸರ್ವಸ್ವ ಜೀವನವನ್ನು ತೆರೆದು ತೋರಿಸಿದವು. ನೋಡಿದ ಪ್ರೇಕ್ಷಕರು ನಿಬ್ಬೆರ 
ಗಾದರು . ಕಣ್ಣೂರಿನ ಪುಣ್ಯ ಇಂದು ಅಣ್ಣನ ಕಥೆ ನಾಟಕ ರೂಪದಲ್ಲಿ ಕಾಣುವಂತಾ 
ಯಿತು ಎಂದು ಹಿರಿಯರೊಬ್ಬರು ಹೇಳುತ್ತಿದ್ದಂತೆಯೇ ಸಿದ್ದಗಂಗೆಯ ಸ್ವಾಮಿಗಳ 
ದಯೆಯಿಂದ ಇಷ್ಟೆಲ್ಲಾ ನಡೆದಿದೆಯಪ್ಪಾ ಎಂದು ಮತ್ತೊಬ್ಬರು ಹೇಳಿದರು. 


ಕೇಸಲ 
ಟಾರ್ 
ಸ. 


BAR 
SOAP 
o 
EZZE 
ಇಸ್ 
ಬಾಲ್ 
ನೋ 
ಸರಿ 

೨೦ 
ಬಾರದು 


ಮತx 
ಬಾರ್ 
ಸೊಪ್ 


ಕೇಸರಿ 
ಬಾರ್ 
ಸೋಪ್ 


ನೀಲಿ 
ಬಾಲ್ 


ತಯಾರಕರು: 

ಜಿನೇಂದ್ರ 

ಸೋಪ್ಪ್ಲಾಹ್ಮಲಿ, 
ಇಂಡಸ್ಮಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


3 ವಿಷಯ . (C ಸಿದ್ದಗಂಗಾ ಮಾಸ ಪತ್ರಿಕೆ ೨೨ ಪತ್ರಗಳ ತಪಾಸಣೆ ಬಗ್ಗೆ . 


( 


6 ತೀರ್ಮಾನ:- “ ಸಿದ್ದಗಂಗಾ ಮಾಸಪತ್ರಿಕೆ ' ಯ ತಪಾಸಣೆ ಮಾಡಿಸಿದ 

ವರದಿಯನ್ನು ಮುಂದಿನ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಹಾಜರು 
ಪಡಿಸುವಂತೆ ಸಂಬಧಪಟ್ಟವರಿಗೆ ಸೂಚನೆ ನೀಡಲಾಯಿತು. 
* 4 ವಿಷಯ . ಶ್ರೀ ಕ್ಷೇತ್ರದ ಸಂಬಂಧವಾಗಿ ಇತ್ತೀಚೆಗೆ ಉದ್ಭವಿಸಿರುವ 

ಅಹಿತಕರ ವಾತಾವರಣದ ಬಗ್ಗೆ , 
ತೀರ್ಮಾನ:- ಶ್ರೀ ಗೌರೀಶಂಕರ ಸ್ವಾಮಿಗಳವರ ಉತ್ತರಾಧಿಕಾರ ಮಹೋತ್ಸವ 

ದಲ್ಲಿ ತಮ್ಮ ತನು, ಮನ, ಧನಗಳನ್ನು ಅರ್ಪಿಸಿದ ಬಗ್ಗೆ ಶ್ರೀ ಗೌರೀಶಂಕರ 
ಜ ಸ್ವಾಮಿಗಳವರಿಂದಲೇ ಅಭಿನಂದನೆಯನ್ನು : ಇದು ಸ೦ತೋಷಪಟ್ಟಿದ್ದ xxx 

ಹಳೆಯ ವಿದ್ಯಾರ್ಥಿಗಳ ಸಂಘವು ಪ್ರಸ್ತುತವಾಗಿ ಶ್ರೀ ಸಿದ್ದಗಂಗಾಕ್ಷೇತ್ರದ 
ಸಂಬಂಧವಾಗಿ ಉದ್ಭವಿಸಿರುವ ಪರಿಸ್ಥಿತಿಯ ಬಗ್ಗೆ ಸೂಕ್ತ ಪರಿಹಾರಗಳನ್ನು 

ಕಂಡುಕೊಳ್ಳಲು ಉತ್ತರಾಧಿಕಾರಿಗಳಾದ ಶ್ರೀ ಗೌರೀಶಂಕರ ಸ್ವಾಮಿಗಳವರು 
| ಸತ್ಶಿಷ್ಯರು ಅನುಸರಿಸಬೇಕಾದ ಮಾರ್ಗವನ್ನು ತ್ಯಜಿಸಿ , ಈ ಸಮಸ್ಯೆ 

ಯನ್ನು ಬೀದಿಗೆಳೆದು ಶ್ರೀ ಕ್ಷೇತ್ರದ ಧವಳಕೀರ್ತಿ, ಗೌರವಗಳಿಗೆ ಧಕ್ಕೆ 
ತಂದಿರುವ ಬಗ್ಗೆ ತನ್ನ ತೀವ್ರ ನೋವನ್ನು ವ್ಯಕ್ತಪಡಿಸುತ್ತಾ ಶ್ರೀ ಗೌರೀ 
ಶಂಕರ ಸ್ವಾಮಿಗಳವರು ತಮ್ಮ ಈಗಿನ ದಾರಿಯನ್ನು ತ್ಯಜಿಸಿ ಸತ್ ಶಿಷ್ಯವೃತ್ತಿ 
ಯಿಂದ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಪ್ರೀತ್ಯಾತೀರ್ವಾದ 
ಗಳನ್ನು ಗಳಿಸುವುದರ ಮುಖೇನ ಮಾತ್ರ ಈ ಸಮಸ್ಯೆಯನ್ನು ಬಗೆಹರಿಸಿ 
ಕೊಳ್ಳಲು ವಿನಂತಿ ಮಾಡುತ್ತಾ ಈ ಬಗ್ಗೆ ಶ್ರೀ ಕ್ಷೇತ್ರದ ಅಧಿಪತಿಗಳಾದ 
ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರು ತೆಗೆದುಕೊಳ್ಳುವ 
ಯಾವುದೇ ತೀರ್ಮಾನಕ್ಕೂ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ” ಎಂದು 
ಕಾರ್ಯಕಾರಿ ಸಭೆಯು ಸರ್ವಾನುಮತದಿಂದ ತೀರ್ಮಾನಿಸಿತು . 
ಸಭೆಯಲ್ಲಿ ಹಾಜರಿದ್ದ 21 ಸದಸ್ಯರ ಸಹಿಗಳು 


ಸಹಿ 
( ಎಂ . ಎನ್ ಕನ್ನಬಸಪ್ಪ ) 

ಸಂಯ ಅಧ್ಯಕ್ಷರು, 


“ ನಕಲು !) 


Reg No KRN 0 - 9 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದ್ಯಮಯಊಟ,ರ್ವ 
ಎಂಡಿ 
ತಿನಿಸುಗಳ 
ನಮ್ಮ 
ಈ 
ಸ್ಥಳಗಳು 
ಸದಾ 
ನಿಮ್ಮನ್ನು 
ಸ್ವಾಗ 


Nanjundeswar 


ಶ್ರೀ 
ಸಂಕೇಶ್ವರಊಟ,ವಸತಿಮತ್ತು 

ಉಪಹಾರಮಂದಿರ,ಬಿ.ಎಚ್.ರಸ್ತೆ,ತುಮಕೂರು|-ದೂರವಾಣಿ8597 
. 
2373 
, 
1577 


೭ನಜುಂಡೇಶ್ವರ 

.ಬೇಕರಿಮಕರುತಲೆಯ 

ಬೇ೨೯ತಿವಷ.!ಮಧ5.::8671 


Four 
Hotel 
Shree 
Nar 


" SIDDAGANGA " MONTHLY 


ನೀಇಇಇಇಇಇಇಇಇಇಇಇ 


ಶ್ರೀನಂಜು"ಶ್ವರರೆಸ್ಟೋರೆಂಟ್ 


CS 
- 


- 


: 


ಲೆ 


ಶ್ರೀನಂಜುಂಡೇಶ್ವರಸ್ವೀಟ್ಎಲ್ಲಾವಿಧವಾದ...ಮುತ್ತುರತಿರಾಗ;ಜೀರಿತಿನಿಸಿಗೆನಗರದಎನ್7ಅಲೋಕ-ಮಹಾರದೂರವಃ:11 


ಪರಾಧಗಳ2ಖದರ 

- 
- 


ಕ 


-. 


ಮಾರ್ಚಿ, ಏಪ್ರಿಲ್ - 1988 
ಸಂಪುಟ - ೨೪ ಸಂಚಿಕೆ -೩ , ೪ 


ಸಿದ್ದಗಂಗಾ 


ನಾಳದ ಯುಗ ಭೇಟಸಿ ಕೊಟ್ಟು ಗುರುವೆಯ 
Bಂ ಮುಕಾರೆ ಕದಿಯವಹಿಸಿ ಕೊಟ್ಟ ಗುಡನೆ 
ಪಡುತ್ತಾವವನೆಂದು ತೋರಿಥ ಗುರು 


M 


HIN 


ನನ್ನ ಹೆಂಬಂತು ಇವನಕೆಟ್ಟಿತ್ತು 
ಸದ್ಯ ಬಸವನಸಹ -ಆಯತ್ತ ದ ಪ 

ಗ ದಗ- ಬಸವಣ್ಣ ನವರು 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದವಸತಿ,ತಿಂಡಿತಿನಿಸುಗಳನಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ. 


Nanjundeswaro 


Q 
} 


ಶ್ರೀ 
ನಂಜುಂಡೇಶ್ವರ 


ಹೋಟೆಲ್ಶ್ರೀನಂಜುಂಡೇಶ್ವರಊಟ,ವಸತಿಮತ್ತು 

ಉಪಹಾರಮಂದಿರ,ಬಿ.ಹೆಚ್,ರಸ್ತೆ,ತುಮಕೂರುk 

-ದೂರವಾಣಿ8597,2373,2577 


IN 
ALL 


a 
. 
/ 
Hotel 
Shree 
N 


ಬೇಕರಿ|ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿಚಿಕ್ಕಪೇಟಿತುಮಕೂರು|ದೂರವಾಣಿ 
: 
8077 


ವನವನವನವರ್ನ 


ಇಇಇಇಇಇಇಇಇಇಇಇಇಇ 


es 


SRIMARJUNDIWARA 


Yಣ 
' 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ 

ಸಿ.ವಿ.ಮಹದೇವಯತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟಉಪಹಾರಗಳಶ್ರೇಷ್ಟದರ್ಜೆಯರೆಸ್ಟೋರೆಂಟ್ಬಿ.ಹಚ್.ರಸ್ತೆ,ತುಮಕೂರು-||ದೂರವಾಣಿ:2677 


ಶ್ರೀನಂಜುಂಡೇಶ್ವರಸ್ವೀಟ್ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಅಶೋಕರಸ್ತೆತುಮಕೂರು-1ದೂರವಾಣಿ 
: 
2017 


ಸಿದ್ದಗಂಗಾ 


IntegrRIOth 


utiH 


BHMIBINNENDITSIONE 


ಸಂಪುಟ ೨೪ 


ಸಂಚಿಕೆ -೩-೪ 


ಮಾರ್ಚಿ, ಎಪ್ರಿಲ್ ೧೯೮೮ 


Healt alexarmunnattikleastondigilOMMMEHemremolumaani 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಮುತ್ತು ಕಳೆದರೆ ಮತ್ತೆ ಪಡಯಬಹುದೆಂದೆ ನೀ 
ಹೊತ್ತು ಕಳೆದರೆ ಮತ್ತೆ ಗಳಿಸಲುಂಟೆ | ಎಂದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಮರದಲ್ಲಿ ಮಡುವಲ್ಲಿ ದೈವಕಾಣುವ ನರರು 
ಮನುಜರಲಿ ದೈವವ ಕಾಣರೇಕೆ| ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ನಾಯಿ ಹಂದಿಗಳಲ್ಲಿ ದೈವ ಕಾಣುವನರರು 
ಮನುಜರಲಿದೈವವ ಕಾಣರೇಕೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 

- ಹೆಚ್ , ವಿ, ವೀರಭದ್ರಯ್ಯ , 


ಮಾರ್ಚಿ - ಎಪ್ರಿಲ್ 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


5445594 


* ಶ್ರೀವಾಣಿ 


* ಸಂಪಾದಕೀಯ 
* ಮಾಣಿಕ್ಯ ದೀಪ್ತಿ - ಆಹಾರ 


-- ಮಹಾತ್ಮ ಗಾಂಧಿ 


* ಸನಾತನ ಧರ್ಮವೆಂದರೇನು ? - ಶ್ರೀ ಬಿ. ಭಗವಾನ್ ಸಿಂಗ್ 
* ಇದು ಅವರ ಸ್ವಂತ ವಿಮಾನ ಕಂಪೆನಿ - ಶ್ರೀ ಬಿ. ಸುಬ್ರಾಯ ಅಡಿಗ 
* ವಿಶ್ವ ಹಿಂದು ಪರಿಷದ್ ಕರ್ನಾಟಕ - ಶ್ರೀ ಅರವಿಂದಬಾಬು ಆಳವಣಿ 
* ಕೃಷಿಯಲ್ಲಿ ಮಹಿಳೆ ೨ - ಶ್ರೀ ಡಿ. ವೆಂಕಟರಾವ್ 
ಉಷ್ಟ್ರ ಪಕ್ಷಿ 

- ಶ್ರೀ ಸ. ರಾಮಕೃಷ್ಣ ಶಾಸ್ತ್ರಿ 
* ಕಲ್ಯಾಣದಲ್ಲಿ ಅನುಭವ ಮಂಟಸ - ಶ್ರೀ ಬಿ ಹೆಚ್ ದೇಸಾಯಿಸ್ವಾಮಿ 27 
* ವ್ಯಕ್ತಿ ಮತ್ತು ಸಾಹಿತ್ಯ - ಶ್ರೀ ಎಸ್ . ಖಂಡೋಜಿರಾವ್ 31 
* ಋತುಧರ್ಮ 

- ಶ್ರೀ ಎನ್ .ಎಸ್ ಅಶ್ವತ್ಥ ಲಕ್ಷ್ಮಮ್ಮ 35 
ಶ್ರವಣ ಸಮಸ್ಯೆಯೇ ಹೆದರಬೇಡಿ - ಶ್ರೀ ಕೃಷ್ಣಾನಂದ ಹೆಗ್ಡೆ 36 

ಮಹರ್ಷಿ ಅರವಿಂದರ ದೇಶ ದೇವಿ - ಶ್ರೀ ಟಿ. ಎನ್ . ಮಹಾದೇವಯ್ಯ 37 
ವೆ * ಚಲನ ಚಿತ್ರ ಸೆನ್ಸಾರ್ ಮತ್ತು ಸಮಾಜ 

29 
ವೆ * ಗುರೋಪದೇಶ | 

- ದೇವೆಂದ್ರಪ್ಪ ಮಹಾದೇವಪ್ಪ ಬಡಿಗೇರ42 
* ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಸಂಶೋಧನ ಕ್ಷೇತ್ರದ ದಿಗ್ಗ ಜಯಗಳಲ್ಲಿ 
* ಒಂದಾಗಿದ್ದ . ಶ್ರೀ ಹೆಚ್ . ದೇವಿರಪ್ಪನವರ ಕಣ್ಮರೆ - ಚನ್ನಪ್ಪ ಎರೇಸೀಮೆ, 48 
* * ನಿರೂಪ - ಪ್ರಕಟಣೆ - ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರು 50 ) 

40 
* ಗ್ರಾಮಾಂತರ ಬಸವಜಯಂತಿ - ಹೆಚ್ . ವಿ . ವೀರಭದ್ರಯ್ಯ 

- 
. * ತುಮಕೂರು ನಗರ ಮತ್ತು ಜಿಲ್ಲೆಗೆ ಶ್ರೀ ಸಿದ್ದಗಂಗಾ ಮಠದ ಕೊಡುಗೆ 59 

ಅತಿರ್ವತ್ರಿಕ 


ಅಅಅಅಅಅಅಅಆಆ 

ಶ್ರೀವಾಣಿ 


ಅನನನ 


ಭಗವತನು ಸಕಲ ಚರಾಚರ ವಸ್ತುವನ್ನು ನಿರ್ಮಾಣ ಮಾಡಿದ , 
ಆ ಸೃಷ್ಟಿ ಕಾರ್ಯ ಅಸಾಧಾರಣ ಹಾಗೂ ಅದ್ಭುತವಾದುದು. ವಸ್ತು , 
ವ್ಯಕ್ತಿ , ಪ್ರಾಣಿ - ಮೊದಲಾದ ಸರ್ವ ಜಗತ್ತಿಗೂ ಗಾತ್ರ ,ವ್ಯಕ್ತಿತ್ವ 

ಪರಿಮಾಣಗಳನ್ನನುಸರಿಸಿ ಶಕ್ತಿ ಸಾಮರ್ಥ್ಯಗಳನ್ನು ಕರುಣಿಸಿದ 
ತಮ್ಮ ತಮ್ಮ ಬುದ್ದಿ ಮತ್ತು ಕರ್ಮಾನುಗುಣವಾಗಿ ಹುಟ್ಟು ಸಾವಿನೊಡನೆ ಜಗತ್ತಿನ 
ಪ್ರಾಣಿ ಹೋರಾಟ ಮಾಡಲು ಪ್ರಯತ್ನಿಸಿತು . ಜೀವನ ಸಾಗಿಸಲು ನಿರಂತರ ಪ್ರಯತ್ನ 
ಶೀಲವಾಯಿತು ಪ್ರಾಣಿ ಜಗತ್ತಿನಲ್ಲಿ ಮನುಷ್ಯನು ಬುದ್ದಿ ವ೦ತನಾದ ರೂ ಪ್ರಾಣಿ 
ಸಹಜವಾದ ಕೆಲವು ನೈಸರ್ಗಿಕ ಗುಣಗಳಿಂದ ಹೊರ ಬರದೆ ತನ್ನ ಸ್ವಾರ್ಥ ಮತ್ತು 
ಸಂಕುಚಿತ ಗುಣಗಳಿಂದ ಬಡಿದಾಡುತ್ತಾನೆ. ತಾನು ತನ್ನ ಮನೆ, ಮಠ, ತನ್ನ ವ ರು 
ಎಂಬ ಕ್ಷುಲ್ಲಕ ಗುಣಗಳಿಂದಾಗಿ ಮಾನವೀಯ ಗುಣವನ್ನು ಮರೆಯುತ್ತಾನೆ. ಮನುಷ್ಯತ್ವ 
ವನ್ನು ಮರೆತು ಮೃಗತ್ವವನ್ನು ಪ್ರದರ್ಶಿಸುತ್ತಾನೆ. ಮಾನವರಲ್ಲಿ ಕೆಲವರು ಪ್ರಾಣಿ 
ಜಗತ್ತನ್ನು ಮೀರಿ ಬೆಳಗಿದರೆ , ಕೆಲವರು ಪ್ರಾಣಿಗಿಂತಲೂ ಕೀಳಾಗುತ್ತಾರೆ, ಬಲ್ಲವರು 
ಈ ಸ್ವಭಾವದ ಜನಗಳನ್ನು ಕಂಡು ಮೂರು ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ಜೀವನ 
ದಲ್ಲಿ ಪಶು ಜೀವನ, ವ್ಯಾಘ್ರಜೀವನ, ವ್ಯಾಳಜೀವನ ಕ್ರಮವಾಗಿ ಉತ್ತಮ , ಮಧ್ಯಮ , 
ಅಧಮ ಎಂಬುದಾಗಿ ಹೇಳುತ್ತಾರೆ. ಪಶು ಜೀ ವ ನ ವೆ೦ದರೆ, ಪಶು ಎಂದರೆ ಗೋ 
ಎಂದರ್ಥ, ಗೋವು ತನ್ನನ್ನು ಸಾಕಿ ಸಲಹಿದ ಯಜಮಾನನಿಗೆ ಹಾಲನ್ನು ಕೊಡುತ್ತದೆ. 
ಗೋವು ಪರೋಪಕಾರದ ಪ್ರತಿರೂಪ, ಪ್ರತ್ಯುಪಕಾರ ಮಾಡುವ ಸ್ವಭಾವ , ತಾನು 
ಬಯಕಿ ಉಪಕಾರ ಮಾದವರೂ ಬದುಕಬೇಕೆಂಬ ಹಂಬಲವುಳ್ಳವರು ಉತ್ತಮ ಜೀವಿಗಳು . 
ವ್ಯಾಘ್ರ ಎಂದರೆ ಹುಲಿ, ಹುಲಿ ತಾನು ಬದುಕಲು ಮತ್ತೊಂದು ಗೋವು, ಹುಲ್ಲೆ 
ಮೊದಲಾದ ಸಾಧು ಪ್ರಾಣಿಗಳನ್ನು ಕೊಂದು ತಿಂದು ಬದುಕುತ್ತದೆ. ಇಲ್ಲಿ ತಾನು 
ಬದುಕಬೇಕೆ ಹೊರತು ಇನ್ನೊಂದರ ಪ್ರಾಣ ಹೋದುದರ ಪರಿವೆಯಿಲ್ಲ, ಇಲ್ಲಿ ಹೊಟ್ಟೆ 
ಹೊರೆಯುವುದೇ ಮು ಖ್ಯಗುರಿ ತನ್ನ ಬದುಕಿಗೆ ಮತ್ತೊಂದರ ಬಲಿ, 
ಇದು ಮಧ್ಯಮ , ಇಲ್ಲಿ ಸ್ವಾರ್ಥವಾದರೂ ಇದೆ, ಮೂರನೆಯದು ವ್ಯಾಳ ಜೀವನ . 
ವ್ಯಾಳವೆಂದರೆ ಘಟಸರ್ಪ , ಹಾವು, ಪ್ರಾಣಿಯನ್ನೂ , ಮನುಷ್ಯನನ್ನೋ ಹಾವು ಕಚ್ಚಿ 
ಸಾಯುವಂತೆ ಮಾಡುತ್ತದೆ. ಇಲ್ಲಿ ಸ್ವಾರ್ಥ ಪ್ರಯೋಜನವೂ , ಇಲ್ಲ ವಿನಾಕಾರಣ ಮತ್ತೊಂದರ 
ಪ್ರಾಣಹನಿಗೆ ಕಾರಣವಾಗುತ್ತದೆ. ಆ ಒಂದು ಜೀವ ಸಾಯು ವು ದರಿ೦ ದ ತನಗೂ 
ಪ್ರಯೋಜನವಿಲ್ಲ , ಬೇರಾವ ಪ್ರಯೋಜನವೂ ಇಲ್ಲ. ಇದು ವ್ಯರ್ಥ ವಾಗಿ ಪ್ರಾಣ 
ಹಾಳು ಮಾಡುವ ಪ್ರಯತ್ನ . ಇದು ಅಧಮ ಜೀವನ. ಇಂದು ಸಮಾಜದಲ್ಲಿ ಕಾಣುವ 
ಈ ಮೂರು ಗುಂಪಿನಲ್ಲಿ ಅಧಮ ಜೀವನ ನಡೆಸುವರೇ ಅಧಿಕವಾಗಿದ್ದಾರೆ. ವ್ಯರ್ಥ 

ವಾಗಿ ಸತ್ವವೂ ಹಾಳಾಗಿ ಹೋದರೂ ಚಿಂತೆಯಿಲ್ಲ. ತನ್ನ ದ್ವೇಷ, ಅಸ್ಹೆ , ಕುಹುಕ 
4 ಹೊಟ್ಟೆಕಿಚ್ಚು , ಮಾತ್ಸರ್ಯ ಗೆಲ್ಲಬೇಕು, ಸಾರ್ವಜನಿಕ ಜೀವನಕ್ಕೆ ತೊಂದರೆ ಆದರೂ 
* ಚಿಂತೆ ಯಿಲ್ಲ. ವಿಧ್ವಂಸಕ ಕೃತ್ಯವೇ ಸಾಗಬೇಕು. ಇದು ಅಮಾನವೀಯ , ಹಾಗೂ 
* ಪೈಶಾಚಿಕ ಕೃತ್ಯವಲ್ಲದೆ ಬೇರೇನೂ ಅಲ್ಲ . - 
( 

ಆನಶ್ರೀ 


ಆಅಅಅಅಅಅಅಅಅಅಆಆಆಅ 
10 


ಅಥವ 


* 


ಗಾ ಮಾಸ ಪತ್ರಿಕೆ 

ಲೇಖಕರಲ್ಲಿ ಮನವಿ 
ಶ್ರೀ ಸಿದ್ದಗಂಗಾ ಮಠ- 572104 

* ಸಿದ್ದಗಂಗಾ ' ನಾಡಿನ ಜನತೆಗೆ ಜಾನ 
ತುಮಕೂರು ಜಿಲ್ಲೆ 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಪ್ರಧಾನ ಸಂಪಾದಕರು 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಪ || ಚನ್ನಪ್ಪ ಎರೇಸೀಮೆ 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 

ಕವನ , ಕಲೆ , ವಿಜ್ಞಾನ, ಶಿಕ್ಷಣ , ರಾಜ 
ಸಂಪಾದಕರು 

ನೀತಿ, ಧರ್ಮ , ದರ್ಶನ, ಇತಿಹಾಸ 
ಹೆಚ್ . ವಿ . ವೀರಭದ್ರಯ್ಯ 

ವೈಚಾರಿಕ, ಚಿಂತನ, ನಗೆಬರೆಹ , ಹರಟೆ 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಸಹ ಸಂಪಾದಕರು 

ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಬಿ . ವೀರಭದ್ರಯ್ಯ 

ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟ 
ಪಿ . ಎನ್. ಚಂದ್ರಶೇಖರಯ್ಯ 

ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆಚೀಟಿ 

ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಜಾಹೀರಾತು ವಿಭಾಗ 

ಅ ಕ ಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಎಂ . ರೇಣುಕಾರಾಧ್ಯ ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 

ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಪ್ರಸಾರ ವಿಭಾಗ 

ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಆರ್ . ಎಸ್ . ಮಲ್ಲೇಶಪ್ಪ ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 

ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಪ್ರಕಾಶಕರು 

ಕಾರರ ಅನುಮತಿ ಪಡೆದಿರಬೇಕು. ' ಸ್ವೀ 
ಹೆಚ್ . ಬಿ. ಗಂಗಾಧರಯ್ಯ 

ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ 

ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ಮುದ್ರಕರು 

ರಿಗೆ ಆದ್ಯತೆ ಕೊಡಲಾಗುವುದು . 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

ಸಂಪಾದಕರು ” 
ಪ್ರಕಟಣೆಯ ಸ್ಥಳ 

ಸಿದ್ದಗಂಗಾ' ಕನ್ನಡ ಮಾಸ ಪತಿ ಕೆ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ ಶ್ರೀ ಸಿದ್ಧಗಂಗಾ ಕ್ಷೇತ್ರ- 572104 
ಚಂದಾ ವಿವರ 

ತುಮಕೂರು ಜಿಲ್ಲೆ . 
ನಾರ್ಷಿಕ ಚಂದಾ 20 - 00 ರೂ | || ಇವರಿಗೆ ಕಳಿಸಿ ಕೊಡಬೇಕಾಗಿ, ಪ್ರಾರ್ಥನೆ 
ಅಜೀವ ಸದಸ್ಯತ್ವ 201 - 00 ರೂ 

ಸಿದ್ದಗಂಗಾ 


* 


* 


* 


సంబందరిలయ 
- ಚರಿತ್ರಾರ್ಹ ನಿರ್ಣಯ 


ಶ್ರೀ ಸಿದ್ದಗಂಗಾ ಮಠದ ಇತಿಹಾಸದಲ್ಲಿ ದಿನಾಂಕ 31 .3 . 88 ಚರಿತ್ರಾರ್ಹ. 
ವಾದ ದಿನ. ಶ್ರೀ ಮಠದ ಸುಮಾರು ಏಳುನಾರು ವರ್ಷಗಳ ಇತಿಹಾಸದಲ್ಲಿ 
ಅಭೂತಪೂರ್ವವಾದ ದಿನ. ಸೇವಾ ಜೀವನದಲ್ಲಿ ದಾಖಲೆಗಳನ್ನೇ ಸ್ಥಾಪಿಸುತ್ತ 
ಬಂದ ಮಠ ಮತ್ತೊಂದು ಮಹತ್ವದ ದಾಖಲೆಯನ್ನು ಸ್ಥಾಪಿಸಿದ ಹೆಗ್ಗಳಿಕೆ, 

ಶ್ರೀ ಮಠದ ಅಡಿಗಲ್ಲು ನೈತಿಕತೆ ಧರ್ಮದ ಮೂಲವೂ ಅದೇ , ತತ್ವನಿಷ್ಠವಾದ 
ಪರಂಪರೆ. ಪಾವಿತ್ರ್ಯತೆಯನ್ನು ಸಂರಕ್ಷಸಿಕೊಂಡು ಬರುತ್ತಿರುವ ಅಖಂಡದೀಕ್ಷೆ. 
ಅಂತರಂಗ ಶೋಧನೆಗೆ ಎತ್ತಿದ ಕೈ . ಶ್ರೀ ಮಠದ ಜೀವನ ತೆರೆದಿಟ್ಟ ಗ್ರಂಥ; ಉತ್ತ 
ಹೊಲ, ಒಳಗೊಂದು ಹೊರಗೊಂದು ಎಂಬುದು ಅದರ ಬಾಳಿನಲ್ಲಿ ಸುಳಿಯಲಿಲ್ಲ . 
ತಾನು ಜಾರಿದಾಗ ಮುಚ್ಚಿಟ್ಟುಕೊಳ್ಳದೆ ಲೋಕದೆದುರಿಗೆ ತನ್ನನ್ನು ತೆರೆದು ತೋರಿಸಿ 
ಕೊಂಡ ಅಸಾಮಾನ್ಯ ನಿದರ್ಶನ. . 


- ಶ್ರೀ ಮಠದ ವಿವಾದಕ್ಕೆ ಅಂತಿಮ ತೆರೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವ 
ಕುಮಾರ ಸ್ವಾಮಿಗಳವರು ತೆಗೆದುಕೊಂಡ ಧೀಮಂತ ನಿರ್ಣಯ , ಶ್ರೀಮಂತ 
ವಾಗಿ ಬೆಳೆದು ಬಂದ ಧಾರ್ಮಿಕ ಪವಿತ್ರ ಪರಂಪರೆಯ ರಕ್ಷಣೆಗಾಗಿ ಅನಿವಾರವಾಗಿ 
ತೆಗೆದುಕೊಳ್ಳಬೇಕಾಗಿ ಬಂದ ನೇರ ನಿಷ್ಟುರ ನಿರ್ಣಯ . ಆದರೂ ಮಾನವೀಯ 
ಕಾರುಣ್ಯ `ಗುಗೆಯ ತುಂಬ ಔದಾಯ್ಯ . 21 - 5-1975 ರಂದು ತಮ್ಮಿಂದಲೇ 
ನಿಯೋಜಿತರಾಗಿದ್ದ ಶ್ರೀ ಗೌರೀಶಂಕರ ಸ್ವಾಮಿಗಳನ್ನು ಶ್ರೀ ಮಠದ ಉತ್ತರಾಧಿ 
ಕಾರ ಸ್ಥಾನದಿಂದ ವಜಾ ಮಾಡಿದ ಘೋಷಣೆ, ತೆರವಾದ ಸ್ಥಾ ನ ಕ್ಕೆ ಶ್ರೀ 
ಸಿದ್ದಲಿಂಗಸ್ವಾಮಿಗಳ ನೇಮಕ, ಸಹಸ್ರಾರು ಭಕ್ತಾದಿಗಳ , ಹರಗುರು ಚರ 
ಮೂರ್ತಿಗಳ, ಅಧಿಕಾರಿಗಳ, ಹಳೆ ಯ ವಿದ್ಯಾ ರ್ಥಿ ಗಳ ತುಂಬು ಸಂಭ್ರಮ 
ಸಡಗರಗಳ ಮಧ್ಯೆ ಕೈಗೊಂಡ ದಿಟ್ಟ ನಿಲವು - 


ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು ಅತ್ಯಂತ ವೈರಾಗ್ಯ ಸಂಪನ್ನರು. 
ಅಥಣಿಯ ಪೂಜ್ಯ ಶ್ರೀ ಶಿವಯೋಗಿಗಳಾದನಂತರ ಬಂದ ಮಹಾ ತಪಸ್ವಿಗಳು. 
ಕಾಯಕ, ದಾಸೋಹ, ಲಿಂಗಪೂಜಾ ನಿಷ್ಠೆ , ಅಖಂಡಬ್ರಹ್ಮಚಯ್ಯ , ಸರ್ವಜನಾಂಗಪ್ರೇಮ, 
ರಾಷ್ಟ್ರಭಕ್ತಿಗಳಂಥ ಸದ್ಗುಣಗಳ ಸಾಕಾರಮೂರ್ತಿ, ತ್ರಿಕಾಲಜ್ಞಾನಿಗಳು ಯಾವುದನ್ನೂ 
ಕೂಲಂಕಷ ಪರೀಕ್ಷೆ ಮಾಡದೆ ನಿರ್ಣಯ ಕೊಡವವರಲ್ಲ . ಶ್ರೀ ಮಠದ ಇತ್ತೀಚೆಯ ಬೆಳ 
ವಣಿಗೆಯಿಂದ ತುಂಬ ನೊಂದು ಹಣ್ಣಾದರು. ಆದರೂ ನೋವುನುಂಗಿ ಒಳಿತನ್ನೇ 
ಮಾರ್ಚಿ - ಏಪ್ರಿಲ್, 1988 


ಕೊಡುತ್ತ ಬಂದಿರುವ ಅಪೂರ್ವ ಉದಾಹರಣೆ. ನಾಡಿನ ಉದ್ದಗಲಕ್ಕೆ ತನ್ನ 
ವಿರುದ್ಧ ಅಪಪ್ರಚಾರದ ಹಾಲಾಹಲವೇ ಹರಿದರೂ , ಅದೆಲ್ಲವನ್ನು ಸಹಿಸಿ 
ಕೊಂಡು ನಾಲ್ಕು ಸಾವಿರ ಬಡ ಮಕ್ಕಳ ವಿದ್ಯಾಭ್ಯಾಸ ಚಿಂತನೆಗಾಗಿ ದುಡಿ 
ಯುತ್ತಿರುವವರು. 

ಶ್ರೀ ಮಠಕ್ಕೆ ಲಕ್ಷಾಂತರ ಶಿಷ್ಯವರ್ಗ ,ಕೋಟ್ಯಂತರ ಭಕ್ತಾದಿಗಳು ಅಸಂಖ್ಯಾತ 
ಹಳೆಯ ವಿದ್ಯಾರ್ಥಿಗಳು , ಅಭಿಮಾನಿಗಳು , ಹಿತೈಷಿಗಳು ಲೆಕ್ಕವಿಡದಷ್ಟು ಬಳಗ ಅವರೆ 
ಲ್ಲರ ಒತ್ತಾಯ ಶ್ರೀ ಮಠದ ವಿವಾದಕ್ಕೆ ಅಂತಿಮ ನಿರ್ಣಯ ಕೊಡ ಬೇಕೆಂದು. ಹತ್ತಾರ 
ವರ್ಷಗಳಷ್ಟು ಹಳೆಯ ಸಮಸ್ಯೆ ಬಯಲಿಗೆ ಬಂದುದ್ದು ಎರಡು ಮೂರು ವರ್ಷಗಳ 
ಹಿಂದೆ. ಉತ್ತರಾಧಿಗಳನ್ನು ತಿದ್ದಲು ಮಾಡಿದ ಪ್ರಯತ್ನಗಳು ಒಂದಲ್ಲ, ಎರಡಲ್ಲ . 
ಅದೂ ಹಲವಾರು ರೂಪದಲ್ಲಿ , ಮಠಾಧಿಪತಿಗಳಿಂದ, ಭಕ್ತರಿಂದ, ಆತ್ಮೀಯರಿಂದ ನಿಕ 
ಟವರ್ತಿಗಳಿಂದ, ವೈಯಕ್ತಿಕವಾಗಿ , ಸಾಮೂಹಿಕವಾಗಿ , ಅಧಿಕಾರಿಗಳ ಸಮ್ಮುಖದಲ್ಲಿ . 
ಬರೆದ ಪತ್ರಗಳು ಸುಮಾರು. ಹಗಲಿರುಳು ಸದಾ ಚಿಂತನ ಮಂಥನ ಮೇಲಿಂದ ಮೇಲೆ 
ಮಾರ್ಗದರ್ಶನ . ಆದಾಗ್ಯೂ ಪರಮ ಪೂಜ್ಯರ ನೀರೀಕ್ಷೆಗೆ ತಕ್ಕಂತೆ ಮೂರ್ತಿ ರೂಪಿತ 
ವಾಗಲಿಲ್ಲ ಎಂಬ ಕೊರಗು. 

- ಶ್ರೀ ಮಠಕ್ಕೆ ಉತ್ತರಾಧಿಕಾರಿಗಳನ್ನು ನೇಮಿಸಿಕೊಳ್ಳುವ ಹಕ್ಕು ಪರಮಪೂಜ್ಯ 
ಶ್ರೀ ಶ್ರೀ ಗಳವರಿಗೆ ಮಾತ್ರ ಇರುವಂಥದು. ಅದನ್ನು ಪ್ರಶ್ನಿಸುವ ಅಧಿಕಾರ ಅನ್ಯರಿಗಿಲ್ಲ. 
ಅದು ಶ್ರೀ ಮಠದ ಪವಿತ್ರ ಪರಂಪರಾಗತ ದತ್ತವಾದ ಹಕ್ಕು ಆಂತರಿಕ ಆಡಳಿತಕ್ಕೆ 
ಒಳಪಟ್ಟು ದ್ದು , ಮತ್ತೊಬ್ಬರು ಮಧ್ಯೆ ಪ್ರವೇಶಿಸುವಂತೆಯೇ ಇಲ್ಲ . ಅಲ್ಲದೆ ಗುರು- ಶಿಷ್ಯ 
ಸಂಬಂಭ ವ್ಯಾವಹಾರಿಕವಲ್ಲ; ಲೌಕಿಕ ತಕ್ಕಡಿಯಲ್ಲಿಟ್ಟು ತೂಗುವಂತಹುದಲ್ಲ; ಆಧ್ಯಾ 
ತ್ರಿಕವಾದುದು . ಮಾತು ಮನಂಗಳಿಂದತ್ತತ್ತ ಮೀರಿದಜ್ಯೋತಿ' ಅದು. 

ಶ್ರೀ ಮಠ ಅಂತರಂಗ ಪರೀಕ್ಷೆಯ ಮೂಲಕವೇ ಇಂದು ಎದ್ದು ನಿಂತಿರುವಂಥದು. 
ಲೋಕನಿರೀಕ್ಷೆ ಅದಕ್ಕೆ ಗೌಣ. ತನ್ನ ತಪ್ಪು ಒಪ್ಪುಗಳನ್ನು ಲೋಕದೆದುರಿಗೆ ಮುಕ್ತವಾಗಿ 
ತೆರೆದಿಡುತ್ತ ಬಂದಿದೆ. ಬಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ ಅನೇಕ ಭಕ್ತಾದಿಗಳು 
ಮಠಾಧಿಪತಿಗಳು , ಸಂಘ ಸಂಸ್ಥೆಗಳು, ಪ್ರಸಿದ್ದ ಪತ್ರಿಕೆಗಳು ಪರಮ ಪೂಜ್ಯರು ತೆಗೆದು 
ಕೊಂಡಿರುವ ಮಹತ್ವಪೂರ್ಣ ನಿರ್ಣಯವನ್ನು ವ್ಯಾಪಕವಾಗಿ ಸ್ವಾಗತಿಸಿವೆ . ಪ್ರಶಂಸಿವೆ. 
ಈ ಹಿನ್ನೆಯಲ್ಲಿ ನಡೆದಿರುವ ಹಿಂಸಾಕೃತ್ಯಗಳನ್ನು , ಅಹಿತಕರ ಚಟುವಟಿಕೆಗಳನ್ನು 
ಖಂಡಿಸಿವೆ . ಸರಕಾರ ಶಾಂತಿ ಭಂಗವಾಗದಂತೆ ಕೈಗೊಂಡಿರುವ ರಕ್ಷಣಾವ್ಯವಸ್ಥೆಯನ್ನು 
ಸಾರ್ವಜನಿಕರು, ನಾಗರಿಕರು ಮುಕ್ತಕಂಠ ದಿಂದ ಶ್ಲಾಘಿಸಿದ್ದಾರೆ. 

ಯಾವುದು ಒಳ್ಳೆಯದು, ಯಾವುದು ಕೆಟ್ಟುದು ಎಂದು ತೀರ್ಮಾನಿಸುವುದು 
ಕೊನೆಗೆ ಲೋಕ ಮತ್ತು ಕಾಲ ಎಂಬುದನ್ನು ಮರೆಯ ಬಾರದು. 

ಸಿದ್ಧಗಂಗಾ . 


( ಮುಂದುವರಿದಿದೆ) 


ಮಾಣಿಕ್ಯ ದೀಪ್ತಿ 


ಆರೋಗ್ಯ ರಹಸ್ಯ - ೪ 


ಮಹಾತ್ಮ ಗಾಂಧಿ 


ಆಹಾರ 


ನನ್ನ ಅಭಿಪ್ರಾಯದಲ್ಲಿ ಹಾಲು - ಮಾಂಸಗಳ ಸೇವನೆಯಲ್ಲಿ ಖಂಡಿತವಾಗಿ 
ಕುಂದುಗಳಿವೆ, ಮಾಂಸಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಅಗತ್ಯ . ಎಳೆತನದಲ್ಲಿ ತಾಯಿ , 
ಯ ಹಾಲನ್ನುಳಿದು ಬೇರೆ ಹಾಲು ಪಡೆಯಲು ನಮಗೇನು ಅಧಿಕಾರ ? ನೈತಿಕ 
ದೋಷವಂತೂ ಸರಿ , ಕೇವಲ ಆರೋಗ್ಯ ದೃಷ್ಟಿಯಿಂದಲೂ ಇತರೆ ಕೊರತೆಗಳಿವೆ . 
ಹಾಲು ಮಾಂಸಗಳೆರಡರಲ್ಲ , ಅವನ್ನು ಕೊಡುವ ಪ್ರಾಣಿಗಳ ದೋಷಗಳಿದ್ದ 
ಇರುತ್ತವೆ. ಸಾಕಿದ ಹಸುಗಳು ಪೂರ್ಣವಾಗಿ ಆರೋಗ್ಯವಾಗಿರುವುದ ತುಂಬಾ ಅಪ 
ರೂಪ. ಮನುಷ್ಯನಂತೆಯೇ ಹಸುಗಳೂ ಲೆಕ್ಕವಿಲ್ಲದಷ್ಟು ಕಾಯಿಲೆಗಳಿಂದ ನರಳು 
ಇವೆ. ಹಸುಗಳು ವೈದ್ಯಕೀಯ ಪರೀಕ್ಷೆನಡೆಯುವಾಗಲೂ , ಇವುಗಳಲ್ಲಿ ಅನೇಕ 
ಕಾಯಿಲೆ ಗಮನಕ್ಕೆ ಬರುವುದೇ ಇಲ್ಲ . ಅಲ್ಲದೆ ಭಾರತ ದೇಶದ ಎಲ್ಲಾ ದನಕರು 
ಗಳ ವೈದ್ಯ ಪರೀಕ್ಷೆ ಸದ್ಯಕ್ಕಂತೂ ಅಸಾಧ್ಯ ಸಾಹಸ, ಸೇವಾಗ್ರಾಮದ ಆಶ್ರಮದಲ್ಲಿ 
ನಾನು ಗೋಶಾಲೆ ನಡೆಸುತ್ತಿದೇನೆ ವೈದ್ಯರ ಸಹಾಯ ಸಿಗುವುದು ನನಗೆ ಸುಲಭ. 
ಆದರ ಇ ಆರೋಗ್ಯವಾಗಿವೆ ಯೆಂದು ಖಂಡಿತವಾಗಿ ಹೇಳಲಾರೆ ಎಲ್ಲರೂ ಆರೋ 
ಗ್ಯವಾಗಿದೆ ಎನ್ನುತ್ತಿದ್ದ ಒಂದು ಹಸು ಕ್ಷಯ , ರೋಗಪೀಡಿತವಾಗಿದ್ದು ದು ತಿಳಿದು 
ಬಂದಿತು. ಈ ರೋಗ ನಿದಾನಕ್ಕೆ ಮೊದಲು ಆ ಹಸುವಿನ ಹಾಲನ್ನು ಆಶ್ರಮದಲ್ಲಿ 
ನಿತ್ಯವೂ ಉಪಯೋಗಿಸತ್ತಿದ್ದರು. ಅಕ್ಕ ಪಕ್ಕದ ಹಳ್ಳಿಗಳ ರೈತರಿಂದಲೂ ಆಶ್ರಮ 
ಹಾಲು ತಗೆದುಕೊಳ್ಳುತ್ತದೆ. ಅವರ ಹಸುಗಳು ವೈದ್ಯ ಪರೀಕ್ಷೆಗೊಳಗಾಗಿಲ್ಲ. ಈ ಹಾಲು 
ಉಪಯೋಗಿಸಲು ಯೋಗ್ಯವೆ ಅಲ್ಲವೆ ಎಂದು ನಿರ್ಧರಿಸುವುದು ಕಷ್ಟ . ಹಾಲನ್ನು 
ಕಾಯಿಸಿದರೆ ಇಷ್ಟು ಮಟ್ಟಿಗೆ ಕ್ಷೇಮವೂ ಅಷ್ಟರಿಂದಲೇ ನಾವು ತೃಪ್ತರಾಗಬೇಕು. 
ತನ್ನ ಹಸುಗಳ ಪೂರ್ಣ ವೈದ್ಯ ಪರೀಕ್ಷೆಯ ಬಗ್ಗೆ ಆಶ್ರಮವೇ ಹೆಮ್ಮೆ ಪಡುವಂತಿಲ್ಲ. 
ತನ್ನ ಹಾಲು ಮೊಸರು ತುಪ್ಪಗಳೂ ಶುದ್ದವೆಂದು ಖಂಡಿತವಾಗಿ ಹೇಳುವಂತಿಲ್ಲ. 
ಹೀಗಿರುವಾಗ ಉಳಿದ ಕಡೆ ಪರಿಸ್ಥಿತಿ ಇದಕ್ಕಿಂತ ಉತ್ತಮವಾಗಿರಲಾರದು. ಹಸುಗಳ 
ಬಗ್ಗೆ ಹೇಳಿರುವುದೆಲ್ಲ, ಮಾಂಸಕ್ಕಾಗಿ ಕೊಲ್ಲುವ ಇತರ ಪ್ರಾಣಿಗಳಿಗೆ ಇನ್ನೂ ಹೆಚ್ಚಿಗೆ 
ಅನ್ವಯಿಸುತ್ತದೆ. ಸಾಮಾನ್ಯವಾಗಿ, ಮನುಷ್ಯನಿಗೆ ಈ ಅಪಾಯಗಳು ಬಾರದಿದ್ದರೆ 
ಅವನ ಅದೃಷ್ಟವೇ ಅದಕ್ಕೆ ಕಾರಣ, ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡ 
ವಂತೆ ತೋರುವುದೇ ಇಲ್ಲ ಮನುಷ್ಯ , ಡಾಕ್ಟರರ, ವೈದ್ಯರ, ಹಕೀಮರದೊಂದು ವೈದ್ಯ 
ಮಾರ್ಚಿ - ಏಪ್ರಿಲ್, 1998 

( 9 


ಕೀಯ ಕೋಟೆಕಟ್ಟಿ ಸುರಕ್ಷಿತವಾಗಿದ್ದೇನೆ ಎಂದು ತಿಳಿದಿದಾನೆ ಅವನಿಗಿರುವ ಮುಖ್ಯ 
ಚಿಂತೆ - ಆಸಕ್ತಿ , ಐಶ್ವರನನ್ನು ಸಮಾಜದಲ್ಲಿ ಸ್ಥಾನವನ್ನೂ ಗಳಿಸವುದೊಂದೇ , “ ಈ 
ಚಿಂತೆ ಉಳಿದವೆಲ್ಲವನ್ನೂ ಮರೆಯಿಸುತ್ತದೆ. ಆದ್ದರಿಂದ, ಯಾವನಾದರೂ ಒಬ್ಬ 
ನಿಸ್ವಾರ್ಥಿ ವಿಜ್ಞಾನಿ, ಸಹನೆಯಿಂದ ಸಂಶೋಧನೆಮಾಡಿ, ಹಾಲು ಮಾಂಸಗಳಿಗೆ ಬದ 
ಲು ಒಂದು ಸಸ್ಯಪದಾರ್ಥವನ್ನು ಕಂಡು ಹಿಡಿಯುವ ತನಕ ಮನುಷ್ಯ ಹಾಲು ಮಾಂ 
ಸಗಳನ್ನು ಸೇವಿಸುತ್ತಲೇ ಇರುತ್ತಾನೆ. 


ಮಿಶ್ರಾಹಾರವನ್ನು ನೋಡೋಣ. ಮನುಷ್ಯನ ದೇಹ ದಿನವೂಸವೆಯುತ್ತದೆ 
ಆದ್ದರಿಂದ ಒಳಗಿನ ಅಂಗಸತ್ವಗಳನ್ನು ಸ್ನಾಯುಗಳನ್ನು ದಿನವೂ ಸೃದ್ಧಿಗೊಳಿಸುವಂಥ 
ಆಹಾರ ಮನುಷ್ಯನಿಗೆ ಬೇಕು. ಇದಲ್ಲದೆ ಮೈಗೆ ಶಕ್ತಿಯನ್ನೂ ಜಿಡ್ಡನ್ನೂ ಕೆಲವು 
ಲವಣಗಳನ್ನೂ ಒಳಗಿನ ಮಲಪದಾರ್ಥಗಳನ್ನು ಹೊರದೂಡುವ ನಾರು ತವುಡನ್ನೂ 
ನೀಡುವ ವಸ್ತುಗಳು ಬೇಕು ಅಂಗಸತ್ವವನ್ನು ಬೆಳೆಸುವ ವಸ್ತುಗಳಿಗೆ ಸಸಾರಜನಕ 
ಗಳೆಂದು ಹೆಸರು , ಹಾಲು, ಮಾಂಸ, ಮೊಟ್ಟೆ, ದ್ವಿದಳಧಾನ್ಯ , ಕಾಯಿ ಬೀಜಗಳಿಂದ 
ಸಸಾರಜನಕ ಲಭಿಸುತ್ತದೆ. ಹಾಲು' ಮಾಂಸಗಳಿಂದ ಸಿಗುವ ಸಸಾರಜನಕ ಅಥವ 
ಪ್ರಾಣಿಸಂಬಧವಾದ ಸಸಾರಜನಕವನ್ನು ಹೆಚ್ಚು ಸುಲಭವಾಗಿ ಅರಗಿಸಿ ರಕ್ತಗತ 
ಮಾಡಿಕೊಳ್ಳಬಹುದು. ಆದ್ದರಿಂದ ಇವುಗಳ ಬೆಲೆ ಸಸಾರಜನಕ ಸಸ್ಯ ಪದಾರ್ಥಗಳಿ 
ಗಿಂತ ಹೆಚ್ಚು . ಮಾಂಸಕ್ಕಿಂತ ಹಾಲುಶ್ರೇಷ್ಠ , ಮಾಂಸ ಅರಗದಿರುವಾಗ ಸಹ ಹಾಲು 
ಸುಲಭವಾಗಿ ಅರಗುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಸಸ್ಯಹಾರಿಗಳಿಗೆ ಹಾಲು 
ಒಂದೇ ಪ್ರಾಣಿಸಂಬಂಧ ಸಸಾರಜನಕ ವಸ್ತುವಾದ್ದರಿಂದ, ಅವರಿಗೆ ಅದು ಆಹಾರದ 
ಮುಖ್ಯಾಂಶ . ಹೊಸ ಮೊಟ್ಟೆಗಳ ಸಸಾರಜನಕ ಅತ್ಯಂತ ಸುಲಭವಾಗಿ ಜೀರ್ಣ 
ವಾಗುವುದೆಂದು ಪರಿಗಣಿಸಲ್ಪಟ್ಟಿದೆ. 


* ಆದರಿಯನ್ನು ಹೆಚ್ಚು * ಸಿಗುವ ಸ 


ಆದರೆ ಎಲ್ಲರೂ ಹಾಲು ತೆಗೆದುಕೊಳ್ಳಲು ಆಗುವುದಿಲ್ಲ. ಎಲ್ಲಾ ಸ್ಥಳಗಳಲ್ಲೂ 
ಹಾಲು ಸಿಗುವುದಿಲ್ಲ . ಇಲ್ಲಿ ಹಾಲಿನ ವಿಷಯದಲ್ಲಿ ಒಂದ ಮುಖ್ಯವಾದ ಮಾತನ್ನು 
ಹೇಳಬಯಸುತ್ತೇನೆ. ಸಾಧಾರಣ ನಂಬಿಕೆಗೆ ವಿರೋದವಾದರೂ ಕೆನೆ ತೆಗೆದ ಹಾಲು 
ಉತ್ತಮವಾದ ಆಹಾರ, ಹಾಲಿಗಿಂತಲೂ ಅದೇ ಹೆಚ್ಚು ಉಪಯುಕ್ತವಾದ ಸಂದರ್ಭ 
ಗಳೂ ಉಂಟು. ಅಂಗಸತ್ವಗಳನ್ನು ಬೆಳೆಸುವುದು, ಅವುಗಳನ್ನು ಸರಿ ಮಾಡುವುದು , 
ಹಾಲಿನ ಮುಖ್ಯ ಕೆಲಸ. ಕೆನೆ ತೆಗೆಯುವುದರಿಂದ ಕೊಬ್ಬು ಹೋಗುತ್ತದೆಯೇ ಹೊರತು, 
ಸಸಾರಜನಕಗಳು ಹೋಗುವುದಿಲ್ಲ. ಅಲ್ಲದೆ, ಈಗಿರುವ ಕೆನೆ ತೆಗೆಯುವ ಸಾಧನಗಳು 
ಕೊಬ್ಬನ್ನು ಪೂರ್ಣವಾಗಿ ತೆ ಗೆ ಯ ಲಾ ರ ವು. ಅಂಥ ಸಾಧನವನ್ನು ರ ಚಿ ಸು ವ 
ಸಂಭವವೂ ಇಲ್ಲ. 

( ಮುಂದುವರಿಯುತ್ತದೆ) 


10 


ಸಿದ್ಧಗಂಗಾ 


ಸನಾತನ ಧರ್ಮವೆಂದರೇನು ? 


ಶ್ರೀ ಬಿ. ಭಗವಾನ್ ಸಿಂಗ್ . 


ಸನಾತನ ಧರ್ಮ ಎಂಬುದು ಯಾವ ಧರ್ಮ ? ಇದನ್ನು ಯಾರು 
ಸ್ಥಾಪಿಸಿದ್ದಾರೆ ? ಇದನ್ನು ಪ್ರತಿಪಾದಿಸುವ ಧರ್ಮ ಗ್ರಂಥವಾವುದು ? 
ಇದನ್ನು ಅನುಸರಿಸುವವರ ಆಚಾರ ವಿಚಾರಗಳೇನು ? ಇತ್ಯಾದಿ ಪ್ರಶ್ನೆಗಳನ್ನು - 
ಜನ ಕೇಳುತ್ತಿದ್ದಾರೆ, ಹಿಂದೂ , ಜೈನ, ಬೌದ್ಧ ,ಕ್ರೈಸ್ತ, ಇಸ್ಲಾಂ ಧರ್ಮಗಳ ಹೆಸರು 
ಗಳು ರೂಢಿಯಲ್ಲಿರುವಷ್ಟು ಸನಾತನ ಧರ್ಮದ ಹೆಸರು ರೂಢಿಯಲ್ಲಿಲ್ಲ, ಹಾಗೆಂದು 
ಇದು ರೂಢಿಯಲ್ಲಿಲ್ಲವೇ ಇಲ್ಲ ಎಂದು ಹೇಳಲಾಗುವುದಿಲ್ಲ, ವೇದಗಳೂ , ಸ್ಮತಿಗಳೂ , 
ಪುರಾಣಗಳ ಪ್ರತಿಪಾದಿಸುವ ಧರ್ಮಕ್ಕೆ ಸನಾತನ ಧರ್ಮವೆಂಬ ಹೆಸರು ರೂಢಿ. 
ಯಲ್ಲಿದೆ. ಹಿಂದೂ ಧರ್ಮದಲ್ಲಿನ ಹಿಂದೂ ” ಎಂಬ ಶಬ್ದವು ಪ್ರಾಚೀನ ಕಾಲದಲ್ಲ, 
ಅಲ್ಲದೆ ಹಿಂದೂ ಧರ್ಮದಲ್ಲಿ ಶ್ರುತಿ ಪ್ರಮಾಣವನ್ನು ಅಂಗೀಕರಿಸದ ಧರ್ಮಗಳೂ 
ಸೇರಿಕೊಂಡಿವೆ. ಅವುಗಳನ್ನು ಬಿಟ್ಟು ಕೇವಲ ಶ್ರುತಿ ಸ್ಮೃತಿ ಪುರಾಣಗಳ ಪ್ರಮಾ 
- ಇವೇ ಮುಖ್ಯ ಎಂದು ವಾದಿಸುವವರು ತಮ್ಮ ಧರ್ಮವೆಂದು ಹೇಳಿಕೊಂಡಿರುವುದೂ 
ಅಂತಹವರನ್ನು ಸನಾತನಿಗಳೆಂದು ಹೇಳುವ ರೂಢಿಯು ಇದೆ, ಅಂತಹವರು ಈ ಧರ್ಮ 
ವನ್ನು ಸನಾತನ ಧರ್ಮವೆಂದು ಕರೆಯಲು ಕಾರಣ ಮೇಲ್ಕಂಡ ಸಾಹಿತ್ಯದಲ್ಲಿ 
ಎಲ್ಲೋ ಒಂದೂಂದು ಕಡೆ ಈ ಹೆಸರು ಇರುವುದು. 


ನವೀನ ಯುಗದ ಮಹಾಪುರುಷರಾದ ವಿವೇಕಾನಂದ, ಗಾಂಧೀಜಿ ಮುತಾದ 
ವರು ಸಹ ತಮ್ಮ ಧರ್ಮ ಸನಾತನ ಧರ್ಮವೆಂದೇ ಹೇಳಿದ್ದಾರೆ, ಆದರೆ ಇವರು 
ಸನಾತನಿಗಳು ಎಂದೆನಿಸಿಕೊಂಡವರಿಗಿಂತಲು ವಿಶಾಲ ಮನೋಭಾವವುಳ್ಳವರು . 


ಸನಾತನ ಧರ್ಮ ಸಂರಕ್ಷಣ ಸಂಸ್ಥೆಯು ಪ್ರಾರಂಭವಾದಾಗ ವೇದ ಶಾಸ್ತ್ರ 
ಪುರಾಣಗಳಲ್ಲಿ ಹೇಳಿರುವ ಧರ್ಮವನ್ನು ಪ್ರಚಾರ ಮಾಡುವ ಉದ್ದೇಶದಿಂದಲೇ ಹೊರ 
ಟದ್ದು , ಆದರೆ ಸನಾತನಿಗಳು ಎಂದು ಹೇಳಲ್ಪಡುವವರ ಮನೋಭಾವದಿಂದಲ್ಲ, 
ವಿವೇಕಾನಂದರು ಗಾಂಧೀಜಿ ಮುಂತಾದವರ ಮನೋಭಾವದಿಂದಲೇ ಸಂಸ್ಥೆ ಸ್ಥಾಪಿತ 
ನಾದದು. ಅದುದರಿಂದ ಕ್ರೈಸ್ತ, ಇಸ್ಲಾಂ ಮತ್ತು ಇತರ ಧರ್ಮಗಳ ಮತ್ತು ಮಹಾತ್ಮರ 
ವಾಣಿಯನ್ನು ವೇದಶಾಸ್ತ್ರ ಪುರಾಣಗಳ ವಾಣಿಯಷ್ಟೇ ಗೌರವದಿಂದ ನೋಡುವುದು 
ಅದನ್ನು ಸಹ ಪತ್ರಿಕೆಯ ಮೂಲಕ ಪ್ರಚಾರ ಮಾಡುವುದು ಮೊದಲಿನಿಂದ ಈ 
ಸಂಸ್ಥೆಯ ಧೈಯವಾಗಿರುತ್ತದೆ. 


ಮಾರ್ಚಿ - ಏಪ್ರಿಲ್, 1988 


ಸನಾತನವೆಂದರೆ ಎಲ್ಲ ಕಾಲಗಳಿಗೂ ಅನ್ವಯಿಸುವುದು ಎಂದರ್ಥ. ಅಂದ 
ದೇಶ ಕಾಲ ಪರಿಸ್ಥಿತಿಗಳನ್ನು ಅನುಸರಿಸಿ ಬದಲಾಯಿಸುವ ಬಾಹ್ಯಾಚಾರಗಳಲ್ಲಿ 
ಮತ್ತು ಧರ್ಮಕ್ಕೆ ಮೂಲಭೂತವಾದ ತತ್ವಗಳು ಎಂಬ ಅರ್ಥದಲ್ಲಿ ಗ್ರಹಿಸಬೇಕು, 
ಆರ್ಥದಲ್ಲೇ ಸಂಸ್ಕೃತ ಭಾಷೆಯ ಸಾಹಿತ್ಯದಲ್ಲಿ ಈ ಮಾತಿನ ಪ್ರಯೋಗವಾಗಿರುವುದು 


ಸತ್ತಂಬೂಯಾತ್ ಪ್ರಿಯಂಬೂಯಾತ್ 
ನಬ್ರೂಯಾತ್ ಸತ್ಯಮಪ್ರಿಯ 
ಪ್ರಿಯಂಚ ನಾನೃತಂ ಬ್ರೂಯಾತ್ 
ಏಷಧರ್ಮಃ ಸನಾತನಃ 


ಎಂಬ ಮನುಸ್ಮೃತಿಯ ವಾಕ್ಯವು ಪ್ರಸಿದ್ದ ವಾದುದು. ಸತ್ಯವನ್ನು ಹೇಗೆ 
ನುಡಿಯಬೇಕೆಂಬ ಇಲ್ಲಿನ ಉಪದೇಶವು ಸಾರ್ವಕಾಲಿಕವಾದುದು. ಆದುದರಿಂದ ಆ 
ಧರ್ಮವು ಸನಾತನ , ಎಂದು ಹೇಳಲ್ಪಟದೆ ಇದೇ ರೂಢಿಯೇ ಬೇರೆ ಪ್ರಯೋಗಗಳಲ್ಲೂ 
ಕಂಡುಬರುತ್ತದೆ. ಸಾರ್ವಕಾಲಿಕವಾದುದು ಸಾರ್ವ ದೇಶಿಕವೂ ಆಗುವದೆದೆ 
ಭಾವಿಸಬೇಕು. ಏಕೆಂದರೆ ಕಾಲದ ಬದಲಾವಣೆಯಿಂದ ಪರಿಸ್ಥಿತಿಗಳ ಬದಲಾವಣೆ 
ಆದಂತೆಯೇ ದೇಶದ ಬದಲಾವಣೆಯಿಂದಲೂ ಪರಿಸ್ಥಿತಿಗಳ ಬದಲಾವಣೆ ಆಗುತ್ತರ 
ಧರ್ಮ ಶಬ್ದದ ಅರ್ಥವು ಅದನ್ನು ಮಾನವರೆಲ್ಲರಿಗೂ ಅನ್ವಯಿಸುವಂತಿದೆಯೆ 
ಹೊರತು ಬಂದು ಜನಾಂಗ ಅಥವಾ ದೇಶ ಅಥವ ಭಾಷಗೆ ಅನ್ವಯಿಸುವುದಲ್ಲ. 
ಧರಿಸುವುದರಿಂದ ಧರ್ಮ, ಧರಿಸುವುದು ಅಂದರೆ ಭಿನ್ನ ಭಿನ್ನವಾಗಿರುವುದನ್ನು ಜೋಡಿಸಿ 
{ ಭಿನ್ನತೆಯೊಳಗೆ ಏಕತೆಯನ್ನುಂಟುಮಾಡಿ) ಹಿಡಿದಿರುವುದು ಮಾನವರನ್ನು ಧರಿಸುವುದು 
ಧರ್ಮ, ಅಂದರೆ ಸ್ವಾರ್ಥ ಪ್ರವೃತ್ತಿಯಿಂದ ಚದುರಿದ ಮಾನವರನ್ನು ಒಂದು ಸೂತ್ರ 
ದಲ್ಲಿ ಬಂಧಿಸಿ ಎಲ್ಲರನ್ನೂ ಹಿಡಿದಿರುವುದು ಎಂದು ಅರ್ಥ , ಮನುಸ್ಮೃತಿಯು ಈ 
ಅಭಿಪ್ರಾಯವನ್ನೇ ವ್ಯಕ್ತಪಡಿಸುತ್ತದೆ. 


ಈ ಧರ್ಮವು ಮಾನವರೆಲ್ಲರೂ ಅನುಸರಿಸಬೇಕಾದ ಕೆಲವು ನೀತಿ ನಿಯಮ 
ಗಳ ರೂಪದಲ್ಲಿರುತ್ತದೆ ಈ ನೀತಿ ನಿಯಮಗಳನ್ನು ಬೇರೆ ಬೇರೆ ಕಾಲಗಳ, ದೇಶಗಳ 
ಮಹಾತ್ಮರು ಭೋಧಿಸಿರುವುದರಿಂದ ಮೇಲ್ಟ ಕ್ಕೆ ಇವು ಬೇರೆ ಬೇರೆ ರೂಪಗಳ 
ಲ್ಲಿದ್ದರೂ ಇವುಗಳ ಮೂಲತತ್ವಗಳೂ ಒಂದೇ . ಬೇರೆ ಬೇರೆ ಹಣ್ಣುಗಳು ಬೇರೆ ಬೇರೆ 
ಆಕಾರ, ಸಿಪ್ಪೆ ಉಳ್ಳವುಗಳಾಗಿದ್ದರೂ ಅವುಗಳಲ್ಲಿನ ರಸದ ಸಿಹಿಯ ಅ೦ಶವು ಒಂದೆ 
ಆಗಿರುವಂತೆ ಧರ್ಮಗಳೆಲ್ಲವುಗಳ ಮೂಲ ತತ್ವಗಳೂ ಒಂದೇ , ಮುಖ್ಯವಾದುದು 
ರಸ, ಸಿಪ್ಪೆ ಅದನ್ನು ಹಿಡಿಯುತ್ತದೆ ಅಷ್ಟೆ , ರಸವನ್ನು ಹೀರಿ ಸಿಪ್ಪೆಯನ್ನು ಬಿಸಾಕಬೇಕು 
ಈ ದೃಷ್ಟಿಯಿಂದ ಧರ್ಮಾಚರಣೆಯನ್ನು ಮಾಡುವುದೇ ಸನಾತನ ಧರ್ಮ , 


ಸಿದ್ದಗಂಗಾ 


12 


ಯಮಾನ್ ಸೇವೇತ ಸತತಂ 
ನ ನಿತ್ಯಂ ನಿಯಮಾನ್ ಬುಧಃ 
ಯಮಾನ್ ಸತತ ಕುರ್ವಾಣೋ 
ನಿಯಮಾನ್ ಕೇವಲಾನ್ ಭಜನ್ 
ಎಂಬ ಮನುಸ್ಮೃತಿಯ ವಾಕ್ಯವು ಈ ತತ್ವವನ್ನೇ ಬೋಧಿಸುತ್ತಿದೆ. ಅಹಿಂಸೆ. 
ಸತ್ಯ ದಯೆ ಕ್ಷಮೆ ಮುಂತಾದವು ಯನಗಳು, ಸ್ನಾನ, ಉಪವಾಸ, ಮೌನ 
ಬ್ರಹ್ಮಚರ್ಯ ಮುಂತಾದವು ನಿಯಮಗಳು ಯಮಗಳನ್ನು ಬಿಟ್ಟು ಕೇವಲ ನಿಯಮ 
ಗಳನ್ನು ಆಚರಿಸುವವನು ಪತಿತನಾಗುತ್ತಾನೆ ಎಂಬುದು ಮೇಲಿನ ಶ್ಲೋಕದ ತಾತ್ಪರ್ಯ. 


ಧರ್ಮ ಗ್ರಂಥಗಳ ವಾಕ್ಯಗಳನ್ನು ಅಕ್ಷರಶಃ ಅರ್ಥ ಮಾಡುವುದು ಸರಿಯಲ್ಲ. 
ಅವುಗಳ ಉದ್ದೇಶವನ್ನು ವಿವೇಕದಿಂದ ಗ್ರಹಿಸಬೇಕು. ಧರ್ಮ ಸೂಕ್ಷವನ್ನರಿಯ 
ಬೇಕು ಎಂಬುದು ಸನಾತನ ಧರ್ಮದ ಮತ್ತೊಂದು ಮುಖ್ಯ ಲಕ್ಷಣ . ಒಂದು 
ವಾಕ್ಯವು ಅಕ್ಷರಶಃ ಅರ್ಥ ಮಾಡಿದರೆ ಅಸತ್ಯವೂ ಉದ್ದೇಶವನ್ನು ನುಸರಿಸಿ ಅರ್ಥ 
ಮಾಡಿದರೆ ದುಹಾ ಸತ್ಯವು ಆಗಿರುವ ಸಂಭವವಿದೆ, ಉದಾಹರಣೆಗೆ 


c , ಅರ್ಥಮನರ್ಥ೦ ಭಾವಯನಿತ್ಯಂ ನಾಸ್ತಿ ತತಸ್ಸುಖ ಲೇಶಸ್ಯತ್ಯಂ” ಎಂಬ 
ಭಜಗೋವಿಂದ ಶ್ಲೋಕವನ್ನು ತೆಗೆದುಕೊಳ್ಳೋಣ. ಧನವನ್ನು ಯಾವಾಗಲೂ 
ಅನರ್ಥವೆಂದು ಭಾವಿಸು. ಧನದಿಂದ ಲೇಶಮಾತ್ರವೂ ಸುಖವಿಲ್ಲ . ಈ ಮಾತನ್ನು 
ಆಕ್ಷರಶಃ ತೆಗೆದುಕೊಂಡರೆ ಇದಕ್ಕಿಂತ ಅಸತ್ಯನಾದ ವಾಕ್ಯವಿಲ್ಲ. ಧನಮೂಲಮಿದಂ 
2ಜಗತ್ ” ಮಾನವರು ಬದುಕಲು ಧನಬೇಕು. ಧನವಿಲ್ಲದೆ ಸುಖವಿಲ್ಲಿದೆ ? ಇದೇ 
ನಾಕ್ಯವನ್ನೆ ? ಉದ್ದಿಷ್ಟವಾದ ಅರ್ಥದಲ್ಲಿ ಎಲ್ಲರೂ ಗ್ರಹಿಸುತ್ತಿದ್ದೇವೆ, ಅದರ 
ಮಹಾಸತ್ಯವನ್ನು ಅರಿಯುತ್ತಿದ್ದೇವೆ. 


ಸನಾತನ ಧರ್ಮವು ಯಾವ ಒಬ್ಬ ಪ್ರವಾದಿಯನ್ನು ಮಾತ್ರ ಅನುಸರಿಸಬೇಕೆಂಬ 
ಧರ್ಮವಲ್ಲ. ಎಲ್ಲ ಕಾಲಗಳ ದೇಶಗಳ ಋಷಿಗಳೂ , ಮಹಾತ್ಮರೂ ಹೇಳಿರುವ 
ಮಾತುಗಳನ್ನು ಉದ್ದಿಷ್ಟವಾದ ಅಭಿಪ್ರಾಯದಂತೆ ಅರ್ಥೈಸಿ ವಿವೇಕದಿಂದ ಅವುಗಳ 
" ಸಾರವನ್ನು ಗ್ರಹಿಸಿ ದೇಶಕಾಲ ಪರಿಸ್ಥಿತಿಗಳನ್ನನುಸರಿಸಿ ಆ ಸಾರಭೂತವಾದ ಧರ್ಮ 
ವನ್ನು ಆಚರಿಸುವುದು ಇದರ ಉದ್ದೇಶ. ಮಾನವರಲ್ಲಿ ಸತ್ವ ರಜಸ್ತಮೋ ಗುಣಗಳ 
ಭೇದದಿಂದ ನ್ಯಾವಹಾರಿಕವಾಗಿ ಹೆಚ್ಚು ಕಡಿಮೆ ಎಂಬ ಭಾವನೆಯುಂಟಾಗುತ್ತದೆಯೇ ? 
ಹೊರತು ಇವು ಬಿಟ್ಟು ಜಾತಿ, ಕುಲ, ವೃತ್ತಿ , ಭಾಷೆ ಇತ್ಯಾದಿಗಳಿಂದ ಒಬ್ಬರು ಹೆಚ್ಚು , 
ಒಬ್ಬರು ಕಡಿಮೆ ಎಂಬ ಭಾವನೆ ಮಾಡಬಾರದು. ಜ್ಞಾನ ದೃಷ್ಟಿಗೆ ಅತ್ಮದಲ್ಲಿ 
ಗುಣಗಳ ಭೇದವು ಸಹ ಇಲ್ಲ. ಎಲ್ಲರೂ ದೇವರ ಸ್ವರೂಪ, ಇತ್ಯಾದಿ ತತ್ವಗಳನ್ನು 


ಮಾರ್ಚಿ - ಏಪ್ರಿಲ್ , 1988 


ಸನಾತನ ಧರ್ಮವು ಒಳಗೊಂಡಿದೆ. ಇಲ್ಲಿ ಮೂಢನಂಬಿಕೆಗಳಗೆ ಸ್ಥಾನವಿಲ್ಲ. ವಿಚಾ 
ರಕ್ಕೆ ಪೂರ್ಣವಾದ ಅವಕಾಶವಿದೆ . ಅಭಿಪ್ರಾಯ ಭೇದಗಳಿಗೆ ಗೌರವವಿದೆ, ಧನಿಕರು , 
ಬಡವರು ಎಂಬ ವರ್ಗ ಭೇದವಿಲ್ಲ . ಎರಡು ವರ್ಗಗಳಲ್ಲೂ ಧರ್ಮಬುದ್ದಿ ವುಳ್ಳವರು 
ಮಾತ್ರ ಮಾನ್ಯರು, ಸ್ವಾರ್ಥವಿರಬಾರದು. ಪರೋಪಕಾರ ಮಾಡಬೇಕು, ಸ್ಪರ್ಧೆ 
ಗಿಂತಲೂ ಸಹಕಾರ ಬೆಳೆಯಬೇಕು, ತನ್ನಂತೆ ಇತರರು ಎಂಬ ದೃಷ್ಟಿ ಬೆಳೆಯಬೇಕು. 
ತ್ಯಾಗವಿರಬೇಕು, ಇವೇ ಮುಂತಾದವು ಸನಾತನ ಧರ್ಮದ ಲಕ್ಷಗಳು. 


ಇಂತಹ ಸನಾತನ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳವ ಮತ್ತು 
ಸಂರಕ್ಷಿಸುವ ಉದ್ದೇಶದಿಂದಲೇ ನಮ್ಮ ಸನಾತನಧರ್ಮ ಸಂರಕ್ಷಣ ಸಂಸ್ಥೆ ದುಡಿಯುತ್ತಿದೆ. 
ರಾಜಕೀಯವಾದ ಸ್ಪರ್ಧೆಗೆ ನಮ್ಮ ಸಂಸ್ಥೆಯು ಬಹಳ ದೂರ. ಜನರು ಹೃತೂರ್ವಕ 
ವಾಗಿ ಕೊಡುವ ದಾನಗಳಿಂದ ಜ್ಞಾನ ಪ್ರಸಾರ ಮತ್ತು ಪರೋಪಕಾರದ ಕೆಲಸ 
ಗಳನ್ನು ಮಾಡುತ್ತದೆ. ಇದರಲ್ಲಿ ಎಲ್ಲ ಸತ್ಪುರುಷರಿಗೂ ಸ್ಥಾನವಿದೆ. ಇತ್ತೀಚೆಗೆ 
ಟ್ರಸ್ಟ್‌ ಪತ್ರದಲ್ಲಿನ ಧೈಯಗಳಲ್ಲಿ ಮಾಡಲ್ಪಟ್ಟಿರುವ ಬದಲಾವಣೆಗಳನ್ನು ಈಗಾಗಲೇ 
ಈ ಪತ್ರಿಕೆಯಲ್ಲಿ ಪ್ರಕಟಿಸಿರುತ್ತೇವೆ. 


ಒಟ್ಟಿನಲ್ಲಿ ಸಂಸ್ಥೆಯ ಚಿಹ್ನೆಯಲ್ಲಿರುವ ದಮ , ದಾನ, ಮತ್ತು ದಯೆ ಎಂಬುದೇ 
ಸನಾತನ ಧರ್ಮದ ಮೂಲ ಸ್ವರೂಪ. 


ಕೃಪೆ: - ಧರ್ಮಪ್ರಭೆ 


With Best Compliments From : 


* 


M / s Rajakamal Fire Works 
19, B, H, Road , ARSIKERE -573103 Karnataka, 
Manufacturers of : 


Quality FANCY FIRE WORKS. 
Contact : Offi , Ph - 325 , Factory - 8722 Resi-8733 


14 


ಸಿದ್ದಗಂಗಾ 


ಇದು ಅವರ ಸ್ವಂತ ವಿಮಾನ ಕಂಪೆನಿ. 


ಬಿ . ಸುಬ್ರಾಯ ಅಡಿಗನಿವೃತ್ತ ಉಪಾಧ್ಯಾಯರು, ಸಂಡೂರು, ಬಳ್ಳಾರಿ ಜಿಲ್ಲೆ - 583119 


ಇಂದು ಪೆಟ್ರೋಲ್ ಹಾಗೂ ವಿಮಾನದಲ್ಲಿ ಬಳಸಲಾಗುವ ಇಂಧನದ ಬೆಲೆ 
ಗಗನಕ್ಕೇರಿರುವಾಗ, ವಿಮಾನ ಕಂಪನಿಯೊಂದನ್ನು ಖಾಸಗಿಯಾಗಿ ನಡೆಸುವುದೇನೂ 
ಸಣ್ಣ ಸಂಗತಿಯಲ್ಲ. ಇದರಿಂದಾಗಿಯೇ ಬಹುಶಃ ವಿಶ್ವದ ಹಲವಾರು ವಿಮಾನ ಕಂಪನಿ 
ಗಳು ನಷ್ಟದಲ್ಲಿ ನಡೆಯುತ್ತಿವೆ, 

* ಆದರೆ ಈ ಭಯಂಕರ ಬೆಲೆಯೇರಿಕೆಯ ಕಾಲದಲ್ಲೂ ಕೆಲವು ವಿಮಾನಗಳು 
ಲಾಭಗಳಿಸುತ್ತಲಿವೆ , ಪೀಪಲ್ಸ್ ಎಕ್ಸ್ ಪ್ರೆಸ್ ' ಅವುಗಳಲ್ಲೊಂದು ಬೆಲೆಯೇರಿಕೆಯ 
ಹೊಡೆತಗಳನ್ನು ಬಲುವಿಚಿತ್ರ ರೀತಿಯಿಂದ ಎದುರಿಸುತ್ತ ಅದು ಜನಸೇವೆ 
ಮಾಡುತ್ತಿದೆ . . 

ಸುಮಾರು ಏಳು ವರ್ಷಗಳ ಹಿಂದೆ ಪೀಪಲ್ಸ್ ಎಕ್ಸ್‌ಪ್ರೆಸ್ ಸಂಯುಕ್ತ ರಾಜ್ಯ 
ಅಮೇರಿಕೆಯಲ್ಲಿ ಸ್ಥಾಪಿತವಾಯಿತು. ಆರಂಭವಾದ ಅಲ್ಪಾವಧಿಯಲ್ಲೇ ಅದು ಲಾಭ 
ಪಡೆಯ ತೊಡಗಿತು. ಆದರೆ ಲಾಭಗಳಿಸಲು ಅದು ಅನುಸರಿಸಿದ ಕ್ರಮಗಳು ಮಾತ್ರ 
ಇಂದಿನ ಯುಗದಲ್ಲಿ ವಿಚಿತ್ರವೆಂದೇ ಹೇಳಬಹುದು . ವಿಚಿತ್ರವಾದರೂ ಅವು 
ಪ್ರಶಂಸನೀಯವೇ . 

ಆಧುನಿಕ ವಿಮಾನದಲ್ಲಿ ತೋರಿಬರುವ ಆಡಂಬರ ಹಾಗೂ ವೈಭವಗಳ ಬದಲು 
ಸರಳತೆ ಹಾಗೂ ಮಿತವ್ಯಯವನ್ನೇ ಪೀಪಲ್ಸ್ ಎಕ್ಸ್ ಪ್ರೆಸ್ ಅನುಸರಿಸಿತು. ಆಡಂಬರ 
ಗಳಿಗಾಗಿ ಮಾಡಲಾದ ವೆಚ್ಚವನ್ನು ನಿಲ್ಲಿಸಿಯೇ ಪ್ರವಾಸದರವನ್ನು ತಗ್ಗಿಸಲು ಸಾಧ್ಯ 
ಎಂದು ಇದರ ಮುಖಂಡರು ನಿರ್ಧರಿಸಿದರು. 


ಈ ಕಂಪೆನಿ ತನ್ನ ಕೆಲಸಗಾರರ ಸಂಖ್ಯೆಯನ್ನು ಅಗತ್ಯವಿದ್ದಷ್ಟೇ ಇರಿಸಿ ಕೊಂಡಿದೆ. 
ಎಲ್ಲ ಕೆಲಸಗಳೂ ಸಲೀಸಾಗಿ ನಡೆಯುವಂತೆ ಅವನ್ನು ಹಂಚಿಕೊಡಲಾಗಿದೆ. 

ಈ ಕಂಪೆನಿಯ ಎಲ್ಲ ನೌಕರರನ್ನು ಮ್ಯಾನೇಜರ್ ( ವ್ಯವಸ್ಥಾಪಕ) ಎಂದು ಕರೆಯ 
ಲಾಗುತ್ತದೆ. ಇವರು ಹೆಸರಿಗಷ್ಟೇ ವ್ಯವಸ್ಥಾಪಕರಲ್ಲ - ಆ ವಿಭಾಗದ ಪೂರ್ತಿಹೊಣೆ 
ಗಾರಿಕೆ ಇವರ ಮೇಲಿರುತ್ತದೆ. ಏಕೆಂದರೆ ಇವರ ಮೇಲೆ ಯಾವ ಉಚ್ಛಧಿಕಾರಿಯೂ 
ಇರುವುದಿಲ್ಲ. ಎಲ್ಲ ಕೆಲಗಳಿಗೂ ಇವರೇ ಹೊಣೆಗಾರರು. ಉದಾಹರಣೆಗಾಗಿ ವಿಮಾನದ 
ಮ್ಯಾಕೆನಿಕ್ ಮೆಂಟೆನೆನ್ಸ್ ಮ್ಯಾನೇಜರ್ ಎನಿಸುತ್ತಾನೆ. ಆತ ಸ್ವತಃ ವಿಮಾನದ 
ಬಿಡಿ ಭಾಗಗಳನ್ನು ಬದಲಾಯಿಸುವುದರ ಜತೆಗೆ, ಅದರ ದುರಸ್ತಿ , ಮೇಲ್ವಿಚಾರಣೆ 
ಮೊದಲಾದ ಕೆಲಸ ನೋಡಿಕೊಳ್ಳುತ್ತಾನೆ. 


ಮಾರ್ಚಿ 1988 


ಇದೇ ರೀತಿ ವಿಮಾನದ ಟಿಕೆಟ್ ಮಾರುವ ಹಾಗೂ ರಿಜರ್ವೇಶನ್ ಮಾಡುವ 
ಕಾರ್ಯಕರ್ತನ ಕಸ್ಟಮರ್ ಸರ್ವೀಸ್‌ಮ್ಯಾನೇಜರ್ ಎನಿಸುತ್ತಾನೆ. ವಿಮಾನದ 
ಪೈಲೆಟ್ ಫ್ಲಾಯಿಟ್‌ಮ್ಯಾನೇಜರ್‌ ಎಂದು ಕರೆಯಲ್ಪಡುವ ಈ ರೀತಿ ಈ ಕಂಪನಿ 
ಯಲ್ಲಿ ದೊಡ್ಡ ಹುದ್ದೆ , ಸಣ್ಣ ಹುದ್ದೆ - ಎಂಬ ಭೇದ ಭಾವವಿಲ್ಲ . ಇಲ್ಲಿಯ ೧೨೦೦ 
ಕೆಲಸಗಾರರು ತಮ್ಮ ತಮ್ಮ ವಿಭಾಗಗಳಿಗೆ ಸ್ವಯಂ ಅಧಿಕಾರಿಗಳು, ಈ ಕಂಪನಿಯಲ್ಲಿ 
ನೌಕರರ ಯೂನಿಯನ್ ಇರುವುದಿಲ್ಲ, ಹೀಗಾಗಿ ಹರತಾಳ , ಆಂದೋಲನ, ಸತ್ಯಾಗ್ರಹ 
ಮೊದಲಾದ ಜಂಜಡಗಳೂ ಇಲ್ಲ, 

ಈ ಕಂಪನಿಯ ಇನ್ನೊಂದು ವೈಶಿಷ್ಟ ವೆಂದರೆ ಇದರ ಕೆಲಸಗಾರರು ತಮ್ಮ 
ಕರ್ತವ್ಯಗಳ ಜತೆಗೆ ಇತರ ಕೆಲಸಗಳನ್ನು ಮಾಡುತ್ತಾ ಈ ರೀತಿ ಪ್ರತಿಯೊಬ್ಬನ ಬಳಿಯೂ 
ಕನಿಷ್ಠ ಎರಡು ವಿಭಾಗಗಳಿರುತ್ತವೆ . ಉದಾಹರಣೆಗಾಗಿ, ಟಿಕೆಟ್ ಮಾರುವಾಗ 
ಮಾರಾಟದ ಕೆಲಸ ಮುಗಿದ ಬಳಿಕ ವಿಮಾನದೊಳಗೆ ಹೋಗಿ ಅಲ್ಲಿ ವಿಮಾನ ಪರಿ . 
ಚಾರಕವಾಗಿ ಪ್ರವಾಸಿಗರ ಮೇಲ್ವಿಚಾರಣೆ ನೋಡುತ್ತಾನೆ. ಇದೇ ರೀತಿ ಚಾಲಕ 
ಹಾರಾಟಕ್ಕೆ ಮುನ್ನ ಮಾಡಬೇಕಾದ ಕೆಲಸಗಳನ್ನು ನೋಡಿಕೊಳ್ಳುತ್ತಾನೆ. 

ಇತರ ವಿಮಾನ ಕಂಪನಿಗಳ ಚಾಲಕರು ತಿಂಗಳಿಗೆ ಬರೇ ೭೦ - ೮೦ ತಾಸು : 
ಕೆಲಸ ಮಾಡಿ, ಉಳಿದ ವೇಳೆ ಸುಮ್ಮನೆ ಕುಳಿತ್ತಿದ್ದರೆ, ಪೀಪಲ್ಸ್ ಎಕ್ಸ್‌ಪ್ರೆಸ್‌ ದ 
ಚಾಲಕರು ಬಿಡುವೇಳೆಯನ್ನು ಸದುಪಯೋಗಿಸಿ ಕಂಪನಿ ನಷ್ಟಕ್ಕೆ ಬದಲು ಲಾಭದಲ್ಲಿ 
ನಡೆಯುವಂತೆ ನೋಡಿಕೊಳ್ಳುತ್ತಾರೆ. 


ಈ ಕಂಪನಿಯ ಕೆಲ ಷೇರುಗಳನ್ನು ಇದರ ಕೆಲಸಗಾರರಿಗೆ ಅತಿ ಕಡಿಮೆ ಬೆಲೆಯಲ್ಲಿ 
ಕೊಡಲಾಗುತ್ತದೆ. ಈ ಷೇರುಗಳನ್ನು ಅವರು ಕಡ್ಡಾಯವಾಗಿ ಕೊಳ್ಳ ಬೇಕು. ಇವ 
ಲ್ಲದೆ ಕೆಲವು ಷೇರುಗಳನ್ನು ಇವರು ರಿಯಾಯತಿ ಬೆಲೆಯಲ್ಲ ಕೊಳ್ಳಬಹುದು. ಈ 
ರೀತಿ ಕೆಲಸಗಾರರು ಕಂಪನಿಯ ಪಾಲುದಾರ ಅಥವಾ ಮಾಲೀಕರೆನಿಸುತ್ತಾರೆ. ಉದಾ 
ಹರಣೆಗಾಗಿ ಪೀಪಲ್ಸ್ ಎಕ್ಸ್ ಪ್ರೆಸ್‌ದ ನೌಕರರಿಗೆ ಕೊಡುವ ಕಡ್ಡಾಯ ಷೇರುಗಳಿಗೆ 
ಮುಕ್ತ ಮಾರುಕಟ್ಟೆಯಲ್ಲಿ ಅದರ ನಾಲ್ಕರಷ್ಟು ಬೆಲೆಯಿದೆ. ಆದರೆ ಹೆಚ್ಚಿನ ಷೇರುಗಳು 
ಬೇಕಿದ್ದರೆ ಕಡ್ಡಾಯ ಷೇರುಗಳ ಇಮ್ಮಡಿ ಬೆಲೆ ತೆರಬೇಕಾಗುತ್ತದೆ. ಹೀಗಾಗಿ ಕೆಲಸ 
ಗಾರರು ಈ ಕಂಪನಿ ತಮ್ಮದೇ ಎಂಬ ಭಾವನೆಯಿಂದ ದುಡಿಯುತ್ತಾರೆ. 
ಯೋಜನೆಯ ಆರಂಭ : - ಈ ವಿಮಾನ ಕಂಪನಿಯನ್ನು ಡೊನಾಲ್ಡ್ ಬರ್ ಹಾಗೂ 
ಗೆರಾಲ್ ಗಿರ್ನರ್ ಸೇರಿ ಆರಂಭಿಸಲು ಯೋಜನೆ ಹಾಕಿದರು . ಇವರಿಬ್ಬರಿಗೂ ಬೇರೆ 
ಬೇರೆ ವಿಮಾನ ಕಂಪನಿಗಳಲ್ಲಿ ಉಚ್ಛಧಿಕಾರಿಗಳಾಗಿ ಕೆಲಸ ಮಾಡಿದ ಅನುಭವವಿತ್ತು . 
ವೆಚ್ಚ ಕಡಿಮೆ ಮಾಡಿ ವಿಮಾನದ ಪ್ರಯಾಣ ದರವನ್ನು ತಗ್ಗಿಸಿದರೆ ಜನ ತಮ್ಮ 
ವಿಮಾನದಲ್ಲೇ ಪ್ರಯಾಣಿಸುವರೆಂದು ಇವರಿಗೆ ಖಚಿತವಾಗಿತ್ತು . 


16 


ಇದಕ್ಕಾಗಿ ಇವರುನ್ಯೂಯಾರ್ಕ್‌ನ ಬಳಿಯ “ ನ್ಯೂ ಅರ್ಕ್ ' ಎಂಬ ಸ್ಥಾನ - 
ವನ್ನು ಈ ಕಂಪನಿಯ ಮುಖ್ಯ ಕಚೇರಿಯನ್ನಾಗಿ ಮಾಡಿಕೊಂಡರು. ನ್ಯೂ ರ್ಅದಲ್ಲಿ 
ವಿಮಾನ ಚಲನೆಗೆ ಹೆಚ್ಚಿನ ಸೌಕರ್ಯಗಳಿದ್ದವು. ಏಕೆಂದರೆ ಈ ಸ್ಥಾನ ನ್ಯೂಯಾರ್ಕ್ 
ವಿಮಾನ ನಿಲ್ದಾಣದಂತೆ ದುಬಾರಿಯಲ್ಲ . ಹೀಗಾಗಿ ಇಲ್ಲಿ ವಿಮಾನ ಇಳಿಯಲು 
ತೆರಬೇಕಾದ ಫೀ ತುಂಬ ಕಡಿಮೆಯಿತ್ತು . ಇದಲ್ಲದೆ ಈ ಪ್ರದೇಶ ನ್ಯೂಯಾರ್ಕಿಗೆ 
ತುಂಬ ಹತ್ತಿರ ವಿದ್ದುದರಿಂದ ಪ್ರವಾಸಿಗರ ಕೊರತೆಯೂ ಉಂಟಾಗುವಂತಿರಲಿಲ್ಲ. . . 


- ಇನ್ನು ಪೀಪಲ್ಸ್ ಎಕ್ಸ್ಪ್ರೆಸ್ ಹಾರಾಡುವ ಸ್ಥಾನವನ್ನು ಆರಿಸಬೇಕಷ್ಟೇ - 
ಬೇರೆ ವಿಮಾನಗಳು ಹೆಚ್ಚಾಗಿ ಹೋಗದ ಕಡೆಗಳಲ್ಲೇ ಇದರ ಹಾರಾಟ ನಿರ್ಧರಿಸ - 
ಶಾಯಿತು . ಆದರೆ ಆ ಜಾಗಗಳಲ್ಲಿ ಪ್ರವಾಸಿಗಳು ದೊರೆಯುವ ನಂಬುಗೆಯೂ 


ಇತ್ತು . 


- ನ್ಯೂ ಅಕ್ಕದಿಂದ ವಿಮಾನಗಳು ಹೋಗಿ ಮತ್ತೆ ಮರಳಿ ಬರುತ್ತಿದ್ದ ವು. - 
ಹೀಗಾಗಿ ಈ ಕಂಪನಿ ನ್ಯೂ ಅಕ್ಕದಲ್ಲಿ ಮಾತ್ರ ಹೊಸದಾಗಿ ನಿಲ್ದಾಣ ತಯಾರಿಸ 
ಬೇಕಾಯಿತು. ಈ ರೀತಿ ಖರ್ಚು ಸಾಕಷ್ಟು ಕಡಿಮೆಯಾಯಿತು. 


- ೩೦ ೪- ೧೯೮೧ ರಂದು ಪೀಪಲ್ ಎಕ್ಸ್‌ಪ್ರೆಸ್ ತನ್ನ ಹಾರಾಟ ಆರಂಭಿಸಿತ್ತು : 
ಇದಕ್ಕಾಗಿ ಅದು ಮೂರು ಹಳೆಯ ಬೋಯಿಂಗ್ ೭೩೭ ವಿಮಾನಗಳನ್ನು ಬಳಸಿತು. 
ಇವನ್ನು ಅದು ಪಶ್ಚಿಮ ಜರ್ಮನಿಯ ಲುಫ ಹಂಸ್ ವಿಮಾನ ಕಂಪೆನಿಯಿಂದ 
ಕೊಂಡು ಕೊಂಡಿತ್ತು . ಈ ವಿಮಾನಗಳು ದುಬಾರಿ ವೆಚ್ಚದವೂ ಅನುಪಯುಕ್ತವೂ 
ಆಗಿವೆಯೆಂದು ಆ ಕಂಪೆನಿಬೆಲೆಗೆ ಮಾರಾಟ ಮಾಡಿತ್ತು . 

ಸ್ವೀಪಲ್ ಎಕ್ಸ್ ಪ್ರೆಸ್ ವಿಮಾನಗಳಲ್ಲಿ ಕೆಲವು ಮಹತ್ವದ ಬದಲಾವಣೆ 
ಮಾಡಿತು. ಪ್ರಥಮ ದರ್ಜೆಯ ದೊಡ್ಡ ಸೀಟುಗಳನ್ನು ತೆಗೆದುಹಾಕಿ ಅವುಗಳ 
ಜಾಗದಲ್ಲಿ ಸಾಮಾನ್ಯ ದರ್ಜೆಯ ಸೀಟು ಹಾಕಿತ್ತು. ಇದಲ್ಲದೆ ಊಟದ ಕೋಣೆಗಳಲ್ಲೂ 
ಸೀಟು ಹಾಕಿಸಿತು. ಈ ರೀತಿ ಲುಪ್ತ ಹಂಸದ ಹಳೆಯ ವಿಮಾನದ ೯೦ ಸೀಟುಗಳ 
ಬದಲು ೧೧೮ ಸೀಟುಗಳಾದವು. 


- ಎಲ್ಲ ರೀತಿಯ ಸಿದ್ಧತೆಗಳ ಸೀಪಲ್ಸ್ ಎಕ್ಸಪ್ರೆಸ್ ಅಮೇರಿಕೆಯ ನಾಲ್ಕಾರು 
ನಗರಗಳ ನಡುವೆ ಹಾರಾಟ ಆರಂಭಿಸಿತು. ವೆಚ್ಚ ತಗ್ಗಿಸುವ ದೃಷ್ಟಿಯಿಂದ ಈ ಕಂಪೆನಿ 
ಯಾತ್ರಿಕರಿಗೆ ಒದಗಿಸುವ ಎಷ್ಟೋ ಸೌಲಭ್ಯಗಳನ್ನು ನಿಲ್ಲಿಸಿತು. ಉದಾಹರಣೆಗಾಗಿ , 
ಪ್ರವಾಸಿಗರು ವಿಮಾನದವರೆಗೆ ತನ್ನ ಸಾಮಾನುಗಳನ್ನು ತಾವೇ ಹೊತ್ತು ತರ . 
ಬೇಕಾಗುತ್ತದೆ. ಅಥವಾ ಅದಕ್ಕಾಗಿ ಪ್ರತ್ಯೇಕವಾಗಿ ಹಣ ಕೊಡಬೇಕಾಗುತ್ತದೆ. 
ಬೇರೆ ವಿಮಾನ ಕಂಪೆನಿಗಳು ಈ ಕೆಲಸವನ್ನು ಪುಕ್ಕಟೆಯಾಗಿ ಮಾಡುತ್ತವೆ. 


ಮಾರ್ಚಿ 1988 . 


ಇದಲ್ಲದೆ ಈ ವಿಮಾನದಲ್ಲಿ ಪುಕ್ಕಟೆ ಚಹ, ಕಾಫಿ ಅಥವಾ ಟಿಫಿನ್ ವ್ಯವು 
ಇಲ್ಲ. ಯಾರಿಗಾದರೂ ಕಾಫಿ ತಿಂಡಿ ಬೇಕಿದ್ದರೆ ಪ್ರತ್ಯೇಕ ಹಣ ಕೊಡಬೇಕಾಗುವುದು 
ಆದರೆ ಈ ಕೃತಕ ವ್ಯವಸ್ಥೆಗಳ ಬದಲು ಯಾತ್ರಿಕರಿಗೆ ಪೂರ್ಣ ವಿಶ್ರಾಂತಿಯ ಏರ್ಪಾ: 
ಮಾಡಲಾಗುವುದೆಂದು ಕ ೦ ಸೆ ನಿಯ ವ್ಯವಸ್ಥಾಪಕರ ಹೇಳಿ 
ಪ್ರವಾಸಿಗರ ಪ್ರತಿಯಾಂದು ತೊಂದರೆಯನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತ 
* ಮೆಲ್ಲ ಮೆಲ್ಲನೆ ಪೀಪಲ್ಸ್ ಎಕ್ಸ್‌ಪ್ರೆಸ್ ತನ್ನ ಸೇವೆಯನ್ನು ವಿಸ್ತರಿಸತೊಡಗಿತು 
೨೨ ಹಳೆಯ ಬೋಯಿಂಗ್ ೭೩೭ ವಿಮಾನಗಳನ್ನು ಮತ್ತೆ ಕೊಂಡುಕೊಂಡಿತ 
ಈಗೆ ಅದು ತನ್ನ ಪ್ರವಾಸಕ್ಕೆ ಹೊಸ ಹೊಸ ಸ್ಥಾನಗಳನ್ನು ಆರಿಸಿಕೊಂಡಿತು. 

ಈ ಕಂಪೆನಿ ಮೊದಲ ವರ್ಷ 1(೧೯೮೧) ಸುಮಾರು ಏಳು ಕೋಟಿರೂಪಾಯಿ 
ನಷ್ಟ ಅನುಭವಿಸಿತು. ಆದರೆ ೧೯೮೨ ರಲ್ಲಿ ಇದು ಸುಮಾರು ೧೦ ಕೋಟಿ ರೂಪಾ 
ಲಾಭ ಪಡೆಯಿತು. ಇಷ್ಟೇ ಅಲ್ಲದೆ ಇದು ಈಗ ಹೆಚ್ಚು ಹೆಚ್ಚು ವಿಮಾನಗಳನ್ನು 
ಕೊಳ್ಳುತ್ತಲಿದೆ. 
- ಪೀಪಲ್ಸ್ ಎಕ್ಸ್ ಪ್ರೆಸ್ ದ ನಿರಂತರ ಪ್ರಗತಿಯಿಂದಾಗಿ ಅಮೇರಿಕೆಯ ದೊ 
ದೊಡ್ಡ ವಿಮಾನ ಕಂಪೆನಿಗಳು ಎಚ್ಚತ್ತಿವೆ. ಎಷ್ಟೋ ಕಡೆ ಪ್ರತಿಸ್ಪರ್ಧೆಯ ದೃಷ್ಟಿ 
ಯಿಂದ ಆ ಕಂಪೆನಿಗಳೂ ತಮ್ಮ ದರವನ್ನು ತಗ್ಗಿಸಿವೆ . ಈ ರೀತಿ ಒಂದು ಪು 
ವಿಮಾನ ಕಂಪೆನಿ ದೊಡ್ಡ ದೊಡ್ಡ ವಿಮಾನ ಕಂಪೆನಿಗಳನ್ನು ಹಿಂದೆ ಹಾಕಿ ಜನತೆಂ 
ಹೃದಯದಲ್ಲಿ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ. 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
# ಬೇಕರಿ * 

ಈ ಕಾಂಡಿಮೆಂಟ್ಸ್ ಈ 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , * ಅಪ್ಪಟ ತುಪ್ಪದಿಂದ ತಯಾರಿ 
ಸಪ್ಟ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ಈ ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುವ ಕೂರು 

ಅಶೋಕರಸ್ತೆ , ತುಮಕೂರು 
ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರ ಹೋಟೆಲ್ 

ಒಮ್ಮೆ ಸಂದರ್ಶಿಸಿ , 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


AANA 


ಸಿದ್ದಗಂಗಾ 


ವಿಶ್ವ ಹಿಂದು ಪರಿಷದ ಕರ್ನಾಟಕ 

ಶಂಕರಪುರ - ಬೆಂಗಳೂರು-4 


ನುಲ ತಿನ್ನಿಸಿದ ಪ್ರಕರಣ ಅತೀ ಹೇಯವಾದ ಕೃತ್ಯ 


ನೊರಬ ತಾಲ್ಲೂಕಿನ ತತ್ತೂರು ಗ್ರಾಮದಲ್ಲಿ ಉಪೇಕ್ಷಿತ ವರ್ಗದ ಶ್ರೀ 
- ಚಂದ್ರಪ್ಪನವರಿಗೆ ಮಲ ತಿನ್ನಿಸಿದರೆಂದು ವರದಿಯಾಗಿರುವ ಪ್ರಕರಣ ಇಡೀ - 

ಹಿಂದೂ ಸಮಾಜವೇ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದ ಅತ್ಯಂತ ಹೇಯ 
ಕೃತ್ಯವಾಗಿದೆ. 


ದೇವಸ್ಥಾನದಲ್ಲಿ ಪೂಜಾವಕಾಶ ಬೇಡಿ ತನ್ನ ಹಿಂದುತ್ವದ ಅಭಿಮಾ 
ನವನ್ನು ಪ್ರಕಟ ಮಾಡಿದ ಶ್ರೀ ಚಂದ್ರಪ್ಪನವರಿಗೆ ಆತ್ಮೀಯ ಸ್ವಾಗತ ದಾರಕುವ 
ಬದಲು ಮಲ ತಿನ್ನ ಬೇಕಾದ ಅತೀ ಹೀನವಾದ ಪರಿಸ್ಥಿತಿ ಒದಗಿಬಂದುದು 

ಹಿಂದುಸಮಾಜದ ದೌರ್ಭಾಗ್ಯವೇ ಸರಿ. ಇಂತಹ ಅಮಾನವೀಯ ಕೃತ್ಯವನ್ನು 
- ಅತ್ಯುಗ್ರವಾಗಿ ಖಂಡಿಸುತ್ತಾ , ಸರಕಾರವು ಈ ದುಷ್ಕಾರ್ಯಕ್ಕೆ ಕಾರಣಕರ್ತರಾ 

ದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿಶ್ವ ಹಿಂದು ಪರಿಷದ್ 
ಈ ಒತ್ತಯಿಸುತ್ತದೆ. 


ಹಿಂದು ಸಮಾಜದ ಮೇಲೆ ವ್ಯಾಪಕವಾದ ಹಾಗೂ ವ್ಯವಸ್ಥಿತವಾದ 
ಅಪಪ್ರಚಾರ ನಡೆಯುತ್ತಿರುವ ವಿಚಿತ್ರ ಸನ್ನಿವೇಶದಲ್ಲಿ ಹಿಂದು ಸಮಾಜಬಾಂಧ 
ವರು ಪರಸ್ಪರರಲ್ಲಿ ಸೌಹಾರ್ದದ ವರ್ತನೆ ತೋರುವ ಬದಲು, ತತ್ತೂರು ಬಿಂಡಿ 
ಗೇರಿಯಲ್ಲಿ ನಡೆದಂತಹ ಅಮೂನುಷ ಕೃತ್ಯಗಳನ್ನೆಸಗಿ ಹಿಂದು ಸಮಾಜಕ್ಕೆ ಅಪ 
ಚಾರವೆಸಗುತ್ತಿರುವುದು ಎಲ್ಲಾ ಶ್ರದ್ಧಾವಂತ ಹಿಂದುಗಳನ್ನೂ ಕಂಗೆಡಿಸಿದೆ 
ಉಪೇಕ್ಷಿತ ಬಂಧುಗಳು ಗೌರವ ಹಾಗು ಮರ್ಯಾದೆಯಿಂದ ಬಾಳಲು ಸಾಧ್ಯ 

ನಾಗುವಂತಹ ಸಾಮಾಜಿಕ ಸಮಾನತೆಯ ವಾತಾವರಣವನ್ನು ಮೂಡಿಸಬೇ 
3 ಕೆಂದು ವಿಶ್ವ ಹಿಂದು ಪರಿಷದ್ ಹಿಂದು ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿ ಮು 
ಸುತ್ತದೆ. 

ಅರವಿಂದಬಾಬು ಆಳವಣಿ 
ಪ್ರಾಂತೀಯ ಪ್ರಧಾನ ಕಾರ್ಯದರ್ಶಿ , 


ಮಾರ್ಚಿ 1988 


- 19 


( ಮುಂದುವರೆದಿದೆ ) 


ಕೃಷಿಯಲ್ಲಿ ಮಹಿಳೆ 


ಡಿ . ವೆಂಕಟರಾವ್ ಎಂಎ, ಪ್ರಾಚಾರ್ಯರು. ಚಂದನ , ಹಾಸನ 


ಸಮಸ್ಯೆಗಳು - ೩ ಗ್ರಾಮೀಣ ಆರ್ಥಿಕತೆಗೆ, ಕೃಷಿ ಅಭಿವೃದ್ಧಿಗೆ ಕೃಷಿ ಕಾರ್ಮಿಕ 
ಮಹಿಳೆಯರ ಕೊಡುಗೆ ಬಹಳಷ್ಟು ಪುರುಷ ಪ್ರಬಲ, ಹೆಣ್ಣು ಅಬಲೆ ಎಂದು ಹೇಳ 
ಲಾಗಿದೆ. ಆದರೆ ಕೃಷಿಯಲ್ಲಿ ಹೆಣ್ಣಿನ ದುಡಿಮೆಯ ಪರಿಯನ್ನು ನೋಡಿದಾಗ ಈ 
ಮಾತಿಗೆ ಅರ್ಥವಿಲ್ಲ ಎನಿಸುತ್ತದೆ. ಹೆಂಗಸರಿಗೆ ದೇಹ ದಾರ್ಥ್ಯ ಇಲ್ಲದಿರಬಹುದು, 
ಆದರೆ ಅವರಿಗಿರುವ ಮನೋದಾರ್ಡ್ಯ ಈ ಕೊರತೆಯನ್ನು ಮುಚ್ಚಿ ಬಿಡುತ್ತದೆ. 
ಇದರಿಂದಾಗಿಯೇ ಅವರು ಗಂಡಸರೊಂದಿಗೆ ಸರಿಸಮನಾಗಿ ದುಡಿಯುವುದು 
ಸಾಧ್ಯವಾಗಿದೆ. ಅವರಿಗಿರುವ ಕಾರ್ಯದಕ್ಷತೆ, ತನ್ಮಯತೆ, ವಿಧೇಯತೆ ಹಾಗೂ 
ಧೈರ್ಯಸೃರ್ಯಗಳು ವರ್ಣಿಸಲಸದಳ. ಹೊಲ, ಗದ್ದೆ , ತೋಟಗಳಲ್ಲಿ ಪುರುಷರಿ 
ಗಿಂತಲೂ ಅವರ ದುಡಿಮೆಯೇ ಹೆಚ್ಚು ಸಟ್ಟು . ಆದರೆ ಮಹಿಳಾ ಕೃಷಿ ಕಾರ್ಮಿಕರು 
ಎಂತಹ ದುರ್ಭರ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂಬುದನ್ನು ಅರಿತಾಗ ಯಾರಿಗಾ 
ದರೂ ಕರುಣೆ ಮೂಡದಿಂದು ಭಾರತದ ಜನಾಂಗದಲ್ಲಿ ಇವರು ಉಪೇಕ್ಷಿಸಲ್ಪಟ್ಟಿದ್ದಾರೆ 
ಬಡತನ, ಕೆಳಮಟ್ಟದ ಜೀವನ ಸ್ಥಿತಿ, ಅತಿ ಆರೋಗ್ಯ, ಶಿಕ್ಷಣದ ಕೊರತೆ, 
ನಿಕೃಷ್ಟ ಜೀವನ ಸೌಲಭ್ಯ ಇವು ಮಹಿಳಾ ಕೃಷಿಕಾರ್ಮಿಕರ ಸಾಮಾನ್ಯ ಲಕ್ಷಣಗಳು . 
ಕೃಷಿಯ ವಿಶಿಷ್ಟ ಸಮಸ್ಯೆಗಳ ಪೈಕಿ ಮಹಿಳಾ ಕೃಷಿ ಕಾರ್ಮಿಕರ ಸಮಸ್ಯೆ ಪ್ರಧಾನವೂ 
ಮತ್ತು ಗಂಭೀರವೂ ಆಗಿದೆ, ಅಷ್ಟೇ ಅಲ್ಲ, ಇತರ ಉದ್ಯೋಗಗಳಲ್ಲಿನ ಕಾರ್ಮಿಕ 
ಸಮಸ್ಯೆಗಿಂತ ಭಿನ್ನವಾಗಿದೆ. ಈ ಸಮಸ್ಯಗೆ ನೂರೆಂಟು ಮುಖ. 
ಉದ್ಯೋಗ ಅಭಾವ: ಭಾರತದಲ್ಲಿ ಕೃಷಿ ವಿಚಿತ್ರ ಪರಿಸ್ಥಿತಿಯಾಂದಿಗೆ ಹೆಣೆದು 
ಕೊಂಡಿದೆ. ಕೃಷಿಯತುಮಾನದ - ಉದ್ದಿಮೆಯಾಗಿದ್ದು ಅದರ ಕಾರ್ಯಗಳು 
ಋತುಗಳಿಗನುಸಾರವಾಗಿ ನಡೆಯಬೇಕಾಗಿರುತ್ತದೆ. ಆದ್ದರಿಂದ ಎಲ್ಲಾ ಹಂತಗಳಲ್ಲೂ 
ಮಹಿಳಾ ಕೃಷಿ ಕಾರ್ಮಿಕರ ಸೇವೆಯ ಆವಶ್ಯಕತೆ ಸತತವಾಗಿ ಇರುವುದಿಲ್ಲ. ಹೀಗಾಗಿ 
ಇಲ್ಲಿ ನಿರುದ್ಯೋಗ ಅತಿ ಸಾಮಾನ್ಯ . ಕೆಲವು ಸಂದರ್ಭಗಳಲ್ಲಿ ಒಂದೇ ಬೆಳೆಯನ್ನು 
ಬೆಳೆಯಬೇಕಾದಾಗ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕೇವಲ ವರ್ಷದಲ್ಲಿ 6 ರಿಂದ 7 
ತಿಂಗಳವರೆಗೆ ಮಾತ್ರ ಉದ್ಯೋಗವಿರುತ್ತದೆ. ಈ ಬಗೆಯ ಅತಿ ಉದ್ಯೋಗ ಮತ್ತು 
ನಿರುದ್ಯೋಗಗಳು ಅವರ ಕಡಿಮೆ ಆದಾಯಕ್ಕೆ ದಾರಿ ಮಾಡಿಕೊಡುತ್ತವೆ. 
ಬೇಡಿಕೆ ಮತ್ತು ಪೂರೈಕೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮಹಿಳಾ ಕೃಷಿಕಾರ್ಮಿಕರಿಗೆ 
ದೊರಕುವ ಕೃಷಿ ಕೆಲಸ ಆಯಾ ಗ್ರಾಮಗಳಲ್ಲಿ ಸಾಗುವಳಿಯಾಗುವ ಜಮೀನಿನ 


ಸಿದ್ದಗಂಗಾ 


20 


ವಿಸ್ತಿರ್ಣ, ಕೃಷಿಕಾರ್ಮಿಕರ ಸಂಖ್ಯೆ , ಕೆಲಸಕ್ಕೆ ನೇಮಿಸಿಕೊಳ್ಳುವವರ ಮನೋಭಾವ 
ಇತ್ಯಾದಿಗಳನ್ನು ಅವಲಂಬಿಸಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಜಮೀನಿನ 
ವಿಸ್ತೀರ್ಣಕಡಿಮೆ ಇದ್ದು , ಕಾರ್ಮಿಕರ ಸಂಖ್ಯೆ ಅಧಿಕವಾಗಿದ್ದಲ್ಲಿ ಸ್ಪರ್ಧೆ ತೀವ್ರವಾಗಿದ್ದು 
- ಎಲ್ಲರಿಗೂ ಕೆಲಸ ಸಿಗುವ ಸಂಭವ ಕಡಿಮೆ . ಇದರ ಜೊತೆಗೆ ಮಹಿಳಾ ಕಾರ್ಮಿಕರು 
ಮಾಲೀಕರ ವಿರುದ್ಧ ಧ್ವನಿ ಎತ್ತದೆ ಅವರ ಮರ್ಜಿಗೆ ಅನುಸಾರವಾಗಿ ನಡೆದರೆ ಮಾತ್ರ 
ಕೆಲಸ , ಮಹಿಳಾ ಕೃಷಿ ಕಾರ್ಮಿಕರಿಗೆ ಬೇಡಿಕೆ ಋತುವನ್ನು ವಲಂಬಿಸಿರುತ್ತದೆ. 
ಜೊತೆಗೆ ಭೂ ಹಿಡುವಳಿಗಳ ಗಾತ್ರದ ಮೇಲೆ ಹಾಗೂ ಯಾವ ಯಾವ ಬೆಳೆಯನ್ನು 
* ವೆಯಲಾಗುತ್ತದೆ, ಎಂಬುದರ ಮೇಲೆ ಕೃಷಿ ಕಾರ್ಮಿಕರ ಬೇಡಿಕೆ ನಿಂತಿದೆ. 
ಸಾ, ವಾ * ವಾ ಗಿ ಕೊಯ , ಕಳೆ ತೆಗೆಯುವ ಹಾಗೂ ನಾಟ 
3ಾಕುವ ದಿನಗಳಲ್ಲಿ ಮಹಿಳಾ ಕೃಷಿಕಾರ್ಮಿಕರಿಗೆ ಅಧಿಕ ಬೇಡಿಕೆ ಇರುತ್ತದೆ. 
ಈ ಬೇಡಿಕೆ ನಿರಂತರವಾಗಿರುವುದಿಲ್ಲ ಸಾಮನ್ಯವಾಗಿ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬ 
ಗಳೇ ಹೆಚ್ಚಾಗಿರುವುದರಿಂದ ದುಡಿಯುವವರ ಸಂಖ್ಯೆಯೂ ಅರ್ಧಿಕ ಪ್ರಮಾಣದಲ್ಲಿರುತ್ತದೆ 
ಕುಟುಂಬದ ಎಲ್ಲಾ ಸದಸ್ಯರೂ ಕೃಷಿ ಕಾರ್ಯಗಳನ್ನು ಮಾಡಲು ಮುಂದೆ ಬರುತ್ತಾರೆ. 
ಹೀಗೆಕರ್ವಿಕರ ಪೂರೈಕೆ ನಿರಂತರ ವಾಗಿರುತ್ತದೆ. ಪೂರೈಕೆ ಹೆಚ್ಚು ಬೇಡಿಕೆ ಕಡಿಮೆ . 
ಈ ಪರಿಸ್ತಿತಿಯಲ್ಲಿ ಅವರಿಗೆ ದೊರೆಯುವ ವೇತನವೂ ಅಲ್ಪ ಪ್ರಮಾಣದು . ಅನೇಕ 
ಸಂದರ್ಭಗಳಲ್ಲಿ ಕೂಲಿಗೆ ಬದಲಾಗಿ ಮಾಲೀಕರು ಕೊಟ್ಟಷ್ಟು ಕಾಳುಗಳಿಂದಲೇ ಇವರು 
ತೃಪ್ತಿ ಪಟು ಕೊಳ್ಳ ಬೇಕಾಗುತ್ತದೆ. ಆರ್ಥಿಕವಾಗಿ ಅತಿ ದುರ್ಬಲವಾಗಿರುವ ಇವರು 
ಕೆಲವು ಸಂದರ್ಭಗಳಲ್ಲಿ ಭೂಮಾಲಿಕರಿಗೆ ಕುರಿಕೋಳಿ ಇತ್ಯಾದಿಗಳನ್ನು ಕಾಣಿಕೆಯಾಗಿ 
ಕೊಡಬೇಕಾಗುತ್ತದೆ, 


ಕೃಷಿ ತರ ಉಮೊಗಗಳ ಅಭಾವ: - ಹಳ್ಳಿಗಳಲ್ಲಿ ಬೇರೆ ಸಣ್ಣ ಉದ್ಯಮಗಳು 
ಇಲ್ಲದಿರುವದರಿಂದ ಹಾಗು ಕುಶಲ ಕೆಲಸಗಳಿಗೆ ತರಬೇತಿ ಅವಕಾಶ ಇಲ್ಲದಿರುವದರಿಂದ 
ಬಡ ಮತ್ತು ಭೂಹೀನ ಕುಟುಂಬಗಳ ಮಹಿಳೆಯರಿಗೆ ಕೃಷಿಕೂಲಿ ಕೆಲಸವಲ್ಲದೆ ಬೇರೇನೂ 
ಸಿಗುವುದಿಲ್ಲ. ದಿನಗೂಲಿಯ ಮೇಲೆ ಕೆಲಸ ಮಾಡುವ ಮಹಿಳೆಯರ ಕಷ್ಟ ಹೇಳ 
ತೀರದು . ಇವರ ಕೆಲಸವೂ ನಿಶ್ಚಿತವಲ್ಲ. ಕೃಷಿ ಕೆಲಸಕ್ಕೆ ಹೆಚ್ಚಿನ ಕೌಶಲವಾಗಲಿ, 
ಅನುಭವ . ತರಬೇತಿಗಳಾಗಲೀ , ಬೇಕಲ್ಲದಿರುವದರಿಂದ ಹೆಣ್ಣು ಮಕ್ಕಳೆಲ್ಲರೂ ಕುಟುಂ 
ಬದ ಆದಾಯವನ್ನು ಹೆಚ್ಚಿಸಿ ಕೊಳ್ಳುವ ಸಲುವಾಗಿ ಕೃಷಿ ಕೆಲಸಗಳಲ್ಲಿ ತೊಡಗುತ್ತಾರೆ 
ಮಳೆ ಇಲ್ಲದೆ ಹಾಳಾಗುವ ರೈತ ಕುಟುಂಬಗಳು , ಗ್ರಾಮೀಣ ಆರ್ಥಿಕತೆ ಕೆಡುತ್ತಾ 
ಬಂದಂತೆ ದಿವಾಳಿ ಏಳುವ ಕುಟುಂಬಗಳು, ದುಡಿಯುವ ಮಹಿಳೆಯರ ಸಂಖ್ಯೆಯನ್ನು 
ಹೆಚ್ಚಿಸುತ್ತಿವೆ. ಇವರಿಗೆ ಬದಲ್ಲಿ ಉದ್ಯೋಗವಾಗಲಿ , ಪೂರಕ ಉದ್ಯೋಗಾವಕಾಶಗಳಾ. 
ಗಲಿ ಇಲ್ಲದಿರುವುದು ಇವರ ಶೋಚನೀಯ ಬದುಕಿಗೆ ಮತ್ತಷ್ಟು ಕಾರಣವಾಗಿದೆ. 
ಜನಸಂಖ್ಯೆಯು ತ್ವರಿತ ವೇಗದಲ್ಲಿ ಬೆಳೆಯುತ್ತಿರುವುದರಿಂದ ಭೂರಹಿತ ಕಾರ್ಮಿಕರ 
ಮಾರ್ಚಿ, 1988 

21 


ಸಂಖ್ಯೆಯೂ ಅದೇ ವೇಗದಲ್ಲಿ ಭರದಿಂದ ಅರ್ಥಿಕಗೊಳ್ಳುತ್ತಿದೆ. ಇದಕ್ಕೆ ಅನುಗುಣವಾಗಿ 
ಇತರ ಉದ್ಯೋಗಾವಕಾಶಗಳು ಲಭ್ಯವಾಗದೆ ಭೂಮಿಯ ಮೇಲಿನ ಒತ್ತಡ ಹೆಚ್ಚು ತಿದೆ 
ಇದರೊಂದಿಗೆ ಮಹಿಳಾ ಕೃಷಿ ಕಾರ್ಮಿಕರು ಕುಶಲ ಕರ್ಮಿಗಳಲ್ಲವಾದರಿಂದ ಅವರಿಗೆ 
ದಕ್ಕುವ ಕೂಲಿ ಕಡಿಮೆ . ಕೆಲವು ಕಡೆಗಳಲ್ಲಿ ಬೀಡಿಉದ್ಯಮ ಬೃಹತ್ತಾಗಿ ಬೆಳೆದಿರುವು 
ದರಿಂದ ಅಲ್ಲಿ ಗ್ರಾಮೀಣ ಮಹಿಳೆಯರು ಬೀಡಿ ಕಟ್ಟಿ ಸಂಪಾದಿಸುತ್ತಾರೆ. ಬಿಸಿಲು 
ಮಳೆಯಲ್ಲಿ ಕೃಷಿ ಕೆಲಸಮಾಡುವುದಕ್ಕಿಂತಲೂ ಮನೆಯಲ್ಲೇ ಕುಳಿತು ಬೀಡಿ ಕಟ್ಟುವುದು 
ಸುಲಭ ಎಂದು ಭಾವನೆಯಿಂದಾಗಿ ಈ ಕೆಲಸ ಮಹಿಳೆಯರು ಕೈಗೊಳ್ಳುವುದು ಇತ್ತೀ 
ಚೆಗೆ ಹೆಚ್ಚಾಗಿದೆ ಆದರೆ ಇತಹ ಉದ್ಯಮಗಳು ಇಲ್ಲದ ಪ್ರದೇಶಗಳಲ್ಲಿ ಮಹಿಳಾ ಕಾರ್ಮಿ 
ಕರು ಕೃಷಿಕೆಲಸಗಳನ್ನು ಕೈಗೊಳ್ಳುವುದು ಅನಿವಾರ್ಯವಾಗಿದೆ . 
ದೀರ್ಘ ಕೆಲಸದ ಅವಧಿ : ಮಹಿಳಾ ಕೃಷಿ ಕಾರ್ಮಿಕರ ಕೆಲಸದ ವೇಳೆಯಲ್ಲೂ 
ನಿಗದಿ ಇಲ್ಲ. ಸೂರ್ಯ ಮುಳುಗುವವರೆಗೂ ಅವರು ಬೆವರು ಹರಿಸಿ ದುಡಿಯಬೇಕು. 
ಸುಗ್ಗಿಯ ಸಮಯ ಬಂತೆಂದರೆ ರಾತ್ರಿಯವೇಳೆಯೂ ಕೆಲಸ ಮಾಡಬೇಕು ಅನೇಕ ಬಾರಿ 
ಅಧಿಕ ವೇಳೆಯ ದುಡಿಮೆಯೊಂದಿಗೆ ಬಲಾತ್ಕಾರವಾಗಿ ಮಾಲೀಕರಿಗೆ ಸೇವೆ ಸಲ್ಲಿಸ ಬೇಕಾ 
ಗುತ್ತದೆ. ಕೃಷಿಯ ಸ್ವರೂಪಕ್ಕೆ ತಕ್ಕಂತೆ ಕೃಷಿಕ್ಷೇತ್ರದಲ್ಲಿ ಕೆಲಸದ ವೇಳೆಯನ್ನು 
ನಿಗದಿ ಪಡಿಸುವದೂ ಅಸಾಧ್ಯ . ಹೀಗಾಗಿ ಮಹಿಳಾ ಕೃಷಿಕಾರ್ಮಿಕರ ಅವ್ಯಾಹರ 
ಶೋಷಣೆಗೆ ಸುಗಮಮಾರ್ತ ಕಲ್ಪಿಸಿ ಕೊಟ್ಟಂತಾಗಿದೆ. * 
ಚಲನ ಶೀಲತೆ ಇಲ್ಲದಿರುವುದು : - ಮಳೆ ಆಧಾರಿತ ಕೃಷಿ ಕೆಲಸದ ಏಳು ಬೀಳು 
ಗಳಿಂದಾಗಿ , ವರ್ಷ ಪೂರ್ತಿಉದ್ಯೋಗಇಲ್ಲದಿರುವುದರಿಂದಾಗಿ ದಿನಗಳೆದಂತೆ ಬದುಕಲು 
ಅಸಾಧ್ಯಾವಾಗುತ್ತಿರುವ ಪರಿಸ್ಪಿತಿಯನ್ನು ಕೃಷಿ ಕಾರ್ಮಿಕರು ಎದುರಿಸಬೇಕಾಗಿ ಬಂದಿದೆ. 
ಬದುಕು ಅಸಹನೀಯವಾಗುತ್ತಿದ್ದಂತೆ ಅವರು ತಮ್ಮನ್ನು ನಂಬಿ ನೆಚ್ಚಿದ ಮಡದಿ . 
ಮಕ್ಕಳನ್ನು ದೂರ ಮಾಡಿ ನಗರಗಳತ್ತ ಹೊರಡುತ್ತಿದ್ದಾರೆ. ನಗರಗಳಲ್ಲಿ ಮಾಡುವ 
ಸಣ ಕೂಲಿ ಕೆಲಸವೂ ಕೃಷಿ ಕೆಲಸಕ್ಕಿಂತಲೂ ಹೆಚ್ಚು ಕೂಲಿ ತರುವ ಆಕರ್ಷಣೆ, 
ಜೊತೆಗೆ ಉದ್ಯೋಗದ ವೈವಿಧ್ಯ ಅವರನ್ನು ಸೆಳೆಯುತ್ತಿದೆ. ಆದರೆ ಗ್ರಾಮೀಣ 
ಮಹಿಳೆಯರಿಗೆ ಇಂತಹ ಅವಕಾಶವಿಲ್ಲ . ಇದಕ್ಕೆ ಕಾರಣ ಪುರುಷರಷ್ಟು ಚಲನ 
ಶೀಲತೆಯನ್ನು ಸಮಾಜ ಅವರಿಗೆ ನೀಡಿಲ್ಲದಿರುವುದು, ಒಬ್ಬಂಟಿಯಾಗಿ ಮಹಿಳೆ 
ಕೆಲಸ ಹುಡುಕಿ ಹೋಗುವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಹೀಗಾಗಿ ಬಡ 
ಮಹಿಳೆಯರು ಕೃಷಿ ಕೂಲಿಯಿಂದಲೇ ಜೀವನ ನಿರ್ವಹಿಸಬೇಕಾಗಿ ಬಂದಿದೆ. ಈ 
ಕಾರಣದಿಂದಾಗಿಯೇ ಇತ್ತೀಚೆಗೆ ದೇಶದ ಕೃಷಿ ಕಾರ್ಮಿಕರಲ್ಲಿ ಪುರುಷರ ಸಂಖ್ಯೆ 
ಕೇವಲ ಶೇಕಡ 8ರಷ್ಟು ಹೆಚ್ಚಿದ್ದರೆ ಮಹಿಳೆಯರ ಸಂಖ್ಯೆ ಶೇಕಡ 57 ರಷ್ಟು 
ಹೆಚಿದೆ. ಆದರೂ ಇದಕ್ಕೆ ಅಪವಾದವಾಗಿ “ ಘಟ್ಟ ಪ್ರದೇಶದ ಮಹಿಳೆಯರು 
ಊರಿಂದೂರಿಗೆ ಕೂಲಿ ಅರಸಿ ಹೋಗುವುದುಂಟು, 

( ಮುಂದುವರೆಯುತ್ತದೆ ) 


ಸಿದ್ದಗಂಗಾ 


22 


COMFORTABLE 
LUXURIOUS & 
PEACEFUL 
STAY 


HAMBA LODGE 


KENCHAMBA LODG 


& deos 


DIANESCOMHOT 


we ora 


SUBEDAR CHATRAM RGAD GROSS 
NEAR KAPALI THEATRE 
GANDHINAGAS 
BANGALORE -9 
Ph . 27082 GRAM KENCHMALODG 


ಉಷ್ಟ ಪಕ್ಷಿ 


ಪ . ರಾಮಕೃಷ್ಣ ಶಾಸ್ತ್ರಿ 
“ ಶಿವಶಕ್ತಿ ನಿಲಯ ” ಅಂಚೆ.ಮಚ್ಚಿನ 574295 , ಮಡಂತ್ಯಾರ್ ( ದಕ) 


ಜಗತ್ತಿನಲ್ಲಿ ೬ ತ್ಯಂತ ದೊಡ್ಡ ಪಕ್ಷಿ ಉಷ್ಟ ಅಥವಾ ಆಸ್ಟ್ರಿಚ್ , ದಕ್ಷಿಣ ; 
ಆಫ್ರಿಕದ ಕೆನ್ಯಾ ಮತ್ತು ಸಿರಿಯಾ ರಾಜ್ಯಗಳ ಬಯಲು ಪ್ರದೇಶಗಳಲ್ಲಿಯೂ ಆರ. 
ಬಸ್ತಾನದ ಮರಳು ಪ್ರಾಂತ್ಯಗಳಲ್ಲಿಯೂ ಮಾತ್ರ ಅವುಗಳನ್ನು ಕಾಣಬಹುದು. 
ಪೂರ್ತಿ ಬೆಳೆದಗಂಡು ಪಕ್ಷಿ ೮ ಅಡಿ ಎತ್ತರ, 200 ಪೌಂಡಿಗಿಂತ ಹೆಚ್ಚು ಭಾರವಿರು 
ವುದು . ಹೆಣ್ಣು ಹಕ್ಕಿಯ ತೂಕ, ಗಾತ್ರ ಅದಕ್ಕಿಂತ ಕಡಿಮೆ ಉಷ್ಟದ ಕೊರಳು 
`ಉದ್ದ ಕಾಲು ನೀಳವಾಗಿ , ದಪ್ಪವಾಗಿ ಗಡುಸಾಗಿದೆ. ಕಣ್ಣುಗಳು ದೊಡ್ಡದಾಗಿರುವು 
ದರಿಂದ ದೃಷ್ಟಿ ಬಹು ಚುರುಕು. ಕಣ್ಣುಗಳ ರಕ್ಷಣೆಗೆ ನೀಳವಾದರೆ ಕಪ್ಪೆಗಳಿವೆ. 
ಶರೀರದಲ್ಲಿ ಕಪ್ಪಾದ ಗರಿಗಳಿವೆ. ರೆಕ್ಕೆಯ ಗರಿಗಳು ಬಿಳಿಯಾಗಿವೆ. ಈ ಹಕ್ಕಿಗಳಲ್ಲಿ 
೯ . ವರ್ಗಗಳಿವೆ . 


ಉಷ್ಣ ಪಕ್ಷಿಯ ಎದೆ ಎಲುಬುಗಳು ಹಾರಲು ಶಕ್ತಿಯನ್ನು ನೀಡುವ ಸ್ನಾಯು 
ಗಳಿಗೆ ಅಂಟಿ ಕೊಂಡಿರದ ಕಾರಣ ಇವು ಹಾರಲಾರವು. ಆದರೆ ತಾಸಿಗೆ ೪೦ ಮೈಲು 
ವೇಗದಲ್ಲಿ ಓಡಬಲ್ಲುವು. ಮಾದಲಿನ ಅರ್ಧ ಮೈಲು ತಾಸಿಗೆ ೨೦ ಮೈಲು ವೇಗ 
ದಲ್ಲಿ ಓಡಬಲ್ಲುವು ಮೊದಲೆನ ಅರ್ಧ ಮೈಲು ತಾಸಿಗೆ ೫೦ ಮೆಲು ವೇಗದಲ್ಲಿರುತ್ತವೆ 
ಒಂದೊದು ಹೆಜ್ಜೆ ಯ ಅಂತರ ೧೫ ಅಡಿಯಿರುತ್ತದೆ ಎಲ್ಲಾ ಪಕ್ಷಿಗಳಿಗೂ ನೀರು ಬೆರಳಿ 
ರುವುದಾದರೆ ಉಷ್ಟ್ರ ಪಕ್ಷಿಗೆ ಚಪ್ಪಟೆ ಭೂಮಿಯಲ್ಲಿ ಓಡಲು ಅನುಕೂಲವಾಗುವಂತೆ 
ಎರಡು ಬೆರಳುಗಳಿವೆ. ಈ ಪಕ್ಷಿಯ ಮೇಲೆ ಮನುಷ್ಯರು ಸವಾರಿ ಮಾಡಬಹುದು, 
ಅದನ್ನು ತಿನಂತೆ ಚಿಕ್ಕ ಗಾಡಿಗೂ ಕಟ್ಟಿ ಎಳೆಯಿಸಬಹದು ಶತ್ರುಗಳನ್ನು ಬಹು 
ದೂರದಿಂದಲೇ ಗುರುತು ಹಚ್ಚುವಷ್ಟು ಅದರ ದೃಷ್ಟಿ ಚುರುಕು. ಶತ್ರುಗಳ ಕೈಗೆ ಸಿಕ್ಕಿದರೆ 
ಪೂರ್ಣ ಸತ್ತು ಹೋದಂತೆಯೂ ನಟಿಸಬಲ್ಲುದು. ಹರಿತವಾದ ಉಗುರುಗಳಿಂದ ನು 
ಸ್ಯರನ್ನು ಅದು ಕೊಲ್ಲುವುದುಂಟು , 


ಒಂದು ತಂಡದಲ್ಲಿ ಹೆಚ್ಚಾಗಿ ನಾಲ್ಕು ಹೆಣ್ಣು ಹಕ್ಕಿಗಳೂ ಒಂದು ಗಂಡು ಹಕ್ಕಿ 
ಇರುತ್ತವೆ. ಇವು ಎಷ್ಟು ವರ್ಷ ಬದುಕುತ್ತವೆಂಬುದು ನಿಚ್ಚಿತವಾಗಿ ಗೊತ್ತಿಲ್ಲ. ಮೃಗಾ 
ಲಯಗಳಲ್ಲಿ ೪೦ ವರ್ಷ ಬಮಕಿದ ದಾಖಲೆಯಿದೆ. ಈ ಪಕ್ಷಿ ವಿಶ್ರಾಂತಿ ತೆಗೆದು ಕೊಳ್ಳು 
ವಾಗ ತನ್ನ ನೀಳವಾದ ಕೊರಳನ್ನು ಭೂಮಿಯ ಮೇಲೆ ಚಾಚಿಕೊಳ್ಳುತ್ತದೆ. ಅದು 
ಭಯಗೊಂಡಾಗ ತಲೆಯನ್ನು ಮರಳಿನಲ್ಲಿ ಹುದುಗಿಸುತ್ತದೆ ಎಂದು ಹೇಳುತ್ತಾರೆ. 
ಈ ಮಾತು ನಿಜವಾದುದಲ್ಲ. 
ಸಿದ್ದಗಂಗಾ 


24 


ಉಷ್ಟ್ರಪಕ್ಷಿ ಮಾಂಸಾಹಾರಿ ಅಲ್ಲ. ಹುಲ್ಲು ಅದರ ಆಹಾರ. ಆದರೆ ಸಿಕ್ಕಿದರೆ 
ಕಬ್ಬಿಣದ ಮೊಳೆ, ಸರಪಣಿ , ಕಲ್ಲು ಇತ್ಯಾದಿಗಳನ್ನು ನುಂಗುತ್ತದೆ. ದೊಡ್ಡ ವಸ್ತುವನ್ನು 
ನುಂಗುವಾಗ ಆ ವಸ್ತುವಿಗೆ ತಕ್ಕಂತೆ ಅದರ ಗಂಟಲು ಹಿಗ್ಗಿ ಕೊಳ್ಳು ವುದು. 
ಆದ್ದರಿಂದ ಸಣ್ಣ ಆಮೆಗಳನ್ನು ಅದು ನುಂಗುವುದುಂಟು. 


1 . ಹೆಣ್ಣು ಕಕ್ಕಿ ಮರಳಿನಲ್ಲಿ ಹೊಂಡಗಳನ್ನು ತೋಡಿ ಅದರಲ್ಲಿ ತತ್ತಿ ಯಿಡುತ್ತದೆ. 
ಅವು ಗೂಡು ಕಟ್ಟಿಕೊಳ್ಳುವುದಿಲ್ಲ. ಎಲ್ಲಾ ಹಕ್ಕಿಗಳಿಗಿಂತ ದೊಡ್ಡ ಗಾತ್ರದ ಮೊಟ್ಟೆ 
ಅವುಗಳದು ಹನ್ನೆರಡು ಅಡಿ ಅಗಲವಾದ ವೃತ್ತಾಕಾರದ ಹೊಂಡದಲ್ಲಿ ಒಂದು ಸಲಕ್ಕೆ 
೧೫ ರಿಂದ ೨೦ ರಷ್ಟು ಇರಿಸುವ ಮೊಟ್ಟೆಗಳು ೮ ಅಂಗುಲ ಉದ್ದವಾಗಿಯೂ ೩ ಪೌಂಡ್ 
ಭಾರವು ಇರುತ್ತದೆ. ಒಂದು ಮೊಟ್ಟೆ ೨೦ ಕೋಳಿಮೊಟ್ಟೆಗಳಿಗೆ ಸಮಾನ. ಇದನ್ನು 
ಬೇಯಿಸಲು ೪೦ ನಿಮಿಷ ಬೇಕು. ಒಂದು ಮೊಟ್ಟೆ ೧೫ ಜನರಿಗೆ ಆಮೈ ಟ್ ಮಾಡಲು 
ಸಾಕು ಒಂದು ಗೂಡಿನಲ್ಲಿ ಏಕಕಾಲಕ್ಕೆ ಅನೇಕ ಹೆಣ್ಣು ಹಕ್ಕಿಗಳು ಮೊಟ್ಟೆಯಿಡುವು 
ದುಂಟು. ಮೊಟ್ಟೆಗಳಿಗೆ ಹಾಲು ಕೆನೆ ಬಣ್ಣ . ಆಗಸ್ಟ್ ನಿಂದ ಡಿಶಂಬರ್ ವರೆಗೆ ಮೊಟ್ಟೆ 
ಯಿಡುವ ಕಾಲ 


ಹಗಲಿನಲ್ಲಿ ಹೆಣ್ಣು ಹಕ್ಕಿ , ರಾತ್ರಿ ಗಂಡು ಹಕ್ಕಿ ರಾತ್ರಿ ಕಾವು ಕೊಟ್ಟು ಮರಿ ಮಾಡು 
ತನೆ ೬ ವಾರದಲ್ಲಿ ಮರಿಯಾಗುತ್ತದೆ. ಮರಿ ದೊಡ್ಡದಾಗಲು ೪ ವರ್ಷ ಬೇಕು. 
ಮೊಟ್ಟೆಯಾಡೆದ ಮರಿ ೧ ಅಡಿ ಎತ್ತರವೂ ೨ ಸೌಂಡು ಭಾರವೂ ಇರುವುದು. ಹಳದಿ 
ಬಣ್ಣ , ಕರಿಯ ಪಟ್ಟಿಗಳು ಅದಕ್ಕಿರುತ್ತವೆ. ಅನಂತರ ೫ ವರ್ಷ ಓದು ತಿಂಗಳಿಗೆ ಒಂದು 
೬೦ಗುಲದಂತೆ ಬೆಳೆಯುತ್ತಾ ಹೋಗುತ್ತದೆ. ಮರಿಗಳಿಗೆ ಕತ್ತೆ ಕಿರುಬ ಮತ್ತು ಸಿಂಹ 
ಗಳು ಶತ್ರುಗಳು. ತುಂಬ ಚುರುಕಾದ ಅವುಗಳನ್ನು ರಕ್ಷಿಸಲು ತಾಯಿ ಹಕ್ಕಿ ಸದಾಕಾಲ 
ಎಚ್ಚರದಿಂದಿರುತ್ತದೆ. ಅದು ಕಾಲೆತ್ತಿ ಒಂದು ಸಲ ಒಡೆಯಿತೆಂದರೆ ಬಡಿಗೆಯಿಂದ 
ಬಾರಿಸಿದ ಹಾಗಿರುತ್ತದೆ. ಮರಿಗಳು ಸಾಲಾಗಿ ಹೋಗುವುದನ್ನು ನೋಡಲು ತುಂಬ 
ಚಂದ. ಬಿಸಿಲಿನ ಕಾವು ಏರಿದಾಗಲೂ ಹೆದರಿಕೆಯಾದಾಗಲೂ ಮರಿಗಳು ತಾಯಿಯ 
ನೆರಳಿಗೆ ಓಡಿ ಬಂದು ಆಶ್ರಯ ಪಡೆಯುತ್ತವೆ. ಎರಡು ಗಂಡು ಉಷ್ಟಗಳು ಎದುರಾದರೆ 
ಅವುಗಳು ಹೋರಾಡಿ, ಯಾವುದಾದರೂ ಒಂದು ಗಂಡು ಸಾಯುವ ವರೆಗೂ ಬಿಡುವು 
ದಿಲ್ಲ . ಅದರಿಂದಾಗಿ ಈ ಹಕ್ಕಿಗಳಲ್ಲಿ ಗಂಡು ಸಂತಾನ ಕಮ್ಮಿ ಯಾಗಿದೆ, ಮೊಟ್ಟೆಗೆ ಕಾವು 
ಕೊಡುವಾಗ ಹೆಣ್ಣು ಹಕ್ಕಿಗಳು ಒಂದಾದ ಮೇಲೆ ಒಂದರಂತೆ ಪೈಪೋಟಿನಡೆಸಿ ಕುಳಿತು 
ಕೊಳ್ಳುತ್ತವೆ. 


ಉಷ್ಟ್ರ ಪಕ್ಷಿಯ ತಲೆ ಮತ್ತು ಕತುಗಳಲ್ಲಿ ಬಿರುಗೂದಲುಗಳಿವೆ. ಇವುಗಳ 
ಬಿಳಿ ಗರಿಗಳು ಬೆಲೆ ಬಾಳುತ್ತವೆ. ಬಹು ಹಿಂದಿನಿಂದಲೇ ಈಜಿಪ್ಟ್ , ಫ್ರಾನ್ಸ್ , 


ವತಾರ್ಚಿ , 1988 


25 


ಅಮೇರಿಕಗಳ ಮಹಿಳೆಯರು ಟೊಪ್ಪಿಗೆಗಳ ಅಲಂಕಾರಕ್ಕೆ ಅದನ್ನು ಉಪಯೋಗಿಸು 
ತಿದ್ದಾರೆ. ಈ ಗರಿಗಳನ್ನು ಕಿತ್ತು ತೆಗೆದರೆ ಅವುಗಳಿಗೆ ಏನೂ ಹಾನಿಯಿಲ್ಲ. 
ಮತ್ತೆ ಗರಿಗಳು ಹುಟ್ಟಿಕೊಳ್ಳುತ್ತವೆ. ಒಂಬತ್ತು ತಿಂಗಳಿಗೊಮ್ಮೆ ಗರಿ ತೆಗೆಯ 
ಬಹುದು , ಇವುಗಳ ಚರದಿಂದ ಕೈ ಚೀಲ ಪಾದರಕ್ಷೆಗಳು ತಯಾರಾಗುತ್ತವೆ. 
ಮಾಂಸವೂ ತಿನ್ನಲು ಉಪಯುಕ್ತ . ಅದರಿಂದಾಗಿ ಆರೇಬಿಯ , ಸೂಡನ್ , 
ನೈಋತ್ಯ ಏಷ್ಯದ ಹಲವು ಕಡೆ ಇದ್ದ ಅವುಗಳ ಸಂತತಿ ಪೂರ್ಣ ಮಾಯ 
ವಾಗಿದೆ, ಕೆನ್ಯಾದಲ್ಲಿ ಅದು ರಾಷ್ಟ್ರ ಪಕ್ಷಿ 


* ದಕ್ಷಿಣ ಆಫ್ರಿಕದ ಕೇಸ್ ಪ್ರಾವಿನ್ಸ್ , ಆಿರಿಯ , ಪೈ೦ ಚ್ ರೈವೀರಾ, 
ದಕ್ಷಿಣ ಅಮೆರಿಕ ಈಜಿಪ್ಟ್ ಗಳಲ್ಲಿ ಉಷ್ಟ್ರ ಪಕ್ಷಿಗಳನ್ನು ಸಾಕುವಂಥ ಕ್ಷೇತ್ರಗಳಿವೆ. 
ಇಲ್ಲಿಂದ ವಿದೇಶಗಳಿಗೆ ಗರಿಗಳನ್ನು ರಫ್ತು ಮಾಡುತ್ತಾರೆ. ಐದು ಟನ್ ತೂಕದ 
ಗರಿಗೆ ಎರಡು ಲಕ್ಷ ಡಾಲರು ಬೆಲೆಯಿದೆ. ಉಷ್ಟ ಪಕ್ಷಿಗಳನ್ನು ಪಳಗಿಸಬಹುದು. 
ಬಂಧನದಲ್ಲಿಯೂ ಅವು ಸಂತಾನ ಅಭಿವೃದ್ಧಿ ಮಾಡಿಕೊಳ್ಳುತ್ತವೆ. 


amanninnnnnnnnnnnnn 

ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
ಈ ಬೇಕರಿ | 

* ಕಾಂಡಿಮೆಂಟ್ಸ್ ಜಿ 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , . ಅಪ್ಪಟ ತುಪ್ಪದಿಂದ ತಯಾರಿ 
ಪಪ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ ನ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರಹೋಟೆಲ್ 

ಒಮ್ಮೆ ಸಂದರ್ಶಿಸಿರಿ, 
ಬಿ : ಹೆಚ್ . ರಸೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


Sty 


ಸಿದ್ದಗಂಗಾ 


26 


ಕಲ್ಯಾಣದಲ್ಲಿ ಅನುಭವ ಮಂಟಪ 


ಬಿ. ಹೆಚ್ , ದೇಸಾಯಿಸ್ವಾಮಿ ಹಳಿಯಾಳ ( ಉ . ಕ). 


ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ 
ತೈಲವನೆರೆದು ಆಚಾರವೆಂಬ ಬಗೆ ಬಸವಣ್ಣನೆಂಬ 
ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತಿದ್ದಿ ತಯ್ಯ 
ಶಿವನ ಪ್ರಕಾಶ ಆ ಬೆಳಗಿನೊಳೊಪ್ಪು ತಿರ್ದರಯ್ಯಾ ಅಸಂಖ್ಯಾತ 
ಭಕ್ತ ಮಹಾಗಣಂಗಳು ಇಂತಪ್ಪ ಶಿವ ಭಕ್ಕರಿರ್ದ ತಾಣ 
ಕ್ಷೇತ್ರವೆಂಬದು ಹುಸಿಯೇ ಗುಹೇಶ್ವರಾ! 

- ಪ್ರಭುದೇವರು 


ಇಂಥ ಕಲ್ಯಾಣ ಪಟ್ಟಣದಲ್ಲಿ ನಿರ್ಮಿತವಾದ ಶಿವಾನುಭವ ಮಂಟಪದಲ್ಲಿ ಚರ್ಚಿ 
ಸಲ್ಪಟ್ಟ ವಚನಗಳ ಸಹಾಯದಿಂದ ಶಿವಶರಣರು ಸಮಾಜ ಸುಧಾರಣೆಯನ್ನು ಹೇಗೆ 
ಮಾಡಿದರೆಂಬುದನ್ನು ತಿಳಿಯುವಾ., 
ಶರಣರು ಸಮಾಜದಲ್ಲಿ ರೂಢವಾಗಿ ನೆಲಸಿದ್ದ ನೂರೆಂಟು ದೇವರಗಳ ತಪ್ಪು ಕಲ್ಪನೆ 
ಯನ್ನು ಹೋಗಲಾಡಿಸಿ ಒಬ್ಬದೇವನ ಅಸ್ತಿತ್ವವನ್ನು ಸಾರಿ ಜನತೆಗೆ ಆತನ ಆರಾಧನೆ 
ಯುನ್ನು ಸುಲಭಗೊಳಿಸುವದು. 


ಸಮಾಜದಲ್ಲಿ ಬೇರೂರಿದ್ದ ನೊಂಟು ಕುಲಜಾತಿಗಳ ತಾಕಲಾಟವನ್ನು ತಗಿ ಸಿ ಅವರೆ 
ಲ್ಲರೂ ಒಂದೇ ಧರ್ಮಕ್ಕೊಳಪಡುವಂತೆ ಜಾತ್ಯಾತೀತವಾದ ಸಮಾಜವನ್ನು ಕಟ್ಟಿದರು . 

ಜನತೆಯಲ್ಲಿ ರೂಢವಾಗಿರುವ ಅಜ್ಞಾನ , ಮೂಡಭಾವನೆ, ಡಂಬಾಚಾರಗಳನ್ನು 
ಹೋಗಲಾಡಿಸಿ ಜನರ ಒಲವನ್ನು ಸದಾಚಾರ, ಸದ್ಯಕ್ಕಿ , ತ್ಯಾಗ, ವಿನಯದಿ ಗುಣಗಳ 
ಕಡೆಗೆ ತಿರುಗಿಸಿದರು. 


-ಸ್ತ್ರೀಯರಿಗೆ ಪುರುಷರಂತೆ ಪ್ರಪಂಚದಲ್ಲಿ ಮತ್ತು ಪಾರಮಾರ್ಥದಲ್ಲಿ ಸಮಾನ 
ಸ್ಥಾನ ಹಾಗೂ ಅರ್ಹತೆಯನ್ನು ಪಡೆಯಲು ಸಮಾನಾಧಿ ಕಾರವಿರುತ್ತದೆಂಬುದನ್ನು 
ಬಳಕೆಯಲ್ಲಿ ತಂದು ಜಗತ್ತಿಗೆ ತೋರಿಸಿ ಕೊಟ್ಟರು. 


ಅಸ್ಪೃಶ್ಯರಲ್ಲಿ ಸದಾಚಾರ ಸದ್ಭಕ್ತಿಗಳನ್ನು ಬೆಳೆಸಿ ಅವರ ಮಟ್ಟವನ್ನು ಎತ್ತರಿಸಿ 
ಅವರನ್ನು ಒಳ್ಳೆ ಶರಣಾಗುವಂತೆ ಮಾಡಿದರು. ಇಂಥ ಘನತರವಾದ ಪುಣ್ಯ 
ಕಾರ್ಯವನ್ನು ಯಾವ ಮಹಾತ್ಮನೂ ಯಾವ ಕಾಲಕ್ಕೂ ಮಾಡಿಲ್ಲ . 
ಮಾರ್ಚಿ, 1988 


ಯಜ್ಞ ಯಾಗಾದಿಗಳಲ್ಲಿ ಬಲಿದಾನ ಯುದ್ಧಗಳಲ್ಲಿ ಆಗುವ ಪಶುವಧೆ ಪ್ರಾಣ 
ಹಿಂಸೆಯನ್ನು ಹೋಗಲಾಡಿಸಿ ದಯವಿಲ್ಲದ ಧರ್ಮಯಾವುದಯಾ ? ದಯವೇ ಧರ್ಮದ 
ಮೂಲವಯ್ಯಾ -ದಯವೇ ಬೇಕು. ಸಕಲ ಪ್ರಾಣಿಗಳಲ್ಲಿ ದಯವಿಲ್ಲದವರನೊಲ್ಲನಯ್ಯಾ 
ಕೂಡಲ ಸಂಗಮದೇವಾ ಎಂದು ಸಾರಿ ಅಂಹಿಸೆಯ ಮೇಲೆ ಯನ್ನು ತೋರಿಸಿಕೊಟ್ಟರು. 


ಕಾಯಕ ದಾಸೋಹಗಳ ಮಹತ್ವವನ್ನು ಜನತೆಗೆ ತೋರಿಸಿಕೊಟ್ಟರು. ಅವರಲ್ಲಿ 
ಅರ್ಥಿಕ ಸಮಾನತೆಯನ್ನು ನೆಲೆಗೊಳಿಸಿದರು. ಸಮತೆಯ ಸಾನ್ಯವಾದವನ್ನು 
ಪ್ರಚಾರಗೊಳಿಸಿದರು. 

ದೈವ ಪಂಚಾಂಗಗಳನ್ನು ನಂಬಿ ಎದೆಗೆಡುವ ಜನರನ್ನು ಕುರಿತು ದೇವರಲ್ಲಿ 
ಶ್ರದ್ದೆಯಿಟ್ಟು ನಡೆಯುವವರಿಗೆ ಯಾವ ಕಂಟಕಗಳಭಯವೂ ಇಲ್ಲೆಂದು ಸಾರಿ ಅವರಲ್ಲಿ 
ಅವರಲ್ಲಿ ದೈರ್ಯವನ್ನುಂಟು ಮಾಡಿದರು . 

ಇನ್ನು ಅ ಧ್ಯಾ ತಿ ಕ ದೃಷ್ಟಿಯಿಂದ ಶರಣರು ಯಾವ ಕಾರ್ಯ ಗಳನ್ನು 
` ಸಾಧಿಸಿಹರೆಂಬುದನ್ನು ವಿಚಾರಿಸೋಣ. 

ಷಟ್ಸ್ಥಲಗಳನ್ನು ಒಂದು ಕ್ರಮಬದ್ದವಾದರೀತಿಯಲ್ಲಿ ಮಾರ್ಪಡಿಸಿದರು . 
ಸಾಧಕಾವಸ್ಥೆಯಲ್ಲಿ ಉಪಾಸನಾ ಮಾರ್ಗವು ಅತ್ಯಾವಶ್ಯಕವೆಂದು ಸಾರಿ ಅರುಹಿನ 
ಕುರುಹು ಹಿಡಿದು ಭಕ್ತಿಯನ್ನು ಆಚರಿಸುವಂತೆ ಮಾಡಿದರು . ಆದಾಗ್ಯೂ ಶಿವಾತವೇ 
ಅಂತಿಮ ಗುರಿಯೆಂದು ಸಾಧಿಸಿದರು. 


ಶಿವಾನುಭವ ಮಂಟಪದಲ್ಲಿ ಲೌಕಿಕ ಪಾರಮಾರ್ಥಿಕ ವಿಷಯಗಳನ್ನು ಹೊಂದಿ 
ಕೆಯಾಗುವಂತೆ ಚರ್ಚಿಸಿ ಆ ತತ್ವಗಳನ್ನು ಮೊದಲು ತಾವು ಆಚರಿಸಿ ತಮ್ಮ ಬಾಳನ್ನು 
ಹಸನ ಮಾಡಿಕೊಂಡು ತಮ್ಮ ಬಾಳು ಅನ್ಯರಿಗೆ ಕೈದೀಪವಾಗುವಂತೆ ಮಾಡಿದರು. 


ಗುರುಲಿಂಗ ಜಂಗಮರು ಒಬ್ಬ ಪರವಸ್ತುವಿನ ಸ್ವರೂಪವೆಂದು ಅರಿದು ಬಹಿ 
ರಂಗದ ಆಚರಣೆಯಲ್ಲಿ ವ್ಯಕ್ತಪಡಿಸಿದರು . 

ಜಗತ್ತು ಸಾಧಕನಿಗೆ ಸತ್ಯ ಮಿಥ್ಯವಲ್ಲ ಎಂದು ಶಕ್ತಿ ವಿಶಿಷ್ಟಾದೈತವನ್ನು 
ಪ್ರಚಾರದಲ್ಲಿ ತಂದರು. 


ಶರಣರು ಭಿನ್ನ ಭಿನ್ನ ಧರ್ಮಗಳನ್ನು ಮನ್ನಿಸದೆ ಮಾನವ ಧರ್ಮವೊಂದನ್ನೇ 
ದೃಡವಾಗಿ ನಂಬಿ ಅದರಲ್ಲಿ ಭಕ್ತಿ ( ಸದ್ದು ಣಿ) ಭವಿ ( ದುರ್ಗುಣಿ) ಎಂಬೆರಡೇ ವರ್ಗ 
ಗಳನ್ನಾಗಿ ವಿಂಗಡಿಸಿದರು . 


ಸಿದ್ದಗಂಗಾ 


28 


ಕನ್ನಡ ನುಡಿಯನ್ನು ಅಪ್ರಾಕೃತ ದೇವ ವಾಣಿಯನ್ನಾಗಿ ಮಾಡಿದರು. ಕನ್ನಡ 
ವಚನಗಳನ್ನು ಅಮರವಾಗುವಂತೆ ರಚಿಸಿ ಅವು ವೇದೋಪನಿಷತ್ತುಗಳನ್ನು ಮೀರವಂತೆ 
ಮಾಡಿದರು. 

ಬಸವಣ್ಣನು ತಾನೊಬ್ಬನೇ ಶರಣನಾಗಿ ತನ್ನಷ್ಟಕ್ಕೆ ತಾನೆ ಮೋಕ್ಷಪಡೆಯದೆ 
ಅನ್ನಂತೆ ಅಸಂಖ್ಯಾತ ಶರಣರನ್ನು ತನ್ನ ಜೀವಮಾನದಲ್ಲೇ ನಿರ್ಮಿಸಿ ಅವರಿಗೂ 
ಮೋಕ್ಷದ್ವಾರವನ್ನು ಮುಕ್ತ ಮಾಡಿದನು . ಅಂಥ ಪುಣ್ಯ ಪುರುಷನು ಜಗತ್ತಿನಲ್ಲಿ 
ಇವನೊಬ್ಬನಲ್ಲದೆ ಬೇರಿಲ್ಲ . ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಂದು 
ಲೋಕೋಕ್ತಿಯಿರುವಾಗ ಅಂಥ ಅನಂತ ಶರಣರನುಂಟು ಮಾಡಿದ ಶ್ರೇಯಸ್ಸು 
ಬಸವಣ್ಣ ನೊಬ್ಬನಿಗೆ ಸಲ್ಲುತ್ತಿದೆ. 


ಶರಣರು ಬೇರೆ ಬೇರೆ ಲೋಕಗಳ ಮಿಥ್ಯಾ ಕಲ್ಪನೆಯನ್ನು ಕಿತ್ತು ಹಾಕಿದರು. 
ದೇವಲೋಕ ಮರ್ತ್ಯಲೋಕವೆಂಬಿವು ಬೀರಿಲ್ಲ ಕಾಣಿರೋ ಸತ್ಯವ ನುಡಿವುದೇ ದೇವಲೋಕ 
ಮಿಥ್ಯವ ನುಡಿವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ 
ಇದಕ್ಕೆ ನೀನೇ ಪ್ರಮಾಣ ಕೂಡಲ ಸಂಗಮದೇವಾ ಎಂಬೀ ವಿಚಾರಾರ್ಹವಾದ 
ತತ್ವವನ್ನು ನೆಲೆಗೊಳಿಸಿದರು. ಕೈಲಾಸವೆಂಬುದು ಬೇರಿಲ್ಲ ಕಾಯಕವೇ ಕೈಲಾಸ 
ವೆಂದರು ಶರಣರಿರ್ದ ತಾಣವೇ ಅವಿಮುಕ್ತ ಕ್ಷೇತ್ರವೆಂದರು. ಈ ರೀತಿಯಾಗಿ 
ಶರಣರು ಬೇರೆ ಬೇರೆ ಲೋಕಗಳಿರುತ್ತವೆಂಬ ಭ್ರಾಮಕ ಕಲ್ಪನೆಗಳನ್ನೆಲ್ಲ ಕಿತ್ತು 
ಹಾಕಿದರು , 


- ಕೇವಲ ಸನ್ಯಾದಿಂದಲೇ ಮೋಕ್ಷಪ್ರಾಪ್ತಿಯೆಂಬ ಆಗಿನಕಾಲಕ್ಕೆ ಪ್ರಚಲಿತ. 
ನಾಗಿದ್ದ ವಿಚಾರವನ್ನು ಅಲ್ಲಗಳೆದು ಪ್ರಾಪಂಚಿಕರು ಕೂಡ ಭಕ್ತಿ ಯೋಗ, ಕರ್ಮ 
ಯೋಗಗಳಿಂದ ಮೋಕ್ಷವನ್ನು ಸುಲಭವಾಗಿ ಸಾಧಿಸುವ ಹಾದಿಯನ್ನು ತೋರಿಸಿ 
ಕೊಟ್ಟರು. ಅತಿ ಕೀಳುಕುಲದ ಅಸ್ಪಶ್ಯರಿಗೂ ಕೂಡ ಮೋಕ್ಷ ಸಾಧನೆಯ ಮಾರ್ಗ 
“ ನನ್ನು ತೋರಿಸಿಕೊಟ್ಟು ಶ್ರೇಯಸ್ಸು ಶರಣರಿಗೇನೇ ಸಲ್ಲುತ್ತದೆ. 


ಶರಣರು ಗೊಳ್ಳು ವೇದಾಂತಿಗಳಲ್ಲಿ ಮುಳ್ಳು ಸಿದ್ದಾಂತಿಗಳಲ್ಲ . ಸಾಕಾರದ 
ಕುರುಹಿಡದೇ ನಿರಾಕಾರ ಪರಬ್ರಹ್ಮದಲ್ಲಿ ಐಕತ್ಯೆಯನ್ನು ಪಡೆದು ಅರುಹು ಬರ | 
ಲೆಂದು ಕುರುಹು ಕೊಟ್ಟರೆ ಆ ಅರುಹನ್ನೇ ಮರೆದು ಕುರುಹನ್ನೇ ಪೂಜಿಸುವ 
ಮರಳರನ್ನು ನೋಡಾಗುಹೇಶ್ವರಾ ಎಂದು ಪ್ರಭುದೇವರು ಅಪ್ಪಣೆ ಕೊಡಿಸಿದ್ದಾರೆ. 
ಅಂದರೆ ಜ್ಞಾನವಿಲ್ಲದ ಯಾಂತ್ರಿಕ ಭಕ್ತಿಯನ್ನು ಜರಿದಿದ್ದಾರೆ. 


ಕೃಪೆ:- ಶರಣ ಧರ್ಮ 


ಮಾರ್ಚಿ, 1988 


29 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳು ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಉ ಪ ಯೋಗಿಸಿರಿ. 


' ಕಸ್ತೂರಿ', 
ನೀಲಂ ಬಾಂ ಸೋಪ್ 


ಬಾರ್ ಸೋಪ್ 


ಕ ಕಾ ಕ ಕ ರು ? 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


Awwwwwwwwwwwwwwwwwww 


wwww 


ವ್ಯಕ್ತಿ ಮತ್ತು ಸಾಹಿತ್ಯ 


ಎಸ್ . ಖಂಡೋಜಿರಾವ್ , ತುಮಕೂರು, 


ಮನುಷ್ಯನಿಂದ ಅಭಿವ್ಯಕ್ತವಾಗುವ ಭಾವನೆಗಳ ಸರಮಾಲೆಯೇ ಸಾಹಿತ್ಯ 
ಎನ್ನಬಹುದು. ಈ ಭಾವನೆಗಳು ಸ್ವಂತ ಅನುಭವದಿಂದಾಗಿ , ಚಿಂತನೆಗಳ ಮೂಲಕ, 
ಪರರ ಸ್ಥಿತಿಗಳ ಮೇಲೆ ಅವಲೋಕನ ನಡೆಸಿದಾಗ, ಸಮಾಜ - ರಾಷ್ಟ , ಪ್ರಪಂಚ 
ಮತ್ತು ಪ್ರಕೃತಿಯ ಬಗೆಗಿನ ಚಿಂತನೆಗಳು, ಮತ್ತು ಸುಪ್ತ ಮನಸ್ಸಿನ ಭಾವನೆ 
ಗಳು ಮಸಿಯ ರೂಪದಲ್ಲಿ ರೂಪು ತಾಳುತ್ತವೆ. ಅದು ಬಂಡಾಯವಾಗಿರಬಹುದು. 
ಕರುಣಾಸೂಚಕವಾಗಿರಬಹುದು, ವಿಕೃತವಾಗಿರಬಹುದು, ಹೀಗೆ ಯಾವುದೇ ಪ್ರಕಾರದ 
ಸಾಹಿತ್ಯವಾಗಿರಬಹುದು, ಮನುಷ್ಯ ಮತ್ತು ಸಾಹಿತ್ಯ ' ಎಂಬ ವಿಷಯವನ್ನು 
ತೆಗೆದುಕೊಂಡಾಗ ಸಾಹಿತ್ಯವು ಮನುಷ್ಯನ ಹೃದಯವನನ್ನು ಸ್ಪಂದಿಸುವುದು ನಾವು 
ಕಾಣುತ್ತೇವೆ. ಸಾಹಿತ್ಯವು ಮನುಷ್ಯನಿಗೆ ಮಾರ್ಗದರ್ಶಿಯಾಗಿ ಸೌಂದರಾನುಭವ 
ವನ್ನು ಕಲ್ಪಿಸುತ್ತದೆ ಆದರೆ ಮಾನವ ಅದರ ಸೃಷ್ಟಿ ಕರ್ತ ಮತ್ತು ಪೋಷಕ. 
ಅದನ್ನು ಪೋಷಿಸಿ ಹೆಮ್ಮರವಾಗಿಸುವ ಕಾರ್ಯ ಅವನ ಕೈಯ್ಯಲಿದೆ . 


9 


ಮೊದಲೇ ಹೇಳಿದಂತೆ ಸಾಹಿತ್ಯ ಯಾವುದೇ ವಿಭಾಗಕ್ಕೆ ಸೇರಿದ್ದಾಗಿರಬಹುದು. 
ಅಂದರೆ, ವಿಜ್ಞಾನ ಸಾಹಿತ್ಯವಾಗಬಹುದು, ಮನಶಾಸ್ತ್ರ ಸಾಹಿತ್ಯವಾಗಬಹುದು 
ಕಾಮಶಾಸ್ತ್ರ , ಸಾಹಿತ್ಯವಾಗಬಹುದು . ಕಾಮ ಶಾಸ್ತ್ರವನ್ನು ಸಾಹಿತ್ಯ ರೂಪದಲ್ಲಿ 
ತರುವುದರಲ್ಲಿ ತಪ್ಪೇನೂ ಇಲ್ಲ. ಸಾಹಿತ್ಯದ ಸೃಷ್ಟಿ ಕೆಲವು ಬಾರಿ ಕೆಲವರಿಂದ 
ಅವರವರವರ ಅಭಿರುಚಿಗೆ ತಕ್ಕಂತೆ ಆಗುತ್ತದೆ. ಕೆಲವೊಮ್ಮೆ ಸಮಾಜಕ್ಕೆ ಅಗತ್ಯ 
ವಿದೆ ಎಂಬ ದೃಷ್ಟಿಯಿಂದಲೂ ಆಗಬಹುದು. ಕೆಲವರ ಒತ್ತಡಗಳಿಂದಲೂ 
ಸಾಹಿತ್ಯ ಸೃಷ್ಟಿ ಆಗಬಹುದು ಹೇಗೆಂದರೆ , ಪ್ರಾಚೀನ ಕಾಲದಲ್ಲಿ ಭಾರತದ 
ರಾಜರುಗಳು ಆಸ್ಥಾನ ಬರಹಗಾರರು ಕಾಮಶಾಸ್ತ್ರವನ್ನು ಬಲ್ಲವರಾಗಿರಬೇಕು 
ಎಂಬ ನಿಬಂಧನೆಯನ್ನು ವಿಧಿಸಿದ್ದರು. ವೈಜ್ಞಾನಿಕವಾಗಿ ವಿಶ್ಲೇಷಿಸಿದಾಗ ಕಾಮ 
ಶಾಸ್ತ್ರದ ಬಗ್ಗೆ ತರ್ಕಿಸುವುದು, ಬರೆಯುವುದು ಅಪರಾಧವೇನಲ್ಲ . ಸುಮಾರು 
ಏಳನೇ ಶತಮಾನದಲ್ಲಿ ವಾಸವಾಗಿದ್ದನೆಂದು ಊಹಿಸಲಾಗಿರುವ ವಾತ್ಸಾಯನನು 
ಪ್ರಥಮ ಬಾರಿಗೆ ಕಾಮಶಸ್ತ್ರದ ಬಗ್ಗೆ ವಸ್ತುನಿಷ್ಠವಾಗಿ ಬರೆದು ಜಗತ್ 
ಸಿದ್ಧಿಯಾದನು ಅಂದರೆ ಯಾವರೀತಿಯ ಸಾಹಿತ್ಯ ವೇ ಆಗಲಿ, ಅದರ 
ಕ್ಷೇತ್ರ ಯವುದೇ ಆಗಿರಲಿ, ಸಂಪೂರ್ಣ ಅರಿವು ಮೂಡಿಸುವಂತ, ಸಲಹೆಗಳನ್ನು ಪ್ರತಿ 
ವಾದಿಸುವಂತ ಸೃಜನಶೀಲ ಸಾಹಿತ್ಯ ಮೂಡಬೇಕಾಗುತ್ತದೆ. ಆದುದರಿಂದ ಸಾಹಿತಿ 
ಆರಿಸಿಕೊಂಡಿರುವ ಕ್ಷೇತ್ರಕ್ಕಿಂತ ಅವನು ಹೊರಹೊಮ್ಮಿಸುವ ಸಾಹಿತ್ಯ ಹೆಚ್ಚಿನ ಜವಾ 
ಬ್ದಾರಿಯನ್ನು ಹೊಂದಿರುತ್ತದೆ. 
ಮಾರ್ಚಿ, 1988 

31 


ಕಲೆಗೂ ಸಾಹಿತ್ಯಕ್ಕೂ ನಿಕಟವಾದ ಸಂಬಂಧ ಹಲವಾರು ಕಡೆ ಕಲಾಕಾರನಿಗೆ 
ಸಾಹಿತ್ಯದ ಕೊರತೆ ಇದ್ದರೆ ಅವನ ಅಭಿವೃದ್ಧಿ ಕುಂಠಿತವಾಗಲು ಸಾಧ್ಯತೆಗಳಿವೆ. 
ಕಲಾಕಾರನು, ಒಂದು ಚಿತ್ರವನ್ನು ಚಿತ್ರಿಸ ಬೇಕಾದರೆ ಅವನ ಮನಸ್ಸಿನಲ್ಲಿ ಅದರ ಬಗ್ಗೆ 
ಸ್ಪಷ್ಟ ಕಲ್ಪನೆ ಮೂಡಬೇಕಷ್ಟೆ , ಆ ಕಲ್ಪನೆಯೇ ಬರಹ ರೂಪದಲ್ಲಿ ಹೊರ ಹೊಮ್ಮಿ 
ದ್ದರೆ ಸಾಹಿತ್ಯವಾಗುತ್ತಿತ್ತು . ಆದರೆ ಅವನಿಂದ ಚಿತ್ರಿಸಲ್ಪಟ್ಟ ಚಿತ್ರ ಬರಹ ರೂಪದಲ್ಲಿ 
ಬರಬೇಕಿದ್ದ ಸಾಹಿತ್ಯವನ್ನು ಹಿಡಿದಿಟ್ಟು ಕೊಂಡಿರುತ್ತದೆ ಕೆಲ ಕಲಾಕಾರರು ತಾವು 
ಓದಿದ ಸಾಹಿತ್ಯವನ್ನೆ ಚಿತ್ರದರೂಪದಲ್ಲಿ ಹೊರ ಹೊಮ್ಮಿಸಬಹುದು. ಇಲ್ಲಿ ಸಾಹಿತ್ಯವೇ 
ಕಲೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂದರೆ ಕಲೆಯ ಸಾಹಿತ್ಯ ಒಂದು ಭಾಗ 
ವೆಂದು ಸ್ಪಷ್ಟವಾಯಿತು. ವ್ಯಂಗ್ಯ ಚಿತ್ರ ಕಾರನಿಗಂತೂ ಸಾಹಿತ್ಯದ ಅಗತ್ಯತೆ ಹೆಚ್ಚು . 
ವ್ಯಂಗ್ಯ ಚಿತ್ರ ಒಂದು ವಾಕ್ಯ ಸಾಹಿತ್ಯದ ಮೂಲಕ ವಿಜೃಂಭಿಸಿ , ಮತ್ತಷ್ಟು ಮೆರುಗು 
ಪಡೆದು ಮನುಷ್ಯನನ್ನು ನಗೆಯ ಹೊನಲಲ್ಲಿ ಕೊಂಡೊಯ್ಯುತ್ತದೆ. ಹೀಗೆ ಸಾಹಿತ್ಯ 
ಮತ್ತು ಕಲೆಯ ನಡುವೆ ನಿಕಟ ಸಂಬಧವಿದ್ದು ಮನುಷ್ಯನ ಮೇಲೆ ಪ್ರಬಲಪರಿಣಾಮ 
ಬೀರುವುದು ಗಮನಾರ್ಹ. ಆದ೦ರಿಂದ, ಸಾಹಿತ್ಯ ಕ್ಷೇತ್ರ ಸಾಗರವಿದ್ದಂತೆ ಮನುಷ್ಯ 
ಅದನ್ನು ಈಜುವುದು ಕೆಲವೇ ಮೈಲಿಗಳು ಅದರಲ್ಲಿ ಹೆಚ್ಚು ಹೆಚ್ಚು . ಈಜಿದಷ್ಟೂ 
ಮನಸ್ಸಿನ ಕೋಶಗಳು ದೂರ, ದೂರ ಸರಿಯುವುದರಲ್ಲಿ ಸಂಶಯವಿಲ್ಲ. 

ಸಮಾಜವು ಗಾಡಿ ಚಕ್ರವಿದ್ದಂತೆ ಅದು ಪ್ರತಿದಿನಕ್ಕೂ , ಪ್ರತಿ ಕ್ಷಣಕ್ಕೂ ಬದಲಾ 
ವಣೆ ಯಾಗುತ್ತಿರುತ್ತದೆ. ಅದು ಬೇರೆ ಬೇರೆ ರೀತಿಯ ಬೇಡಿಕೆಗಳನ್ನಿಡಬಹುದು. 
ಸಮಾಜದ ಆಶೋತ್ತರಗಳು ಪ್ರಕೃತಿಗೆ ವಿರುದ್ಧ ವಾಗಿರಲೂ ಬಹುದು. ಇಂತಹ 
ಸಂದರ್ಭಗಳಲ್ಲಿಯೇ ಪ್ರಕೃತಿ ವಿಕೋಪಗಳಾಗಲು ಸಾಧ್ಯ . ಏಕೆಂದರೆ ಪ್ರಕೃತಿಯಲ್ಲಿ 
ಅನೇಕ ವಿಧದ ವಿಕಾಸ ಗಳಾದರೂ ಅವು ಗಮನಕ್ಕೆ ಬರುವುದಿಲ್ಲ ಈ ವಿಕಾಸ ' ಎಂಬ 
ಆಂಶವನ್ನು ಬಿಟ್ಟು ಯೋಚಿಸಿದರೆ ಪ್ರಕೃತಿ ಸದಾ ವೇಳೆಯಲ್ಲಿ ತನ್ನ ಮೂಲತನವನ್ನು 
ಕಾಪಾಡಿಕೊಂಡೇ ಬರುತ್ತದೆ. ಪ್ರತಿಯಾಬ್ಬರಿಗೂ ಆಶ್ರಯ ಕಲ್ಪಸಿರುವ ಅದು ಸಮಾಜ 
ಆಸೆಗಳಿಗೆ ತಕ್ಕಂತೆ ಕುಣಿಯಲು ಸಾದ್ಯವಿಲ್ಲ. ಹೀಗಾಗಿ ಸಮಾಜವು ಪ್ರಕೃತಿಯ 
ವಿರುದ್ಧ ದಿಕ್ಕಿನಲ್ಲಿ ನಡೆಯುವಾಗ , ನಿಜವಾದ ಚಿಂತನಶೀಲ, ಸೃಜನಶೀಲ, ಕಾರಿ 
ಪ್ರತ ಸಾಹಿತಿ ಕಷ್ಟಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಅವನ ಸಾಹಿತ್ಯವು ಸಮಾಜದ 
ಓರೆನೋಟವನ್ನು ತಿದ್ದುವಂತೆ ಮಾಡಬೇಕಾಗುತ್ತದೆ. ಪ್ರತಿಯೊಂದು ವೇಳೆಯ 
ಲ್ಲಿಯೂ , ಸಮಾಜದ ಆಗುಹೋಗುಗಳನ್ನು ಗಮನದಲ್ಲಿಟ್ಟು ಕೊಂಡು, ಪ್ರಕೃತಿಗೆ 
ಸ್ಪಂದಿಸುವ ಸಾಹಿತ್ಯ ಮೂಡಬೇಕಾಗುತ್ತದೆ. ಈ ರೀತಿಯಲ್ಲಿ ಸಮಾಜದ ಓರೆ 
ಕೋರೆಗಳನ್ನು ತಿದ್ದಲು ಸಾಹಿತ್ಯ ಮುಂದಾಗಬೇಕಾಗುತ್ತದೆ. ಅಂದರೆ, ಮನುಷ್ಯನ 
ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವ ಬೀರುವಂತ ಸಾಹಿತ್ಯ ಅದಾಗಿರಬೇಕಾಗುತ್ತದೆ 
ಹಣವನ್ನು ಗಮನದಲ್ಲಿಟ್ಟುಕೊಂಡು, ಸಮಾಜದ ಅಸೆಗಳ ರೀತಿಯಲ್ಲಿ ಸಾಹಿತ್ಯ 


ಸಿದ ಗಂಗಾ 


ಮೂಡಿದರೆ ಅದು ನಿಜವಾದ ಸಾಹಿತ್ಯವಾಗುವುದಿಲ್ಲ. ಹೊರನೋಟಕ್ಕೆ ಸಾಹಿತ್ಯ 
ದಂತೆ ತೋರಿದರೂ , ಒಳಹೊಕ್ಕಿದಾಗ “ ಹಣ ಮಾಧ್ಯಮ ' ಎಂದು ತಿಳಿದು ಬರುತ್ತದೆ. 


- ಸಾಹಿತ್ಯ ಸಮಾಜಕ್ಕಷ್ಟೇ ಸೀಮಿತಗೊಳ್ಳದೆ ರಾಷ್ಟ್ರ ಮತ್ತು ವಿಶ್ವವನ್ನೂ 
ಹತ್ತಿರದಿಂದ ನೋಡಬೇಕಾಗುತ್ತದೆ. ಮನುಷ್ಯನನ್ನು ಸಮಾಜದಲ್ಲಿ ಮಾತ್ರ ಸಜ್ಜನ. 
ನನ್ನಾಗಿ ಮಾಡಿದರೆ ಸಾಲದು, ಅವನಲ್ಲಿ ರಾಷ್ಟ್ರ ಪ್ರಜ್ಞೆಗಿಂತ ಹೆಚ್ಚಾಗಿ ವಿಶ್ವ . 
ಪ್ರಜ್ಞೆ ಮೂಡಿಸಬೇಕಾಗುತ್ತದೆ, ಸಾಹಿತ್ಯ ಪ್ರತಿಯೊಬ್ಬ ಮಾನವನನ್ನು ವಿಶ್ವ . 
ಮಾನವನನ್ನಾಗಿ ಬೆಳೆಸುವ ಜವಾಬ್ದಾರಿ ಹೊಂದಿರಬೇಕಾಗುತ್ತದೆ. 


ಸಾಹಿತ್ಯ ಯಾವ ಭಾಷೆಯದಾಗಿರಲಿ ಯಾವ ರಾಷ್ಟ್ರ ದ್ದಾಗಿರಲಿ, 
ಯಾವ ವಿಷಯ ಕುರಿತದ್ದಾಗಿರಲಿ, ಅದು ಮನುಕುಲಕ್ಕೆ , ಶಾಂತಿ, ವಿಷಯ ಚಿಂತನೆ , 
ಮೂಲವಸ್ತುವಿನ ಖಚಿತ ನಿಲುವನ್ನು ಹೊಂದಿದರೆ ಸರಿ. ಮೂಲವಸ್ತು ಎಂದರೆ 
ಯಾವುದಾದರೂ ಆಗಬಹುದು. ಸಾಹಿತ್ಯದಲ್ಲಿ ಲೇಖಕರು, ಕವಿಗಳು, ಮತ್ತಿತರು 
ಮೂಲವಸ್ತುವಿನ ಬಗ್ಗೆ ಉತ್ಸೆ ಕೈಗಳನ್ನು ಅಳವಡಿಸುವುದು ಸಹಜ . ಈ ಉತ್ಸೆ . 
ಗಳು ಮೂಲವಸ್ತುವಿನ ನೈಜ ವಿಷಯಕ್ಕೆ ಹತ್ತಿರವಾಗಿರಬೇಕು ಹಾಗೂ ಅದರ ಮೂಲ 
ವಿಷಯವರು ಸ್ಪಷ್ಟವಾಗಿ ತಿಳಿಸುವಂತಿರ ಬೇಕಾಗುತ್ತದೆ. ಸಾಹಿತ್ಯದಲ್ಲಿ ಉತ್ಪಕ್ಕೆ 
ಗಳ ಅವಶ್ಯಕತೆ ಇದೆ ನಿಜ. ಆ ಉತ್ತೇಕೆಗಳು ಪ್ರಸ್ತುತ ಕಾಲಕ್ಕೆ ಸಮಾಜಕ್ಕೆ 
ಮತ ಪ್ರಕೃತಿಗೆ ಸಂಬಂಧಿಸಿರ ಬೇಕಾಗುತ್ತದೆ. ಮೊದಲೇ ಹೇಳಿರುವಂತೆ ಸಾಹಿತ್ಯ 
ಕ್ಷೇತ್ರ ಸಾಗರ. ಈ ಸಾಹಿತ್ಯ ಸಾಗರಕ್ಕೆ ಕೊಳಚೆ ವಸ್ತುಗಳ ಮಿಲನ ನಡೆಯುತ್ತಿ 
ರುತ್ತದೆ. ಅದನ್ನು ತಡೆಯುವ ಶಕ್ತಿ ಪ್ರತಿಯಾಬ್ಬರಲ್ಲಿಯೂ ಮೂಡಬೇಕಾಗುತ್ತದೆ 
ಈ ಸಾಗರದಲ್ಲಿನ ನೀರು ಪವಿತ್ರವಾಗಿರ ಬೇಕು, ಆ ಪವಿತ್ರ ನೀರು ಮನುಷ್ಯನನ್ನು 
ಹುಡುಕಿಕೊಂಡು ಬರುವಂತಾಗಬಾರದು. ಮನುಷ್ಯನೇ ಅದರ ಅನ್ವೇಷಣೆ ಮಾಡಿ 
ಪವಿತ್ರ ನೀರನ್ನು ಕ್ರಮವಾಗಿ ಬಳಸ ಬೇಕಾಗುತ್ತದೆ. ಆಗ ಮಾತ್ರ ಮನುಷ್ಯ ಮತ್ತು 
ಸಾಹಿತ್ಯದ ನಡುವೆ ವ್ಯವಸ್ಥಿತ ಸಂಬಂಧ ಬೆಳೆಯಲು ಸಾಧ್ಯ . 


ಆಧುನಿಕಯುಗವು ವಿಜ್ಞಾನ ಅಸ್ತಿಭಾರದ ಮೇಲೆ ನಿಂತಿದೆ. ಆದರೆ ಸಾಹಿತ್ಯ 
ವಿಲ್ಲದೇ ಇದ್ದರೆ ವಿಜ್ಞಾನದ ಅಳಿವು ಆಗುವುದರಲ್ಲಿ ಸಂಶಯವೇ ಇಲ್ಲ . ಏಕೆಂದರೆ , 
ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ವೈಜ್ಞಾನಿಕ ಪ್ರಜ್ಞೆಯ ನ್ನು ಪೂರ್ವಜರು 
ಬರಹ ರೂಪದಲ್ಲಿ ಬರೆದು ಹೊದರು ಆದು ವಿಜ್ಞಾನ ಸಾಹಿತ್ಯ ಬೆಳೆದುದರ ಫಲವಾಗಿ 
ಮುಂದಿನ ತಲೆದೂರಿಗೆ ಅನುಕೂಲವಾಯಿತು. ಹೀಗೆ ವಿಷಯಗಳ ಮುಂದುವರಿಕೆಗೆ 
ಸಾಹಿತ್ಯ ಪ್ರಮುಖ ಪಾತ್ರವಹಿಸುತ್ತದೆ. 


ಮಾರ್ಚಿ, 1988 


33 


ಸಾಹಿತ್ಯವು ವೈಜ್ಞಾನಿಕ ವಿಷಯವಾಗಿ ಸೃಷ್ಟಿಯಾಗಿದ್ದರೆ, ವೈಜ್ಞಾನಿಕ ಸಂಪತ್ತು 
ಮನುಷ್ಯನಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಇಂದು ಅತಿ : ಪ್ರಬಲ ಪಾತ್ರ ವಹಿಸು 
ತಿರುವುದು ತತ್ವಶಾಸ್ತ್ರ ಪ್ರಕಾರದ ಸಾಹಿತ್ಯ ಎನ್ನಬಹುದು . ಆದರೆ ಅದು ಕತೆ 
ಗಳಾಗಿರಬಹುದು, ಕಾದಂಬರಿಗಳಾಗಿರಬಹುದು, ಕವನಗಳಾಗಿರಬಹುದು, ಮೇಲಾಗಿ 
ತತ್ವಶಾಸ್ತ್ರವೇ ಆಗಿರಬಹುದು. ಜನರ ಒಲವೂ ಈ ಕಡೆ ಇರುವುದು ಕಂಡುಬರುತ್ತಿದೆ, 
ಆದ್ದರಿಂದ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪಾತ್ರವಹಿಸಬೇಕಾಗುತ್ತದೆ. 
ಪೊಳ್ಳು ವಿಷಯಗಳಿಗೆ ಬೆಲೆ ಕೊಟ್ಟು ಮೂಢನಂಬಿಕೆಗಳಿಗೆ ಪೋಷಿಸುವಂತ ಸಾಹಿತ್ಯ 
ಸೃಷ್ಟಿಸಿದರೆ ಅದು ಮಹಾಪರಾಧವೇ ಸರಿ . 


O 


ಹೀಗೆ, ಸಾಹಿತ್ಯ ವು ವಿಚಾರ ಮಂಥ ನ ಅನುಭವಗಳ ಅಭಿವ್ಯಕ್ತಿ 
ಸಾಹಿತ್ಯವು ಭಾವನೆಗಳ ಸಂಗ್ರಹವಾಗದೆ, ವಿಕೃತ ರೂಪಗಳ ಕಾರಣವ : ಗದಂತೆ 
ನಡೆಯಬೇಕು. ಈ ಒಂದು ದಿಶೆ ಯಲ್ಲಿ ಶಾಂತಿ, ವಿಶ್ವ ಮಾನವ ಪ್ರಜ್ಞೆ 
ಮೂಡಿಸಲು ಸಾಧ್ಯವಾಗುತ್ತದೆ . ಆಗ ಮಾತ್ರ ಸಾಹಿತ್ಯ ಕ್ಷೇತ್ರ ಸೃಜನ 
ಶೀಲ, ವ್ಯಕ್ತಿತ್ವ ರೂಪಿಸುವಂಥ, ಶಾಂತಿ ಸಾಗರವಾಗಿ ಪರಿಣಮಿಸುತ್ತದೆ. 


ಸಾವಿ 


O 
BAR 
SOAP 
9 
ಪG 
ಬಾರ್ 
ಕೋಡ್ 
ಇಂಟೆ 


ದಶಂಬತೆಗೆ 


29 
ಬಾರ್ 


ಕೆಸ 
ಬಾರ್ 
ಸೋಪ್ 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ ಪ್ಲಾಹ್ಮಣ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


34 


ಸಿದ್ದಗಂಗಾ 


- ಋತುಧರ್ಮ 


ಭಗಿನಿ 


ಎನ್ . ಎಸ್ . ಅಶ್ವತ್ಥ ಲಕ್ಷಮ್ಮು , 


ಎ, ಗುಬ್ಬಿ 


ಮಧಮಾಸ ಬಂದಿತು. 

ಹಳೆಯುಡಿಗೆ ಕಳಚಿ 
ತಳಿರ ತೋರಣ ಕಟ್ಟಿತು ಪೊಸವುಡಿಗೆ ಧರಿಸಿತು 
ಚೆಲುವ ಹಬ್ಬವೆಂದಿತು ನವಚೇತನ ಚಿಮ್ಮಿತು 

ಕಣ್ಣಿಗೆ ಹಬ್ಬ ತಂದಿತು ||ಮಧು|| ಸಡಗರವ ತೋರಿತು !! ಮಧು!! 
ಭೂಮಿದೇವಿ ಉಟ್ಟಳು. ಋತುರಾಜನ ಕರೆದಿತು 
ಪಚ್ಚೆ ಪೀತಾಂಬರ 

ಪ್ರಕೃತಿ ಸ್ವಾಗತವೆಸಗಿತು 
ಬಣ್ಣ ಬಣ್ಣ ಬಟ್ಟಿನ 

ಮಂದ ಮಾರುತ ಬೀಸಿತು 
ಕಣ್ಣಿಗೇ ರಸಾಂಬರ ! ಮಧು|| ಪುಷ್ಪಗುಚ್ಛ ಸಿಟ್ಟಿತು!! ಮಧು|| 
ಗಾಯನರಾಜ ಬಂದನು ಚಿಲಿಪಿಲಿಯ ವೇದಘೋಷ 
ಮಾಮರದಿ ಕುಳಿತನು 

ಕಲ ಕಲ ಮಂಜುಲಘೋಷ. 
ಗೀತಮಳೆಯ ಕರೆದನು ಗಿಡಲತೆಯ ನಾಟ್ಯವೇಷ 
( ಕುಹೂ ಕುಹೂ ಎಂದನು | ಮಧು!! ನವೋದ್ವೇಷ ತಾಳಿತು 11 ಮಧು || 

ಯುಗಾದಿಯ ಮೌಲ್ಯತೆಯ 
ಸುಖದುಃಖದ ಸಮಾನತೆಯ 
ಜೀವ ಜೀವವೆತ್ತಿ ತೋರಿ 
ಋತು ಧರ್ಮವ ಸಾರಿತು || ಮಧು !! 


ಮೆ || ಓರಿಯಂಟಲ್ ಲೆದರ್‌ 
ಬಿ. ಟಿ. ಎಸ್. ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು : ಬಿ . ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮ ಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು, 

- ಒಮ್ಮೆ ಭೇಟಿ ಕೊಡಿ! 


WWWv 


- ಮಾರ್ಚಿ- ಏಪ್ರಿಲ್ , 1988 


35 


ವಿಶೇಷ ಲೇಖನ: ಶ್ರವಣ ಸಮಸ್ಯೆಯೇ ಹೆದರಬೇಡಿ 


- ಶ್ರೀ ಕೃಷ್ಣಾನಂದ ಹೆಗ್ಡೆ ವಾರ್ತಾಶಾಖೆ, ಭಾರತ ಸರ್ಕಾರ , ಬೆಂಗಳೂರು, 


ಶ್ರವಣ ಶಕ್ತಿ ಕಳೆದುಕೊಂಡ ಅಂಗವಿಕಲರ ಜೀವನ ಸಮಾಜದಲ್ಲಿ ಬಹು ಕಷ್ಟ 
ಅವರನ್ನು ಅಪಹಾಸ್ಯ ಮಾಡುವುದೇ ಜಾಸ್ತಿ . ಸಮಾಜದಲ್ಲಿ ಅವರನ್ನು ಮನಂರಜನೆಯ 
ವಸ್ತುವನ್ನಾಗಿ ಕಾಣಲಾಗುತ್ತದೆ. ಅದರೆ ಕಿವಿ ಕೇಳಿಸದ ಅಂಗವಿಕಲರು ಇತರ ವಿಷಯ 
ಗಳಲ್ಲಿ ಜನ ಸಾಮಾನ್ಯರಷ್ಟ ಬುದ್ದಿವಂತರಾಗಿರುತ್ತಾರೆ. ಆದರೆ , ಮುಖ್ಯವಾಗಿ 
ಅವರಿಗೆ ಸಮಾಜದಲ್ಲಿ ಸಹಾಯ ಮಾಡುವವರು, ಉತ್ತೇಜಿಸುವವರು ಬೇಕಾಗಿದ್ದಾರೆ. 


ಮುಂಬೈಯಲ್ಲಿ 1983 ರಲ್ಲಿ ಅಲಿ ಯಾವರ್ ಜಂಗ್‌ರಾಷ್ಟ್ರೀಯ ಸಂಸ್ಥೆಯೊಂದು 
ಶ್ರವಣ ಶಕ್ತಿ ಕಳೆದುಕೊಂಡ ಅಂಗವಿಕಲರ ಅಭಿವೃದ್ಧಿಯ ಉದ್ದೇಶದಿಂದ ಸ್ಥಾಪಿಸ 
ಲ್ಪಟ್ಟಿತ್ತು . ಚಿಕಿತ್ಸಾಲಯವಾಗಿ ಆರಂಭಗೊಂಡ ಸಂಸ್ಥೆ ಈಗ ಕಿವುಡರಿಗೆ ಕಲಿಸುವ 
ಶಿಕ್ಷಕರ ತರಬೇತಿ ಕೇಂದ್ರವಾಗಿದೆ. ಸುಮಾರು 1. 93 - ಹೆಕ್ಟೇರ್ ಭೂಮಿಯಲ್ಲಿ 
ಹರಡಿಕೊಂಡಿರುವ ಈ ತರಬೇತಿ ಕೇಂದ್ರಕ್ಕೆ 411 ಲಕ್ಷ ಬಾಪಾಯಿ ವೆಚ್ಚ ತಗುಲಿದೆ. 


ಕಲ್ಕತ್ತಾ , ದೆಹಲಿ, ಹೈದರಾಬಾದ್ ಮತ್ತು ಭುವನೇಶ್ವರ್ ನಗರಗಳಲ್ಲಿ ತನ್ನ ವಲಯ 
ಕಚೇರಿಗಳನ್ನು ಈ ಸಂಸ್ಥೆ ಹೊಂದಿದೆ. ಸುಮಾರು 5, 000 ಮಂದಿ ಕಿವುಡರ ಈ 
ಸಂಸ್ಥೆಯಿಂದ ಪ್ರಯೋಜನ ಪಡೆದಿರುವರು. ಸಂಸ್ಥೆಯ ಅವಿರತ ಪ್ರಯತ್ನದಿಂದಾಗಿ 
ಭಿವಂಡಿಯಲ್ಲಿ ಕಿವುಡರಿಗಾಗಿ ಶಾಲೆಯ ಮತ್ತು ಚೆನ್ನಾದಲ್ಲಿ ಸೀಲ್ ಟೆಸ್ಟಿಂಗ್ ಕೇಂದ್ರ 
ಕಾರ್ಯಾರಂಭಿಸಿವೆ 

ಕಿವುಡರ ಸರ್ವತೋಮುಖ ಅಭಿವೃದ್ದಿಗಾಗಿ ಈ ಸಂಸ್ಥೆ ಶ್ರಮ ವಹಿಸುತ್ತಿದೆ. 
ವಿದ್ಯಾಭ್ಯಾಸ, ಮನಶಾಸ್ತ್ರ , ಸಮಾಜಸೇವೆ, ವಿದ್ಯುನ್ಮಾನ ಹೀಗೆ ಎಲ್ಲಾ ರಂಗದಲ್ಲಿನ 
ಖ್ಯಾತ ಪ್ರೊಫೆಸರ್‌ಗಳು ಕಿವುಡರ ಭವಿಷ್ಯತ್ತನ್ನು ರೂಪಿಸಲು ಸಹಕಾರಿಯಾಗಿರು 
ತ್ತಾರೆ. ಹಲವಾರು ಅಲ್ಪಾವಧಿಯ ಕೋರ್ಸ್‌ಗಳನ್ನು ಕೂಡಾ ನಿಯಮಿತ ಕಾಲಾ 
ವಧಿಯಲ್ಲಿ ನಡೆಸಲಾಗುತ್ತಿದೆ. ವೃತ್ತಿಪರ ಕೋರ್ಸ್‌ಗಳನ್ನು ಕೂಡಾ ಆರಂಭಿಸಲಾಗಿದೆ. 
ಕಿವುಡುತನವನ್ನು ಆರಂಭದಲ್ಲೇ ಗುರುತಿಸುವ ಬಗ್ಗೆ ಯುನಿಸೆಫ್‌ನೊಂದಿಗೆ ಸಂಶೋಧನೆ 
ಯನ್ನು ಮಾಡುತ್ತಿದೆ. 


ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಸಚಿವಾಲಯ ಕಿವುಡರ ಸಂಹಾಯಕ್ಕೆ 
ಮುಂದೆ ಬಂತು . ತಿಂಗಳಿಗೆ 1200ರೂ . ಗಿಂತ ಕಡಿಮೆ ಆದಾಯವಿರುವ ಕಿವುಡರಿಗೆ 


36 


ಸಿದ್ಧಗಂಗಾ 


ಉಚಿತವಾಗಿ (ಶ್ರವಣ ಉಪಕರಣ'. ಹಾಗು 2500 ರೂಪಾಯಿ ಆದಾಯವಿರುವ 
ಕಿವುಡರಿಗೆ ಶೇಕಡಾ 50 ಕಡಿತದಲ್ಲಿ ಶ್ರವಣ ಉಪಕರಣಗಳನ್ನು ಸಮಾಜ ಕಲ್ಯಾಣ 
ಇಲಾಖೆ ಹಂಚುತ್ತಿವೆ. 
- ಕಿವುಡರಿಗಾಗಿ ಭಾರತೀಯ ಭಾಷೆಯನ್ನು ಸಂಜ್ಞೆಗಳನ್ನು ಈ ಸಂಸ್ಥೆಯಲ್ಲಿ ಅಭಿವೃ 
ದ್ದಿಪಡಿಸಲಾಗುತ್ತಿದೆ. ವೃತ್ತಿಪರ ಕೋರ್ಸ್, ರಾಷ್ಟ್ರೀಯ ವಾರ್ತಾ ಶಿಬಿರ ಹಾಗಾ 
ಇನ್ನಿತರ ಹಲಾವಾರು ತರಬೇತಿ ವರ್ಗಗಳನ್ನು ಅಲಿಯವರ್ ಜಂಗ್ ರಾಷ್ಟ್ರೀಯ 
ಕಿವುಡರ ಸಂಸ್ಥೆಯಲ್ಲಿ ನಡೆಸಲಾಗುತ್ತಿದೆ. 
- ಭಾರತದಲ್ಲಿ ಸುಮಾರು 3 .02 ದಶಲಕ್ಷ ಕಿವುಡರು ವಾಸಿಸುತ್ತಿರುವರು . ಅಥವಾ 
ಪ್ರತಿ 2000 ಮಂದಿಯಲ್ಲಿ ಒಬ್ಬರಿಗೆ ಕಿವುಡುತನದ ತೊಂದರೆ ಇದೆಯೆಂದು ಅಂದಾ 
ಜಿಸಲಾಗಿದೆ . ಕೆಲವರು ಹುಟ್ಟು, ಕಿವುಡರಾಗಿರುತ್ತಾರೆ. - ಸಂಪೂರ್ಣವಾಗಿ ಶ್ರವಣ 
ಶಕ್ತಿಯನ್ನು ಕಳೆದುಕೊಂಡವರಿರುತ್ತಾರೆ ಇನ್ನು ಕೆಲವರಿಗೆ ಸ್ವಲ್ಪ ಕಿವುಡುತನದ 
ತಾಂದರೆಯಾಗಿರುತ್ತದೆ ವಿನಹ ಅವರು ಪೂರ್ಣ ಶ್ರವಣ ಶಕ್ತಿಯನ್ನು ಕಳೆದುಕೊಂಡಿರು 
ವುದಿಲ್ಲ. ಇಂಥಹ ಕಿವುಡರಿಗೆ ಸಹಾಯ ಮಾಡಬೇಕಾದ ಅವಶ್ಯಕತೆ ಇದೆ. ಈ 
ಅಂಗವಿಕಲರಿಗೆ ಸಮಾಜದಿಂದ ಸ್ವಲ್ಪ ಸಹಾಯ ದೊರಕಿದಲ್ಲಿ ಅವರು ನಮ್ಮ 
ಸಮಾಜಕ್ಕೆ ಆಸ್ತಿಯಾಗುತ್ತಾರೆ, 


- 


6 


ಆಂಗವಿಕಲರಿಗೆ ಸಹಾನುಭೂತಿ ಮಾತ್ರವಲ್ಲ ಮುಖ್ಯವಾಗಿ ಸಹಕಾರ ಬೇಕಾ 
ಗಿದೆ. ಆಗ ಮಾತ್ರ ಅವರೂ ಜನಸಾಮಾನ್ಯರಂತೆ ಬಾಳಬಲ್ಲರು. ಕಿವುಡರ ರೋಧನ 
ನಮ್ಮ ಸಮಾಜ ಕೇಳಿಸುತ್ತಲೇ ಇರಲಿಲ್ಲ ಆಲಿ ಯಾವರ್ ಜಂಗ್ ರಾಷ್ಟ್ರೀಯ ಕಿವುಡರ 
ಸಂಸ್ಥೆ ಈ ನಿಟ್ಟಿನಲ್ಲಿ ಕಿವುಡರ ಆಶಾಕಿರಣವಾಗಿದೆ. ಅದರಿಂದಲೇ ಕಿವುಡುತನ 
ನಿಧಾನವಾಗಿ ದೂರವಾಗುತ್ತಿದೆ. 


ಮಹರ್ಷಿ ಅರವಿಂದರ ದೇಶ ದೇವಿ 


- ಟಿ . ಎನ್ . ಮಹಾದೇವಯ್ಯ , B . Sc , 


ದೇಶ ರಾಷ್ಟ್ರಭಕ್ತನ ದೇವಮಂದಿರ. ಅವನ ನಿಚ್ಚಪೂಜೆ, ಪ್ರೇಮದ ಕಾಣಿಕೆ ಆ ದೇಶ 
- ಭಕ್ತ ದೇವಿಯ ಚರಣ ಸರಸಿಜದಲ್ಲಿ ! ರಾಷ್ಟ್ರೀಯತೆಯ ಆದರ್ಶ ಮನೋಧರ್ಮವೇ 
ಆ ಸಾಧನೆಯ ಶಮದಮಾದಿ ಷಂಟ್ಟಂಪತಿ ! ದೇಶಪ್ರೇಮವೇ ಅಲ್ಲಿನ ನಾಂದೀ 
ಮಂತ್ರ ! ಜಾತಿ ಮತ ಪಂಥಗಳಾಚೆ, ಧರ್ಮಾಧರ್ಮಗಳ ತಿಕ್ಕಾಟದಾಚೆ, ಮಾನ 


ಮಾರ್ಚಿ - ಏಪ್ರಿಲ್, 1988 


37 


ಸಿಕ ವೈಷಮ್ಮ ದೌರ್ಬಲ್ಯಗಳಾಚೆ , ಬಹುದೂರದಾಚೆ ಆ ದಿವ್ಯಮಂದಿರವಿದೆ. ಯಾವ 
ವಿಧವಾದ ಸಂಕುಚಿತ ಮನೋಭಾವಕ್ಕೂ ಅಲ್ಲಿ ಅವಕಾಶವಿಲ್ಲ ! ಆ ದೂರದ ದಿವ್ಯ 
ದೇಗುಲದಲ್ಲಿ ಸದಾಕೇಳಿ ಬರುವುದು ಒಂದೇ ಶಂಖಾನಿನಾದ! ಒಂದೇ ಝೇಂಕಾರ ! 


ದೇಶವೇ ರಾಷ್ಟ್ರೀಯತ್ವದ ಪ್ರತಿಷ್ಟಾ ಭೂಮಿ. ಜಾತಿಅಲ್ಲ, ಧರ್ಮಅಲ್ಲ; 
ಇನ್ನೇನೂಅಲ್ಲ. ದೇಶವೊಂದೇ ! ಅರವಿಂದರು. 


ರಾಷ್ಟ್ರದ ಆರ್ಥಿಕ , ಸಾಮಾಜಿಕ ಸಮಸ್ಯೆಗಳು ಅನಂತವಿರಲಿ. ಕೈಗಾರಿಕೆ 
ಉದ್ಯೋಗಗಳ ರಾಷ್ಟ್ರೀಕರಣದ ಸಮಸ್ಯೆಗಳೂ ಅತ್ತಿರಲಿ . ಪರಸ್ಪರ ವೈಯಕ್ತಿಕ 
ವಿರೋಧಗಳೂ , ಕಾರ್ಯಕ್ರಮದಲ್ಲಿನ ಆಭಾಸ ಅನುಮಾನಗಳ ನಿತ್ಯ ಹೋರಾಟ... 
ತರಲಿ! ಗಯಟೆ ಹೇಳುವಂತೆ ಶಿಖರಗಳು ನಮ್ಮನ್ನು ಆಕರ್ಷಿಸುತ್ತವೆಯೇ ಹೊರತು 
ಅದಕ್ಕೇರಿ ಹೋಗಲು ಮಾಡಿದ ಮೆಟ್ಟಿಲುಗಳಲ್ಲ! ” ಈ ಮಾರ್ಗಗಳು ಒಂದು ಉನ್ನತ 
ಧೈಯದ ರಾಜಮಾರ್ಗದಲ್ಲಿ ನೆಟ್ಟ ನೆರಳಿನ ವೃಕ್ಷಗಳು, ಭವ್ಯವಾದ ಮುಕ್ತಾಯಕ್ಕೆ 
ಪೂರಕಗಳು . ರಾಷ್ಟ್ರ ದ ಬೃಹದ್ದರ್ಶನದ ಎದುರಿನಲ್ಲಿ ಇವು ಪ್ರಗಾಡ ಪ್ರತೀಕಗಳಲ್ಲ! 
ರಾಷ್ಟ್ರವೆಂದರೆ ಸಹಸ್ರಾರು ಚಿತ್ರರಂಜಿತ ಭಿವಾತಾಯನ, ಸ್ಥಂಭ ಮೂಲೆಗಳಂತಹ 
ಗೌಣ ಸರಿಕಣಗಳಿಂದ ವಿಭಿನ್ನವಾದರೂ , ಅಭಿನ್ನವಾಗಿ ತುಂಡುಗಳ ಸಂಘಟನೆಯಿಂದ 
ಸಂಪೂರ್ಣತೆ ಪಡೆದು ಸುಸಜ್ಜಿತವಾಗಿ, ಸುಶೋಭಿತವಾಗಿ ನಿಂತ ಮಹಾಮಾತೆಯ 
ದೇಗುಲ ! 

.: ಅವೆಷ್ಟೋ ಪರಸ್ಪರ ವಿರೋಧಗಳಿಂದ ಜಾತಿಗಳು ಒಂದು ದೇಶದಲ್ಲಿ 
ನಿವಾಸಿಸುತ್ತವೆ. ಅವುಗಳಲ್ಲಿ . ಎಂದೆಂದೂ ಸದ್ಭಾವ, ಏಕತೆ, ಮೈತ್ರಿ ಇದ್ದಿಲ್ಲ. ಆದರೆ 
ಅಂಜಿಕೆಯ ವಿಷಯ ಯಾವುದು ? ಯಾವಾಗ ಒಂದು ದೇಶವಿದೆ; ಒಬ್ಬ ತಾಯಿ 
ಇದ್ದಾಳೆ; ಆವಾಗ ಒಂದು ದಿನ ಏಕತೆಯು ಬರತಕ್ಕದ್ದೆ , ಅನೇಕ ಜಾತಿಗಳ 
ಮಿಲನದಿಂದ ಒಂದು ಬಲಶಾಲಿಯೂ ಅಜೇಯವೂ ಆದ ಜನಾಂಗವು ಉತ್ಪನ್ನ. 
* ನಾಗತಕ್ಕದ್ದೆ ! ಧರ್ಮಮತಗಳು ಒಂದಾಗಿಲ್ಲ; ಸಂಪ್ರದಾಯ ಸಂಪ್ರದಾಯಗಳಲ್ಲಿ 
ಚಿರ ವಿರೋಧವಿದೆ, ಮೇಳವಿಲ್ಲ ಮೇಳವಿಸುವ ಆಶೆಯು ಇಲ್ಲ. ಆದರೂ 
ಅಂಜಿಕೆಯ ಯಾವ ವಿಷಯವೂ ಇವು ಅಲ್ಲ. ಒಂದು ದಿನ ಸ್ವದೇಶ ಮೂರ್ತಿಧಾರಣೆ 
ಯಾದ ಪ್ರಬಲವಾದ ಆಕರ್ಷಣದಿಂದ ಛಲ, ಬಲ, ಸಾಮ , ದಂಡ ಹಾಗೂ ದಾನ 
ಗಳಿಂದ ಮೇಳವುಂಟಾಗಿಯೇ ಬಿಡುವುದು. ” 

ಅರವಿಂದರು . 
ಇದು ಮಹರ್ಷಿಗಳ ಭವಿಷ್ಯವಾಣಿ, ಪರಸ್ಪರ ಒಗ್ಗದ, ಒಪ್ಪದ ಸಂಪ್ರದಾಯ 
ಗಳಿಗಾಗಿ , ಅಂಜಬೇಕಾಗಿಲ್ಲ. ನಿತ್ಯ ನಡೆವ ಮತೀಯ ಹೋರಾಟಗಳ ಕೆಲಕಾಲ 
ಮಾತ್ರ . ಅವುಗಳ ಗೊಂದಲದಲ್ಲಿ ಸಿಲ್ಲಿ ರಾಷ್ಟ್ರ ನಿರ್ಮಾಣದ ಕಾರ್ ಕುಸಿದು 
ಬಿದ್ದಿತೆಂದು ಬೆಚ್ಚ ಬೇಕಾಗಿಲ್ಲ. 
38 

ಸಿದ್ದಗಂಗಾ 


ವಿಶೇಷ ಲೇಖನ:- ಚಲನ ಚಿತ್ರ ಸೆನ್ಸಾರ್‌ ಮತ್ತು ಸಮಾಜ 


mmmmmmmmmmmmmmmmmmmmmm 

ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. 


ಚಲನಚಿತ್ರ ಸೆನ್ಸಾರ್‌ ಭಾರತಕ್ಕೆ ಮಾತ್ರ ಸೀಮಿತವಲ್ಲ. ಅದು ವಿಶ್ವ ವ್ಯಾಪ್ತಿ , ಪ್ರಪಂಚದ ಹೆಚ್ಚಿನ 
- ದೇಶಗಳು ಸೆನ್ಸಾರ್‌ ಕ್ರಮವನ್ನು ಅನುಸರಿಸುತ್ತವೆ. ಎಲ್ಲಾ ದೇಶದ ಸೆನ್ಸಾರ್ ಕ್ರಮ ಬೇರೆ ಬೇರೆ 
- ಆಗಿರುತ್ತವೆ. ಕೇವಲ ಚುಂಬನ, ಅತ್ಯಾಚಾರ , ಅರೆನಗ್ನ ದೃಶ್ಯಗಳನ್ನು ಕತ್ತರಿಸುವುದು ಮಾತ್ರ ಸೆನ್ಸಾ 
‌ನ ಕೆಲಸವೇ ? ಹಾಗೆ ಮಾಡಿದಲ್ಲಿ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿ ಪಡಿಸಿದಂತೆ ಆಗುವುದಿ 
ಲ್ಲವೇ ? ಈ ಹಿನ್ನೆಲೆಯಲ್ಲಿ ಭಾರತೀಯ ಚಲನಚಿತ್ರ ಸೆನ್ಸಾರ್‌ನ ಕಾರ್ಯವೈಕರಿಯನ್ನು ಈ ಲೇಖನ 
ದಲ್ಲಿ ವಿಶ್ಲೇಷಿಸಲಾಗಿದೆ. 

ಚಲನಚಿತ್ರಗಳ ಸೆನ್ಸಾರ್‌ ಜನರ ಅಭಿವ್ಯಕ್ತಪಡಿಸುವ ಹಕ್ಕಿನ ಮೇಲೆ ಆಕ್ರಮಣ 
ಎಂಬುದು ಕೆಲವರ ವಾದ. ಸಮಾಜದ ದೃಷ್ಟಿಯಿಂದ ಸೆನ್ಸಾರಶಿಪ್ ಅಗತ್ಯ ಎಂಬುದು 
ಇನ್ನು ಕೆಲವರ ಅಂಬೋಣ. ಈ ಬಗ್ಗೆ ವಾದ ವಿವಾದಗಳು ಬಹಳ ಸಮಯದಿಂದ 
ನಡೆಯುತ್ತಲೇ ಬಂದಿದೆ. 

ಈಗಿನ ಸಮಾಜದಲ್ಲಿ ಸಿನಿಮಾ ಮಾಧ್ಯಮ ಅತ್ಯಂತ ಪ್ರಬಲ . ಅದರಲ್ಲೂ ವಿಶಾಲ 
ಭೌಗೋಲಿಕ ಪ್ರದೇಶವನ್ನು ಹೊಂದಿರುವ ಭಾರತದಂತಹ ರಾಷ್ಟ್ರ ದ ಬಡ ಜನತೆಗೆ 
ಸಿನಿಮಾನೇ ಪ್ರಮುಖ ಮನರಂಜನಾ ಮಾಧ್ಯಮ . ಸಿನಿಮಾವೇ ಪ್ರಮುಖ ವಾರ್ತಾ 
ಹಾಗೂ ಶಿಕ್ಷಣ ಮಾಧ್ಯಮ . ಒಟ್ಟಾರೆ ಹೇಳುವುದಾದರೆ ಸಮಾಜವನ್ನು ರೂಪಿಸು 
ವಲ್ಲಿ ಅಥವಾ ಒಂದು ಸಮಾಜದ ಒಳಿತು -ಕೆಡುಕುಗಳಲ್ಲಿ ಸಿನಿಮಾ ಮಾಧ್ಯಮದ 
ಪ್ರಭಾವವನ್ನು ಕಾಣಬಹುದಾಗಿದೆ . 

ಸಮಾಜವನ್ನು ರೂಪಿಸಲು ಸಹಕಾರಿಯಾಗುವ ಈ ಪ್ರಬಲ ಅಸ್ತ್ರ ವನ್ನು 
ದುರುಪಯೋಗ ಪಡಿಸಬಹುದೆಂಬ ಸಂದೇಹದಿಂದಾಗಿ ಸೆನ್ಸಾರ್‌ಶಿಪ್ ಕ್ರಮ ಆರಂಭ 
ವಾಯಿತು. ಆದರೆ ಎಲ್ಲಾ ದೇಶಗಳು ಒಂದೇ ತರಹದ ಸೆನ್ಸಾರ್‌ಶಿಪ್ ಕ್ರಮವನ್ನು 
ಅನುಸರಿಸುತ್ತಿಲ್ಲ. ಪ್ರತಿ ದೇಶವು ತನ್ನದೇ ಆದ ರಾಜಕೀಯ , ಸಾಮಾಜಿಕ, ಬೌದ್ಧಿಕ 
ಮಾಲಿಕ ವಿಷಯಗಳನ್ನು ಗಣನೆಗೆ ತೆಗೆದುಕೊಂಡು ಸೆನ್ಸಾರ್ ಶಿಪ್‌ನ್ನು 
ಮಾಡುತ್ತಿದೆ. 

ಅಮೇರಿಕಾದಂತ ಮುಂದುವರಿದ ದೇಶದಲ್ಲಿ ಸೆನಾರ್ ಶಿಪ್ ಎಂದರೆ ಕೇವಲ ವಿಂಗಡಣೆ 
ಮಾತ್ರ . ಸಿನೇಮಾ ಕೈಗಾರಿಕೆಯ ಜನರೇ ಹೆಚ್ಚು ಸಂಖ್ಯೆಯಲ್ಲಿ ಇರುವ 'ಮೋಷನ್ 
ಪಿಕ್ಚರ್ ಅಸೋಸಿಯೇಶನ್ ಅಫ್ ಅಮೇರಿಕಾ' ಎಂಬ ಖಾಸಗಿ ಸಂಸ್ಥೆ ಸೆನ್ಸಾರ್ 
ಶಿಪ್ ಕಾರ್ಯ ನೆರವೇರಿಸುತ್ತಿದೆ. ಸುಡಾನ್ ಇಂಡೋನೇಷಿಯಾ ಮತ್ತು ಬರ್ಮಾ 
ದೇಶದಲ್ಲಿ ಸೆನ್ಸಾರ್‌ಶಿಪ್ ಕಾನಾನು ಬದ್ದ ಕ್ರಮವಾಗಿದ್ದು ಪೂರ್ತಿಯಾಗಿ ಸರ್ಕಾರಿ 
ಕಾರ್ಯವಾಗಿದೆ. ಇನ್ನು ಕೆಲವು ದೇಶಗಳಲ್ಲಿ ಕಾನಾನು ಹಾಗೂ ಇತರ ಕೆಲವು 
ಸಂಸ್ಥೆಗಳು ಜಂಟಿಯಾಗಿ ಈ ಕಾರ್ಯನಿರ್ವಹಿಸುತ್ತಿವೆ. .. 
ಮಾರ್ಚಿ- ಏಪ್ರಿಲ್ , 1988 

39 


ನಕಾರಾತ್ಮಕವಾಗಿ ಕೆಲಸ ಮಾಡುವುದು ಸೆನ್ಸಾರ್‌ರವರ ಕೆಲಸ ಎಂಬುದು 
ಹೆಚ್ಚಿನವರ ಮಾತು. ನಿಜವಾಗಿ ಹೇಳುವುದಾದರೆ ಇದು ರಚನಾತ್ಮಕ ಕೆಲಸ 
ಮಾಡುತ್ತಿದೆ ಸಾಮಾಜಿಕ ಮತ್ತು ಮೌಲಿಕ ಸಿದ್ಧಾಂತಗಳ ಮೇಲೆ ನಿಂತಿರುವ ಭಾರ 
ತೀಯ ಸಮಾಜವನ್ನು ರಕ್ಷಿಸುವ ಕಾರ್ಯವನ್ನು ಸೆನ್ಸಾರ್ ಮಾಡುತ್ತಿದೆ. ಭಾರತ 
ವಿಶಾಲವಾದ ದೇಶ. ಇಲ್ಲಿಯ ಜನರ ಬದುಕು, ಸಂಸ್ಕೃತಿ ವಿಚಾರಗಳು ಪ್ರದೇಶದಿಂದ 
ಪ್ರದೇಶಕ್ಕೆ ಬದಲಾಗಿರುತ್ತದೆ. ಇಂಥ ಸಂದರ್ಭದಲ್ಲಿ ಸಿನೇಮಾದಂಥಹ ಮಾಧ್ಯಮಗಳು 
ಜನರಲ್ಲಿ ಒಗ್ಗ ಟು ಐಕ್ಯತೆ ಹಾಗಾ ರಾಷ್ಟ್ರೀಯ ಮನೋಭಾವನೆ ಮೂಡಿಸಬಲ್ಲುದು. 
ಇದೇ ಮಾಧ್ಯಮ ಜನರಲ್ಲಿ ಜಾತೀಯತೆ, ಬಾಷಾಂಧತೆಯ ವಿಷ ಬೀಜಗಳನ್ನು ಬಿತ್ತಿ . 
ಸಮಾಜದ ವಾತಾವರಣವನ್ನು ಕೆಡಿಸುವ ಎಲ್ಲ ಸಾಧ್ಯತೆಯೂ ಇದೆಯಲ್ಲವೇ ? 

(ವಯಸ್ಕರಿಗೆ ಮಾತ್ರ ' ಎಂಬ ಸರ್ಟಿಫಿಕೇಟ್ ಕೊಡುವುದಕ್ಕಿಂತಲೂ ನಮ್ಮ 
ಸೆನ್ಸಾರ್‌ ಇಂಥಹ ಕೆಲಸವನ್ನು ಮಾಡುತ್ತಿದೆ. ಸಾವಿರಾರು ವರ್ಷಗಳಿಂದ ನಡೆದು 
ಬಂದ ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ವಿಚಾರಗಳು, ಒಮ್ಮೆ ಎಡವಿಬಿದ್ದಲ್ಲಿ 
ಅದು ಸಮಾಜದ ಪ್ರಗತಿಗೆ ಮಾರಕ ಹೊಡೆವೆನ್ನಬಹುದು. 

ಅತ್ಯಾಚರ, ಅಶ್ಲೀಲ , ಅಪಾರಾಧ ಮತ್ತು ಹಿಂಸೆ ನಮ್ಮ ಸಮಾಜದ ಆಗು." 
ಹೋಗುಗಳಲ್ಲಿ ಒಂದು. ಹಾಗಾಗಿ ಅದನ್ನು ಸಿನಿಮಾದಲ್ಲಿ ತೋರಿಸುವುದು ತಪ್ಪು 
ಅಲ್ಲ ಎಂಬುದು ಕೆಲವರ ವಾದ, ಆದರೆ ಅಲ್ಲತೆ , ಅಪರಾಧ ಮತ್ತು ಹಿಂಸೆಯನ್ನು 
ಸಿನೇಮಾದಲ್ಲಿ ವೈಭವೀ ಕರಿಸಲಾಗುತ್ತಿದೆ ಮಾತ್ರವಲ್ಲ ಅದನ್ನು ಮಾರಾಟದ ವಸ್ತು 
ವಾಗಿ ಬಳಸಲಾಗುತ್ತಿರುವುದು ದುರದೃಷ್ಟಕರ ಬಾಕ್ಸ್ ಆಫೀಸ್ದಲ್ಲಿ ಹಣ ಮಾಡಲು 
ಪ್ರತಿ ಸಿನೇಮಾದಲ್ಲೂ ಇಂಥ ದೃಶ್ಯವನ್ನು ತುರುಕಿಸಲಾಗುತ್ತಿದೆ. ಇದು ಖಂಡಿತ 
ವಾಗಿಯೂ ಜನ ಸಮೂಹದ ಮೇಲೆ ದುಷ್ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ. 

ಪ್ರತೀ ಚಲನಚಿತ್ರದ ಕಥೆ, ಸಿದ್ದಾಂತ , ತತ್ವದ ಹಿನ್ನಲೆಯಲ್ಲಿ ಪರಾಮರ್ಶಿಸ 
ಬೇಕಾಗಿದೆ. ಆ ಕಥೆಯಲ್ಲಿ ಚುಂಬನ, ಅಥವಾ ಹಿಂಸೆ ಅಗತ್ಯ ಎಂದು ತೋರಿಬಂದಲ್ಲಿ 
ಅದನ್ನು ಜನರಿಗೆ ಸ್ಪಂದಿಸುವ ರೀತಿಯಲ್ಲಿ ಚಿತ್ರೀಕರಿಸಬೇಕಾಗಿದೆ. ನೇರವಾಗಿ 
ಹೇಳುವ ಬದಲು ಬೇರೆ ವಿಧದಲ್ಲಿ ಕಲಾತ್ಮಕವಾಗಿದೆ. ಆದರೆ ಕಲಾತ್ಮಕ ಚಿತ್ರಕ್ಕಿಂತ 
ಮಸಾಲೆ ಚಿತ್ರವನ್ನು ಹೆಚ್ಚು ಚು ತಯಾರಿಸಲಾಗುತ್ತಿದೆ. ಇಂಥ ಕೆಟ್ಟ ಅಭಿರುಚಿಯ 
ಚಿತ್ರದಿಂದ ಕೆಲವೇ ಕೆಲವು ಜನರು ಶ್ರೀಮಂತರಾಗುತ್ತಾರೆ. ಅದಕ್ಕಿಂತ ಮುಖ್ಯ . 
ವಾಗಿ ಮೌಲಿಕ ಸಿದ್ಧಾಂತಗಳ ಚೌಕಟ್ಟಿನಲ್ಲಿ ರಚಿಸಲ್ಪಟ್ಟ ಭಾರತೀಯ ಸಮಾಜ 
ವನ್ನು ಅದು ಅದಃಪತನದತ್ತ ಒಯ್ಯುತ್ತದೆ. 

ಅಪರಾಧ ಮತ್ತು ಹಿಂಸೆ ಮಾನವನ ವರ್ತನೆಗೆ ಅಥವಾ ಮನೋಧರ್ಮಕ್ಕೆ 
ವಿರೋಧವಾದ್ದು . ಅದರೆ ಸೆಕ್ಸ್ ಪ್ರತಿಯಾಬ್ಬನೂ ಜೀವನ ಅವಿಭಾಜ್ಯ ಅಂಗ, 
ಪ್ರತಿಯಾಬ್ಬನೂ ಜೀವನದಲ್ಲಿ ಹಾದು ಹೋಗಲೇ ಬೇಕಾದ ಪ್ರಮುಖವಾದ ಘಟ್ಟ . 

ಸಿದ್ದಗಂಗಾ 


40 


ಅದನ್ನು ಅದುಮಿಡಬಾರದೆಂಬ ಚಿಂತನಶೀಲರ ವಾದವಾಗಿತ್ತು . ಡೆನ್ಮಾರ್ಕ್ ಮತ್ತು 
ಸ್ವೀಡನ್ ದೇಶಗಳು ಈ ತತ್ವವನ್ನು ಅನುಸರಿಸಿದವು. ತತ್ ಪರಿಣಾಮವಾಗಿ 
ಬ್ಲೂ ಫಿಲ್ಸ್‌ಗಳು ದಿನಬೆಳಗಾಗುವದರೊಳಗೆ ಪ್ರಸಿದ್ದಿಗೆ ಬಂದವು. ನಮ್ಮ ಭಾರತೀಯ 
ಸಮಾಜಕ್ಕೆ ಇದು ಎಷ್ಟು ಸಹಕಾರಿಯಾದೀತು ? ಕೌಟುಂಬಿಕ ನೆಲೆ ಮತ್ತು ಪರಸ್ಪರ 
ಸಹಬಾಳ್ವತೆಯ ಸಂಪ್ರದಾಯದಲ್ಲಿ ಬಾಳುವ ನಮ್ಮ ಸಮಾಜಕ್ಕೆ ಇದು ಸಹಕಾರಿ 
ಯಾಗದು, 
* ಸಿನೇಮಾ ಕೈಗಾರಿಕೆ ಕೂಡಾ ಈಗ ಸಂಕಷ್ಟದಲ್ಲಿದೆ, ಸಿನೇಮಾ ತಯಾರಿಕಾ 
ವೆಚ್ಚ ಒಂದೇ ಸಮನೆ ಎರುತ್ತಿದೆ. ಪ್ರದರ್ಶನಕ್ಕೆ ಚಿತ್ರಮಂದಿರಗಳು ದೊರೆಯುತ್ತಿಲ್ಲ 
ಈ ಎಲ್ಲ ಕಾರಣಗಳಿಂದಾಗಿ ಕಲಾತ್ಮಕ ಚಿತ್ರ ತೆಗೆದು ಪರಿಸ್ಥಿತಿಯಾಂದಿಗೆ ರಾಜಿ 
ಮಾಡಿಕೊಳ್ಳಬೇಕಾಗಿದೆ ಎಂಬುದು ಕೆಲವರ ವಾದ. ಅದರೆ ಹಳೆಯ ಕಲಾತ್ಮಕ 
ಚಿತ್ರಗಳು ಸಾಮಾಜಿಕ ಸಮಸ್ಯೆಯನ್ನು ಎತ್ತಿ ತೋರಿಸುವುದರೊಂದಿಗೆ ವ್ಯಾವಹಾರಿಕ 
ವಾಗಿಯೂ ಸಾಕಷ್ಟು ಯಶಸ್ವಿಯಾದ ಉದಾಹರಣೆಗಳುಕೂಡಾ ಸಾಕಷ್ಟಿರುವಾಗೆ 
ಈ ವಾದಕ್ಕೆ ಪ್ರಷ್ಠಿ ಇಲ್ಲವೆನ್ನಬಹುದು. 
- ಭಾರತದಲ್ಲಿ ಸೆನ್ಸಾರ್ ಮಂಡಳಿಯಲ್ಲಿ ಹೆಚ್ಚಾಗಿ ಸಮಾಜದ ಪ್ರತಿನಿಧಿಗಳಿರು 
ತ್ತಾರೆ. ಇತರ ದೇಶಗಳಂತೆ ಇಲ್ಲಿಯ ಕಾರ್ಯನಿರ್ವಹಣೆ ಪೂರ್ಣವಾಗಿ ಸಈ 
ದಿಂದಲೇ ನಡೆಸಲ್ಪಡುತ್ತಿಲ್ಲ. ಜನಸಮೂಹವನ್ನು ಹೆಚ್ಚೆಚ್ಚು ಆಕರ್ಷಿಸುತ್ತಿರುವ 
ಸಿನೇಮಾ ಮಾಧ್ಯಮದ ಪ್ರಭಾವವನ್ನು ರಚನಾತ್ಮಕ ಕಾರ್ಯಕ್ಕೆ ಅಥವಾ ಸಮಾ 
ಜದ ಉನ್ನತಿಗೆ ಬಳಸುವಲ್ಲಿ ಸೆನ್ಸಾರ್ ಮಂಡಳಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. 
ಸಿನೇಮಾ ಮತ್ತು ಸಮಾಜದ ನಡುವಿನ ಸೌಹಾರ್ದತೆ , ಅಭಿವೃದ್ಧಿ ಮತ್ತು ಶ್ರೀಯ 
ಪ್ಪಿನ ಕೊಂಡಿಯಾಗಿ ಸೆನ್ಸಾರ್ ಮಂಡಳಿ ಕಾರ್ಯನಿರ್ವಹಿಸುತ್ತಿದೆ, 


- ಶ್ರದ್ದಾಂಜಲಿ 


1 ಶ್ರೀ ಸಿದ್ದಗಂಗಾ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಗಣಿತ ಶಾಸ್ತ್ರದ ಉತ 
ಪ್ರಾಧ್ಯಾಪಕರೂ ಉತ್ತಮ ಚೆಸ್ ಆಟಗಾರರೂ , ತೋಟಗಾರಿಕೆಯಲ್ಲಿ 
ಅಭಿರುಚಿಯನ್ನುಳ್ಳವರೂ , ಗ್ರಂಥ ಕರ್ತರೂ , ಆಗಿದ್ದ ಶ್ರೀ ಭಾಗ್ಯರಾನದವರೆ 
ನಿಧನಕ್ಕೆ ( ಸಿದ್ದಗಂಗಾ ಶ್ರೀ ಸಂತಾಪವನ್ನು ವ್ಯಕ್ತಪಡಿಸುತ್ತಾ , ದಿವಂಗತರ 
ಆತ್ಮಕ್ಕೆ ಬಸವಾದಿ ಶರಣರು ಶಾಂತಿಯನ್ನು ಕರುಣಿಸಲೆಂದೂ , ದಿವಂಗತರ 
ಕಟುಂಬದವರಿಗೆ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು 
ನೀಡಲೆಂದೂ ಪ್ರಾರ್ಥಿಸುತ್ತದೆ. 


ಮಾರ್ಚಿ- ಏಪ್ರಿಲ್ , 1988 


ಗುರೋಪದೇಶ 


ದೇವೇಂದ್ರಪ್ಪ ಮಹಾದೇವಪ್ಪ ಬಡಿಗೇರ, ಶಾಲಾ ಶಿಕ್ಷಕರು , ಗೋಕುಲ ( ಹುಬ್ಬಳ್ಳಿ 
ಉಚಿತ ಆಯುರ್ವೇದ ಚಿಕಿತ್ಸಾ ಸಲಹೆ ಗಾರರು , RM P . M TH, ಹಿಂದಿ ಸಾಹಿತ್ಯ ಸುಧಾಕರು 


ಹೊಲಬನರಿಯಧಗುರುವು, ಸುಲಭ - 
ನಲ್ಲದ ಶಿಷ್ಯ , ಕೆಲಬನ ನೋಡಿ 
ವಿಚಾರಿಸಿ ಮಾಡದುಪದೇಶ ಅಂಧಕನ 
ಕೈಯ ಅಂಧಕ ಹಿಡಿದಂತೆ ಕಾಣಾ ರಾಮನಾಥಾ 


ಯಾವ ಜಾತಿಯವನೇ ಆಗಲಿ ಉಪದೇಶ ಮಾಡತಕ್ಕೆ ಗುರುವು ತಾನು ಜ್ಞಾ 
ಯಾಗಿರತಕ್ಕದ್ದು , ಮತ್ತು ಉಪದೇಶವನ್ನು ಪಡೆಯತಕ್ಕ ಶಿಷ್ಯನಾದರೂ ಸರ 
& ಬಿದುಕೊಳ್ಳಲು ಸಮರ್ಥನಾಗಿರಬೇಕು. ಹೀಗೆ ಇಲ್ಲದ ಗುರುಶಿಷ್ಯರು ಇದ್ದ 
ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ಒಂದು ಗ್ರಾಮಕ್ಕೆ ಹೋಗಲು ಮಾಗ 
ವನ್ನು ತೋರಿಸದಂತಾಗುವದಷ್ಟೇ ಸರಿ . ಗುರುವಾದವನು ಮೊದಲು ದೇವರಿಂದ 
ಅಪ್ರಣೆಯ ಸ್ಫೂರ್ತಿಯನ್ನು ಪಡೆಯಬೇಕು. ಎಲ್ಲಿಯವರೆಗೆ ಉಪದೇಶ ಮಾರಿ 
ತಕ್ಕವನಿಗೆ ದೇವರ ಸ್ಫೂರ್ತಿಯ ಚಿನ್ನೆ ಇಲ್ಲವೋ ಅಲ್ಲಿಯವರೆಗೆ ತಾನು ಜೀವಂತ 
ನಿರುವ ತನಕ ಉಪದೇಶವನ್ನು ಮಾಡಬಹುದು. ಆದರೆ ಇದರಿಂದ ಏನೂ 
ಪ್ರಯೋಜನವಿಲ್ಲ . ವ್ಯರ್ಥವಾಗಿ ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುವನು. 


ಗುರುವು ಉಪದೇಶ ಮಾಡಿದಕೂಡಲೇ ಮನಸ್ಸಿನಲ್ಲಿರುವ ವಿಷಯಲೋಲುಪತೆ 
ಗಳು ಹೊರಟು ಹೋಗತಕ್ಕದ್ದು ಅಲ್ಲದೆ ಪೂರ್ವಜನ್ಮದ ದುಷ್ಟ ಸಂಸ್ಕಾರಗಳೂ ಸಹ 
ಮಾಯವಾಗಬೇಕು. ಉರಿಯುವ ಜ್ವಾಲೆಯು ಹಸಿಯ ಕಟ್ಟಿಗೆಗಳನ್ನು ಹಾಕಿದ ಕೂಡ 
ಸುಟ್ಟು ಭಸ್ಮ ಮಾಡುವಂತೆ ಗುರು ನಾ ದ ವ ನು ತನ್ನ ಭಕ್ತನನ್ನು ಅನುಗ್ರಹಿಸಿದರ 
ಅಥವಾ ಸ್ಪರ್ಶಿಸಿದರೆ ಅವನಲ್ಲಿಯ ಪಾಪದ ರಾಶಿಗಳು ನಾಶವಾಗತಕ್ಕದ್ದು. ಅಂದ 
ಅವನು ನಿಜವಾದ ಗುರು, ಈ ಪ್ರೀತಿ ಎಂಬ ಕಡಲಿನಲ್ಲಿ ಮುಳುವುದಕ್ಕೆ 
ಯಾರಿಗಾದರೂ ಶಾಂತಿ ಇದೆ ಏನು ? ಇಲ್ಲ ಅಥವಾಆಶೆಯಾದರೂ ಇದೆಯೋ 
ಇದು ಸಹ ಇಲ್ಲ. ಪ್ರಾಪಂಚಿಕ ವಸ್ತುಗಳಮೇಲೆ ವಿಶೇಷ ವೈರಾಗ್ಯ ಮತ್ತು ಸಾಧು 
ಇವುಗಳ ಮೇಲೆಯೂ ಕೂಡಾ ಇಚ್ಛೆ ಇಲ್ಲ. ಆದರೆ ಎಲ್ಲಿಯೋ ನಾಲ್ಕಕರಗಳನು 
ಕಲಿತುಕೊಂಡು ಈಗಿನ ಕಾಲದಲ್ಲಿ ಎಲ್ಲರೂ ಉಪದೇಶ ಮಾಡುವರು . ಬೇರೊಬ್ಬರಿ 
ಉಪದೇಶ ಮಾಡುವದು ಅತಿ ಕಷ್ಟದ ಕೆಲಸ. 


ಸಿದ್ದಗಂಗ 


42 


- ಪರಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡನಂತರ ಯಾರು ಆತನಿಂದ 
ಪ್ರಣೆಯನ್ನು ಪಡೆಯವರೋ ಅವರು ಮಾತ್ರ ಎರಡನೆಯವರಿಗೆ ಬೋಧಿಸಲಿಕ್ಕೆ 
ಯೋಗ್ಯರು. ಈಗಿನ ಕಾಲದ ಅಲ್ಪ ಪಾಂಡಿತ್ಯ ಉಳ್ಳ ಮಾನವನು ದೊಡ್ಡ 
Jಂಡಿತನಂತೆ ಮತ್ತು ತಪಸ್ವಿಯಂತೆ ಬೆ. ಧನೆ ಮಾಡಲಿಕ್ಕೆ ಹೋದರೆ, ಕೇವಲ 
ತನಗೆ ಮಾತ್ರ ಅನ್ನವಿದ್ದವನು ನೂರು ಜನರನ್ನು ಭೋಜನಕ್ಕೆ ಕರೆದಂತಾಗುವದು . 
ಆದ ಪ್ರಯುಕ್ತ ಮೊದಲು ತಾನು ಸಂಪೂರ್ಣ ಪಾಂಡಿತ್ಯವನ್ನು ಸಂಪಾದಿಸಿ, 
ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಅನಂತರ ಉಪದೇಶ ಮಾಡ. 
ಹುದು. ಅದಕ್ಕೂ ಮೊದಲ , ಬರುವದಿಲ್ಲ. ಮೊದಲು ತಾನು ಅದನ್ನು ಸಾಧಿಸಿರ 
ಬೇಕು. ಯಾಕಂದರೆ ತಾನು ಯಾವುದೋ ಒಂದು ಕೆಟ್ಟ ಕೆಲಸವನ್ನು ಮಾಡುತ್ತಾ 
ಇದ್ದು , ಎರಡನೆಯವರಿಗೆ ಮಾಡ ಬಾರ ದೆ೦ದು ಹೇಳಿದರೆ ಅವರು ಬಿಡಲಿಕ್ಕೆ 
ಸಾಧ್ಯವೇ ? ಇಲ್ಲ ತಾನು ಮೊದಲು ಸದಾಚಾರ - ಸದ್ವರ್ತನೆಯಿಂದ ನಡೆದರೆ 
ಬೇರೆಯವರಿಗೆ ಹೀಗೆ ನಡೆಯಿರಿ ಎಂದು ಹೇಳಲು ಅವಶ್ಯವೇ ಬೀಳುವುದಿಲ್ಲ. 
ಅವರನ್ನು ನೋಡಿದವರು ಓಹೋ ! ಇವರು ಇಷ್ಟು ನಿಯಮಾಚಾರಗಳಿಂದ ಜೀವನ 
ಸಾಗಿಸಬೇಕಾದರೆ ಇದರಲ್ಲಿ ಏನೋ ಒಂದು ಮಹತ್ತರವಾದ ಫಲವು ದೊರಕು 
ನಂತೆ ಕಾಣುವುದು. ಅದಕ್ಕೋಸ್ಕರವಾಗಿಯೇ ಇವರು ನೇಮಗಳನ್ನು ಪಾಲಿಸುವರು 
ಎಂದು ತಿಳಿದುಕೊಂಡು ಪ್ರಾರಂಭಿಸುವನು. 


- ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿಯಿರುವವರಿಗೆ ಬ್ರಹ್ಮದೇವರು, ಸತ್ಯ ಅ ಸತ್ಯ 
ಹೀಗೆ ಇವೆಲ್ಲವುಗಳನ್ನು ವಿಚಾರ ಮಾಡಿದರೆ, ಏನೂಪ್ರಯೋಜನವಿಲ . ದೇವಾಲಯ 
ದಲ್ಲಿ ದೇವರಿಲ್ಲದೆ ಕರ್ಪುರ ಬೆಳಗಿ, ಶಂಖ ಊದಿ ಬಂದರೀತಿ - ಆಗುವುದು. ಆದಕಾರಣ 
ಬೋಧಮಾಡ ತಕ್ಕವನ್ನು ಮೊದಲು ಬ್ರಹ್ಮಚರ್ಯ, ತಪಸ್ಸು , ಯೋಗಾಭ್ಯಾಸ 
ಇತ್ಯಾದಿಗಳನ್ನು ಮಾಡಿ ಜ್ಞಾನವನ್ನು ಪಡೆಯಬೇಕು, ಪರಶಿವನನ್ನು ಸರ್ವದ್ಯಾಧಾನ 
ಮಾಡುತ್ತಿರುವದೇ ಸರಿಯಾದ ಜ್ಞಾನ ಈ ರೀತಿಯಿಂದ ಜ್ಞಾನವೇ ಜ್ಞಾನಯೋಗವೆಂದು 
ಅನೇಕ ಗ್ರಂಥಗಳಿಂದ ತಿಳಿದು ಕೊಳ್ಳಬಹುದು . ಜ್ಞಾನಯೋಗವೆಂದರೆ ಜ್ಞಾನದ ಮೂಲಕ 
ಪರಶಿವನೊಂದಿಗೆ ಸಂಬಂಧವನ್ನು ಕಲ್ಪಿಸಿ ಕೊಳ್ಳುವದು. ನಿರಾಕಾರ' ನಿರ್ಗುಣನಾದ 
ಬ್ರಹ್ಮನನ್ನು ಪಡೆಯುವುದೇ ಜ್ಞಾನಿಯ ಗುರಿ . 
* ಜ್ಞಾನಿಯಾದವನು ನೀತಿ ಎಂದು ಒಂದು ಅಸತ್ಯವಾದಮೇಲೆ ಎರಡನೇ ಅಸ 
ತ್ಯವನ್ನು ತೊರೆದು ಕೊನೆಗೆ ನಿತ್ಯ ಆನಿತ್ಯ ವಸ್ತುಗಳವಿಚಾರವು ನಿಲ್ಲುವವರೆಗೂ 
ಹೋಗಿ, ಕಳ್ಳನಂತೆ - ಸಮಾಧಿಯಲ್ಲಿ ಬ್ರಹ್ಮಸಾಕ್ಷಾತ್ಕಾರ ಮಾಡಿಕೊಳ್ಳುವನು ಹೇಗೆಂದರೆ 
ಚೋರನಾದವನು ಯಾವ ದುಡಿತವಿಲ್ಲದೆ ಅನಾಯಾಸವಾಗಿ ದ್ರವ್ಯವನ್ನು ಸಂಗ, 
ಹಿಸಿ ಸುಖವನ್ನು ಅನುಭವಿಸ ಬೇಕೆನುವನು ಅದಕ್ಕೆ ಅವನು ಸರಿಯಾದ ಶ್ರೀಮಂತರ 
ಬಂಗಲೇಯನ್ನು ನೋಡಿ ಕನ್ನ ಹಾಕಿ ಒಳಗೆ ಹೋಗುವನು ಆದರೆ ಒಳಗೆ ಕತ್ತಲೆ 
ಮಾರ್ಚಿ- ಏಪ್ರಿಲ್, 1988 

43 


ಇರುವದರಿಂದ ಹಣದಪೆಟ್ಟಿಗೆಯು ಶೀಘ್ರವಾಗಿ ದೊರಕುವದಿಲ್ಲ ಅದಕ್ಕೆ ಅವನು 
ಕತ್ತಲೆಯಲ್ಲಿಯೇ ಕೈಯಾಡಿಸುತ್ತ ಹುಡುಕಲಿಕ್ಕೆ ಹತ್ತು ವನ ಹುಡುಕು .ಕಾಲಕ್ಕೆ ಯಾ 
ದಾದರೊಂದು ಮರವೊ ಬುಟ್ಟಿಯೋ ಕೈಗೆ ಸಿಕ್ಕುವದು ಅದನ್ನು ಕೈಯಾಡಿಸಿ 
ನೋಡಿ ಇದು ಹಣದ ಪೆಟ್ಟಿಗೆ ಅಲ್ಲವೆಂದು ತಿಳಿದು ಮುಂದಕ್ಕೆ ಹೋಗುವಾಗ 
ಆನಂತರ ಒಂದು ಖಾಲಿ ಚಿಮಣಿ ಎಣ್ಣೆ ಡಬ್ಬ ಸಿಕ್ಕರೆ ಓಹೋ ಇದು ಅಲ್ಲವೆನ್ನುವನ 
ಹೀಗೆ ಎಲ್ಲ ವಸ್ತುಗಳನ್ನು ಮುಟ್ಟುತ್ತ ಇದೂ ಅಲ್ಲ ಇದಲ್ಲಎಂದು ದ್ರವ್ಯದ ಸ! 
ಗೆಯ ವರೆಗೂ ಹುಡುಕುತ್ತ ಬೇರೆಮನೆಗೆ ಹೋಗುವನ್ನು ಅಲ್ಲಿ ಹುಡುಕಿದ ನಂತರ 
ಒಂದು ಭದ್ರವಾದ ಪೆಟ್ಟಿಗೆಯು ಕೈಗೆಹತ್ತುವದು ಅದನ್ನು ತುಂಬಾ ಕೈಯಾಡಿಸಿ 
ಅಲುಗಾಡಿಸಿ ಇದೇ ಹಣದ ಪೆಟ್ಟಿಗೆಎಂದು ನಿಶ್ಚಯಿಸಿ ಪುನಃ ಮುಂದಕ್ಕೆ ಹುಡುಕು 
ಅದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗುವನು ಇದ೦ತೆಯೇ ದೇವರನ್ನು 
ಪಡೆಯುವದೆಂದು ತಿಳಿಯಬೇಕು, 


* ಜ್ಞಾನವೂ ಕೂಡಾಮೂರುವಿಧ ವಾಗಿದೆ ಎಂದು ಹೇಳಬಹುದು. ಯಾಕೆಂದರೆ 
ಧ್ಯಾನದಿಂದ ಗೋಚರಿಸುವ ಜ್ಞಾನವೇ ಬೇರೆ ' ಮತ್ತು ತರ್ಕದಿಂದ ದೊರೆ 
ಯುವ ಜ್ಞಾನವೇ ಬೇರೆ. ಅಲ್ಲದೆ ಇದಕ್ಕಿಂತಲೂ ಸಾಧಕನಿಗೆ ಸತ್ಯ ಸಾಕ್ಷಾತ್ಕಾರ 
ವಾದ ಮೇಲೆ ಜಾ ನವೇ ಬೇರೆ ಎಂದು ತಿಳಿಯಬಹುದು. ಮತ್ತು ಎಲ್ಲಿಯತನಕ 
ಸಾಧಕನಿಗೆ ದೇವರು ದೂರದಲ್ಲಿರುವನೆಂದು ಭಾಸವಾಗುವುದೋ ಅಲ್ಲಿಯ ವರೆಗೂ 
ಇನ್ನೂ ಅಜ್ಞಾನವೇ ಇರುವದೆಂದು ಗುರುತಾಗುವದು. ಆದರೆ ದೇವರನ್ನು ನಮ್ಮ 
ಅಂತರಂಗದಲ್ಲಿಯೇ ನೋಡಿದರೆ ಆಗನಿಜವಾದ ಜ್ಞಾನವಾಗುವದು. ಜ್ಞಾನಿಯಾದ 
ನಂತರ ಪುನಃ ನಾನು ಎಂದು ಎಲಿಯತನಕ ದೇಹಬುದ್ದಿ ಇದೆಯೋ ಅಲ್ಲಿಯತನಕ 
ಈ ಅಹಂಕಾರದಿಂದ ಅವನಿಗೆ ಬಹಳ ಅಪಾಯ ನಿರುಪದಲ್ಲದೆ ಪ್ರ ಬಿವೃದ್ದಿಗೂ 
ಸಹ ಸಹಾಯಮಾಡಲಾರದು. ಕಾರಣ ಆವನಲ್ಲಿ ಎಳ್ಳಷ್ಟು ಕೂಡ: ಅಹಂಕಾರ 
ವಿರಕೂಡದು. ನಿಜವಾದ ಜ್ಞಾನವು ಐಕ್ಯತೆಗೆ ಒಯ್ಯುವದು, ಆದರೆ ಅಜ್ಞಾನವು 
ಭಿನ್ನತೆಗೆ ಒಯ್ಯುವದೆಂದು ಲಕ್ಷದಲ್ಲಿಡಬೇಕು. 


ಬಹ್ಮಚರ್ಯವೆಂದರೆ ಇಂದ್ರಿಯಗಳ ನಿಗ್ರಹದಮೂಲಕ,- ಬ್ರಹ್ಮನಲ್ಲಿ ಮನಸ್ಸನ್ನು 
ತಿರುಗಿಸುವ ಪ್ರಯತ್ನವುವೀರ್ಯಧಾರಣೆ ಅಥವಾ ರಕ್ಷಣೆಗಳಿಂದ ಇಂದ್ರಿಯ ನಿಗ್ರಹ 
ಏರ್ಪಡುವದು, ಮತ್ತು ವೀರ್ಯದಿಂದ ಪರೀರ ರಕ್ಷಣೆಯಾಗುತ್ತದೆ. ನಾವು ತೆಗೆದು 
ಕೊಳ್ಳುವ ಆಹಾರವು ಶರೀರದಲ್ಲಿ ರಸವಾಗುವದು ಆರಸದಿಂದ ರಕ್ತವೂ ರಕ್ತ 
ದಿಂದ ಮಾಂಸವೂ . ಮಾಂಸದಿಂದ ಮೇಧಸ , ಮೇದಸ್ಸಿನಿಂದ ಅಸ್ತಿಯ 
ಅಸ್ಥೆಯಿಂದ ವಜ್ಜೆಯೂ , ಮಜ್ಜೆಯಿಂದ ವೀರ್ಯ ವೂ ಉತ್ಪತ್ತಿಯಾಗುವದು. 
ವೀರ್ಯದ ಒಂದು ಹನಿಯು ನಲ್ವತ್ತು ಹನಿಯ ರಕ್ತದ ಸಮಾನವಾಗುವುದು 
ಅಂದಮೇಲೆ ಇಂತಹ ಅಮೂಲ್ಯವಾದ ವೀರ್ಯದ ರಕ್ಷಣೆಯು ಎಲ್ಲ ಜೀವಿಗಳಿಗೂ 
44 

ಸಿದ್ದಗಂಗಾ 


ಅವಶ್ಯವಿದೆ ಎಂದು ತಿಳಿದು ವೀರ್ಯದ ಬಲದಿಂದ ಮತ್ತು ಯೋಗಾಭ್ಯಾಸದ 
ಮೂಲಕ ಪರಶಿವನನ್ನು ಸೇರಲು ಸಾಧ್ಯ . ಇದಲ್ಲದೆ ಈ ಧಾತುವಿನ ಪೋಷಣೆ 

ಯಿಂದ ಶರೀರಕ್ಕೆ ಒಂದು ಅದ್ಭುತ ಶಕ್ತಿ ಯೂ , ಬರುವದು. ಕೇವಲ ಬ್ರಹ್ಮಚಾರಿಗಳೆ 
- ಬ್ರಹ್ಮಚರ್ಯವನ್ನು ಪಾಲಿಸಬೇಕೆಂದು ತಿಳಿಯಕೂಡದು ಎಲ್ಲ ಆಶ್ರಮಗಳಲ್ಲಿ 
ಎಲ್ಲರೂ ಬ್ರಹ್ಮಚರ್ಯವನ್ನು ಕೈಕೊಂಡಷ್ಟು ಉತ್ತಮರಾಗಿ ಜೀವಿಸುವರು. 


ಶ್ರೀ ರಾಮಚಂದ್ರನ ಭಕ್ತನಾದ ಆಂಜನೇಯನು ಅಸಾಧಾರಣ ಶಕ್ತಿಯನ್ನು 
ಸಂಪಾದಿಸಿದು ಬ್ರಹ್ಮಚರ್ಯದಿಂದಲೇ ! ಇದರಿಂದ ಮಾನವನು ತನಗೆ ಅಸಾಧ್ಯ 
ವಾದ ಕೆಲಸವನ್ನು ಸುಲಭವಾಗಿ ಮಾಡಬಹುದು, ಮತ್ತು ಇದರಿಂದಲೇ ದೇಹ 
ಬಲ, ಜ್ಞಾನಬಲ, ಬ್ರಹ್ಮ ಚ ನ ನ್ನು ಪಾಲನೆ ಮಾಡತಕ್ಕವರು ದುರ್ಜನ 
ಸಹವಾಸ, ಕಥೆ , ಕಾದಂಬರಿಗಳ ಅಧ್ಯಯನ ಮತ್ತು ಅಶ್ಲೀಲದೃಶ್ಯ . 
ಸೋಮಾರಿತನ ಇವೆಲ್ಲವುಗಳನ್ನು ಅವಶ್ಯವಾಗಿ ಬಿಡಲೇ ಬೇಕು. ಯಾಕಂದ | 
ಇದರಿಂದ ಬ್ರಹ್ಮಚರ್ಯೆಯು ನಾಶವಾಗುವದು . ಕಾರಣ ಆದಷ್ಟು ದೂರವಿರುವದು 
- ಉತ್ತಮ . ಸತ್ಪುರುಷರ ಸಹವಾಸ, ಪುರಾಣಪುಣ್ಯ ಕಥೆಗಳ ಶ್ರವಣ , ಭಗವಧ್ಯಾನ, 
ತಪಸ್ಸು , ಯೋಗಾಭ್ಯಾಸ, ಇವುಗಳಿಂದ ಬ್ರಹ್ಮಚರ್ಯವು ಸಾಧ್ಯವಾಗುವದ 
* ಬ್ರಹ್ಮಚರ್ಯವೇ ಜೀವನ ವೀರ್ಯನಾಶವೇ ಮೃತ್ಯುವೆಂಬುದನ್ನು ಎಲ್ಲರ 
- ನೆನಪಿನಲ್ಲಿಡಬೇಕಾದ ಮಾತು ೨೨ | 


ತಪಸ್ಸಿನ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ, ಶಾರೀರಕ , ನಾಚಿ . 
ಮಾನಸಿಕ ಎಂದು ಮೂರು ಬಗೆಯಾಗಿ ಹೇಳಲ್ಪಟ್ಟಿದೆ. ದೇವರ ಪೂಜೆ, 
ಗುರುಹಿರಿಯರ ಪೂಜೆ ಜ್ಞಾನಿಗಳ ಪೂಜೆ ಇವೆಲ್ಲ ಶರೀರದಿಂದ ಮಾಡುವ 
ತಪಸ್ಸು ಗಳೆಂದು ತಿಳಿಯುವದು . 


ಇನ್ನು ಉದ್ವೇಗಕರ ಮಾತುಗಳನ್ನಾಡದಿರುವುದು ಸತ್ಯವನ್ನೇ ನುಡಿಯುವದು. 
ಹಿತವನ್ನು ಹೇಳುವದು. ಶಾ ಸ್ವಾಧ್ಯಾಯನ ಮಾಡುವ ದು ಇವೆಲ್ಲ ವಾಕ್ 
ತಪಸ್ಸು ಗಳು. ಅಂದರೆ ಮಾತಿನಿಂದ ಮಾಡಲ್ಪಡುವ ತಪಸ್ಸುಗಳು, ಮತ್ತು 
ಶಾಂತ ಮನಸ್ಸು , ಸದಾ ಒಳ್ಳೆಯದನ್ನೇ ಚಿಂತಿಸುವದು . ಆರೋಗ್ಯವಾದವುಗಳನ್ನು 
- ಆಡದೇ ಸುಮ್ಮನಿರುವದು, ಆತ್ಮನಿಗ್ರಹ , ಮನಶುದ್ದಿ ಇತ್ಯಾದಿಗಳು ಮನಸ್ಸಿನಿಂದ 
ಮಾಡುವ ತಪಸ್ಸುಗಳು. ಆದರೆ ಕೇವಲ ಅರಣ್ಯದಲ್ಲಿ ಮೂಗು ಹಿಡಿ 
ಯೋಗಾಭ್ಯಾಸ ಮಾಡುವದು ಮಾತ್ರ ತಪಸ್ಸೆಂದೂ ಅಲ್ಲದೆ ಸರ್ವರಿಗೂ ತಪಸ್ಸು 
ಸಂಬಂಧವಿಲ್ಲವೆಂದು ಭಾವಿಸುವದು ತಪ್ಪು . ಈ ಮೂರು ವಿಧವಾದ ತಪಸ್ಸು 
ಗಳು ಸರ್ವರಿಗೂ ಹೇಳಲ್ಪಟ್ಟಿವೆ , ಮತ್ತು ಇವು ಧರ್ಮದ ಹಾದಿಯಲ್ಲಿ ಮಾನವನು 
ನಡಿಯುವುದಕ್ಕೋಸ್ಕರ ಸಹಕಾರಿಯಾಗಿದೆ. 
ಮಾರ್ಚಿ - ಏಪ್ರಿಲ್ , 1988 

45 


ಕಡೆಯದಾಗಿ ಯೋಗದ ಬಗ್ಗೆ ಹೇಳುವದಾದರೆ, ಚಂಚಲವಾದ ಮನಸ್ಸನ್ನು 
ಬಿಗಿ ಹಿಡಿದು ಒಂದೇ ಧ್ಯಾನ ವಿಷಯದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಮಾಡುವದು , 
ಯೋಗವೆನಿಸುವದು. ಯೋಗಗಳಲ್ಲಿ ಹಠಯೋಗ, ರಾಜಯೋಗ, ಕರ್ಮಯೋಗ, 
ಕುಂಡಲಿನಿಯ ಯೋಗ, ಇತ್ಯಾದಿ ಯೋಗಗಳಿರುವವು. ಆದರೆ ಇವೆಲ್ಲವುಗಳಲ್ಲಿ 
ಶಿವಯೋಗವೇ ಶ್ರೇಷ್ಠವಾದದ್ದೆಂದು ನಮ್ಮ ಬಸವಾದಿ ಪ್ರಮಥರ ಸಮ್ಮತವಿರುವದು. 
ಯೋಗಸಾಧನೆಯು ನಮ್ಮವರಿಗೆ ಅನಾದಿಯಾಗಿ ಬಂದಿರುವದು . ಮತ್ತು ಹಿಂದೆ 
ಆಗಿಹೋದ ಮಹರ್ಷಿಗಳು , ಮತಾಚಾರ್ಯರೂ ಇನ್ನುಳಿದ ಮಹಾತ್ಮರೂ ಸಹ , 
ಯಾಗ ಸಾಧನೆಯ ಮಹತ್ವವನ್ನು ಜನರಿಗೆ ತಿಳಿಯ ಪಡಿಸಿರುವರು . ಆದ ಕಾರಣ 
ಇಂತಹ ಯಾಗ ಸಾಧನೆಯನ್ನು ಸ್ತ್ರೀ ಪುರುಷ ಮೊದಲುಗೊಂಡು ಜನಸಾಮಾನ್ಯರೂ 
ಎಲ್ಲವರಿಂದ ರೂಢಿ ಮಾಡಿ ಕೊಂಡು ಶಾರೀರಕ ಮತ್ತು ಅಂತ ರಂಗ ಸೌಖ್ಯಗಳನ್ನು 
ಸಂಪಾದಿಸಬಹುದು. 

ಯೋಗ ಸಾಧನೆಯಾಗ ಬೇಕಾದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ , 
ಪ್ರತ್ಯಾಹಾರ , ಧ್ಯಾನ, ಧಾರಣ, ಸಮಾಧಿಗಳೆಂಬ ಅಷ್ಟಾಂಗಗಳೊಡನೆ ಮಾಡಿದ 
ಚಿತ್ತವೃತ್ತಿ ನಿರೋಧವು ಅವಶ್ಯಕ. 

ಯಮವೆಂದರೆ ? ಇಂದ್ರಿಯಗಳನ್ನು ನಿಗ್ರಹಿಸುವದು. ಈ ಯಮವು ಅಹಿಂಸೆ 
ಸತ್ಯ ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ, ಹೀಗೆ ಐದುಗುಣಗಳಿಂದ ಸಾಧ್ಯ 
ವಾಗುವದು, ಮನಸ್ಸಿನಿಂದಾಗಲಿ, ಮಾತುಗಳಿಂದಾಗಲಿ , ಶರೀರದಿಂದಾಗಲಿ , ಕರ್ಮ 
ದಿಂದಾಗಲಿ , ಅಪಕಾರವನ್ನು ಮಾಡದಿರುವುದೇ ಅಹಿಂಸೆಯು, 

ಇದ್ದದನ್ನು ಇದ್ದ ಹಾಗೆಯೇ ಹೇಳುವದುಸತ್ಯವು. 
ತನ್ನದಲ್ಲದವಸ್ತುವನ್ನು ತೆಗೆದುಕೊಳ್ಳದಿರುವುದೇ ಅಸ್ತೆಯವು. 
ಶಬ್ದ ಸ್ಪರ್ಶಾದಿ ವಿಷಯಸುಖಗಳನ್ನು ಬಯಸದಿರುವದೇ ಅಪರಿಗ್ರಹವು. 

ಇಂದ್ರಿಯನಿಗ್ರಹವೇ ಬ್ರಹ್ಮಚರ್ಯವು. 
ಎರಡನೆಯದಾಗಿ ಹೇಳಲ್ಪಟ್ಟನಿಯಮವೆಂದರೆ ? ಶೌಚ, ಸಂತೋಷ, ತಪಸ್ಸು , 
ಸ್ವಾಧ್ಯಾಯ , ಮತ್ತು ಈಶ್ವರ ಪ್ರಣಿಧಾಮನಗಳೆಂದು ಐದುಗುಣಗಳು ನಿಯಮಗಳು 

ಶೌಚವೆಂದರೆ ? ಮಣ್ಣು , ನೀರುಗಳಿಂದ ಶರೀಂದ ಹೊರಗಣ ಶುದ್ದಿ ಯನ್ನೂ 
ಧ್ಯಾನಾದಿಗಳಿಂದ ಒಳಗಣ ಶುದ್ದಿಯನ್ನೂ ಪಡೆಯುವುದು 

ತೃಪ್ತಿಯನ್ನು ಪಡುವದೇ ಸಂತೋಷವೆಂದು ತಿಳಿಯುವುದು , 
ವ್ರತೋಪಾಸಾದಿಗಳ ಮೂಲಕ ದೇಹವನ್ನು ಕೊರಗಿಸುವದೇ ತಪಸ್ಸು 
ಗುರು ಮುಖದಿಂದ ಶಾಸ್ತ್ರಾಭ್ಯಾಸ ಮಾಡುವದು ಸ್ವಾಧ್ಯಾಯ 
ಎಲ್ಲ ಕರ್ಮಗಳನ್ನು ಈಶ್ವರನಿಗೆ ಅರ್ಪಿಸುವದೇ ಈಶ್ವರ ಪ್ರಾಣಿಧಾನವು. 

ಸಿದ್ದಗಂಗಾ 


ಮೂರನೆಯದಾಗಿ ಹೇಳಿದ ಆಸನವು - ಈ ಆಸನಗಳಲ್ಲಿ ಹಲವಾರು ಭೇಧಗಳಿವೆ. 
ಅವುಗಳಲ್ಲಿ ಸಿಂಹಾಸನ, ಭದ್ರಾಸನ, ಸದಾ ಸನ, ಸಿದ್ಧಾಸನ, ಇವುಗಳು ಪ್ರಸಿದ್ದ - 
ವಾದವುಗಳು, 
ನಾಲ್ಕನೆಯದಾದ ಪ್ರಾಣಾಯಾಮವು ಇದು ರೇಚಕ, ಪೂರಕ, ಮತ್ತು ಕುಂಭಕ, 
ಹೀಗೆ ಮೂರು ವಿಧವಾಗಿರುವದು. ಎಡದ ಮೂಗಿನಿಂದ ದೇಹದೊಳಗಿನ ವಾಯು 
ವನ್ನು ಹೊರಕ್ಕೆ ಬಿಡುವದು ರೇಚಕವಾಗುವದು, ಬಲದ ಮೂಗಿನಿಂದ ಹೊರಗಿನ 
ಶುದ್ದಿ ವಾಯುವನ್ನು ಒಳಗೆ ಎಳೆದುಕೊಳ್ಳುವದು ಪೂರಕವು ಮತ್ತು ತನ್ನ ದೇಹ 
ಲ್ಲಿರುವ ವಾಯುವನ್ನು ಹೊರಗೆ ಬಿಡದೆ ನಿಗ್ರಹಿಸುವದು ಕುಂಭಕವಾಗುವದು. 
ಐದನೆಯದಾದ ಪ್ರತ್ಯಾಹಾರವು ಇದು ರೂಪ ರಸ ಗಂಧ ಸ್ಪರ್ಶಶಬ್ದ ಗಳೆಂಬ ವಿಷ 
ಯಗಳಿಗೆ ಇಂದ್ರಿಯಗಳನ್ನು ಅಧೀನ ಮಾಡದಿರುವದಕ್ಕೆ ಪ್ರತ್ಯಾಹಾರವೆಂದು ಹೆಸರು. 
ಆರನೆಯದಾಗಿ ಹೇಳಿದ ಧ್ಯಾನವು ಅಂದರೆ ಅನನ್ಯಮನಸ್ಸಿನಿಂದ ಇಷ್ಟವಸ್ತುವಿನಲ್ಲಿ 
ಇಷ್ಟರುವ ಲಕ್ಷವು ಧ್ಯಾನವೆನಿಸುವದು . 
ಏಳನೆಯದಾದ ದಾರಣವು ಹೃದಯ ಮತ್ತು ನಾಸಿಕ ತುದಿಯಲ್ಲಿ ಮನಸ್ಸನ್ನು 
ತಡೆಯುವದಾಗಿದೆ. 
ಏಂಟನೆಯದಾದ ಸಮಾಧಿಯು ಧ್ಯಾನ ಮಾಡತಕ್ಕವನು ಧ್ಯಾನ ವಸ್ತುವು ಮತ್ತು 
ಧ್ಯಾನಕ್ರಿಯೆ ಎಂಬ ಮೂರು ಬಗೆಯ ಅರಿವಿಲ್ಲದ ಅಸಾಧಾರಣ ಸ್ಥಿತಿಯ ಧ್ಯಾನವೇ 
ಸಮಾಧಿಯು . 

( ಮುಂದುವರಿಯುತ್ತದೆ) 


= ಶ್ರದ್ದಾಂಜಲಿ 
- ಶ್ರೀ ಸಿದ್ದಗಂಗಾ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಮೆಕಾನಿಕಲ್ ಎಂಜಿ. 
ನಿಯರಿಂಗ್ ವಿಭಾಗದಲ್ಲಿ ಅಧ್ಯಾಪಕರಾಗಿದ್ದ ಶ್ರೀ ಮುನಿರುದಿನ್‌ರವರ ನ 

ನಿಧನಕ್ಕೆ : ಸಿದ್ದಗಂಗಾ ' ಸಂತಾಪವನ್ನು ವ್ಯಕ್ತಪಡಿಸುತ್ತಾ , ದಿವಂಗತರ 
- ಆತ್ಮಕ್ಕೆ ಬಸವಾದಿ ಪ್ರಮಥರು ಶಾಂತಿಯನ್ನು ಕರುಣಿಸಲೆಂದೂ , ದಿವಂಗತರ 
ಈ ಬಂಧುಗಳಿಗೆ ಅವರ ಅಗಲಿಕೆಯ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡ. 
ಈ ಲೆಂದೂ ಪ್ರಾರ್ಥಿಸುತ್ತದೆ. 


ಮಾರ್ಚಿ - ಏಪ್ರಿಲ್, 1988 


47 


ಕನ್ನಡ ಸಾಹಿತ್ಯ - ಸಂಸ್ಕೃತಿ ಮತ್ತು ಸಂಶೋಧನೆ 
ಕ್ಷೇತ್ರದ ದಿಗ್ಗ ಜಯಗಳಲ್ಲಿ ಒಂದಾಗಿದ್ದ . 

ಶ್ರೀ ಹೆಚ್ . ದೇವೀರಪ್ಪನವರ ಕಣ್ಮರ 


0 


ದಾವಣಗೆರೆಯಲ್ಲಿ ಜೂನಿಯರ್ ಇಂಜನಿಯರ್ ಆಗಿ ಕೆಲಸ ಮಾಡುತ್ತಿರುವ 
ಪ್ರೀತಿಯ ಮಗ ( ನಾಗೇಶ್ ' ಮತ್ತು ಮೊಮ್ಮಗ-ಸೊಸೆ, ಹಿರಿಯಮಗಳು ಅಳಿಯ 
ದಿರನ್ನು ನೋಡಿಕೊಂಡು ಬರಲೆಂದು ಹೋಗಿ, ಹೋದಮೂರುದಿನಗಳಲ್ಲೇ ಹೃದಯ 
ಘಾತಕ್ಕೊಳಗಾಗಿ ದಿನಾಂಕ 31. 1988ನೆಯ ಭಾನುವಾರ ಮಧ್ಯಾನ್ಹ 12 - 3೦ಕ್ 
ಲಿಂಗೈಕ್ಯರಾದ ಸಾಹಿತಿ, ಸಂಶೋಧಕ, ಸಹೃದಯ, ಪ್ರಾಮಾಣಿಕ, ಕಾರ್ಯ 
ಸದ್ಯಾದಿ ಶ್ರೀ ಹೆಚ್ . ದೇವೀರಪ್ಪನವರ ಕಣ್ಮರೆಯಿಂದ ಕನ್ನಡ ಸಾಹಿತ್ಯ ಸರಸ್ವತಿ 
ಓರ್ವ ಶ್ರದ್ಧಾವಂತ ಪುತ್ರನನ್ನು ಕಳೆದುಕೊಂಡಂತಾಗಿದೆ. 

(ತೀರ್ಥರಾಮೇಶ್ವರ ” ಎಂಬುದು ಹೊನ್ನಾಳಿ ತಾಲ್ಲೂಕಿನಲ್ಲಿ ಒಂದು ಪರ್ವತ 
ಸಾಲಿನ ದಟ್ಟ ಅರಣ್ಯ ಮಧ್ಯದ ಸೊಬಗಿನ ಸ್ಥಾನ. ಅದರ ಉತ್ತರಭಾಗ ಬೆಳ 
ಮೊಲದ ಫಲವತ್ತಾದ ಭೂಭಾಗ , ಮಲೆ ಬೆಳುವೊಲಗಳ ಗಡಿನಾಡಿನಲ್ಲಿ ಮಲ್ಲಿಗೇ 
ಹಳ್ಳಿ ' ವ್ಯವಸಾಯ ಪ್ರಧಾನ ಕಿರುವಳ್ಳಿ , ಮನೆನೋಡಾ ಬಡವರು - ಮನನೋಡ 
ಘನಮನ ಸಂಪನ್ನರು ” ಎಂಬಂತಿದ್ದ ಅಪ್ಪಟ ವ್ಯವಸಾಯ ಕಾಯಕನಿರತ (ತೀರ್ಥಪ್ಪ 
' ಸಾವಿತ್ರಮ್ಮ ದಂಪತಿಗಳ ಹಿರಿಯ ಪುತ್ರನಾಗಿ ೧೯೧೨ ನೆಯ ಇಸವಿಯಲ್ಲಿ ಜನ 
ನೆತ್ತಿದ ಹಕ್ಕಿಕಟ್ಟಿ ( ಹೆಚ್ ) ದೇವೀರಪ್ಪನವರು ಬಾಲ್ಯದಿಂದಲೂ ಭಾವನಾ ಜೀವಿ 
ಮಲೆನಾಡು- ಬೆಳವಲನಾಡಿನ ಪ್ರಕೃತಿಯ ಮಡಿಲಲ್ಲಿ ವಿಹರಿಸಿ ಬೆಳೆದು, ಅನೇಕ ಪಕೃತಿ 
ಚಿತ್ರ , ಜನಜೀವನ ಚಿತ್ರ , ಸಂಸ್ಕಾರ ಸಂಪನ್ನ ಮನೋಬುದ್ದಿಗಳುಳ್ಳವರೆಂಬುದನ್ನು 
ಕಳೆದ 41 ವರ್ಷ ಗಳಷ್ಟು ದೀರ್ಘಕಾಲ ದಿಂದಲೂ ಒಂದಿಲ್ಲೊಂದು ರೀತಿಯಲ್ಲಿ 
ಅವರ ಸಂಪರ್ಕಹೊಂದಿದ್ದ ನಾನು ಅವರು ಹೇಳಿದ್ದ ಮಾತುಗಳಿಂದ ಮತ್ತು ಒಡ 
ನಾಟದ ಅನುಭವ ವಿಶೇಷದಿಂದ ಉಲ್ಲೇಖಿಸುತ್ತಿದ್ದೇನೆ. ಇಷ್ಟೇ ಅಲ್ಲ; ಈ ಮಾತಿಗೆ 
ಜೀವಂತ ನಿದರ್ಶನವಾಗಿ ಶ್ರೀಯುತರು ಬರೆದು ಎರಡುಸಲ ಮುದ್ರಣಗೊಂಡು ಇತ್ತಿ ' 
ಚೆಗೆ ಸಿನಿಮಾ ಉದ್ಯಮಿಗಳ ದೃಷ್ಟಿಗೂ ಬಿದ್ದ ಅತ್ಯುತ್ತಮ ಕಾದಂಬರಿ “ ಬೆಳು 
ವಲದ ಮಡಿಲಲ್ಲಿ ” ಈ ಎಲ್ಲ ಅಂಶಗಳನ್ನೂ ಲೋಕಕ್ಕೆ ಬಾಯಿಬಿಟ್ಟು ಹೇಳುತ್ತದೆ 


ನಿಂತ ನೆಲದ ಗುಣ ವ್ಯಕ್ತಿಯನ್ನು ನಿರ್ಮಿಸುವಲ್ಲಿ ಅತ್ಯಂತ ಪ್ರಭಾವಪೂರ್ಣ 
ಸರಕು, ದೇವೀರಪ್ಪನವರು ಹುಟ್ಟು ಪ್ರಾಮಾಣಿಕ ವ್ಯಕ್ತಿ ; ನ್ಯಾಯ ನಿಷ್ಠುರಿ 
ಚಿಂತನ ಶೀಲ ವ್ಯಕ್ತಿ , ಸ್ವಲ್ಪ ಮಟ್ಟಿಗೆ ಮಾತು ಹೆದೆಯಿಂದ ಚಿಮ್ಮಿ ಹರಿದ ಬಾಣದಂತೆ 


48 


ಸಿದ್ದಗಂಗಾ 


- ನೇರ. ಆದ್ದರಿಂದ ಕಠಿಣ: ಹೃದಯ ಮಾರ್ದವದ್ದು . ಮನಸ್ಸು ವಿವೇಕದ್ದು . 

ಈ ಗುಣಗಳು ಅವರಿಗೆ ನಿಂತ ನೆಲದ ಗುಣದಿಂದ ಲಭ್ಯವಾದ ವರಗಳು ಎನ್ನ 
ಬಹುದಾಗಿದೆ. 
- ಏನು ಓದಬೇಕು ! ಯಾಕೆ ಓದಬೇಕು! ಓದಿನ ಗುರಿಯೇನು-ಎಂಬುದೊಂದೂ 
ಗೊತಿಲ್ಲದೆ ಹತ್ತರೊಡನೆ ಹನ್ನೊಂದಾಗಿ ಮಾಮೂಲಿ ಓದನ್ನು ಪ್ರಾರಂಭಿಸಿದೆ. 
ಶ್ರೀಯುತರು ಲೋವರ್ ಸೆಕೆಂಡರಿ ನಂತರ ಶಿವಮೊಗ್ಗ ನಾರ್ಮಲ್ ಸ್ಕೂಲಿನಲ್ಲಿ 
- ಆಕ್ಸರ್ ಸೆಕೆಂಡರಿ ಓದಲು ಪ್ರಾರಂಭಿಸಿದಾಗಲೇ ವ್ಯಾಕರಣ, ಅಲಂಕಾರ, ಛಂದಸ್ಸು 
ಮತ್ತು ಪ್ರೌಢಕಾವ್ಯಾಭ್ಯಾಸದ ರುಚಿ ತಗುಲಿತು . ಆ ರುಚಿಯ ಬೆನ್ನು ಹತ್ತಿ ಬೆಂಗ . 
ಊರು ಮೈಸೂರುಗಳಲ್ಲಿ ವಿದ್ಯಾಭ್ಯಾಸ ಲಾಲಸೆಯಿಂದ ಸುತ್ತಾಡ ತೊಡಗಿದಾಗ 
ಇವರ ಸುಪ್ತ ಪ್ರತಿಭೆಯ ಮದ್ದಿನ ಮನೆಗೆ ಕಿಚ್ಚಿಟ್ಟು ಸ್ಫೋಟಗೊಳ್ಳುವಂತೆ ಮಾಡಿ. 
ದವರೇ ಹೆಸರಾಂತ ಉಫಾಧ್ಯಾಯರೆದು ಕೀರ್ತಿವೆತ್ತಿದ್ದ ಎ . ಆರ್ . ಕೃಷ್ಣಶಾಸ್ತ್ರಿಗಳು 
ಬಿ ಎಂ . ಶ್ರೀ , ಡಿ. ಎಲ್ . ಎನ್ . ಮೊದಲಾದ ಅಧ್ವರುಗಳು, ಬಿ. ಎಂ . ಶ್ರೀಯವರು 
ಆಗಾಗ ಭಾವಪೂರ್ಣವಾಗಿ ಹೇಳುತ್ತಿದ್ದ ( ಅತಿ ಸರ್ವತ್ರ ವರ್ಜಯೇ ' ಎಂಬ 
ಮಾತನ್ನು ಕೊನೆಯವರೆಗೂ ಪದೇ ಪದೇ ಹೇಳಿಕೊಂಡು ಮೆಲಕು ಹಾಕುತ್ತಿದ್ದರು, 

ತಮ್ಮ ಗುರುವರ್ಗದವರ ಪ್ರತಿಭೆ, ಕರ್ತವ್ಯ ಕೌಶಲ್ಯ , ವಿದ್ವತ್ತುಗಳಿಗೆ ಮಾರು 
ಹೋದ ದೇವೀರಪ್ಪನವರು ತಮ್ಮನ್ನು ತಾವು ರೂಪಿಸಿಕೊಂಡು ಸಂಶೋಧನ 
ಕ್ಷೇತ್ರದಲ್ಲಿ ಬೆಳೆದು ಬದುಕ ಬೇಕೆಂದು ನಿರ್ಧರಿಸಿ, ಸ್ನಾತಕೋತ್ತರ ಪದವಿ ಪಡೆದ 
ನಂತರ ಮೈಸೂರಿನಲ್ಲಿ ಅರಮನೆ ಮತ್ತು ಸರಕಾರಗಳು ಬಹುಮಮತೆಯಿಂದ ಸಾಕಿ 
ಬೆಳೆಸಿದ ಸರಸ್ವತಿ ಮಂದಿರ ( ಪ್ರಾಚ್ಯ ಸಂಶೋಧನಾ ಸಂಸ್ಥೆ ” ( ಓರಿಯಂಟಲ್ 
ರೀಸರ್ಚ ಇನ್‌ಸ್ಟಿಟ್ಯೂಟ್ ಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಬಿಟ್ಟರು. ಅಖಂಡ 
ಸುಮಾರು ಮೂವತ್ತು ವರ್ಷಕಾಲ ಚಿಕ್ಕ ಹುದ್ದೆಯಿಂದ ಕೊನೆಗೆ ಸಂಸ್ಥೆಯ ನಿರ್ದೆ 
ಶಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದುದೊಂದು ದೊಡ್ಡ ಇತಿಹಾಸ: ಈ ಕಾಲದಲ್ಲಿ 
ಬಹು ಮೂಲಕ ಹಸ್ತಪ್ರತಿಗಳ ಸಂಗಪ್ರವಾದುದಲ್ಲದೆ, ದೊಡ್ಡ ಸಂಖ್ಯೆಯಲ್ಲಿ 
ಕೃತಿಗಳು ಆ ಸಂಸ್ಥೆಯಿಂದ ಹೊರಬಂದುವೆಂದು ಹೇಳಲಾಗುತ್ತಿದೆ. 

ಈ ಸಂಸ್ಥೆಯಲ್ಲಿ ಕೆಳಹಂತದಿಂದ ಮೇಲೇರಿ ಹೋದ ಶ್ರೀಯುತರಿಗೆ ಅದರ 
ಸಂದಿಗೊಂದಿಯ ಕೀಲು ಕೀಲಿನ ಪರಿಚಯ ಮಾಡಿಕೊಂಡವರು . ನಿಪುಣ ವೈಣಿಕ 
ನಂತೆ ಸಂಸ್ಥೆಯೆಂಬ ವೀಣೆಯನ್ನು ಬಹು ಸಿಸ್ತಿನಿಂದ ನುಡಿಸಿ , ಅಲ್ಲಿನ ತಮ್ಮ ಕೈ 
ಕೆಳಗಿನ ಕಿರಿಯ ಸಂಶೋಧಕರಿಗೆ ಹೆಜ್ಜೆ ಹೆಜ್ಜೆಗೂ ಸೂಕ್ತ ಮಾರ್ಗದರ್ಶನ ಮಾಡುತ್ತ 
ಅನೇಕಮೂಲಕ ಹೊರ ಬರುವಂತೆ ಮಾಡಿ, ಹಿಂದಿನಿಂದ ನಡೆದು ಬಂದ ಆ ಸಂಸ್ಥೆಯ 
ದಾಖಲೆಗಳನ್ನು ಮುರಿದರೆಂದು ಹೇಳಲಾಗುತ್ತಿದೆ. 

( ಮುಂದುವರೆಯುತ್ತದೆ) 
ಮಾರ್ಚಿ- ಏಪ್ರಿಲ್ , 1988 

49 


ಓಂ 
ಶ್ರೀ ಗುರುಬಸವ ಲಿಂಗಾಯನಮಃ 


MAAYA 


VyAyy 


ತುಮಕೂರು ತಾಲ್ಲೂಕು ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ 
ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ 

ನಿರೂಪ 
ರ್ಸಸಾವಿರದ ಒಂಬೈನೂರ ಎಂಭತ್ತೆಂಟನೇಯಿ ಮಾರ್ಚಿ ತಿಂಗಳು 
ಮೂವತ್ತೊಂದನೇ ಗುರುವಾರ ( ದಿನಾಂಕ 31 . 3.1988 ) ತುಮಕೂರು 
ತಾಲ್ಲೂಕು ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ ಶ್ರೀ ಶಿವಕುಮಾರ ಸ್ವಾಮಿ . 
ಗಳವರಾದ ನಾವು ನಮ್ಮಿಂದ ದಿನಾಂಕ 21.5 .1975 ರಲ್ಲಿ ಶ್ರೀ ಸಿದ್ದಗಂಗಾ 
ವಠಕ್ಕೆ ನನ್ನ ಉತ್ತರಾಧಿಕಾರಿಯಾಗಿ ನೇಮಕಗೊಂಡಿದ್ದ ಶ್ರೀ ಗೌರೀಶಂಕರ 
ಸ್ವಾಮಿಗಳನ್ನು ಉತ್ತರಾಧಿಕಾರಿ ಸ್ಥಾನದಿಂದ ವಜಾಮಾಡಿ ತೆರವಾದ ಸ್ಥಾನದಲ್ಲಿ 
- ಮಾಗಡಿ ತಾಲ್ಲೂಕು ಕಂಚುಕಲ್ಲು ಬಂಡೇಮಠದ ಕೈ !! ಶ್ರೀ ಸದಾಶಿವಯ್ಯ . 
ನವರ ಮತ್ತು ಶ್ರೀಮತಿ ಶಿವರುದ್ರಪ್ಪನವರ ಮಗ ಶ್ರೀ ಬಿ . ವಿಶ್ವನಾಥ 
ಎಂಬ ವಟುವಿಗೆ ಶ್ರೀ ಸಿದ್ದಗಂಗಾ ಮಠದಲ್ಲಿ ದಿನಾಂಕ 29.1 -1988 ರ 
ಶುಕ್ರವಾರದಂದು ನಾವೇ ಸ್ವತಃ ಶಾಸ್ತೋವಾಗಿ ಜಂಗಮ ದೀಕ್ಷೆ ಬ್ರಹೋಪ. 
ದೇಶ ಪೂರ್ವಕ ವಿರಕ್ತಾಶ್ರಮವನ್ನನುಗ್ರಹಿಸಿ ಶ್ರೀ ಸಿದ್ದಲಿಂಗ ಸ್ವಾಮಿಗಳೆಂದು 
ನಾಮಕರಣ ಮಾಡಿರುವ ಸದರೀ ಶ್ರೀ ನಿ ಪ್ರ || ಸ್ವ || ಶ್ರೀ ಸಿದ್ದಲಿಂಗ 
ಸ್ವಾಮಿಗಳವರನ್ನು ನೆರೆದಿರುವ ಮಠಾಧೀಶ್ವರರ , ಹರಗುರು ಚರಮೂರ್ತಿಗಳ 
ಸಮಾಜ ಬಾಂಧವರ, ಭಕ್ತಾದಿಗಳ ಅಭಿಮಾನಿಗಳ ಹಾಗೂ ಸಾರ್ವಜನಿಕರ 
ಸಮ್ಮುಖದಲ್ಲಿ ಶ್ರೀ ಸಿದ್ದಗಂಗಾ ಮಠಕ್ಕೆ ನನ್ನ ಉತ್ತರಾಧಿಕಾರಿಯನ್ನಾಗಿ 
ವಿಧಿವತ್ತಾಗಿ ನೇನುಕ ಮಾಡಿತೇನೆ. ಈ ದಿನದಿಂದಲೇ ಶ್ರೀ !! ನಿ|| ಪ್ರ || 
ಸ್ವ || ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳವರು ನಮ್ಮ ಉತ್ತರಾಧಿಕಾರಿಗಳಾಗಿ 
ಶ್ರೀ ಸಿದ್ದಗಂಗಾ ಮಠದಲ್ಲಿ ಮುಂದುವರಿಯುತ್ತಾರೆ, 
ಶ್ರೀ ಸಿದ್ದಗಂಗಾ ಮಠ 
ದಿನಾಂಕ: 31 - 3 -1988 ಶ್ರೀ ಶಿವಕುಮಾರ ಸ್ವಾಮಿಗಳು. 
ಗುರುವಾರ 


ಪ್ರಕಟಣೆ 


ದಿನಾಂಕ 31ನೇ ಮಾರ್ಚಿ 1988 


ಶ್ರೀ ಶಿವಕುಮಾರ ಸ್ವಾಮಿಗಳು. 
ಶ್ರೀ ಸಿದ್ದಗಂಗಾ ಮಠ 
ತುಮಕೂರು ಜಿಲ್ಲೆ. 


3 ಶ್ರೀ ಸಿದ್ದಗಂಗಾ ಮಠವು ಪವಿತ್ರ ಪರಂಪರೆಯುಳ್ಳ ಪುರಾತನ ಮಠವಾಗಿದ್ದು 
ಶಿವಯಾಗ ಸಂಪನ್ನರೂ , ಪೂಜಾ ನಿಷ್ಠರೂ , ಸಚ್ಚಾರಿತ್ರವುಳ್ಳವರೂ , ಅಖಂಡ 
ಬ್ರಹ್ಮಚಾರಿಗಳೂ , ಆಚಾರನಿಷ್ಠರೂ , ದಾಸೋಹಭಾವ ಸಂಪನ್ನರೂ , ಸೇವಾನಿಷ್ಠ ರೂ 
ಆದ ಮಠಾಧಿಪತಿಗಳನ್ನು ಪರಂಪರಾನುಗತವಾಗಿ ಹೊಂದಿರುವುದು ಲೋಕವಿದಿ 
ತವಾಗಿದೆ. ಇಂತಹ ಶ್ರೀ ಮಠಕ್ಕೆ ನಾವು 1930ರಲ್ಲಿ ನಮ್ಮ ಪೂಜ್ಯ ಗುರುಗಳಾದ 
ಶ್ರೀ ಉದ್ದಾನ ಶಿವಯೋಗಿಗಳವರಿಂದ ಶ್ರೀ ಮಠಕ್ಕೆ ಉತ್ತರಾಧಿಕಾರಿಯಾಗಿ ನೇಮ 
ಕಗೊಂಡು ಅವರ ಸೇವೆ ಮಾರ್ಗದರ್ಶನ ಶಿಕ್ಷಣವನ್ನು ವಿಧೇಯತೆಯಿಂದ ಪಾಲಿಸಿ 
ಅವರ ಅನುಗ್ರಹ ಪೂರ್ವಕ ಕೃಪಾಶೀರ್ವಾದ ಮತ್ತು ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ 
ಅವರು ಲಿಂಗೈಕ್ಯರಾದ ನಂತರ 1911 ರಿಂದ ಶ್ರೀ ಮಠದ ಮಠಾಧ್ಯಕ್ಷರಾಗಿ ಅಧಿಕಾರ 
ವಹಿಸಿಕೊಂಡು ಶ್ರೀಮಠವನ್ನು ಬೃಹತ್ ಪ್ರಮಾಣದಲ್ಲಿ ಬೆಳೆಸಿ ಅನೇಕ ಶಿಕ್ಷಣ 
ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಕೊಂಡು ಬಂದಿರುತ್ತೇವೆ. ಇಂತಹ ಶ್ರೀ ಮಠಕ್ಕೆ ನಮ್ಮ 
ಉತ್ತರಾಧಿಕಾರಿಯನ್ನಾಗಿ ದಿನಾಂಕ 21 -5 -1975ರಲ್ಲಿ ಶ್ರೀ ಗೌರೀಶಂಕರ ಸ್ವಾಮಿ 
ಗಳನ್ನು ನೇಮಕ ಮಾಡಿ ಕೊಂಡೆವು. 


ಅವರನ್ನು ಉತ್ತರಾಧಿಕಾರಿಯಾಗಿ ನಿಯೋಜಿಸುವಾಗ ಅವರು ಸಂಸ್ಕೃತ, 
ಸಾಹಿತ್ಯ , ವೇದಾಂತ ದರ್ಶನ ಶಾಸ್ತ್ರ , ವಚನ ಸಾಹಿತ್ಯಗಳಲ್ಲಿ ಉತ್ತಮ ಪಾಂಡಿತ್ಯ 
ಗಳಿಸಲೆಂಬ ಇಚ್ಛೆಯಿದ ಅಧ್ಯಯನಕ್ಕೆ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಟ್ಟೆವು. 
ನಮ್ಮ ಮಾರ್ಗದರ್ಶನದಲ್ಲಿ ಲಿಂಗಪೂಜಾ ನಿಷ್ಠೆ , ಆಚಾರನಿಷ್ಠೆ' ಸದ್ವರ್ತನೆ ' ಸದಾ 
ಚಾರ, ವಿಧೇಯತೆ, ಸೇವಾನಿಷ್ಠೆ , ದಾಸೋಹಪ್ರಿಯತೆ ಪಾವಿತ್ರತೆ ಮತ್ತು ಪೂಜ್ಯ 
ತೆಯುಳ್ಳವರಾಗುವರೆಂದು ಮತ್ತು ಶ್ರೀ ಮಠದಲ್ಲಿ ಪರಂಪರಾಗತವಾಗಿ ಬಂದ ಸೇವಾ 
ವೃತ್ತಿ , ತ್ರಿವಿಧ ದಾಸೋಹ, ವಿದ್ಯಾಭಿವೃದ್ಧಿ ಅನಾಥ ರಕ್ಷಣೆಗಳಲ್ಲಿ ಆಸಕ್ತಿ ತೋರಿ 
ಸೇವಾ ಮನೋಭಾನೆಯನ್ನು ಬೆಳೆಯಿಸಿಕೊಂಡು ಹೋಗುವರೆಂದು ಸದಭಿಪ್ರಾಯ 
ಮತ್ತು ಸದ್ಭಾವನೆ, ಯುಳ್ಳವರಾಗಿದ್ದೆವು. ಅವರ ಉತ್ತರಾಧಿಕಾರದ ನಂತರ ಎರಡು 
ವರ್ಷಗಳ ಕಾಲ ಅವರನ್ನು ನಮ್ಮ ಜೊತೆಯಲ್ಲಿಯೇ ಇಟ್ಟುಕೊಂಡು ಅವರಿಗೆ ಆಚಾರ 
ವಿಚಾರ ಲಿಂಗ ಪೂಜಾ ನಿಷ್ಠೆ ಮಾರ್ಗದರ್ಶನ ಮಾಡಿದ್ದೆವು. ಜೊತೆಗೆ ಅವರನ್ನು 
- ಉನ್ನತ ಪಂಡಿತರನ್ನಾಗಿ ಮಾಡಲು ವಿದ್ಯಾಭ್ಯಾಸಕ್ಕಾಗಿ ವಿಶೇಷ ಸೌಲಭ್ಯ ಮತ್ತು 
ಮಾರ್ಚಿ - ಏಪ್ರಿಲ್, 1988 


51 


ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೆವು. ಅದೇ ರೀತಿ ಕ್ರಮೇಣ ಶ್ರೀ ಮಠದ ವ್ಯವಹ) 
ಮತ್ತು ದೈನಂದಿನ ಕೈಂಕರ್ಯಗಳಲ್ಲಿ ತೊಡಗಿಸಲು ಅವಕಾಶಗಳನ್ನು ಕಲ್ಪಿಸಿಕೊ 
ದ್ದೆವು, ಅವರ ನಡತೆ ಮತ್ತು ವ್ಯವಹಾರಗಳಲ್ಲಿ ಲೋಪದೋಷಗಳು ಕಂಡು ಬಂದ 
ಮಕಿಕವಾಗಿಯಾ, ಕೆಲವು ವೇಳೆ ಲಿಖಿತವಾಗಿಯೂ ಮಾರ್ಗದರ್ಶನಗಳನ್ನು ಮಾ 
ದೈ ವು . ಇದರ ಜೊತೆಗೆ ಶ್ರೀ ಮಠದ ಅಭಿಮಾನಿಗಳಿಂದ ಭಕ್ತರುಗಳಿಂದ ಆಗಿ 
ದಾಗ್ಗೆ ಹಿತವಚನಗಳನ್ನು ಹೇಳಿಸಿದ್ದೆವು. ಅನೇಕ ಪೂಜ್ಯ ಮಠಾಧಿಪತಿಗಳಿಂದಲ. 
ಮತ್ತು ಗಣ್ಯ ವ್ಯಕ್ತಿಗಳಿಂದಲೂ ಅವರಿಗೆ ಆಗಿಂದಾಗ್ಗೆ ಬುದ್ದಿವಾದವನ್ನು ಹೇಳಿಸಿದೆವ 
ಶ್ರೀ ಮಠದಲ್ಲಿಯೂ ಸಹ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ವ್ಯವಸ್ಥೆಗಳು 
ಮಾಡಿಕೊಟ್ಟೆವು. ಆದರೆ ಅವರನ್ನು ಸಚ್ಚಾರಿತ್ರ್ಯವುಳ್ಳ , ಧಕ್ಷರಾದ ಶಿವಯೋಗ: 
ರಾದ, ಲಿಂಗ ಪುಜಾನಿಷ್ಠರಾದ ಒಳ್ಳೆಯ ಆಚಾರ ವಿಚಾರವುಳ್ಳ ಅಖಂಡ ಬ್ರಹ್ಮಚ 
ಯಾದ ಮತ್ತು ಶ್ರೀ ಮಠದ ಪವಿತ್ರ ಪರಂಪರೆಯನ್ನು ಉಳಿಸಿ ಮತ್ತು ಬೆಳೆಯಿಸಿಕೊಂಡ 
ಶ್ರೀ ಮಠಕ್ಕೆ ನನ್ನ ನಂತರ ಯೋಗ್ಯ ಮಠಾಧಿಕಾರಿಯನ್ನಾಗಿ ಅವರನ್ನು ಮಾ 
ಬೇಕೆಂಬ ನಮ್ಮ ಪ್ರಯತ್ನಗಳು , ಅವರ ಉದಾಸೀನತೆ , ಅವಿಧೇಯತೆ, ಕ್ರೌರ್ಯ 
ದುಷ್ಟ ಸಹವಾಸ ದುರ್ನಡತೆ, ಅಶ್ರದ್ದೆ , ಗುಂಡಾವೃತ್ತಿ ಮತ್ತು ಅನೈತಿಕತೆಗಳಿ೦ 
ವಿಫಲವಾದವು, 


ಅವರ ಮೇಲಿನ ಗುರುತರವಾದ ಆಪಾದನೆಗಳಿಗೆ ಸಮಜಾಯಿಷಿ ಕೇಳಿ ದಿನಾ೦ 
9 .4 .1987ರಂದು ಮತ್ತು 28- 2- 1988 ರಂದು ಪತ್ರಗಳನ್ನು ಬರೆದಿದ್ದೆವು. ಅವರ 
ನಮ್ಮ ದಿನಾಂಕ 9 .4 , 1987ರ ಪತ್ರಕ್ಕೆ ಮಾತ್ರ ದಿನಾಂಕ 15 .4 .1987ರಂದು 
ಉತ್ತರ ಕೊಟ್ಟಿರುತ್ತಾರೆ. ಆ ಉತ್ತರಗಳನ್ನು ಸಾಕಷ್ಟು ಸಮಯ ತೆಗೆದುಕೊಂಡ 
ಪರಿಶೀಲಿಸಿ ಯುಕ್ತಾಯುಕ್ತತೆಗಳನ್ನು ಚಿಂತನೆ ಮಾಡಿ, ಶ್ರೀ ಮಠದ ಪರೋಭಿವೃದ್ಧಿಯ 
ಮತ್ತು ಅಸ್ತಿತ್ವದ ದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಶ್ರೀ ಗೌರಿ 
ಶಂಕರ ಸ್ವಾಮಿಗಳು ತಮ್ಮ ಶಿಷ್ಯರಾಗಿ ಮುಂದುವರಿಯಲು ಅನರ್ಹರೆಂದು ತೀಮಾ 
ನಿಸಿ ಅವರನ್ನು ಶ್ರೀ ಮಠಕ್ಕೆ ನನ್ನ ಉತ್ತರಾಧಿಕಾರಿ ಸ್ಥಾನದಿಂದ ವಜಾ ಮಾಡಿದ 
ತೇವೆ, ಈ ಬಗ್ಗೆ ಸವಿಸ್ತಾರವಾದ ನಿರೂಪವನ್ನು ದಿನಾಂಕ 31.3 .1988 ರಂದ 
ಹೊರಡಿಸಿರುತ್ತೇವೆ ಮತ್ತು ಅವರ ಜಾಗದಲ್ಲಿ ನಾವೇ ದಿನಾಂಕ 29.1 . 1988 
ಶುಕ್ರವಾರ .. ಶ್ರೀ ಸಿದ್ದಗಂಗಾ ಮಠದಲ್ಲಿ ಬೆಂಗಳೂರು ಜಿಲ್ಲಾ , ಮಾಗ 
ತಾಲ್ಲೂಕು ಕಂಚುಗಲ್ಲು ಬಂಡೇ ಮಠದ ಲಿಂಗೈಕ್ಯ ಶ್ರೀ ಸದಾಶಿವಯ್ಯ ಮತ್ತು 
ಶ್ರೀಮತಿ ಶಿವರುದ್ರಮ್ಮನವರ ಸುಪುತ್ರ ಚಿ| ವಿಶ್ವ ನಾಥ ಎ೦ಬ ವಟುವಿ 
ಜಂಗಮ ಸಾಕ್ಷಿಯಾಗಿ ಷಟಸ್ಥಲ ಬ್ರಹೋಪದೇಶಪೂರ್ವಕ ಚರಪಟ್ಟಾಧಿಕಾ 
ವಿರಕ್ತಾಶ್ರಮವನ್ನು ಅನುಗ್ರಹಿಸಿ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧಲಿಂ 
ಸ್ವಾಮಿಗಳೆಂದು ನೂತನ ಅಭಿದಾನದಿಂದ ನಾವು ಆಶೀರ್ವದಿಸಿರುವ ಶ್ರೀ ನಿರಂಜ 


ಸಿದ್ಧಗಂಗ 


52 


- ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳವರ ನ್ನು ಶ್ರೀ ಸಿದ್ದಗಂಗಾ 
ಮಠಕ್ಕೆ ನಮ್ಮ ನೂತನ ಉತ್ತರಾಧಿಕಾರಿಯಾಗಿ ಮಾಡಿಕೊಂಡಿರುತ್ತೇವೆ. . 


ಶ್ರೀ ಗೌರೀಶಂಕರ ಸ್ವಾಮಿಗಳವರಿಂದ ನನಗೆ ಮತ್ತು ಮಠಕ್ಕೆ ಹಾಗೂ 
ಸಮಾಜಕ್ಕೆ ಎಷ್ಟೇ ಕಷ್ಟ ನಷ್ಟಗಳಾದರೂ ಮಾನವೀಯತೆಯ ದೃಷ್ಟಿಯಿಂದ ಅವರ 
ಜೀವನಾಂಶಕ್ಕೆ ತಿಂಗಳೊಂದಕ್ಕೆ ರೂ 3, 000 -00 (ಮೂರು ಸಾವಿರ ರೂಪಾಯಿಗಳು 
ಗಳಂತೆ ಶ್ರೀ ಮಠದವತಿಯಿಂದ ಕೊಡುತ್ತೇವೆ. ಅವರನ್ನು ಉತ್ತರಾಧಿಕಾರಿತನದಿಂದ 
ವಜಾ ಮಾಡಿರುವ ಆದೇಶವನ್ನು ಗೌರವ ಹಾಗೂ ಶಾಂತಿ ಯುತವಾಗಿ ಯಾವುದೇ 
ತಂಟೆ ತಕರಾರುಗಳಿಲ್ಲದೆ ಒಪ್ಪಿಕೊಂಡು ಶ್ರೀ ಮಠಕ್ಕೆ ಮತ್ತು ಯಾವುದೇ ತೊಂದರೆ 
ಯನ್ನು ಮಾಡದಿದ್ದಲ್ಲಿ ಮಾತ್ರ ಈ ಮಾಸಾಶನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. 
ಅವರು ತಮ್ಮ ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವವರೆವಿಗೂ ಮೂರು ತಿಂಗಳಿಗೆ 
ಮಾತ್ರ ಬೆಂಗಳೂರು ಚಾಮರಾಜಪೇಟೆ ಸಿರಸಿ ರಸ್ತೆಯಲ್ಲಿರುವ ಲಿಂಗೈಕ್ಯ ಶ್ರೀ 
ಸೋಲೂರು ಸಿದ್ದಪ್ಪನವರ ಮನೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ, 


ಸಮಾಜ ಬಾಂಧವರು ಭಕ್ತರು, ಅಭಿಮಾನಿಗಳ , ಸಾರ್ವಜನಿಕರ 
ಹಾಗೂ ಹಿತೈಷಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಶ್ರೀ ಮಠವು 
ತನ್ನ ಪವಿತ್ರ ಪರಂಪರೆಯಂತೆ ಎಲ್ಲಕೋಮಿನ ಮತ್ತು ಎಲ್ಲ ಪಂಗಡಗಳ ಜನರಿಗೆ 
ಹಾಗೂ ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ಸೇವೆಯನ್ನು ಯಥಾವತ್ತಾಗಿ ಮುಂದು 
ವರಿಸಿಕೊಂಡು ಹೋಗುತ್ತದೆ. ಸಾರ್ವಜನಿಕರು ಸ್ವಾರ್ಥಿಗಳ ಮತ್ತು ಓಳಪಂಗಡ 
ವಿಷಬೀಜ ಬಿತ್ತುವವರ ಅಪಪ್ರಚಾರಗಳಿಗೆ ಮಾರು ಹೋಗದೆ ಶ್ರೀ ಮಠದ 
ದೈನಂದಿನ ಜನಹಿತ ಕೈಂಕರ್ಯಗಳು, ಯಥಾ ಪ್ರಕಾರ ನಡೆದುಕೊಂಡು ಹೋಗಲು 
ತಮ್ಮ ಸಹಕಾರವನ್ನು ನಮಗೂ ಮತ್ತು ನಮ್ಮ ನೂತನ ಉತ್ತರಾಧಿತಾರಿಗಳಾದ 
ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳವರಿಗೂ ಕೊಡ. 
- ಬೇಕೆಂದು ಆಶಿಸುತ್ತೇವೆ. 


ಶ್ರೀ ಶಿವಕುಮಾರ ಸ್ವಾಮಿಗಳು 
ಶ್ರೀ ಸಿದ್ಧಗಂಗಾ ಮಠಾಧ್ಯಕ್ಷರು. 
ತುಮಕೂರು ಜಿಲ್ಲಾ - 572104. 


ಮಾರ್ಚಿ- ಏಪ್ರಿಲ್ , 1988 


ಎ3 


ಕಿರು ಲೇಖನ: ಕಲಾ ಪು ಯುವಕ ಸಂಘ ಸಾರ್ಥಕ ಸಾಧನ 


ಭಾರತ ಸಕಾರದ ನಾರ್ತಾ ಶಾಖೆ ಬೆಂಗಳೂರು. 


ಗ್ರಾಮದ ಮುನ್ನಡೆಯಲ್ಲಿ ಯುವಕ ಮಂಡಳಿ 25 ವರ್ಷಗಳ ಸಾರ್ಥಕ 
ಸೇವೆ ಸಲ್ಲಿಸಿದೆ ಎಂದರೆ ಮಹತ್ವದ ಸಂಗತಿಯಲ್ಲದೆ ಮತ್ತೇನು? ದಕ್ಷಿಣ ಕನ್ನಡ ಜಿಲ್ಲೆಯ 
ಕಲ್ಲಾಪು ಗ್ರಾಮದ ವೀರಭದ್ರ ಮಹಾಮಾಯಿ ವಾಚನಾಲಯ ಮತ್ತು ಯುವಕ 
ಮಂಡಳಿ ಸ್ಥಾಪನೆಯಾಗಿ 25 ವರ್ಷಗಳು ಸಂದಿವೆ. ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ 
ಸೌಲಭ್ಯ ಒದಗಿಸುವುದು ಜ್ಞಾರ್ನಾನೆಗೆ ನೆರವಾಗುವ ಉದ್ದೇಶದಿಂದ ಪ್ರಾರಂಭವಾದ 
ಈ ಸಂಘ ಈ ವರೆಗೆ ರಾಷ್ಟ್ರಕ್ಕೆ ಅತ್ಯುತ್ತಮ ನಾಗರೀಕರನ್ನು ನೀಡಿದೆ. ಉದ್ದೇಶ ಸಾಧನೆ 
ಪೂರ್ಣ ಗೊಂಡತಾಗಿದೆ, ಉಚಿತ ವಾಚನಾಲಯದಲ್ಲಿ ಪ್ರತಿದಿನ ಹಲವಾರು ದೈನಿಕ, 
ಸಾಪ್ತಾಹಿಕ, ಮಾಸಿಕ, ವಾರ್ಷಿಕ ಪತ್ರಿಕೆಗಳು ಬರುತ್ತಿದ್ದು ಇಡೀ ಗ್ರಾಮದ ಸಮೂಹ 
ಮಾಧ್ಯಮಗಳ ಸೌಲಭ್ಯವನ್ನು ಕಲ್ಪಿಸಿದೆ. 

ಶಿಕ್ಷಣ ಮತ್ತು ಜ್ಞಾನಾರ್ಜನೆಯಲ್ಲದೆ ಯುವಕ , ಮಕ್ಕಳ ದೈಹಿಕ, ಮಾಸಿಕ 
ಆರೋಗ್ಯ ಸುಧಾರಣೆಗೂ ಶ್ರಮಿಸುತ್ತಿದೆ. ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ 
ಕಾರ್ಯಕ್ರಮಗಳನ್ನು ಆಗಾಗ್ಗೆ ವ್ಯವಸ್ಥೆ ಮಾಡುವ ಮೂಲಕ ಜನತೆಯಲ್ಲಿನ ವಿವಿಧ 
ಹವ್ಯಾಸಗಳು ವಿಕಾಸಗೊಳ್ಳುವಂತಾಗಲು ಸಹಕರಿಸುತ್ತಿದೆ. ಯಕ್ಷಗಾನ ಕಲೆಯನ್ನು 
ಮತ್ತಷ್ಟು ಬೆಳೆಸುವ ದೃಷ್ಟಿಯಿಂದ ಗ್ರಾಮದ ಜನತೆಗೆ ಯಕ್ಷಗಾನ, ತಾಳ, ಮದ್ದಲೆ, 
ನೃತ್ಯ ನಾಟಕ ಇತ್ಯಾದಿ ವಿವಿಧ ಪ್ರಕಾರಗಳಲ್ಲಿ ವಿಶೇಷ ತರಬೇತಿ ವರ್ಗಗಳನ್ನು 
ನಡೆಸಿದೆ. 1962ರಲ್ಲಿ ದೇಶದ ರಕ್ಷಣಾ ಪಡೆಗೆ ನಿಧಿ ಸಂಗ್ರಹಣೆ ಕಾರ್ಯಕೈಗೊಂಡಿ . 
ತಲ್ಲದೆ ಆಗಾಗ್ಗೆ ಶ್ರಮದಾನ ತಿಬಿರ ಹಾಗೂ ಕುಟುಂಬ ಯಾಜನೆ ಮುಂತಾದ 
ವಿಶೇಷ ಸೇವಾ ಶಿಬಿರಗಳನ್ನು ಏರ್ಪಡಿಸಿದೆ. ಕಳೆದ ಹತ್ತು ವರ್ಷಗಳಿಂದ ಪ್ರತಿ 
ವರ್ಷ ಶಾಲಾ ಮಕ್ಕಳಿಗೆ 1, 000 ರೂ , ಬೆಲೆಯ ಬರವಣಿಗೆ ಸಾಮಗ್ರಿಯನ್ನು 
ಉಚಿತವಾಗಿನೀಡುತ್ತಿದೆ. ವೈದ್ಯಕೀಯ ಪರೀಕ್ಷೆ ದಂತ ಚಿಕಿತ್ಸೆ ಶಿಬಿರಗಳನ್ನು 
ಆಗಿಂದಾಗ್ಗೆ ವ್ಯವಸ್ಥೆ ಮಾಡಲಾಗುತ್ತಿದೆ. 
1987, ಸಂಘದ ರಜತೋತ್ಸವ ವರ್ಷ ಎಂದೇ ವಿಶೇಷ ಕಾರ್ಯಕ್ರಮಗಳನ್ನು 
ಹಮ್ಮಿ ಕೊಂಡಿದೆ. ಇತ್ತೀಚೆಗೆ ಸಂಘದ ಸದಸ್ಯರು ಕಲಾಪು ಗ್ರಾಮದಲ್ಲಿ 
ಕುಷ್ಠ ರೋಗಿಗಳನ್ನು ಗುರುತಿಸುವ ಕಾರ್ಯಕ್ರಮವನ್ನು ಕೈಗೊಂಡು ಮನೆ 
ಮನೆಗೆ ಹೋಗಿ 1 , 500 ಮಂದಿಯನ್ನು ಪರೀಕ್ಷಿಸಿ ಕುಷ್ಠ ರೋಗದ ಸೋಂಕು 
- ಇರುವ 10 ಮಂದಿ ರೋಗಿಗಳನ್ನು ಪತ್ತೆ ಹಚ್ಚಿದರು. ಇದೀಗ ಸಂಘ ರೋಗಿ 
ಗಳಿಗೆ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸುತ್ತಿದೆ. ಸುರತ್ಕಲ್ ಪ್ರಾರ್ಥಮಿಕ 
54 

- ಸಿದ್ಧಗಂಗಾ 


`ರೋಗ್ಯ ಕೇಂದ್ರ ಅಧಿಕಾರ ವರ್ಗದೊಂದಿಗೆ ಸಂಪರ್ಕಿಸಿ ತಮ್ಮ ಗ್ರಾಮದಲ್ಲಿ 
ಬಸ ಆರೋಗ್ಯ ಕೇಂದ್ರ ಪ್ರಾರ೦ಭಿ ಸು ವುದರಲ್ಲಿ ಸಹಾ ಸಂಘದ ಸಫಲ 
ಪ್ರಯತ್ನ ನಡೆಸಿದರು. ದಿನ ನಿತ್ಯದ ಕಾಯಿಲೆಗಳಿಗೆ ಗ್ರಾಮದಲ್ಲೇ ಚಿಕಿತ್ಸಾ 
ಮೌಲಭ್ಯ ಇಂದು ಲಭ್ಯವಾಗಿದೆ. 

ಅಂಗನವಾಡಿ ಮತ್ತು ಹೊಲಿಗೆ ತರಬೇತಿ ಕೇಂದ್ರದ ಸ್ಥಾಪನೆ ಸಂಘದ 
ಮುಂದಿನ ಗುರಿ . ಗ್ರಾಮದಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಕೊಳವೆ 
ಭಾವಿ ತೋಡುವುದು ಹಾಗೂ ಪುಸ್ತಕ ಭಂಡಾರವನ್ನು ಸ್ಥಾಪಿಸಲು ಸದಸ್ಯರು 
ಪ್ರಯತ್ನ ನಡೆಸಿದ್ದಾರೆ. 

ದೃಢ ಮನಸ್ಸು ಸಾಧನೆಯ ಸಾಧನವೆಂದು ತೋರಿಸಿ ಕೊಟ್ಟಿದೆ. ಕಲ್ಲಾಪು 
ಯುವಕ ಸಂಘ ( ಸಿಐಬಿ) . 


ಮಾನ್ಯರೇ , 
- ರಾಷ್ಟ್ರ ಕವಿ ರವೀಂದ್ರನಾಥ ಠಾಗೂರರ 125ನೇ ಜಯಂತಿ ವರ್ಷ ಇದೀಗ 
ಕೊನೆಗೊಳ್ಳುತ್ತಿದೆ. ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಿಕೊಂಡು ಬರುವಲ್ಲಿ ರವೀಂದ್ರರ 
ಕೃತಿಗಳು ಬಹು ಉಪಕಾರಿ , ಸಣ್ಣ ಕಥೆ, ಕಾದಂಬರಿ, ರಾಷ್ಟ್ರ ಭಕ್ತಿ ಗೀತೆಗಳ ಮೂಲಕ 
ರಾಷ್ಟ್ರಕ್ಕೆ ಮಹದುಪಕಾರವೆಸಗಿದ್ದಾರೆ. ಮೌಲ್ಯಗಳ ಅವರ ಕೃತಿಗಳಿಗೆ ಸರಿಸಾಟಿ 
ಯಾಗಲಿಲ್ಲ ಕೃತಿಗಳು ಜಗತ್ತಿನ ಇತರೇ ಭಾಷೆಗಳಲ್ಲಿ ಕೆಲವು ಮಾತ್ರ . 

(( ನಾವು ಮತ್ತು ರವೀಂದ್ರರು ” , 1987 ರ ವಸತಿ ಹೀನರಿಗೆ ವಸತಿ 
ಸೌಲಭ್ಯ ಒದಗಿಸುವ ವರ್ಷದ ಸಂದರ್ಭದಲ್ಲಿ ಕಕ್ಕೂರಿನಲ್ಲಿ ತಲೆಯಮೇಲೊಂದು ಸೂರು' 
ಎಂಬ ಲೇಖನಗಳನ್ನು ಈ ಹೊತ್ತಿಗೆಯಲ್ಲಿ ಕಳುಹಿಸುತ್ತಿದ್ದೇವೆ. ( ಕುಷ್ಠ ರೋಗ 
ಶಾಪವಲ್ಲ' ( ಕಲ್ಲಾಪು ಯುವಕ ಸಂಘ ಸಾರ್ಥಕ ಸಾಧನೆ ” ಮತ್ತು “ ವೈನಿ 
ಮತ್ತು ಅವರ ಸಮಾಜ ಸೇವೆ ” ಎಂಬ ಮೂರು ಲೇಖನಗಳನ್ನು ಇದರೊಂದಿಗೆ 
ಕಳುಹಿಸುತ್ತಿದ್ದೇವೆ. ಪ್ರಕಟಿಸುವ ಕೃಪೆಮಾಡಿ , 

ವಂದನೆಗಳೊಂದಿಗೆ, 

- ವಿಶ್ವಾಸಿ, 

ಕೃಷ್ಣಾನಂದ ಹೆಗ್ಡೆ 
ಎಫ್ : 6 : 10 . 86 ಬಿಎ 
ಭಾರತ ಸರ್ಕಾರದ ವಾರ್ತಾ ಶಾಖೆ 24 , ಕಬ್ಬನ್ ರಸ್ತೆ , 


ದಿನಾಂಕ : ಮಾರ್ಚಿ 20 , 1987 


ಮಾರ್ಚಿ - ಏಪ್ರಿಲ್, 1988 


55 


ಗ್ರಾಮಾಂತರ ಬಸವ ಜಯಂತಿ - 197 
ಹೆಚ್ . ವಿ. ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂ 

ಆತ್ಮೀಯ ಶರಣ ಬಂಧು, 

ದಿನಾಂಕ 15- 5- 87 ರಂದು ನೆಲಮಂಗಲ ತಾಲ್ಲೂಕು, ಸೋಮಪು 
ಹೋಬಳಿ, ತಿಮ್ಮನಾಯಕನಹಳ್ಳಿಯಲ್ಲಿ ಬಸವ ಜಯಂತಿ ನಡೆಯಿತು. ಕೇವಲ ಹತ್ತು 
ಅಥವಾ ಹದಿನೈದು ಮನೆಗಳಿರುವ ಪುಟ್ಟ ಗ್ರಾಮ ತಿಮ್ಮನಾಯಕನಹಳ್ಳಿ , ಬೆಂಗ 
ಳೂರು- ಪುಣೆ ರೈಲು ಮಾರ್ಗದ ಬದಿಗಿರುವ ಹಳ್ಳಿಗೆ ಲಗತ್ತಿಸಿದಂತೆ ರೈಲು ನಿಲ್ದಾಣ 
ಒಂದು ಕಡೆಗಿದ್ದರೆ ಮತ್ತೊಂದು ಕಡೆ ದೊಡ್ಡಬಳ್ಳಾಪುರ - ಡಾಬಸ್ ಪೇಟೆಯ 
ಬಸ್ ಮಾರ್ಗವಿದೆ. ಸುತ್ತಲೂ ಮರಗಿಡಗಳು, ಕೆರೆಯ ಸುಂದರ ನೋಟ. ಸರಳ 
ಜೀವನಕ್ಕೆ ಹೆಸರಾದ ಹಳ್ಳಿ . 

ದಿನಾಂಕ 10- 5- 87 ರಂದು ಕಣ್ವರು ಮಕ್ಕಳ ದೇವರ ಮಠದಲ್ಲಿ ಬಸವ 
ಜಯಂತಿಯನ್ನು ಆಚರಿಸಿದ ನಂತರ ತಿನ್ನನಾಯಕನಹಳ್ಳಿಗೆ ಪಯಣ ಬೆಳೆಸಿದ 
ನಮಗೆ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿತ್ತು . ಕ್ಲುಪ್ತಕಾಲಕ್ಕೆ ಸಮಾರಂಭ 
ಪ್ರಾರಂಭವಾಯಿತು. 
- ಬಸವಣ್ಣನಂಥ ಧರ್ಮ ದೀಪಕರು ಜನಿಸಿ ಕರ್ನಾಟಕ ಹೆಮ್ಮೆ ಪಡುವಂತಾ... 
ಯಿತು. ಜಗತ್ತಿನ ಕೆಲವೇ ಮಹಾಪುರುಷರ ಮಧ್ಯೆ ಕಂಗೊಳಿಸುತ್ತಿರುವ ಕಣ್ಮಣಿ 
ಬಸವಣ್ಣ . ಬುದ್ದನಾದ ಮೇಲೆ ಬಂದ ಧೀಮಂತ ಚೇತನ. ನಾನು ಎಲ್ಲರಿಗಿಂತ 
ಕಿರಿಯವನು ಎಂಬ ನನ್ನ ಭಾವನೆಯಿಂದ ಮನುಜ ಕುಲವನ್ನೆಲ್ಲಪ್ರೀತಿಸಿದ ಬಸವ . 
ಣ್ಣನವರು ವಿಚಾರವಂತರು. ಮೂಢ ನಂಬಿಕೆಗಳ ವಿರುದ್ದ ಅವರು ಸಾರಿದ ತತ್ವಗಳು 
ಸಾರ್ವಕಾಲಿಕ ನಂದಾದೀಪಗಳು. ಅವರು ಬೋಧಕರಲ್ಲ, ಜೀವನದುದ್ದಕ್ಕೂ 
ತಮ್ಮನ್ನು ತಿದ್ದಿಕೊಳ್ಳುತ್ತಲೇ ನಡೆದವರು. ಅಂತರಂಗದ ಅನ್ವೇಷಣೆಯಲ್ಲಿ ಮನೋ 
ವಿಜ್ಞಾನಿಯಂತೆ ಕ್ರಿಯಾಶೀಲರಾದವರು, ಒಳಗೊಂದು ಹೊರಗೊಂದು ಅವರಲ್ಲಿ 
ಎಂದೂ ಕಾಣಲಿಲ್ಲ. ವ್ಯಕ್ತಿಯ ಚಾರಿತ್ರ್ಯಕ್ಕೆ ಬಹಳ ಬೆಲೆಕೊಟ್ಟರು ದುರ್ದೈವವೆಂದರೆ 
ಇಂದು ಕೌಟುಂಬಿಕವಾಗಿ, ಸಾಂಘಿಕವಾಗಿ , ಸಾಂಸ್ಥಿಕವಾಗಿ, ಸಾಮಾಜಿಕ ಜೀವನದಲ್ಲಿ 
ಚಾರಿತ್ರ್ಯದ ಅವನತಿಯೇ ಎದ್ದು ಕಾಣುತ್ತಿದೆ. ಶರಣರು ವ್ಯಕ್ತಿ ದ್ವೇಷಿಗಳಲ್ಲ ; 
ಅವಗುಣ ದ್ವೇಷಿಗಳು, ಬಸವಾದಿ ಶರಣರ ವಚನಗಳನ್ನು ಗಂಭೀರವಾಗಿ ಅಧ್ಯ 
ಯನ ಮಾಡಿದರೆ ಇಂದಿನ ಯುವ ಜನಾಂಗ ಭವ್ಯ ಜೀವನವನ್ನು ಕಾಣಬಹುದು. 
ಹಿರಿಯರಾದವರು ದೂರದೃಷ್ಟಿಯಿಂದ ತಮ್ಮ ಪೀಳಿಗೆಯನ್ನು ಇಂದು ತಿದ್ದಬೇಕು. 
ವಿಚಾರ ಸಂಪತ್ತು ಆಚಾರವಾಗಿ ಪರಿವರ್ತಿತವಾಗುವಂತೆ, ಧಾರ್ಮಿಕ ಶಿಕ್ಷಣವನ್ನು 
ಕೊಡಬೇಕು. ಧರ್ಮದ ತಳಹದಿಯಿಲ್ಲದೆ ಕಟ್ಟಿದ ಯಾವ ಬದುಕೂ ನಿಲ್ಲಲಾರದು. 

ಸಿದ್ದಗಂಗಾ 


56 - 


ಅದಕ್ಕಾಗಿಯೇ ಪರಮ ಪೂಜ್ಯರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಸವ ಜಯಂತಿ. 
- ಯನ್ನು ಆಚರಿಸುವ ಮಹಾ ಸಾಹಸವನ್ನು ಮಾಡಿದ್ದಾರೆ. 14 ಬಿತ್ತಿದ ಬೀಜ 
ಕೆಟ್ಟನಬೇಡ ಮುಂದಿನ ಫಲದೊಳಗರಸಿಕೋ ” ಎನ್ನುತ್ತಾರೆ ಶರಣರು, ಇಂದು 
ತಿಮ್ಮನಾಯಕನ ಹಳ್ಳಿಯಲ್ಲಿ ಬಿತ್ತಿರುವ ಬಸವತತ್ವದ ಬೀಜಗಳು ಫಲಕೊಡದೆ 
- ಹೋಗಲಾರವು. ಇಂದಲ್ಲ ನಾಳೆ ಅವುಗಳ ಸತ್ವ ಹೊಳೆಯದಿರಲಾರದು. ಇಂದಿನ 
- ಲಾಟರಿ ಸಂಸ್ಕೃತಿ, ಚುನಾವಣಾ ಸಂಸ್ಕೃತಿಯ ಅಬ್ಬರಗಳ ಮಧ್ಯೆ ಶಾಂತ ಸುಂದರವಾಗಿ 
ಶರಣಸಂಸ್ಕೃತಿ ಅರಳಬೇಕಾಗಿದೆ. ಆ ಕಾರಣಕ್ಕಾಗಿ ಪೂಜ್ಯ ಶ್ರೀ ಶ್ರೀಗಳು ಅಧ್ಯಾಪಕ 
ವಿದ್ಯಾರ್ಥಿಗಳೊಂದಿಗೆ ಹಳ್ಳಿ . ಡಿಳ್ಳಿಯಲನ್ನದೆ ಬಸವ ಯಾತ್ರೆಯನ್ನು ನಡೆಸಿದ್ದಾರೆ 
ಎಂದು ಮಾತನಾಡಿದರು ಶ್ರೀ ಬಿ. ವೀರಭದ್ರಯ್ಯನವರು. 


- ಮಾನವನಿಗೆ ಬುದ್ದಿಯೊಂದೇ ಸರ್ವಸಾಧನ ಸ೦ಪ ತಲ್ಲ; ಭಾವನೆಯೂ ಮುಖ್ಯ . 
ಮಾನನ ಹುಟ್ಟಿದಂದಿನಿಂದ ಭಾವನೆಗಳು ಬದುಕನ್ನು ಆಳುತ್ತ ಬಂದಿವೆ, ಬೆಳೆಸುತ್ತ 
ಬಂದಿವೆ ಮನುಕುಲದ ಒಳಿತಿಗಾಗಿ ಶ್ರಮಿಸಿದ ಸಾಧಕ ಜೀವಿಗಳನ್ನು , ಸಂತರನ್ನು , 
ಶರಣರನ್ನು , ದಾರ್ಶನಿಕರನ್ನು , ಮಹಾಪುರುಷರನ್ನು ಮುಗ್ಗ ಜಗತೆ ಪ್ರೀತಿಯಿಂದ 
ನಡೆಸಿಕೊಂಡು ಬಂದಿದ್ದಾರೆ. ಅಂಥವರ ಹೆಸರಲ್ಲಿ ದೇವಾಲಯಗಳನ್ನು ಕಟ್ಟಿಸಿದ್ದಾರೆ, 
ಕೆರೆ, ಭಾವಿ, ಊರು ಕಟ್ಟಿಸಿದ್ದಾರೆ. ಮಕ್ಕಳು, ಮರಿಗಳಿಗೆ ಅವರ ಹೆಸರಿಟ್ಟು 
ಸ್ಮರಿಸಿದ್ದಾರೆ. ಅದರ ಮೇಲೆ ಹಾಡು ಕಟ್ಟಿ , ಕಥೆ ಹೆಣೆದು, ಗಾದೆ ಹೇಳಿ, 
ಒಗಟು ಒಡ್ಡಿ ಸಾಹಿತ್ಯ ರಚಿಸಿದ್ದಾರೆ. ಅ೦ಥ ಸಾಹಿತ್ಯ ಶಿಷ್ಯ ಸಮಾಜ 
ದಿಂದ ದೂರವಿದ್ದಿರಬಹುದು, ಅಥವಾ ಶಿಷ್ಯರ ಗಮನಕ್ಕೆ ಬಾರದಿರಬಹುದು. 
ಆದರೆ ಜನಪದರ ಹೃದಯಾಂತರಾಳದಲ್ಲಿ ಆ ಶ್ರೇಷ್ಠ ಜೀವಿಗಳು ಇಂದೂ ಜೀವಂತ 
ವಾಗಿದ್ದಾರೆ. ಅವರು ಬಿತ್ತಿ ಹೋದ ಸಂದೇಶ ಇಂದೂ ಗ್ರಾಮೀಣ ಮುಗ್ಧ 
ಜನತೆಯಲ್ಲಿ ನುಡಿಯಾಡುತ್ತಿದೆ. ಬಸವಣ್ಣನವರ ಹಾಗೆ ಜನಪದ ಸಮಷ್ಟಿಯನ್ನು 
ಪ್ರೀತಿಸಿದವರು ಇನ್ನೊಬ್ಬರನ್ನು ಕಾಣಲಾಗದು ( ಇವನಾರವ ” ಎಂಬುದು ಬಸವಣ್ಣ 
ನವರಲ್ಲಿ ಎಂದೂ ಕಾಣಲಿಲ್ಲ ( ಇವನಮ್ಮವ ' ನೆಂದೇ ಅವರ ಜೀವನ ಸಂಗೀತ, 
ಬಿಸಿಲು ಬೆಳದಿಂಗಳಾಗಿ , ದೀನ ದಲಿತರಿಗೆ ಆಶಾ ಕಿರಣವಾಗಿ , ಮನುಕುಲದ 
ಮಂಗಳ ದೀಪವಾಗಿ, ಅಕೃತ್ರಿಮ ಬದುಕಿನ ಅಮೂಲ್ಯ ವ್ಯಕ್ತಿಯಾಗಿ ಬಸವಣ್ಣ 
ಜನಪದರ ಚಿತ್ರದಲ್ಲಿ ನೆಲೆಗೊಂಡಿರುವುದನ್ನು ಹಾಡುಗಳ ಮೂಲಕ ಬಿಡಿಸಿ ತೋರಿ 
ದರು - ಶ್ರೀ ಹೆಚ್ . ವಿ. ವೀರಭದ್ರಯ್ಯನವರು. 


ತಿಮ್ಮನಾಯಕನ ಹಳ್ಳಿಯ ಬಂಧುಗಳು ಬಸವ ಜಯಂತಿ ಆಚರಿಸುವುದರ 
ಮೂಲಕ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮಹಾಪುರುಷರ ಜಯಂತಿಯನ್ನು ಆಚರಿಸು 
ವುದರಿಂದ ನಮ್ಮ ಜೀವನ ಸುಂದರವಾಗುತ್ತದೆ ' ಬಸವಣ್ಣನವರು ಜಗತ್ತಿನ 


ಮಾರ್ಚಿ - ಏಪ್ರಿಲ್, 1988 


57. 


ಇತಿಹಾಸದಲ್ಲಿಯೇ ಸ ಮ ಗ್ರ ಕ್ರಾಂತಿಯ ಮೂಲ ಪುರುಷರು, ಅವರು ಕೇವಲ ತತ್ವ 
ಬೋಧಕರಾಗಿ ಬಂದವರಲ್ಲ. ತನು ದಂಡಿಸಿ; ಮನ ಬಳಲಿಸಿ, ಕಾಯಕಷ್ಟವ 
ಮಾಡಿ, ಅನುಭವಕ್ಕೆ ಬಂದಮೇಲೆ ಆಚರಣೆಯಲ್ಲಿ ತಂದವರು. ಇತರ ಧರ್ಮ 
ಬೋಧಕರಿಗೂ ಅವರಿಗೂ ವ್ಯತ್ಯಾಸವಿದೆ - ನಾನು ದೇವರ ದೂತ, ' ನನ್ನ 
ಮಾತಿನಂತೆ ನೀವೆಲ್ಲ ನಡೆಯಿರಿ ” ಎಂದು ಎಂದೂ ಹೇಳಲಿಲ್ಲ. ( ಎ ನಗಿ೦ತ 
ಕಿರಿಯರಿಲ್ಲ ' ಎಂದೇ ನನ್ನತೆಯ ಸಂಸ್ಕೃತಿಯನ್ನು ಬಿತ್ತಿ ಬೆಳೆದವರು, ಜೀವನ 
ವೆಂಬುದು ಶಾಪಗ್ರಸ್ಥವಾಗಿ ಬ೦ದು ದಲ್ಲ. ಕರ್ಮಕ್ಷಯಕ್ಕಾಗಿ ಒದಗಿದುದಲ್ಲ. 
ಅದೊಂದು ಮಹಾಭಾಗ್ಯ , ದೆ ವ ದ ನ ನಿತ್ಯ ದಿವ್ಯ ಪ್ರಸಾದ, ಅಂತರಂಗ 
ದಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಪ್ರಸ್ತಾವಾದ ಒಂದು ಸದವಕಾಶ. ಅದಕಾಗಿಯೇ 
ದೇವನೊಲಿಸ ಬ೦ ದ ಪ್ರ ಸಾ ದ ಕಾ ಯ ವ ಕೆಡಿಸದಂತಿರಬೇಕಾದರೆ ಜೀವಿ 
ಸದಾ ಜಾಗೃತನಾಗಿರಬೇಕು, ಎಚ್ಚರದ ಬೆಳಕಿನಲ್ಲಿ ನಿರಂತರ ಸಾಧನೆ ಮಾಡು 
ತಿರಬೇಕು, ತಾನು ಕಂಡ ಅರಿವನ್ನು ಕುರುಹಾಗಿಟ್ಟುಕೊಂಡು ಮೇಲೇರಬೇಕು. 
ಜಾಗೃತಾವಸ್ಥೆಗೆ ದಿವ್ಯ ಮಾರ್ಗ ಕಾಯಕ ಶ್ರದ್ದೆ , ಕಾಯಕವೆಂಬುದು ಬರೀ 
ದುಡಿಮೆಯಲ್ಲ, ತಾನೇಕೆ ದುಡಿಯುತ್ತಿದ್ದೇನೆ ? ತನ್ನ ದುಡಿಮೆಯಿಂದ ಏನಾಗು 
ತಿದೆ ? ತತ್ವದ ಬೆಳಕಿನಲ್ಲಿ ಕಾಯಕ ಸಾಗಿದೆಯೇ ? ದುಡಿಮೆಯಿಂದ ಬಂದ ಫಲ 
ಹೇಗೆ ವಿನಿಯೋಗವಾಗುತ್ತಿದೆ ? ತನ್ನ ಕಾಯಕದಿಂದ ಆತ್ಮನ ಅರಿವಾಗುತ್ತಿದೆಯೆ ? 
ಅಥವಾ ಬರೀಗಾಣದೆತ್ತಿನಂತೆ ಸುತ್ತುತ್ತಿ ದ್ದೆ ನೆ ಯ ? ಎಂಬೆಲ್ಲಾ ಚಿಂತನ 
ಮಂಥನಗಳಿಗೆ ಪ್ರಯೋಗ ಶಾಲೆಯಾಗಿ ನಡೆಯುವ ಮಹಾಮಣಿಹ ದುಡಿಮೆ 
ಯಿಂದ ಬಂದುದು ದಾಸೋಹದಲ್ಲಿ ಪರವಸಾನವಾಗಬೇಕು. ಕಾಯಕ ಆತ್ಮ 
ವಿಶ್ವಾಸದ ತವನಿಧಿ'ಯೊದರೆ ದಾಸೋಹ ನಿರಂಹಕಾರದ ಬೀಗದಕ್ಕೆ . ಆದುದರಿಂದಲೇ 
ಶರಣರ ಜೀವನ ಮನೆನೋಡಾ ಬಡವರು ಮನನೋಡಾಸಂಪನ್ನರು' ಎಂಬಂತೆ ಅರ 
ಆದುದು. ತಿಮ್ಮನಾಯಕನಹಳ್ಳಿ ಪುಟ್ಟ ಗ್ರಾಮರಿವದರೂ ಬಸವ ಜಯಂತಿ ಆಚರಣೆಯ 
ಮೂಲಕ ತಮ್ಮ ಜೀವನದ ಉನ್ನತಿಗೆ ಮಾರ್ಗ ಕಾಣುವಂತಾಗಿದೆ. ಒಳ್ಳೆಯದು ಬಸ 
ನಾದಿ ಶರಣರು ಎಲ್ಲರಿಗೂ ಮಂಗಳಾರ್ಶೀವಾದ ಮೂಡಲಿ. ಎಂದ ಪೂಜ್ಯ ಶ್ರೀ ಶ್ರೀ ಗಳು 
ಆಶೀರ್ವಚನ ನೀಡಿದರು. ರಾತ್ರಿ 10 ಘಂಟೆಗೆ ಶ್ರೀ ಸಿದ್ದಲಿಂಗೆಶ್ವರ ನಾಟಕ ಮಂಡಳಿಯ 
ವೆರಿಂದ ಜಗಜ್ಯೋತಿಬಸವೇಶ್ವರ ನಾಟಕ ಅಭಿನಯಿಸಲಾಯಿತು. ಸುಮಾರು 15ಸಾವಿರ 
ಪ್ರೇಕ್ಷಕರು ನಾಟಕ ನೋಡಿ ಆನಂದಿಸಿದರು. ಪ್ರತಿವರ್ಷ ಶಿವರಾತ್ರಿ ದಿನ ಮಠದಲ್ಲಿ 
ನಾಟಕ ನಡೆಯುತ್ತಿದ್ದ ನಾನು ನೋಡಲಾಗಿರಲಿಲ್ಲ, ಇವತ್ತು ನೋಡಿದೆ, ತುಂಬ 
ಚೆನ್ನಾಗಿದೆ ಎಂದು ಮುದ್ದಲಿಂಗನಹಳ್ಳಿಯ ಗೌಡರೊಬ್ಬರು ನಾಟಕ ಮುಗಿದು ಊರಿಗೆ 
ಹೋಗುತ್ತಿರುವಾಗ ಜೊತೆಯವರೊಂದಿಗೆ ಹೇಳುತ್ತಿದ್ದರು, 


58 


ಸಿದ್ದಗಂಗಾ 


ತುಮಕೂರು ನಗರ ಮತ್ತು ಜಿಲ್ಲೆಗೆ 
ಶ್ರೀ ಸಿದ್ದಗಂಗಾ ಮಠದ ಕೊಡುಗೆ 


G ರ್ಮ ಸಂಸ್ಥೆಗಳು ಮಠ ಮಾನ್ಯಗಳು ಸಮಾಜದ ಸುಸಂಸ್ಕೃತಿಯ 
ಫಲವಾಗಿ ಅರಳಿದ ಸೇವಾ ಕ್ಷೇತ್ರಗಳು , ಧರ್ಮದ ಬೆನ್ನೆಲುಬು ನೈತಿಕತೆ , 
ಶ್ರೀ ಸಿದ್ದಗಂಗಾ ಮಠ ಈ ತತ್ವದ ಆಧಾರದ ಮೇಲೆ ಎದ್ದು ನಿಂತ ತ್ರಿವಿಧ 
ದಾಸೋಹಕ್ಷೇತ್ರ, ರಾಷ್ಟ್ರದ ಹೆಮ್ಮೆಯ ಆಸ್ತಿ . ಬೇರೆ ಮಠ ಮಾನ್ಯಗಳಿಗೆ ಸೇವಾ 
ಸಂಸ್ಥೆಗಳಿಗೆ ಮದರಿಯಾಗಿ ಬೆಳೆದ ಆದರ್ಶ ಸಂಸ್ಥೆ , ಶ್ರೀ ಮಠದ ಸರ್ವಾಂಗೀಣ 
ಅಭಿವೃದ್ಧಿಗೆ ಕಾರಣ ಪುರುಷರಾದವರು ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ 
ಮಹಾ ಸ್ವಾಮಿಗಳವರು, ಸಿದ್ದಗಂಗೆಯ ನೆಲವನ್ನೆಲಾ ಹೊನ್ನಾಗಿ ಪರಿವರ್ತಿಸಿದ 
ಪವಾಡ ಪುರುಷರು, ಸಾವಿರಾರು ಗ್ರಾಮೀಣ ಬಡ ವಿದ್ಯಾರ್ಥಿಗಳ ಬಾಳಿಗೆ 
ಬೆಳಕು ಕೊಟ್ಟವರು. ಅಸಂಖ್ಯಾತ ಭಕ್ತಾದಿಗಳ ಜೀವನೋಪಾಯಕ್ಕೆ ಹಲ 
ವಾರು ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದವರು, ಕಾವಿಗೆ ಗೌರವವನ್ನು 
ತಂದುಕೊಟ್ಟ ಮಹಾ ತಪಸ್ವಿಗಳು, 

ಪೂಜ್ಯ ಉದ್ದಾನ ಶಿವಯಾಗಿಗಳವರು 1917 ರಲ್ಲಿ ಸಾರ್ವಜನಿಕ 
ವಿದ್ಯಾರ್ಥಿ ನಿಲಯವನ್ನು ಶ್ರೀ ಮಠದಲ್ಲಿ ತೆರೆದು ಶ್ರೀ ಮಠ ಜಾತ್ಯತೀತವಾದ 
ಸಂಸ್ಥೆಯೆಂಬುದನ್ನು ತೋರಿಸಿಕೊಟ್ಟರು. ಆಗಿನ್ನು ಸರ್ಕಾರ ಕೋಮುವಾರು 
ವಿದ್ಯಾರ್ಥಿನಿಲಯಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡುತ್ತಿದ್ದ ಕಾಲ. ಆದರೆ 
ಶಿವಯಾಗಿಗಳ ದಾರ್ಶನಿಕ ದೃಷ್ಟಿ , ತುಂಬಾ ದೊಡ್ಡದು. ಮಾನವೀಯ 
ಅನುಕಂಪ ಮತ್ತು ಸಮಾನಭಾವನೆಗಳನ್ನು ಪ್ರಾಯಾಗಿಕವಾಗಿ ಆಚರಣೆಗೆ 
ತಂತದ್ದು . ಪೂಜ್ಯ ಶಿವಯಾಗಿಗಳವರು ಸಂಸ್ಕೃತಾಭ್ಯಾಸ ಕೇವಲ ಒಂದು 
ವರ್ಗದವರಿಗೆ ಸೀಮಿತವಾಗಿದ್ದ ಆಕಾಲದಲ್ಲಿ ಎಲ್ಲ ಕೋಮಿನ ವಿದ್ಯಾರ್ಥಿಗಳು 
ಸಂಸ್ಕೃತಾಭ್ಯಾಸ ಮಾಡಲು ಸಂಸ್ಕೃತ ಪಾಠಶಾಲೆಯನ್ನು ತೆರೆದು ಉಚಿತವಾಗಿ 
ಊಟವಸತಿ ಸೌಕರ್ಯಗಳನ್ನು ಮಾಡಿಕೊಟ್ಟರು. 

ತುಮಕೂರು ನಗರ ಪ್ರಾರಂಭದಿಂದಲೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಸಕ್ತಿ . 
ಯನ್ನು ಬೆಳಸಿಕೊಂಡು ಬಂದಿದೆ. 1942 ರಲ್ಲಿ ತುಮಕೂರಿನಲ್ಲಿ ಇದ್ದು ದು 
ಒಂದೇ ಸರ್ಕಾರಿ ಪ್ರೌಢಶಾಲೆ, ವಿದ್ಯಾರ್ಥಿಗಳ ಅದರಲ್ಲೂ ಗ್ರಾಮೀಣ ವಿದ್ಯಾ 
ರ್ಥಿಗಳ ಸಂಖ್ಯೆ ಏರುತ್ತ ಬಂದುದನ್ನು ಗಮನಿಸಿ ಅಂದಿನ ಸಚಿವರಾಗಿದ್ದ 
ಶ್ರೀ ಅಪ್ಪಾಜಿಗೌಡರ ಸೂಚನೆಯಂತೆ ಪುರಸಭೆಯವರು ಪ್ರೌಢಶಾಲೆಗಳನ್ನು 
ಪ್ರಾರಂಭಿಸಲು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ನಗರ ಪ್ರಮುಖ 
ರಾದ ಶ್ರೀ ಟಿ. ಎನ್ . ಕೆಂಪಹೊನ್ನಯ್ಯ ಮುಂತಾದವರ ಬಿನ್ನಹಪೂರ್ವಕ 
ಒತ್ತಾಯದ ಮೇರೆಗೆ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು 
ಶ್ರೀ ಸಿದ್ದಗಂಗಾ ಪ್ರೌಢಶಾಲೆಯನ್ನು 1943 - 44 ರಲ್ಲಿ ತುಮಕೂರಿನಲ್ಲಿ 
ಮಾರ್ಚಿ - ಏಪ್ರಿಲ್ , 1988 


59 


ಪ್ರಾರಂಭಿಸುವುದರ ಮೂಲಕ ನಗರ ಜೀವನದ ಬೆಳವಣಿಗೆಗೆ ಪ್ರಾರಂಭಮಾಡಿದರು 

ಶ್ರೀ ಮಠದ ಆರ್ಥಿಕ ಸ್ಥಿತಿ ಆಗ ಅಷ್ಟೇನು ಉತ್ತಮವಾಗಿರಲಿಲ್ಲ. ಆದರೂ 
ಅನುಭವಿ, ಅಧ್ಯಾಪಕರನ್ನು ತಾವು ಸ್ಥಾಪಿಸಿದ ಸಿದ್ದಗಂಗಾ ಪ್ರೌಢಶಾಲೆಗೆ 
ನೇಮಕ ಮಾಡಿ ಸರ್ಕಾರಿ ಪ್ರೌಢಶಾಲೆಗಿಂತಲೂ ಉತ್ತಮ ಶಿಕ್ಷಣ ತುಮಕೂರಿನ 
ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒದಗಿಸುವ ಕೃಪೆ 
ಮಾಡಿದರು. ಶಾಲೆಯ ಫಲಿತಾಂಶ ಉತ್ತಮವಾಗಿ ನಾಗರಿಕರ ಗೌರವಕ್ಕೆ 
ಪಾತ್ರವಾಯಿತು. ಈ ಶಾಲೆಯಿಂದ ಹೊರ ಬಂದ ವಿದ್ಯಾರ್ಥಿಗಳಿಂದು ಸರ್ಕಾರದ 
ಸಮಾಜದ ಗಣ್ಯ ಸ್ಥಾನಗಳಲ್ಲಿ ಸೇವೆಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿ 

ಇದು ವೈಜ್ಞಾನಿಕಯುಗ ಅದರಲ್ಲೂ ತಾಂತ್ರಿಕ ಶಿಕ್ಷಣ ಯುಗ. 
ತಾಂತ್ರಿಕ ಶಿಕ್ಷಣಕ್ಕೆ ರಾಷ್ಟ್ರದ ಎಲ್ಲ ಕಡೆಯಿರುವ ಆವಶ್ಯಕತೆಯನ್ನು ಮನ 
ಗಂಡ ಭಕ್ತಾದಿಗಳು ಪೂಜ್ಯ ಶ್ರೀ ಶ್ರೀ ಗಳವರನ್ನು ಪ್ರಾರ್ಥಿಸಿಕೊಂಡ ಮೇರೆಗೆ 
ನಗರದ ಉದಾರ ದಾನಿಗಳ ಕೊಡುಗೈ ಸಹಾಯದೊಂದಿಗೆ 1964 ರಲ್ಲಿ 
ಶ್ರೀ ಸಿದ್ದಗಂಗಾ ಇಂಜಿನಿಯರಿಂಗ್ ಕಾಲೇಜನ್ನು ತುಮಕೂರಿನಲ್ಲಿ ಸ್ಥಾಪಿಸಿದರು. 
ಶ್ರೀ ಎಂ . ವಿ. ಶಿವಪ್ಪನವರು ಉದಾರವಾಗಿ ದಾನ ಮಾಡಿದ ಜಮೀನಿನಲ್ಲಿ 
ಕಾಲೇಜು ಪ್ರಾರಂಭವಾಯಿತು. ಆ ದಿನಗಳಲ್ಲಿ ಜಮೀನಿನ ಬೆಲೆ ಎಕರೆಗೆ 200 
ರೂಗಳು ಮಾತ್ರ ನಡೆಯುತ್ತಿತ್ತು . ಶ್ರೀ ಶ್ರೀಗಳವರು ಕಾಲೇಜನ್ನು ಪ್ರಾರಂಭಿಸಿದ 
ನಂತರ ಅಕ್ಕಪಕ್ಕದ ಜಮೀನುಗಳ ಬೆಲೆ ದಿನೇ ದಿನೇ ಏರುತ್ತ ಹೋಯಿತು. 
1970 ರ ಸಮಯಕ್ಕೆ ಎಕರೆಗೆ 20, 000 ರಿಂದ 25, 000 ಗಳವರೆಗೆ ಬೆಲೆ 
ಏರಿತು . ಇದರಿಂದಾಗಿ ತುಮಕೂರು ನಗರದ ಅಕ್ಕ ಪಕ್ಕದ ಜಮೀನು 
ಮಾಲೀಕರಿಗೆ ಸಾಕಷ್ಟು ಹಣ ಸಂಗ್ರಹ ವಾ ಯಿ ತು . ಆರ್ಥಿಕ ಪರಿಸ್ಥಿತಿ 
ಪರೋಕ್ಷವಾಗಿ ; ಅ ಭಿ ವೃ ದಿ ಗೊ ಳ್ಳ ಲು ಕಾ ರ ಣ ನಾಯಿ ತು . 
ಎಸ್., ಐ ಟಿ. ಸ್ಥಾಪನೆಯಾದಮೇಲೆ ತುಮಕೂರಿನ ಹೆಸರು ರಾಷ್ಟ್ರ 
ದಾದ್ಯಂತ ಕೇಳುವಂತಾಯಿತು. ದೇಶದ ಎಲ್ಲ ಪ್ರಾಂತಗಳಿಂದ ಎಸ್. ಐ . ಟಿ. 
ಯಲ್ಲಿ ವಿದ್ಯಾಭ್ಯಾಸ ಮಾಡಲು ವಿದ್ಯಾರ್ಥಿಗಳು ಧಾವಿಸಲಾರಂಭಿಸಿದರು. 
ಅದರಿಂದಾಗಿ ವಸತಿ ಸೌಕರ್ಯ ಮ ತ್ತೊ೦ದು ಸಮಸ್ಯೆಯಾಗಿ ಹೊಸ 
ಹೊಸ ಮನೆಗಳ ನಿರ್ಮಾಣ ವೇಗವಾಗಿ ಪ್ರಾರಂಭವಾಯಿತು. ನಗರದ 
ಬೆಳವಣಿಗೆಗೆ ಪರೋಕ್ಷವಾಗಿ ಎಸ್ . ಐ. ಟಿ . ಹೀಗೆ ಕಾರಣವಾಗುತ್ತಾ ಬಂದಿತು. 
ಉತ್ತಮವಾದ ಬೋಧನೆ ಉತ್ತಮ ಆಡಳಿತ ವ್ಯವಸ್ಥೆ ಪ್ರಾಕೃತಿಕ 
ಪ್ರಶಾಂತವಾತಾವರಣದಿಂದಾಗಿ ಎಸ್ . ಐ . ಟಿ. ರಾಷ್ಟ್ರದ ಉತ್ತಮ ಶೈಕಣಿಕ 
ಸಂಸ್ಥೆಯೆಂದು ಜನಜನಿತವಾಗುತ್ತಾ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಾ ಬಂದಿತು, 
ವಿದ್ಯಾರ್ಥಿಗಳ ಬೆಳವಣಿಗೆಯಿಂದ ಹಲವಾರು ಹೊಸ ಹೊಸ ಸೇವಾ ಕ್ಷೇತ್ರಗಳು 
ತುಮಕೂರು ನಗರಕ್ಕೆ ಬರುವಂತಾಯಿತ್ತು ಉದಾಹರಣೆಗಾಗಿ ಬ್ಯಾಂಕಿಂಗ್ 
ಉದ್ಯಮ ಬೆಳೆಯುತ್ತಾ ಬಂದಿತ್ತು, ಹಲವಾರು ಬ್ಯಾಂಕುಗಳು ಎಸ್ . ಐ . ಟಿ, 
60 

ಸಿದ್ದಗಂಗಾ 


, 


ಪ್ರಾರಂಭವಾದಮೇಲೆ ತಮ್ಮ ಶಾಖೆಗಳನ್ನು ತೆರೆದು ಆರ್ಥಿಕ ವಹಿವಾಟು | 
ನಗರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಾಯಿತು. ಅನೇಕ 
ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು , ತನ್ಮೂಲಕ ದೊರೆಯುವಂತಾಯಿತು, 
ಇಂದು ಎಸ್ . ಐ ಟ, ಒಂದರಿಂದಲೇ ಸುಮಾರು 500 - 600 ಕುಟುಂಬ 
ಗಳು ನಗರ ಜೀವನಕ್ಕೆ ಸೇರ್ಪಡೆಯಾಗಿ ಸೇವೆ ಸಲ್ಲಿಸುತ್ತಿವೆ. ವಿದ್ಯಾರ್ಥಿ 
ಗಳಂತು ನಗರದ ಎಲ್ಲ ಭಾಗಗಳಲ್ಲಿ ಹರಡಿಕೊಂಡಿದ್ದು ವಿವಿಧ ವಿಭಿನ್ನ 
ಸಾಂಸ್ಕತಿಕ ಬೆಳವಣಿಗೆಗೆ ಕಾರಣ ಕರ್ತರಾಗಿದ್ದಾರೆ. 

ಪ್ರಾಥಮಿಕ ಶಾಲಾ ಉಪಾಧ್ಯಾಯರ ತರಬೇತಿ ಸಲುವಾಗಿ ಪೂಜ್ಯ 
ಶ್ರೀ ಶ್ರೀ ಗಳವರು 1956 ರಲ್ಲಿ ಶ್ರೀ ಸಿದ್ದಗಂಗಾ ಉಪಾಧ್ಯಾಯ ತರಬೇತಿ 
ಸಂಸ್ಥೆಯನ್ನು ತುಮಕೂರಿನಲ್ಲಿ ಪ್ರಾರಂಭಿಸುವುದರ ಮೂಲಕ ಸಹಸ್ರಾರು 
ಮಂದಿ ಇಂದು ಅಧ್ಯಾಪಕರಾಗಲು ಕಾರಣರಾಗಿದ್ದಾರೆ. ಜೊತೆಗೆ ಸಿದ್ದಗಂಗಾ 
ಮಾಧ್ಯಮಿಕ ಶಾಲೆ, ಸಿದ್ದಗಂಗಾ ಎಲಿಮೆಂಟರಿ ಶಾಲೆ, ಪ್ರಾರಂಭಿಸಿ ಸಹಸ್ರಾರು 
ಪುಟಾಣಿಗಳಿಗೆ ಶಿಕ್ಷಣಾವಕಾಶವನ್ನು ಒದಗಿಸಿಕೊಟ್ಟರು, 

ತುಮಕೂರು ಶಿಕ್ಷಣ ಕ್ಷೇತ್ರದಲ್ಲಿ ದಿನೇ ದಿನೇ ಬೆಳೆಯುತ್ತಾ ಬಂದಿತು, 
ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವಂತು ಆಧುನಿಕ ಕಾಲಕ್ಕೆ ತಕ್ಕ ಹಾಗೆ ನಡೆಯ 
ಬೇಕು ಎಂಬುದನ್ನು ಮನಗಂಡು ಪ್ರತ್ಯಕ್ಷವಾಗಿ ಮಹಿಳಾ ಕಾಲೇಜೊಂದನ್ನು 
1966ರಲ್ಲಿ ತುಮಕೂರು ನಗರದಲ್ಲಿ ಪ್ರಾರಂಭಿಸಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾ 
ಸದಲ್ಲಿ ಹೊಸ ಅಧ್ಯಾಯವನ್ನೇ ಪ್ರಾರಂಭಿಸಿದರು. ಅಂದಿನ ಸರ್ಕಾರಿ ಕಾಲೇಜು 
ನಗರದ ಹೊರ ಹೊಲಯಕ್ಕೆ ಸ್ಥಳಾಂತರಗೊಂಡು ಹೆಣ್ಣು ಮಕ್ಕಳು . ಪರಿತಪಿ 
ಸುತ್ತಿದ್ದ ಕಾಲದಲ್ಲಿ ಪೂಜ್ಯ ಶ್ರೀ ಶ್ರೀಗಳು ತೆರೆದ ಸಿದ್ದಗಂಗಾ ವಿಜ್ಞಾನ ಕಲಾ 
ಮತ್ತು ವಾಣಿಜ್ಯ ಕಾಲೇಜು ಅವರ ಪಾಲಿಗೆ ವರದಾನವಾಯಿತು. ಜಿಲ್ಲಾ 
ಬೋರ್ಡಿನವರು ಕಾಲೇಜನ್ನು ನಡೆಸಲು ಕಟ್ಟಡವನ್ನು ಬಾಡಿಗೆ ಕೊಟ್ಟು ಸಹ 
ಕರಿಸಿದರು. ಪುರಪ್ರಮುಖರ ಪ್ರಾರ್ಥನೆಯ ಮೇರೆಗೆ ಶ್ರೀ ಶ್ರೀಗಳವರು ಈ 
ಕಾಲೇಜನ್ನು ಸ್ಥಾಪನೆ ಮಾಡದೇ ಹೋಗಿದ್ದರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ 
ಅಂದು ಆಗುತ್ತಿದ್ದ ತೊಂದರೆ ಊಹಿಸಲೂ ಆಗದು. 

ತುಮಕೂರು ನಗರದಲ್ಲಿ ಸಿದ್ದಗಂಗಾ ಮಠದವತಿಯಿಂದ ಬಿ. ಇಡಿ. 
ಕಾಲೇಜನ್ನು ಸಿದ್ಧಗಂಗಾ ಜೂನಿಯರ್ ಕಾಲೇಜನ್ನು , ಬಸವೇಶ್ವರ ಇಂಗ್ಲೀಷ್ 
ಶಾಲೆಯನ್ನು , ಸಿದ್ದಗಂಗಾ ಫಾರಮಸಿ ಕಾಲೇಜನ್ನು ಪರಮಪೂಜ್ಯರು ಆವಶ 
ಕತೆಯನ್ನು ಗಮನಿಸಿ ಕಾಲ ಕಾಲಕ್ಕೆ ತೆರೆದು ಮಹೋಪಕಾರ ಮಾಡಿದ್ದಾರೆ. 
ಈ ಎಲ್ಲ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ನಗರದ ಹಾಗೂ ಜಿಲ್ಲೆಯ 
ಬೆಳವಣಿಗೆಗೆ ಗಣನೀಯ ಉಪಕಾರವಾಗಿದೆ. ಈ ಉಪಕಾರ ಶೈಕ್ಷಣಿಕವಾಗಿ 
ಸಾಂಸ್ಕೃತಿಕವಾಗಿ ಎಲ್ಲಕ್ಕೂ ಮಿಗಿಲಾಗಿ ಆರ್ಥಿಕವಾಗಿ ಆಗಿರುವುದನ್ನು ವಿಚಾರ 
' ವಂತರು ಗಮನಿಸಬೇಕಾಗಿದೆ. . 
ಮಾರ್ಚಿ - ಏಪ್ರಿಲ್ , 1988 


61 


ತುಮಕೂರು ಜಿಲ್ಲೆ ಭಾಗ್ಯವಂತ ಜಿಲ್ಲೆ , ಧಾರ್ಮಿಕ ಸಂಸ್ಥೆಯಾದ 
ಶ್ರೀ ಸಿದ್ದಗಂಗಾ ಮಠದಿಂದ ಇಡೀ ಜಿಲ್ಲೆಯ ಬಹುತೇಕ ಎಲ್ಲ ತಾಲ್ಲೂಕುಗಳಲ್ಲಿ 
ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಗ್ರಾಮೀಣ ಬಂಧುಗಳ ವಿದ್ಯಾಭ್ಯಾಸಕ್ಕೆ ಮಾರ್ಗ 

ವನ್ನು ಮಾಡಿದೆ. ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಕ್ರಾಂತಿಯನ್ನು ಉಂಟು ಮಾಡಿ ಪ್ರತಿ 
ಗ್ರಾಮೀಣ ವಿದ್ಯಾರ್ಥಿಗಳು ಜೀವನೋಪಾಯವನ್ನು ಕಂಡು ಕೊಳ್ಳುವಂತೆ ಸಹಕರಿಸಿದೆ 

- ನಗರ ಕೈಗಾರಿಕೆ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವನ್ನೇ ತೆರೆಯಲು ಕಾರಣ. 
ವಾಯಿತು. ಶ್ರೀ ಸಿದ್ದಗಂಗಾ ಮಠ, ಹೆಚ್ . ಎಂ . ಟಿ. ಗಡಿಯಾರ ಕಾರ್ಖಾನೆ 
ಸ್ಥಾಪನೆಯಾಗುವುದಕ್ಕೆ ಮಾದಲು ಅದಕ್ಕೆ ಅಗತ್ಯವಾಗಿ ಬೇಕಾಗಿದ್ದ ಜಮೀ 
ನನ್ನು ಬಿಟ್ಟುಕೊಡಲು ಶ್ರೀ ಮಠ ಮುಂದೆ ಬಾರದೇ ಹೋಗಿದ್ದರೆ ಅಂತೆಯೆ 
ತನ್ನ ಜಮೀನಿನ ಅಕ್ಕಪಕ್ಕದವರ ಜಮೀನನ್ನು ಕೊಡುಂತೆ ಮನಹೊಲಿಸದೇ 
ಹೋಗಿದ್ದರೆ ಬಹುಶ: ಹೆಚ್ . ಎಂ . ಟಿ . ಕಾರ್ಖಾನೆ ಹಾಸನಕ್ಕೋ ಅಥವಾ 
ಮಂಡ್ಯಕ್ಕೊ ಹೋಗುತ್ತಿತ್ತು . ಕಾರ್ಖಾನೆ ಮುಂಜೂರಾಗಲು ಅಂದು 
ಲೋಕಸಭಾ ಸದಸ್ಯರಾಗಿದ್ದ ಶ್ರೀ ಕೆ . ಲಕ್ಕಪ್ಪನವರು 1974 - 75ರಲ್ಲಿ 
ಶ್ರಮವಹಿಸಿದರು. ಅದು 77 - 78ರಲ್ಲಿ ಜನತಾ ಸರ್ಕಾರದ ಕಾಲಾವಧಿಯಲ್ಲಿ 
ಕಾರ್ಯರೂಪಕ್ಕೆ ಬಂದಿತು. ಗಡಿಯಾರದ ಕಾರ್ಖಾನೆ ಪ್ರಾರಂಭವಾದುದರಿಂದ 
ನಗರದ ಜೀವನ ಹೊಸ ಆಯಾಮವನ್ನೇ ಪಡೆಯಿತು. ಆರ್ಥಿಕವಾಗಿ ಮುಂದು 
ವರಿಯಲು ಕಾರಣವಾಯಿತು. ವಸತಿ ಸಮಸ್ಯೆ ಹೆಚ್ಚು ದುದರಿಂದ ಹಾಸ 
ಗೃಹಗಳು ನಿರ್ಮಾಣವಾದುವು. ಎಲ್ಲ ನಿವೇಶನಗಳ ಬೆಲೆ ಒಂದಕ್ಕೆ ನೂರರಷ್ಟು 
ಹೆಚ್ಚಿತ್ತು. ಬ್ಯಾಂಕುಗಳು ಹೆಚ್ಚಾದುವು. ಎಲ್ಲ ಬಾಬುಗಳಿಂದ ಹಣ ತುಮ 
ಕೂರು ನಗರಕ್ಕೆ ಹರಿದುಬರುವಂತಾಯಿತು. ಚಿಕ್ಕ ಪುಟ್ಟ ಕೈಗಾರಿಕೆಗಳು 
ತಲೆಯೆತ್ತಿದವು ಉದ್ಯೋಗಾವಕಾಶಗಳು ಹೆಚ್ಚಿ ಹೆಚ್ಚು ಜನ ನಗರಕ್ಕೆ ಧಾವಿಸಿ 
ದರು. ಒಂದು ಪಕ್ಷ ಶ್ರೀ ಸಿದ್ದಗಂಗಾ ಮಠ ಅಂದು ಗಡಿಯಾರ ಕಾರ್ಖಾನೆಗೆ 

ತನ್ನ 30 ಎಕರೆ ಜಮೀನನ್ನು ಬಿಟ್ಟುಕೊಡಲು ಮುಂದೆಬರದೇ ಹೋಗಿದ್ದರೆ 
ಇಂದು ಬೃಹತ್ತಾಗಿ ಬೆಳೆಯಲು ಕಾರಣವಾಗುತ್ತಿತ್ತೆ ಎಂಬುದನ್ನು ಆಲೋಚಿಸಬೇಕು. 

ಇಂದು ತುಮಕೂರು ನಗರದಲ್ಲಿ ಇಂಜಿನಿಯರಿಂಗ್ ಪದವೀಧರರು 
ಸರಿಸುಮಾರಾಗಿ ಪ್ರತಿ ಹತ್ತು ಮನೆಗಳಿಗೊಬ್ಬರಂತೆ ಇದ್ದಾರೆ. ಇದು ಯಾವುದರ 
ಫಲ ಎಂಬುದನ್ನು ಆಲೋಚಿಸಬೇಕು. ಶ್ರೀ ಸಿದ್ದಗಂಗಾ ಮಠ ನಗರ ಜೀವನದಲ್ಲಿ 
ವಹಿಸಿರುವ ಪಾತ್ರ ಅದ್ಭುತವಾದುದು ಎಂಬುದನ್ನು ಇಲ್ಲಿ ನೆನೆಯಬೇಕು. ಸದ್ದು 
ಗದ್ದಲವಿರದ ಸೇವೆಗೆ ಹೆಸರಾದ ಶ್ರೀ ಮಠ ನಗರ ಹಾಗು ಜಿಲ್ಲೆಗೆ ಕೊಟ್ಟಿರುವ 
ಕೊಡುಗೆಯನ್ನು ಸದ್ಭಾವನೆಯಿಂದ ಸ್ಮರಿಸುವ ಸಂಸ್ಕೃತಿ ನಾಗರಿಕರ ಕರ್ತವ್ಯವಾಗಿದೆ. 

ತುಮಕೂರೆಂದರೆ ಸಿದ್ದಗಂಗೆ ಸಿದ್ಧಗಂಗೆಯೆಂದರೆ ತುಮಕೂರುಎಂದೇ 
ಇಂದು ಎಲ್ಲೆಲ್ಲೂ ಕೇಳಿಬರುತ್ತಿರುವ ಮಾತು. ಇದಕ್ಕೆ ಕಾರಣ ಶ್ರೀ ಸಿದ್ದಗಂಗಾ | 
ಮಠವನ್ನು ಬೆಳೆಸಿದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳು. 

ಸಿದ್ದಗಂಗಾ ಮಠದ ಭಕ್ತನುಂಡಳಿ 

ತುಮಕೂರು ನಗರ. 


ಇಇಇಇಇಇಇಇಇಇಇಇಇಇಇ 
ಸಿದ್ದಗಂಗಾ ಮಾಸಿಕ ಪತ್ರಿಕೆಯ ಒಡೆತನ ಮತ್ತು 
ಇತರ ವಿವರಗಳ ಸಂಬಂಧಪಟ್ಟ ಮಾಹಿತಿ 


ಸಾರು ೪ 


೧ ಪ್ರಕಟಣೆಯ ಸ್ಥಳ: ಶ್ರೀ ಸಿದ್ದಗಂಗಾ ಮಠ 
೨ ಪ್ರಕಟವಾಗುವ ಅವಧಿ: ಮಾಸಿಕ 
೩ ಮುದ್ರಣ ಭಾಷೆ : ಕನ್ನಡ 
೪ ಮುದ್ರಕರ ಹೆಸರು : ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 
ರಾಷ್ಟ್ರೀಯತೆ: 

ಭಾರತೀಯ 
ವಿಳಾಸ: 

ಶ್ರೀ ಸಿದ್ದಗಂಗಾ ಮಠ 

ತುಮಕೂರು ಜಿಲ್ಲಾ ( ಕರ್ನಾಟಕ ) 
೫ ಪ್ರಕಾಶಕರ ಹೆಸರು : ಹೆಚ್ . ಬಿ, ಗಂಗಾಧರಯ್ಯ 
ರಾಷ್ಟ್ರೀಯತೆ: 

ಭಾರತೀಯ 
ವಿಳಾಸ : 

ಶ್ರೀ ಸಿದ್ದಗಂಗಾ ಮಠ 

ತುಮಕೂರು ಜಿಲ್ಲಾ ( ಕರ್ನಾಟಕ) 
೬ ಸಂಪಾದಕರು: ಶ್ರೀ ಪಂ|| ಚನ್ನಪ್ಪ ಎರೇಸೀಮೆ 
ರಾಷ್ಟ್ರೀಯತೆ: 

ಭಾರತೀಯ | 
ವಿಳಾಸ: 

ಶ್ರೀ ಸಿದ್ದಗಂಗಾ ಮಠ 

ತುಮಕೂರು ಜಿಲ್ಲಾ (ಕರ್ನಾಟಕ ) 
೭ ಪತ್ರಿಕೆಯ ಮಾಲೀಕರು : ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 

ಶ್ರೀ ಸಿದ್ದಗಂಗಾಮಠ 

ತುಮಕೂರು ಜಿಲ್ಲಾ ( ಕರ್ನಾಟಕ) 
TIP ೮ ನೊಂದಣಿ ಸಂಖ್ಯೆ : k , B , S 0 ೯ . 


ಇಇಇಇಇಇಇಇಇಇಇಇಇಇಇಇಇಇಇಇಇಇಇವೆ. 


= ನಾನು ಹೆಚ್ . ಬಿ . ಗಂಗಾಧರಯ್ಯ , ಮೇಲಿನ ಅಂಶಗಳೆಲ್ಲ ಸತ್ಯ ಎಂದು 
* ನನ್ನ ಜ್ಞಾನ ಮತ್ತು ನಂಬಿಕೆಗಳಿಂದ ದೃಢಪಡಿಸುತ್ತೇನೆ. 
( ೧ ಮಾರ್ಚಿ/ ಏಪ್ರಿಲ್ ೧೯೮೮ ( ಸಹಿ ) ಹೆಚ್ . ಬಿ. ಗಂಗಾಧರಯ್ಯ 
* ಸಿದ್ದಗಂಗಾ ಮಠ 

ಪ್ರಕಾಶಕರು 


೩೩೩೩೩೩೩೩೩೩೬ 


“ SIDDAGANGA " MONTHLY 


Reg No KRN Q - 9 


ದೂರವಾಣಿ : ಕೇಂದ್ರ ಕಛೇರಿ 27866 | ಸ್ಥಾಪನೆ: 1943 
ದಿ ವೀರಶೈವ ಸಹಕಾರ ಸಂಘ ನಿಯಮಿತ, 

- ( ಕೇಂದ್ರ ಸಹಕಾರ ಸಗಟು ಮಳಿಗೆ ) 
* ಅಪರ್ಣ ಕಾಂಪ್ಲೆಕ್ಸ್ ” ಸುಭೇದಾರ್ ಛತ್ರಂ ರಸ್ತೆ 

ಬೆಂಗಳೂರು- 560009 . 


* ವ್ಯವಹಾರ ಸಗಟು ಬಳಕೆದಾರರ ಸಂಘ ಮತ್ತು ಶಾಖೆಗಳ ಮೂಲಕ 

ದಿನ ನಿತ್ಯ ಬಳಕೆ ಪದಾರ್ಥಗಳನ್ನು ಕಡಿಮೆ ದರದಲ್ಲಿ 
ಸಗಟು ಮಾರಾಟ ಶಾಖೆ ಮತ್ತು ಚಿಲ್ಲರೆ ಮಾರಾಟ 

ಶಾಖೆಗಳ ಮೂಲಕ ವಿತರಣೆ, 
– ಗ್ರಾಹಕರ ಮನೆಗಳಿಗೆ ಸರಬರಾಜು ವ್ಯವಸ್ಥೆ ಮಾಡ 

ಲಾಗುವುದು . 
• 1986 - 87ನೇ ಸಾಲಿನಲ್ಲಿ ಷೇರು ಬಂಡವಾಳ 

ಸದಸ್ಯರಿಂದ ರೂ . 4 ,13 , 000 

ಸರ್ಕಾರದಿಂದ ರೂ . 6 ,17 , 800 
ಸದಸ್ಯರ ಸಂಖ್ಯೆ : 5546, 
ಸಗಟು ಮತ್ತು ಚಿಲ್ಲರೆ ಮಾರಾಟ ( 1986 - 87 ) ರೂ . 7. 65 ಕೋಟಿ. 
ಆಪದ್ಧನ ರೂ . 4 ,52,395 . 
ಇತರೆ ನಿಧಿ ರೂ . 10 , 63 ,618, 

1986 - 87 ರಲ್ಲಿ ನಿವ್ವಳ ಲಾಭ ರೂ . 3 .74 ಲಕ್ಷ 
* ಸದಸ್ಯರಿಗೆ ಸೌಲಭ್ಯಗಳು : 

1 ) ಕೊಳ್ಳುವ ಪದಾರ್ಥದ ಮೇಲೆ ಶೇ . 2 ರಿಯಾಯಿತಿ . 

2) ಷೇರಿನ ಮೇಲೆ ಶೇ . 9 ಡಿವಿಡೆಂಡ್, 
ಮಾನ್ಯ ಸದಸ್ಯರು ಮತ್ತು ಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ 
ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಐದು ಉಗ್ರಾಣಗಳು 

ಮತ್ತು 21 ಶಾಖೆಗಳು ಕೆಲಸ ಮಾಡುತ್ತಿವೆ. 
ಬಿ . ಎಸ್ . ಪರಮಶಿವಯ್ಯ ಎಂ . ಎ , 

ಸಿ ವೀರಭದ್ರಯ್ಯ 
ಅಧ್ಯಕ್ಷರು 

ಪ್ರಧಾನ ವ್ಯವಸ್ಥಾಪಕರು 


* 


1 


ಶ್ರೀ ಸಿದ್ದಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಕ್ಷೇತ್ರ 


ಮೇ , 1988 
ಸಂಪುಟ - ೨೪ ಸಂಚಿಕೆ - ೫ 


ಸಿದ್ದಗಂಗಾ 


ಒಲವಿನ 


ಆದ ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿ ಸಂಘದ “ ಆಜೀವ 6 

ಸದಸ್ಯತ್ವದ'' ಪತ್ನಿ , 
# 283 . ಶ್ರೀ ಸಿ . ರಾಜಶೇಖರಯ್ಯನವರು ನಂ 123 , 4 ನೇ ಮುಖ್ಯ ರಸ್ತೆ 

ಚಾಮರಾಜಪೇಟೆ, ಬೆಂಗಳೂರು - 560018 
- 284 , ಶ್ರೀ ಹೆಚ್ . ಸದಾಶಿವಯ್ಯನವರು, ನಿ!!ಉಪಾಧ್ಯಾಯರು, ನಂ 149, 

ಪಿಗೂರು ಬಡಾವಣೆ ರಾಮನಗರಂ ಮತ್ತು ಅಂಚೆ, ಬೆಂಗಳೂರು ಜಿಲ್ಲೆ 
285 . ಶ್ರೀ ಎಸ್ . ಚನ್ನಬಸಪ್ಪನವರು . ನಂ 665/ 10, 5ನೇ ಬ್ಲಾಕ್ 

61ನೇ ಕ್ರಾಸ್ ರಸ್ತೆ , ರಾಜಾಜಿನಗರ , ಬೆಂಗಳೂರು 560010 | 
296 , ಶ್ರೀ ಎಸ್ . ಕಾಂತಪ್ಪನವರು. ಸಂ 665 /10, 5ನೇ ಬ್ಲಾಕ್ 

61ನೇ ಕ್ರಾಸ್ ರಸ್ತೆ ರಾಜಾಜಿನಗರ , ಬೆಂಗಳೂರು - 560010 
287. ಶ್ರೀ ವಿ. ಸೋಮಶೇಖರಯ್ಯನವರು, ನಂ 778, 5ನೇ ಮುಖ್ಯ ರಸ್ತೆ 

7ನೇ ಕ್ರಾಸ್ , ಎಂ . ಸಿ , ಬಡಾವಣೆ ವಿಜಯನಗರ ಬೆಂಗಳೂರು 560040 
288. ಶ್ರೀ ಬಿ . ಎಸ್ . ಉಮಾಶಂಕರ್‌ S /oಬಿ. ಶಿವಣ್ಣ ನಿ!! ಉಪಾಧ್ಯಾಯರು | 

ಬ್ಯಾಲಕೆರೆ, ಮತ್ತು ಅಂಚೆ, ಮಾಗಡಿ ತಾ|| 
289 . ಶ್ರೀ ಬಸವರಾಜು , ಮುಖ್ಯ ಗುರುಗಳು, ಮಂಜುನಾಥ ಪ್ರೌಢಶಾಲೆ, 

ಮಾಗಡಿ ರಸ್ತೆ ಬೆಂಗಳೂರು- 560023 , 
290 . ಶ್ರೀ ರಂಗನರಸಯ್ಯ , ಉಪಧ್ಯಾಯರು, ಮಂಜುನಾಥ ಪ್ರೌಢಶಾಲೆ, 

ಮಾಗಡಿ ರಸ್ತೆ , ಬೆಂಗಳೂರು - 560023 
291 . ಪಿ . ವಿ. ಹುಚ್ಚ ವೀರಯ್ಯನವರು, ನಂ 450/ ಹೆಚ್ , 9ನೇ ° F ? 

ಮುಖ್ಯರಸ್ತೆ ವಿಜಯನಗರ , ಬೆಂಗಳೂರು – 560040 
292. ಶ್ರೀ ಜಿ . ಶಿವಣ್ಣನವರು . ನಂ 796, 6ನೇ ಕ್ರಾಸ್ , 12ನೇ ಮುಖ್ಯ . 

ರಸ್ತೆ , ಹನುಮಂತನಗರ, ಬೆಂಗರು - 560019 
40 293 . ಶ್ರೀ ಸಿ. ಎಂ . ಚನ್ನಬಸಪ್ಪನವರು ವಿನಾಯಕ ಕಟ್ಟಡ, 

ರಾಜೇಂದ್ರನಗರ ಹಾವೇರಿ. 
294 . ಶ್ರೀ ಕೆ . ಎಸ್ . ಸ್ವಾಮಿಯವರು. ಕ|| ಪಂಡಿತರು, ಸರ್ಕಾರಿ 

ಬಾಲಕರ ಪ್ರೌಢಶಾಲೆ, ದಾವಣಗೆರೆ ಮತ್ತು ಅಂಚೆ. 


ಸಿದ್ದಗಂಗಾ 


* * * # d ) 1611 SD ! # G 


H 


ANISIB910D6b4b19649 " + ! be nikhillada 


ಸಂಪುಟ - ೨೪ 


ಸಂಚಿಕೆ ೫ 


ಮೇ , ೧೯೮೮ 


RRADAHIDMANNENBETANBINDHOMURONENDIBINE 


NANOS 


INE 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ . 


ಜಗದಸ್ತುತಿ ನಿಂದೆಗಳ ಗಣನೆಗೆ ತಾರದೆ ಹೋದೆ 
ಅಗಣಿತ ಶರಣನೆನಿಸಿದೆ ನನ್ನ ತಂದೆ| 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ನಿಂದಕರ ನುಡಿಸಿದೆ ನೊಂದವರ ನಗಿಸಿದೆ 
ನೊಂದು ನರಳುವವರಿಗೆ ನೆರಳಾದೆ | ನನ್ನ ತಂದೆ 
* ಸಿದ್ದಗಂಗಾ ಗುರುವೆಕೃಪೆಯಾಗು || 


ಗುರು ಶಿಷ್ಯ ಬಾಂಧವ್ಯ ಅರಿವಿನ ಅರಮನೆ 
ಸರಕಲ್ಲ ಸಂತೆಯಲಿ ಕೊಳುವುದಕೆ 1 ಎಂದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


- ಹೆಚ್ . ವಿ. ವೀರಭದ್ರಯ್ಯ 


ಮೇ , 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


# ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಆಹಾ 


- ಮಹಾತ್ಮ ಗಾಂಧಿ 


* ಶ್ರೀ ಕ್ಷೇತ್ರದಲ್ಲಿ ಸಹ ಬಾಳ್ವೆ 


- ಶ್ರೀ ಟಿ. ಎಂ . ರಾಜೇಶ್ವರಯ್ಯ 11 


ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಸಂಶೋಧನ ಕ್ಷೇತ್ರದ ದಿಗ್ಗ ಜಯಗಳಲ್ಲಿ 
ಒಂದಾಗಿದ್ದ . ಶ್ರೀ ಹೆಚ್. ದೇವಿರಪ್ಪನವ ಕಣ್ಮರೆ - ಚನ್ನಪ್ಪ ಎರೇಸೀಮೆ 13 


* ಶ್ರೀ ಉದ್ದಾನೇಶ್ವರ ಶಿವಯೋಗೀಂದ್ರ - ಶ್ರೀ ಬಿ. ವೀರಭದ್ರಯ್ಯ 21 
* ಮಾನ್ಯಖೇಟ 

- ಶ್ರೀ ವಿಎಸ್ , ಕಾಂತನವರ 22 


* ಸರ್ವಜ್ಞನ ದೃಷ್ಟಿಯಲ್ಲಿ ಗುರುವಿನ ಸ್ಥಾನ- ಜಿ. ರಾಮಣ್ಣ ನ್ಯಾಕ್ , ಆಲೆಟ್ಟಿ 29 


ವೈನಿ ಮತ್ತು ಅವರ ಸಮಾಜ ಸೇವೆ - ವಾರ್ತಾ ಶಾಖೆ, ಬೆಂಗಳೂರು 33 5 


* ಕೃಷಿಯಲ್ಲಿ ಮಹಿಳೆ ೨ 


- ಶ್ರೀ ಡಿ. ವೆಂಕಟರಾವ್ 


35 


* ಗ್ರಾಮಾಂತ ಬಸವಜಯಂತಿ 


- ಶ್ರೀ ಹೆಚ್ . ವಿ. ವೀರಭದ್ರಯ್ಯ 41 


@ @ @ 


@ 


@ 


@ & 


ಶ್ರೀವಾಣಿ 


ಮನುಷ್ಯನಿಗೆ ಮಾತನಾಡುವುದು ದೈವೀಕೃತೆ. ಅಂತೆಯೇ ಅದೊಂದು 
ಕಲೆ, ಅವನ ವ್ಯಕ್ತಿತ್ವ ದ್ಯೋತಕವೂ ಹೌದು. ಕಲೆಯೆಂದಾಕ್ಷಣ ಮಾತ. 

ನಾಡಿದುದೆಲ್ಲಾ ಕಲೆಯಲ್ಲ, ಕಲಾತ್ಮಕವಾಗಬೇಕಾದರೆ ನಾವು ಆಡುವ 
ಈ ಮಾತು ಒಂದು ವ್ಯವಸ್ಥಿತವಾದ ರೀತಿನೀತಿಗಳಿಂದ ಕೂಡಿರಬೇಕು ರೀತಿ ನೀತಿ. . 

ಯನ್ನರಿಯದ ಮಾತು ಕಲೆಯೆನಿಸಲಾರದು ವ್ಯವಸ್ಥಿತ ಪದ ಜೋಡಣೆ , 
ಶಬ್ಲೊ ಕಚ್ಚಾರಣೆಯ ಸ್ಥಾನ ಮಾನಗಳ ಅರಿವು, ಸಂದರ್ಭೋಚಿತ ಸೊಬಗು 
ಸೌಂದರ್ಯಗಳ ಸೊಗಸುಗಳ ಸಮ್ಮೇಳನ ಕಲೆಯೆನಿಸುವುದು. ಮೃದು ಮಧುರ 
ಗಂಭೀರ ಭಾವನೆಯಿಂದ ಕೂಡಿ ಆನಂದಾನು ಭೂತಿಯನ್ನುಂಟು ಮಾಡುವಂತಿರ 
ಬೇಕು. ಹೃದಯಮಿಡಿತದಿಂದುಂಟಾದ ಆನಂದಾನುಭೂತಿಯ ಅರಿವಿನಿಂದ 

ಪರಮಾತ್ಮನನ್ನು ಕಾಣಲು ಮಾತು ಸಹಕಾರಿಯಾಗಬೇಕು. ಯಾವ ಕಲೆಯ 
ಈ ಉದ್ದಿಶ್ಯವಾದರೂ ಆನಂದಾನುಭೂತಿಯಲ್ಲಿ ಪರವಸಾನವಾಗಬೇಕು. ಈ ದಿಸೆ . 

ಯಲ್ಲಿ ಚಿಂತಿಸಿದಾಗ ಮಾತಿನ ಮಹತ್ತನ್ನರಿತವರು ಆಡಿದ ಮಾತೇ ಮುತ್ತಾ 
3 ಗುತ್ತದೆ. ಮಾಣಿಕ್ಯ ವಾಗುತ್ತದೆ ಜ್ಯೋತಿ ಲಿ ೯೦ ಗ ನಾ ಗು ತ ದೆ . 

ಲಿಂಗ ಮೆಚ್ಚಿ ಅಹುದಹುದೆನ್ನು ತ್ತದೆ. ಪ್ರಕಾಶ ಮಾನವಾದ ಪರಶಿವನ ಅರಿವನ್ನು 
+ ಬೀರುವ ಸಾಮರ್ಥ್ಯವು ಮಾತಿನಲ್ಲಡಗಿರುತ್ತದೆ. ಆಘನಮಹಿಮನ ನಿಲವನ್ನು 
ಈ ಮಾತಿನಿಂದಲೇ ಮನಗಾಣಬಹುದು. ಆದ್ದರಿಂದ ಆಡುವ ಮಾತು ಮೃದು ' ದ 

- ಮಧುರವಾಗಿರಬೇಕು. ಹಿತ ಮಿತಿಯಾಗಿರಬೇಕು ಸುಬೋಧ ಸುರ 
ಮ್ಯವಾಗಿರಬೇಕು. ಹೃದಯದ ಆಳದಿಂದ ಹುಟ್ಟಿ ಬೆಳೆದು ಬರಬೇಕು. 
ಕುಟಿಲ ಕುಯುಕ್ತಿಗಳಿಂದ ದೂರವಾಗಿ ಶುದ್ಧ , ಸಾತ್ವಿಕ - ಸಂಸ್ಕಾರದಿಂದ 
ಕೂಡಿರಬೇಕು. ಸಂಸ್ಕಾರಯುತ ಮಾತಿನ ನೆಲೆ ಕಲೆಗಳನ್ನು ಅರಿಯುವುದು 

ಮನುಷ್ಯನ ಕರ್ತವ್ಯವಾಗಬೇಕು. ಸತ್ಸಂಗವೇ ಜೀವನದ ಸಂಸ್ಕಾರವಾಗಿ , 
೩ ಬೆಳೆಯ ಬೇಕು. ಆಗ ಮಾತು ವ್ಯಕ್ತಿತ್ವದ ವಿಕಾಸಕ್ಕೆ ' ಸಾಧಕವಾಗುತ್ತದೆ 
ಈ ವ್ಯಕ್ತಿಯ ಬದುಕು ಬಂಧುರವಾಗುತ್ತದೆ, 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ . 
ಶ್ರೀ ಸಿದ್ದಗಂಗಾ ಮಠ- 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ನೀರಭದ್ರಯ್ಯ 

* * * 


ಸಹ ಸಂಪಾದಕರು 

ಬಿ . ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


* ಸಿದ್ದಗಂಗಾ : ನಾಡಿನ ಜನತೆಗೆ ಜಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ, 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ, 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ, ನಗೆಬರೆಹ, ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟಾ 
ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅ ಕ ಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರ ವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ , 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


* 


* 


* 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 
- ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


“ ಸಂಪಾದಕರು ” 
ಸಿದ್ದಗಂಗಾ ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ .572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ದಗಂಗಾ 


米米米米米米米米米米米米米米米米紫米米米米米米 


ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪರಮಪೂಜ್ಯ 


ಶ್ರೀ ಶ್ರೀ ಸಿದ್ದಲಿಂಗಸ್ವಾಮಿಗಳು 
ಉತ್ತರಾಧಿಕಾರಿಗಳು, ಶ್ರೀ ಸಿದ್ದಗಂಗಾ ಮಠ, ತುಮಕೂರು ಜಿಲ್ಲೆ . 

31-3 -1988 


సంబందరిలయ 


ಕಾರುಣ್ಯ ಕಿರಣ - ಶ್ರೀ ಸಿದ್ಧಲಿಂಗ ಸ್ವಾಮಿಗಳು. 

- ಜೈಾತಿಯ ಮುಟ್ಟಿದ ಬತ್ತಿ ಎಲ್ಲ ಜೈಾತಿಯಪ್ಪನಯಾ , ಸಾಗರ 
ಮುಟ್ಟದ ನದಿಗಳೆಲ್ಲ ಸಾಗರವಪ್ಪನಯಾ ಪ್ರಸಾದನ ಮುಟ್ಟಿದ ಪದಾರ್ಥ 
ಎಲ್ಲ ಪ್ರಸಾದವಪ್ಪನಯಾ , ಲಿಂಗವ ಮುಟ್ಟದಂಗನೆಲ್ಲ ಲಿಂಗನಪ್ಪನಯ್ಯ , 
ಸಕಳೇಶ್ವರ ದೇವಾ ನಿನ್ನ ಮುಟ್ಟಿದವರೆಲ್ಲ ನಿಮ್ಮಂತಪ್ಪರಯ್ಯಾ. 


ದಿನಾಂಕ 31 , 3 , 1988 ರಂದು ಶ್ರೀ ಮಠದಲ್ಲಿ ಮಂಗಳ ಸಮಾರಂಭ 
ಹೊಸದಿಕ್ಕನ್ನು ಕಂಡುಕೊಂಡ ಶುಭ ಸನ್ನಿವೇಶ, ಭಕ್ತಕೊತೀಗೆ ಸಂಭ್ರಮ ನೆಮ್ಮ . 
ದಿಯನ್ನು ತಂದ ದಿನ, ಶ್ರೀ ಗುರು ಕಾರುಣ್ಯ ಕಿರಣವಾಗಿ ಅರಳಿದ ಪುಣ್ಯ ವಿಶೇಷ. 

ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಬಸವಾದಿ ಪ್ರಮಥರನ್ನ ಸ್ಮರಿಸಿ ತಮ್ಮ 
ಗುರು ಶಿವಯೋಗಿ ಶ್ರೀ ಉದ್ದಾನ ಸ್ವಾಮಿಗಳನ್ನು ಪ್ರಾರ್ಥಿಸಿ , ತಮ್ಮ ಕರಕಮಲ 
ಸಂಜಾತರನ್ನಾಗಿ ಸ್ವೀಕರಿಸಿ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮಿ ಗಳನ್ನು ಆಶೀರ್ವದಿಸಿ 
ಲೋಕಸೇವೆಗೆ ದೀಕ್ಷೆನೀಡಿದರು.ಜ್ಯೋತಿಮುಟ್ಟಿ ಜ್ಯೋತಿಯದರು , ಸಾಗರವ ಮುಟ್ಟಿ, 
ಸಾಗರವಾದರು , ಪ್ರಸಾದವ ಮುಟ್ಟ ಪ್ರಸಾದವಾದರು, ಲಿಂಗವ ಮುಟ್ಟ ಲಿಂಗವಾದರು 
ನಿಮ್ಮ ಮುಟ್ಟಿ ನೀವಾದರು - ಶ್ರೀ ಸಿದ್ದಲಿಂಗ ಸ್ವಾಮಿಗಳು. 


ಪೂರ್ವಾಶ್ರಮದಲ್ಲಿ ವಿಶ್ವನಾಥ, ಜನ್ಮಸ್ಥಳ ಮೂಗಡಿ ತಾಲ್ಲೂಕು ಕಂಚುಗಲ್ಲು 
ಬಂಡೆ ಮಠ. ತಂದೆ ತಾಯಿಗಳು ಬಸವ ಭಕ್ತರು. ಸುಸಂಸ್ಕೃತರು. ಕೃಷಿಕೃತ್ಯ 
ಪವಿತ್ರ ಕಾಯಕ. ತಂದೆ ಕೈ || ಶ್ರೀ ಸದಾಶಿವಯ್ಯ ತಾಯಿ ಶ್ರೀ ಶಿವರುದ್ರಮ್ಮ : 
ಬಂಡೇಮಠದ ನಿಷ್ಠಾವಂತ ಶಿಷ್ಯತ್ವ , ಪ್ರಾಥಮಿಕ, ಮಾಧ್ಯಮಿಕ ವಿದ್ಯಾಭ್ಯಾಸವೆಲ್ಲ 
- ಬಂಡೇಮಠದಲ್ಲಿ. ಪ್ರೌಢವಿದ್ಯಾಭ್ಯಾಸ ಕನಕಪುರದೇಗುಲ ಮಠದಲ್ಲಿ . ಲಿಂಗೈಕ್ಯ ಪೂಜ್ಯ 
ಶ್ರೀ ಮಹಾಲಿಂಗ ಸ್ವಾಮಿಗಳವರ ಪೂಜೆಗೆ ಪತ್ರೆ ಪುಷ್ಪ ಎತ್ತುವ ಕಾಯಕ ಒಡನಾಡಿ 
ಗಳೊಂದಿಗೆ ಮೃದುವಾಗಿ ವ್ಯವಹರಿಸುವ ಸ್ವಭಾವ. ಮಿತಭಾಷಿ, ಎಲ್ಲರಿಗೆ ಮೆಚ್ಚು 
ಕಾಲೇಜಿನ ವ್ಯಾಸಂಗಕ್ಕಾಗಿ ಶ್ರೀ ಸಿದ್ದಗಂಗಾ ಮಠಕ್ಕೆ ಪ್ರಯಾಣ. ಚಿಕ್ಕಂದಿನಿಂದಲೇ 
ಶ್ರೀ ಮಠದೊಂದಿಗೆ ಬಾಂಧವ್ಯ , ಅದುಾ ' ಪರಮ ಪೂಜ್ಯ ಶ್ರೀ ಶ್ರೀ ಗಳ ಸೇವೆ 
ಮಾಡಬೇಕೆಂಬ ಹಂಬಲ ಬರುವುದೇನುಂಟೊಮ್ಮೆ ಬರುವ ಕಾಲಕೆ ಬಹುದು, ಬಯಕೆ 


ಮೇ , 1988 


೬ರುವುದರ ಕಣ್ ಸನ್ನೆ ಕಾಣೋ ” ಎಂಬ ಮಧುರ ಚನ್ನರ ಮಾತು ವಿಶ್ವನಾಥನ 
ಬಾಳಿಗೆ ಬೆಳಕಾಗಿ ಬಂಧಿತು. ಶ್ರೀ ಮಠದಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸಕ್ಕೆ ದೊರೆತ 
ಅವಕಾಶ . ಪೂಜ್ಯ ಶ್ರೀ ಶ್ರೀಗಳವರ ಸೇವೆ ಮಾಡುವ ಪುಣ್ಯ , ಮಡಿಯೊಗೆಯುವ. 
ಪೂಜೆಗಿಡುವ, ಸಮಯ ಸಂಪ್ರದಾಯಗಳನ್ನು ತಿಳಿಯುವ ಅಪೂರ್ವ ಅವಕಾಶ ಲಭ್ಯ . 
ಎಂದು ಯಾರಿಗಾ ಕಾಣಿಸಿ ಕೊಳ್ಳದೆ ಒಳಗೊಳಗೇ ಅರಳುತ್ತಿದ್ದ ಶಿವಭಾವ ಗುರ 
ವಿಗೆ ತನುಸವೆಸುವಲ್ಲಿ ಸಂತಾಪ, ಮನಮುಟ್ಟುವಲ್ಲಿ ಆನಂದ, ಬಸವಾದಿ ಶರಣರು 
ವಚನಗಳನ್ನು ಅಧ್ಯಯನ ಮಾಡಬೇಕೆಂಬ ತವಕ. ಪರಮ ಪೂಜ್ಯ ಶ್ರೀ ಶ್ರೀಗಳ 
ವರ ಸಾನಿಧ್ಯ ಬಯಸಿ ಬರುವ ಅಸಂಖ್ಯಾತ ಅನುಭವಿಗಳ, ಮಠಾಧೀಶರ , ಶರಣರ 
ಅಧಿಕಾರಿಗಳ , ಭಕ್ತರ, ಭಾವುಕರ , ಬಾಲಕರ, ಪರಿಚಯ ಲಾಭ ಎಲ್ಲರೊಂದಿಗೆ 
ಸೇಹ ವಿಶ್ವಾಸಗಳಿಂದ ಬೆರೆಯುವ ಸ್ವಭಾವ, ನಗು ಸದಾ ಮುಖದ ಮೇಲೆ. 
ಎಂದೂ ಯಾರನ್ನೂ ಕಟುವಾಗಿ ಮಾತನಾಡದ ಪ್ರವೃತ್ತಿ , ವೇದಾಧ್ಯಯನ, ಕಂಚಿನ 
ಕಂಠ, ಸೌಮ್ಯತೆಗೆ ಇನ್ನೊಂದು ರೂಪ. ಇನ್ನಾ ಕಲಿಯ ಬೇಕೆಂಬ ಆಸೆ. ಕಾಲ 
ಕೂಡಿ ಬಂದಿತು. ವಿಶ್ವನಾಥ . ಸಿದ್ಧಲಿಂಗ' ವಾಗುವ ಪುಣ್ಯ ಮುಹೂರ್ತ, ಶ್ರೀ 
ಮಠದ ಪ್ರಕರಣ ಗುರುಕೃಪೆ ಯಾಗಿ ಹರಸಿತು. ಕಾರುಣ್ಯ ಕಿರಣವನ್ನು ಲೋಕಕ್ಕೆ 
ಬೀರಿತು, ತುಂಬ ಮನದ ಬಿಂಬವೆನಿಸಿತು 


- ಶ್ರೀ ಸಿದ್ದಲಿಂಗ ಸ್ವಾಮಿಗಳು ಶ್ರೀ ಮಠದ ಉತ್ತರಾಧಿಕಾರಿಗಳು, ಅವರ 
ಹಿಂದೆ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರಸ್ವಾಮಿಗಳವರ ಅಖಂಡ ತಪಸ್ಸಿನ 
ಶ್ರೀ ರಕ್ಷೆ , ಎಳೆಯ ಹೆಗಲಿಗೆ ಶಿವಶ್ರೀಮಂತಿಕೆಯ ಅನುಭವದ ಆಶೀರ್ವಾದ, ಭಕ್ತ 
ಜಗತ್ತಿನ ತುಂಬುಹೃದಯದ ಸ್ವಾಗತಾತ್ಸಾಹ. ಶ್ರೀ ಸಿದ್ದಗಂಗಾ ಮಠದ ಪವಿತ್ರ 
ಪರಂಪರೆಯನ್ನು ಕಾಪಾಡಿ ಕೊಂಡು ಬರುವ ಅಚಲ ಸಂಕಲ್ಪ ಕಾಯಕ- ದಾಸಾ 
ಹಗಳ ನಿರಂತರ ಕೈಂಕಯ್ಯ ಮಣಿಹ ಮುಂದುವರಿಸುವ ಆತ್ಮವಿಶ್ವಾಸ, ಭವಿಷ್ಯದಲ್ಲಿ 
ಮಂಗಳ ರೂಪಿಯಾಗಿ ಅರಳುವ ವಿಶ್ವಾಸಮೂಡಿಸುವರಾಗಿದ್ದಾರೆ. ಪೂಜ್ಯ ಶ್ರೀ 
ಸಿದ್ದಲಿಂಗ ಸ್ವಾಮಿಗಳು. “ ಶಿವ ಪಥವರವೊಡೆ ಗುರು ಪಥವೆ ಮೊದಲು ” ಎಂಬುದು 
ಶ್ರೀ ಶ್ರೀಗಳ ನಿತ್ಯ ಜಪೆ, ಮಾಡುವ ಲಿಂಗಪೂಜೆ. 

ಪೂಜ್ಯ ಶ್ರೀ ಸಿದ್ದ ಲಿಂಗಸ್ವಾಮಿಗಳನ್ನು ಶ್ರೀ ಸಿದ್ದಗಂಗಾ ಮಠದ ಉತ್ತರಾಧಿ 
ಕಾರಿಗಳನ್ನಾಗಿ ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾ 
ಸ್ವಾಮಿ ಗಳವರು ತಳೆದ ದಿಟ್ಟ ನಿಲವನ್ನು , ಚರಿತಾರ್ಹವಾದ ನಿರ್ಣಯವನ್ನು 
ಬೆಂಬಲಿಸಿ ಬರುತ್ತಿರುವ ಅಸಂಖ್ಯಾತ ಪತ್ರಗಳು ಶ್ರೀ ಮಠದ ಶಕ್ತಿ ಸಂಕೇತಗಳಾ 
ಗಿವೆ. ಪತ್ರ ಬರೆಯುತ್ತಿರುವ ಎಲ್ಲರಿಗೆ ಕೃತಜ್ಞ ಪೂರ್ವಕವಾಗಿ “ ಸಿದ್ದಗಂಗಾ ? 
ಶರಣು ಸಮರ್ಪಿಸುತ್ತದೆ. 


ಸಿದ್ಧಗಂಗಾ 


ಮಾಣಿಕ್ಯ ದೀಪ್ತಿ 


ಆರೋಗ್ಯ ರಹಸ್ಯ - ೪ 


ಮಹಾತ್ಮ ಗಾಂಧಿ 


ಆಹಾರ 


ಕೆನೆತೆಗೆದ ಹಾಲೋ ಕೆನೆ ತೆಗೆಯದ ಹಾಲೋ ಅಲ್ಲದೆ, ದೇಹಕ್ಕೆ ಇತರ ವಸ್ತು 
ಗಳೂ ಅಗತ್ಯ . ಗೋಧಿ, ಅಕ್ಕಿ , ಜೋಳ, ಸಜ್ಜೆ ಮುಂತಾದ ಧಾನ್ಯಗಳಿಗೆ ನಾನು 
ಎರಡನೆ ಸ್ಥಾನಕೊಡುತ್ತೇನೆ. ಇವು ಪ್ರಧಾನ ಆಹಾರ ಪದಾರ್ಥಗಳಾಗಿ ಉಪಯೋ 
ಗಿಸಲ್ಪಡುತ್ತಿವೆ ಭಾರತದ ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಧಾನ್ಯಗಳನ್ನು 
ಮುಖ್ಯಾಹಾರವಾಗಿ ಉಪಯೋಗಿಸುತ್ತಾರೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ಬಗೆಯ 
ಧಾನ್ಯಗಳನ್ನು ಒಟ್ಟಿಗೇ ಉಪಯೋಗಿಸುತ್ತಾರೆ. ಉದಾಹರಣೆಗೆ: ಸ್ವಲ್ಪ ಗೋಧಿ, 
ಸ್ವಲ್ಪ ಅಕ್ಕಿ , ಸಲ್ಪ ಸಜ್ಜೆ , ಮೂರನ್ನೂ ಒಟ್ಟಿಗೆ ಬಡಿಸುತ್ತಾರೆ. ಈ ಮಿಶ್ರಣ ನಮ್ಮ 
ದೇಹಪೋಷಣೆಗೆ ಅಗತ್ಯವಿಲ್ಲ. ಇದರಿಂದ ಆಹಾರ ಸೇವನೆಯ ಪ್ರಮಾಣವನ್ನು 
ಗಾತ್ತು ಮಾಡುವುದು ಕಷ್ಟವಾಗಿ, ಜೀರ್ಣಿಸಿಕೊಳ್ಳಲು ಹೆಚ್ಚು ಶ್ರಮವಾಗುತ್ತದೆ. 
ಇವೆಲ್ಲವೂ ಪಿಷ್ಟವನ್ನು ಮಾತ್ರ ಒದಗಿಸುತ್ತವೆ. ಒಂದೊಂದನ್ನೇ ಒಂದು ಸಲ 
ಉಪಯೋಗಿಸಿದರೆ ಒಳ್ಳೆಯದು ಗೋಧಿಯ ಧಾನ್ಯಗಳಲ್ಲಿ ರಾಜ ಎನ್ನಬಹುದು. 
ಜಗತ್ತಿನ ನಕೆಯನ್ನು ನೋಡಿದರೆ, ಗಾಧಿಯ ಅಗ್ರಸ್ಥಾನ ಕಾಣಬರುತ್ತದೆ. ಆ 
ಗ್ಯದ ದೃಷ್ಟಿಯಿಂದ ಗೋಧಿಯಿದ್ದರೆ ಅಕ್ಕಿಯಾಗಲಿ ಇತರ ಧಾನ್ಯಗಳಾಗಲಿ ಅನಾವ 
ಶ್ಯಕ. ಗಾಧಿ ಸಿಗದಿದ್ದರೆ ಅಕ್ಕಿಯನೇ ಆಶ್ರಯಿಸಬೇಕು. 


ಧಾನ್ಯಗಳನ್ನು ಚೆನ್ನಾಗಿ ಶುದ್ಧಿ ಮಾಡಿ, ಕಲ್ಲಿನಲ್ಲಿ ಬೀಸಿ ಬಂದ ಹಿಟ್ಟನ್ನು ಉಪಯೋ 
ಗಿಸಬೇಕು. ಹಿಟ್ಟನ್ನು ಡಿಯಾಡಬಾರದು . ಇದರಿಂದ ಭೂಸಾ ಅಥವಾ ಬೀಜ 
ಕೋಶನಷ್ಟವಾಗುತ್ತದೆ. ದೇಹ ಪೋಷಣೆಗೆ ಅತ್ಯಗತ್ಯವಾದ ಲವಣಗಳು, ಅನ್ನಾಂ 
ಗಗಳೂ ಇರುವುದು ಅದರಲ್ಲಿಯೇ , ಕರುಳಿನ ಕೆಲಸಕ್ಕೆ ಸಹಾಯಕವಾದ ನಾರನೂ 
ಇದುಕೊಡುತ್ತದೆ. ಅಕ್ಕಿಯ ಕಾಳು ಬಹು ಸೂಕ್ತವಾದುದರಿಂದ, ' ನಿಸರ್ಗ ಅದರ 
ಸುತ್ತಲೂ ಹೊದಿಕೆಯ ಹಾಗೆ ಹೊಟ್ಟನ್ನು ಕಾರಿದೆ. ಇದನ್ನು ತಿನ್ನಲಾಗುವ 
ದಿಲ್ಲ. ಈ ತಿನ್ನಲಾಗದ ಭಾಗವನ್ನು ತೆಗೆಯಲು ಭತ್ತವನ್ನು ಕುಟ್ಟ ಬೇಕು 
ಹೊಟ್ಟೆ ಕಳಚುವಷ್ಟು ಮಾತ್ರ ಕುಟ್ಟ ಬೇಕು. ಯಂತ್ರಗಳಲ್ಲಿ ಕುಟ್ಟಿಸುವುದರಿಂದ 


ಮೇ , 1988 


UUUUUUUUUIT US A 


TT V NONVI 102 , ಆರ್ಯ 


ಡಿದ ಅಕ್ಕಿಯ ಜನಪ್ರಿಯತೆಗೆ ಕಾರಣ . ಅದನ್ನು ತೆಗೆಯದೆ ಇದ ಕಿ 
ಅಕ್ಕಿಗೆ ಬೇಗ ಹುಳು ಹಿಡಿಯುತ್ತದೆ. ನಯಮಾಡಿದ ಅಕ್ಕಿ , ಹೊಟ್ಟು ಇಲ್ಲದ 
ಗಾಧಿ, ನಮಗೆ ಬರೀಪಿಷ್ಟವನ್ನು ಒದಗಿಸುತ್ತವೆ. ಜೀವಕೋಶವನ್ನು ಕಳೆದರೆ. 
ಧಾನ್ಯದಲ್ಲಿ ಮುಖ್ಯ ಅಂಶವೇ ನಷ್ಟವಾಯಿತು. ಅಕ್ಕಿಯ ತೌಡನ್ನು ಪ್ರತ್ಯೇಕವಾಗಿ 
ಮಾರುತ್ತಾರೆ. ಅಕ್ಕಿಯ ತವುಡನ್ನೂ ಗೋಧಿಗೆ ಹೊಟ್ಟನ್ನೂ ಬೇಯಿಸಿ ತಿನ್ನಬಹುದು, 
ಇವುಗಳಿಂದ ಚಾಪಾತಿ, ರೊಟ್ಟಿಗಳನ್ನು ಮಾಡಬಹುದು. ಹೆಚ್ಚಾಗಿ ಕುಟ್ಟಿದ ಅಕ್ಕಿ 
ಗಿಂತ ಅಕ್ಕಿ ಹಿಟ್ಟನ ಚಪಾತಿಯೇ ಸುಲಭವಾಗಿ ಜೀರ್ಣವಾಗಬಹುದು. ಹಾಗೆ ಬಳ 
ಸಿದಾಗ ಸ್ವಲ್ಪ ತಿಂದರೂ ಹೊಟ್ಟೆತುಂಬೀತು. 


ಚಪಾತಿಯ ಚೂರನ್ನು ಕಾಯಿಪಲ್ಯದಲ್ಲೇ ಬೇಳೆಯ ಸಾರಿನಲ್ಲಿ ಅದ್ದಿ 
ತಿನ್ನುವುದು ನಮಗೆ ವಾಡಿಕೆ. ಇದರಿಂದಾಗಿ ಅನೇಕರು ಸರಿಯಾಗಿ ಅಗಿಯದೆಯೆ 
ಆಕಾರವನ್ನು ನುಂಗುತ್ತಾರೆ. ಆಹಾರ ಪಚನದಲ್ಲಿ, ಅದರಲ್ಲೂ ಷಿಷ್ಟ ಪದಾರ್ಥಗಳ 
ಪಚನದಲ್ಲಿ, ಅಗಿಯುವುದು ಮುಖ್ಯ ಕಾರ , ಪಿಷ್ಟ ಜೀರ್ಣಿಸುವುದು ಬಾಯಿಯಲ್ಲಿ 
ಚಾಲ್ಲುರಸದೊಡನೆ ಬೆರೆತಾಗಲೇ ಆರಂಭ ಅಗಿಯುವುದರಿಂದ ಆಹಾರ ಜೊಲ್ಲಿ 
ನೊಡನೆ ಚೆನ್ನಾಗಿ ಬೆರೆಯುತ್ತದೆ. ಆದುದರಿಂದ ಪಿಷ್ಟ ಪದಾರ್ಥಗಳನ್ನು ಸ್ವಲ್ಪ 
ಗಟ್ಟಿಯಾಗಿಯೆ , ಒಣಕಲಾಗಿಯೇ ತಿನ್ನಬೇಕು. ಇದರಿಂದ ಜೊಲ್ಲಿನ ರಸ ಹೆಚ್ಚಿಗೆ 
ಉತ್ಪತ್ತಿಯಾಗಿ, ಸವಾರ್ಥವನ್ನು ಚೆನ್ನಾಗಿ ಅಗಿಯಲೇ ಬೇಕಾಗುತ್ತದೆ. 


ಪಿಷ್ಟಿವನ್ನು ಒದಗಿಸುವ ಧಾನ್ಯಗಳನಂತರ ಸಸಾರಜನಕಗಳನೊದಗಿಸುವ 
ಬೇಳೆಗಳು ಬರುತ್ತವೆ - ಹುರುಳಿ, ಅವರೆ ಇತ್ಯಾದಿ. ಸಾಮಾನ್ಯವಾಗಿ ಪ್ರತಿಯೊಬ್ಬನೂ 
ಬೇಳೆಗಳು ಆಹಾರದ ಮುಖ್ಯಾಂಶವೆಂದು ಭಾವಿಸುತ್ತಾನೆ. ಮಾಂಸಾಹಾರಿಗಳಿಗೂ 
ಬೇಳೆ ಬೇಕು. ಕಷ ವಾದ ದೇಹಶ್ರನ ಮಾಡುವವರಿಗೆ, ಹಾಲು ತೆಗೆದುಕೊಳ್ಳಲಾ 
ಗದವರಿಗೆ, ಬೇಳೆಯಿಲ್ಲ ದಿದ್ದರೆ ಸಾಧ್ಯವಿಲ್ಲ ಎಂದರೆ ಸುಲಭವಾಗಿ ಒಪ್ಪಬಹುದು. 
ಆದರೆ ಗುಮಾಸ್ತರು ವ್ಯಾಪಾರಿಗಳು ವಕೀಲರು ವೈದ್ಯರು, ಉಪಾಧ್ಯಾಯರು ಮುಂತಾದ 
ಕುಳಿತದಲ್ಲಿಯೇ ಕೆಲಸಮಾಡುವವರಿಗೆ ಹಾಲನ್ನು ಕೊಳ್ಳಲಾರದಷ್ಟು ಬಡವರಾದವ 
ವರಿಗೆ, ಬೇಳೆಗಳು ಅಗತ್ಯವಲ್ಲವೆಂದು ನಿಸ್ಸಂದೇಹವಾಗಿ ನಾನು ಹೇಳಬಲ್ಲೆ. ಬೇಳೆ 
ಜೀರ್ಣವಾಗುವುದು ಕಷ್ಟವೆಂದು ಹೇಳುತ್ತಾರೆ. ಧಾನ್ಯಗಳಿಗಿಂತ ಬೇಳೆಯ ಉಪಯೋ 
ಗ ಕಡಿಮೆ . ಬೇಳೆಗಳಲ್ಲಿ ಬಟಾಣಿ, ಕಡಲೆ, ಹುರುಳಿ ಜೀರ್ಣಿಸಿಕೊಳ್ಳಲು ಅತಿ 
ಸುಲಭವೆಂದೂ ಪರಿಗಣಿತವಾಗಿವೆ. 

( ಮುಂದುವರಿಯುತ್ತದೆ) 


10 


ಸಿದ್ದಗಂಗಾ 


ಶ್ರೀ ಕ್ಷೇತ್ರದಲ್ಲಿ ಸಹ ಬಾಳ್ವೆ 
MANAMARAMMYs. 

ಸಹ ಶಿಕ್ಷಕರು, ಶ್ರೀ ಬಸವೇಶ್ವರ ಪ್ರೌಢಶಾಲೆ ಶ್ರೀ ಸಿದ್ದಗಂಗಾ ಮಠ 


ಒ೦೦ದೇ ...... ಒಂದೇ ...... ಒಂದೇ ........ .. 
ನಾವುಗಳೆಲ್ಲರು ಒಂದೇ .................... ||ಪ|| 
ಬಾಳಲಿ ಬದುಕೋಣ ವೆಂದು , ನಾವುಗಳೇ ಸೇರಿಹೆ ವಿಂದು . 
ಬಡವರ ಮಕ್ಕಳಿಗಾಗಿ , ಶ್ರೀ ಕ್ಷೇತ್ರವು ಇದೆ ತಾನಾಗಿ , 
- ಜಾತಿ ಭೇದವು ಇಲ್ಲಾ , ಒಟ್ಟಾಗಿ ಸೇರಿಹೆವೆಲ್ಲಾ . 

ಒಂದೇ .. ಒಂದೇ .... ಒಂದೇ ... ನಾವುಗಳೆಲ್ಲರು ಒಂದೇ ....... . 


Toll 


ಭಾರತ ಮಾತೆಯ ಪುತ್ರರು ನಾವು , ಒಟ್ಟಾಗಿ ಸೇರಿಹೆ ವಿಲ್ಲೀ .... 
ನಾನಾ ಭಾಗದಿ ಬಂದಿಹ ನಾವು, ಒಟ್ಟಾಗಿ ಬಾಳುವೆ ನಿಲ್ಲಿ --- 
ನಾನಾ ಸೀಮೆಯ ಮಕ್ಕಳು ನಾವು, ಒಂದಾಗಿ ಬೆರೆಯುವೆ ವಿಲೀ . 
ಒಂದೇ ... ಒಂದೇ ... ಒಂದೇ .... ನಾವುಗಳೆಲ್ಲರು ಒಂದೇ ... ||೨|| 


ಬಡವ ಬಲ್ಲಿದ ಎಂಬ , ಭೇದವು ನಮ್ಮೊಳಗಿಲ್ಲ , 
ಮೇಲು ಕೀಳು ಎಂಬ ಭಾವನೆ ತೊರೆದಿಹೆವೆಲ್ಲಾ . 
ಎಲ್ಲರು ಸಮಾನರೆಂಬ ಭಾವನೆ ಇದೆ ನಮಗೆಲ್ಲಾ . 
ಒಂದೇ ... ಒಂದೇ .... ಒಂದೇ ನಾವುಗಳೆಲ್ಲರು ಒಂದೇ ..... 


| ೩ || 


ಬಾಳಲಿ ಏನೇ ಬರಲಿ ನಮ್ಮಲ್ಲಿ ಒಗ್ಗಟ್ಟಿರಲಿ . 
ಎಲ್ಲರೂ ಒಂದಾಗಿ ಬೆರೆತು ಕೈ ಕೈ ಕೂಡಿಸಿ ಕಲೆತು , 
ಬಾಳೊಣ ಬನ್ನಿ ಇಂದು ಸಾಗೋಣ ಬನ್ನಿ ಮುಂದು . 
ಒಂದೇ .... ಒಂದೇ .... ಒಂದೇ .... ನಾವುಗಳೆಲ್ಲರು ಒಂದೇ ........ 


| ೪ || 


ಶ್ರೀ ಕ್ಷೇತ್ರದ ಮಕ್ಕಳ ಏಳಿಗೆಗಾಗಿ ಹಗಲಿರುಳೆನ್ನದೆ ದುಡಿಯುವತ್ಯಾಗಿ 
ಇತರರ ಹಿತವನ್ನು ಬಯಸುವ ಯೋಗಿ ಇವರೇ ಶ್ರೀ ಶಿವಕುಮಾರ ಯೋಗಿ. 
ಶ್ರೀ ಕ್ಷೇತ್ರದ ಮಹಿಮ ಈಬೈರಾಗಿ ಇವರಲ್ಲಿಹ ಬಯಕೆಯು ಒಂದೆ 
ಒಂದೇ ... ಒಂದೇ .... ಒಂದೇ ........ ನಮ್ಮೆಲ್ಲರ ಏಳಿಗೆ ಒಂದೇ ........... 


ಮೇ , 1988 


11. 


COMFORTABLE 
LUXURIOUS & 

PEACEFUL 
I STAY 

AT 


KENCHAMBA LODGE 


NCMAMBA LODGE 


ಕಿಚಂಭಕ 


>14Zermhoz! 


DE 


SUREDAR CHATRAM ROAD CROSS 
NEAR KAPALI THEATRE 
GANDHINAGAS 
BANGALORE -9 
Ph . 27082 GRANIC , KENOHILODG ), 


( ಮುಂದುವರೆದಿದೆ) 
ಕನ್ನಡ ಸಾಹಿತ್ಯ - ಸಂಸ್ಕೃತಿ ಮತ್ತು ಸಂಶೋಧನ 
ಕ್ಷೇತ್ರದ ದಿಗ್ಗ ಜಯಗಳಲ್ಲಿ ಒಂದಾಗಿದ್ದ . 
ಶ್ರೀ ಹೆಚ್ , ದೇವೀರಪ್ಪನವರ ಕಣ್ಮರೆ. 

ಈ ಸಂ . ಚನ್ನಪ್ಪ ಎರೇಸೀಮೆ . 


ಕಿರಿಯ ವಿದ್ವಾಂಸರಿಂದ ವ್ಯವಸ್ಥಾಬದ್ಧವಾಗಿ , ಅಚ್ಚುಕಟ್ಟಾಗಿ ಕೆಲಸ 
ತಕೊಳ್ಳುವುದರಲ್ಲಿ ಅನೇಕ ಸಲ ಶ್ರೀಯುತರು ಸೈಷ್ಟು ಗ್ಯಕ್ಕೂ ಪಾತ್ರರಾಗುತ್ತಿದ್ದರು. 
ಆದಕ್ಕೆ ಅವರು ಅಂಜದೆ ಅಳುಕದೆ ಶಿಸ್ತಿನ ಸಿಪಾಯಿಯಂತೆ ವರ್ತಿಸಿದುದರ 

ಫಲವಾಗಿ ಸಂಸ್ಥೆ ಗುರಿ ಮೀರಿ ಯಶಸ್ಸನ್ನು ಸಾಧಿಸಿತು. ಸ್ವತಃ ತಾವು ಸತತ 
- ಶ್ರಮವಹಿಸಿ, ಸಂಶೋಧನಾ ಮಾರ್ಗದಲ್ಲಿ ದುಡಿದು ತಾವು ಬೆಳೆದು ಸಂಸ್ಥೆಯನ್ನು 

ಬೆಳಸಿದರೆಂದು ಇಂದಿಗೂ ಅವರ ಕೈಕೆಳಗೆ ಕೆಲಸ ಮಾಡಿದ ವಿದ್ವಾಂಸರು ಅವರನ್ನು 
ಮುಕ್ತ ಕಂಠದಿಂದ ಹೊಗಳುತ್ತಿದ್ದಾರೆ. ಈಗ ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ 
ಕನ್ನಡ ವಿಭಾಗದ ಮುಖ್ಯರೂ , ಪ್ರಾಧ್ಯಾಪಕರೂ ಆಗಿರುವ ಶ್ರೀಯುತ ಹ . ಕ. ನರ 
ಸಿಂಹೇಗೌಡರು “ ಶ್ರೀ ದೇವೀರಪ್ಪನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ ನಾನು 
ಅವರ ಶಿಸ್ತು ಕರ್ತವ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಮಾರು ಹೋಗಿದ್ದೇನೆ. 
« ಎನ್ನುತ್ತಾರೆ ” ಕೆಲಸ ಮಾಡದ ಸೋಮಾರಿ ವಿದ್ವಾಂಸರಿಗೆ ದೇವೀರಪ್ಪನವರು 
ಕಠಿಣರಾಗಿ ತೋರುತ್ತಿದ್ದರಲ್ಲದೆ, ಕೆಲಸ ಮಾಡುವವರಿಗೆ ಸ್ನೇಹಿತರಾಗಿ ಬಿಡುತ್ತಿದ್ದರು. 
ಅವರ ಶಿಸ್ತು , ಕರ್ತವ್ಯ ನಿಷ್ಠೆ , ಶ್ರದ್ಧಾದಿಗಳು ನಮಗೆ ವರ್ತನೋಪದೇಶಗಳೇ 
ಆಗಿ ಹೋದವು. ಶಾಸ್ತ್ರೀಯವಾಗಿ ಗ್ರಂಥ ಸಂಪಾದನೆ ಮಾಡುವ ರೀತಿ ನೀತಿಗಳನ್ನು 
ಬಹು ಮಮತೆಯಿಂದ ನಮಗೆಲ್ಲ ಕಲಿಸಿ, ಕೆಲಸಕ್ಕೆ ತೊಡಗಿಸಿ, ಕಾಲಕಾಲಕ್ಕೆ ನಮ್ಮ 
ಕೆಲಸಗಳನ್ನು ನಿರೀಕ್ಷಿಸಿ, ಸೂಕ್ತ ಸಲಹೆ ಕೊಡುತ್ತಿದ್ದ ಫಲವಾಗಿ ನಾವೂ 
ಬಹಳಷ್ಟು ಬೆಳೆದೆವು ” ಎನ್ನುತ್ತಾರೆ ಶ್ರೀ ಗೌಡರು. 


ಶ್ರೀ ದೇವೀರಪ್ಪನವರಿಗೆ ಸದಾ ತಮ್ಮ ಸಂಸ್ಥೆಯ ಉತ್ಕರ್ಷದ ಚಿಂತೆ 
ಮೌಲಿಕವಾದ ಗ್ರಂಥ ಪ್ರಕಟಣೆಯ ಚಿಂತೆಯಿರುತ್ತಿತ್ತಲ್ಲದೆ ಇನ್ನಿತರ ವ್ಯವಹಾರದಿಂದ 
ಅವರು ಬಹುದೂರ ಇರುತ್ತಿದ್ದರು. ಎಷ್ಟೋ ವೇಳೆ ಅವರು ತಮ್ಮ ಮನೆಮಠಗಳ 
ಚಿಂತೆಯನ್ನು ಮರೆಯುತ್ತಿದ್ದರು. ಪ್ರತಿದಿನ ಎಲ್ಲ ನೌಕರರೂ ಬರುವುದಕ್ಕೆ 
ಅರ್ಧಘಂಟೆ ಮುಂಚಿತವಾಗಿಯೇ ಬಂದು ಸಂಸ್ಥೆಯ ಸುತ್ತ ಮುತ್ತ ತಿರುಗಾಡಿ 
ಪರಿಸರ ಪರೀಕ್ಷಿಸಿ , ತಮ್ಮ ಕಛೇರಿಯಲ್ಲಿ ಆಸೀನರಾಗಿರುತ್ತಿದ್ದರು. ಈ ಕಾರಣವಾಗಿ 


ಮೇ , 1988 


13 


ಎಲ್ಲ ನೌಕರರೂ ಸದಾ ಜಾಗೃತರಾಗಿ ಸಕಾಲದಲ್ಲಿ ಆಫೀಸಿಗೆ ಬರುತ್ತಿದ್ದರು. ತಡವಾಗಿ 
ಬಂದವರು ಯಾರೇ ಇರಲಿ ಸೂಕ್ತ ಕಾರಣ ಕೊಡದಿದ್ದರೆ ವಾಗ೦ಡನೆ ತಪ್ಪುತ್ತಿರಲಿಲ್ಲ. 
ಅಂಥವರಿಗೆ ರಜೆ ಕೊಟ್ಟು ಮನೆಗೆ ಕಳಿಸಿಕೊಟ್ಟ ಉದಾಹರಣೆಗಳೂ ಉಂಟು. ಈ 
ನ್ಯಾಯ ನೈಷ್ಟುರ ಗುಣದ ಕಾರಣವಾಗಿ ಒಮ್ಮೊಮ್ಮೆ ಅವರು ಲೋಕಕ್ಕೆ ಕಠಿಣ 
ವಾಗಿ ಕಂಡಿರಬಹುದು . ಅದಕ್ಕೆ ಅವರು ಕಾಂಚವೂ ಹೆದರುತ್ತಿರಲಿಲ್ಲ . ದೇವೀರಪ್ಪ 
ನವರು ಕಠಿಣಹೃದಯದವರಲ್ಲ, ಮೃದು ಹೃದಯವುಳ್ಳವರು, ಸುಸಂಸ್ಕೃತರು , ಪರರ 
ಕಷ್ಟಕ್ಕಾಗಿ ಮರುಗುವ ಮಾನವೀಯತೆಯವರು . ಆಫೀಸಿನ ವೇಳೆ ಮುಗಿದ ಮೇಲೆ 
ಎಲ್ಲರೊಡನೆ ಒಂದಾಗಿ ಸರಸ ಮಾತುಕತೆಯಲ್ಲಿ ತಾವೂ ನಕ್ಕು , ಉಳಿದವರನ್ನೂ 
ನಗಿಸುತ್ತಿದ್ದರು. ಈ ಕಾರಣವಾಗಿ ಅವರ ನೈಷ್ಟು ರ ವರ್ತನೆಯಿಂದ ನೊಂದವರೂ 
ಅದನ್ನು ಮರೆತು ಮನೆಗೆ ತೆರಳುತ್ತಿದ್ದರು. 


ಪ್ರತಿದಿನ ಸಹಾಯಕ ಸಂಶಾಧಕರ ಜೈರಿಯನ್ನು ಪರಿಶೀಲಿಸದೇ ಇರುತ್ತಿರ 
ಲಿಲ್ಲ . ಪ್ರತಿಯೊಬ್ಬರನ್ನೂ ಆಫೀಸಿಗೆ ಕರೆಸಿ ಆಗಬೇಕಾದ ಕಾವ್ಯವನ್ನು ತನಿಖೆ ಮಾಡಿ 
ತೃಪ್ತಿಕರವಾಗಿ ಕೆಲಸವಾಗದಿದ್ದರೆ ಕಾರಣಕೇಳುತ್ತಿದ್ದರು. ಆಗಿದ್ದರೆ ತೃಪ್ತಿ ವ್ಯಕ್ತ 
- ಪಡಿಸಿ ಬೇಗ ಬೇಗ ಕಾರ ಮುಗಿಸುವಂತೆ ಹೇಳಿ ಕಳುಹಿಸುತ್ತಿದ್ದರು, ಸಂಶೋಧನೆ 
ಯಲ್ಲಿ ಬಂದ ತಾಡಕನ್ನೇ ಆಗಲಿ, ಚರ್ಚಾ ಸ್ಪದ ವಿಷಯವನೇ ಆಗಲಿ ಆಯಾಯ 
ವಿದ್ವಾಂಸರೊಡನೆ ತಮ್ಮ ಆಫೀಸಿನಲ್ಲಿ ಚರ್ಚಿಸಿ ಸಾಕ್ತಸಲಹೆ ಸಹಕಾರ ಕೊಡಲು 
ಶ್ರೀ ದೇವೀರಪ್ಪನವರು ಸದಾ ಜಾಗೃತರಾಗಿಯೇ ಕಾವ್ಯಗೌರವದಲ್ಲಿ ಮುಳುಗಿರು 
ತಿದ್ದರೆಂದು, ಅಲ್ಲಿ ರೀಸರ್ಚ್ ಅಸಿಸ್ಟೆಂಟ್ ಪಂಡಿತ ಎಸ್ . ಬಸಪ್ಪನವರು , ಸಣ್ಣಯ್ಯ 
ನವರು ಬಹಳವಾಗಿ ಅವರನ್ನು ಕೊಂಡಾಡುತ್ತಿದ್ದರು. ಶಿವತತ್ವ ಚಿಂತಾಮಣಿ “ಗ್ರಂಥ 
ವನ್ನು ಪಂ|| ಬಸಪ್ಪನವರು ಸಂಪಾದಿಸುತ್ತಿದ್ದ ಕಾಲದಲ್ಲಿ ಅನೇಕ ಸಂದೇಹಗಳಿಗೊ 
ಳಗಾದಾಗ ಪಾಠಾಂತರಗಳ ನಿರ್ಣಯ ಮಾಡುವಾಗ ಸೂಕ್ತ ಮಾರ್ಗದರ್ಶನ ಮಾಡಿ 
ದ್ದಾರೆ. ಗ್ರಂಥ ಸಂಪಾದನೆಯ ತತ್ವವನ್ನು ನಮಗೆಲ್ಲ ಕಲಿಸಿಕೊಟ್ಟವರೇ ಅವರು. 
ಎಂದು ಅನೇಕಸಲ ನನ್ನೆದುರಿಗೆ ಹೇಳುತ್ತಿದ್ದರು ವೃತ್ತಿ ಗೌರವ, ಪ್ರಯತ್ನ ಶೀಲತೆ, 
ಸತತಾಭ್ಯಾಸ ಪ್ರಯತ್ನ , ಈ ಉತ್ತಮ ಗುಣಗಳು ನಮ್ಮಲ್ಲಿ ಅಳವಡುವ ಹಾಗೆ 
ಮಾಡಿದುದೇ ದೇವೀರಪ್ಪನವರ ವ್ಯತಿತ್ವ , ಅವರ ಮನಸ್ಸು ಕಠಿಣವೆಂದರೆ ಕಠಿಣ ; 
ಮದುವೆಂದರೆ ಮೃದು; ಕುಸುಮ ಕೋಮಲ ಮಾನವೀಯತೆಯ ಹೃದಯ ಅವ 
ರದು ಆದರೇ ಸೋಮಾರಿಗಳನ್ನು ಕಂಡರೆ ಅವರಿಗೆ ಆಗುತ್ತಿರಲಿಲ್ಲ. 


ಅನೇಕ ಸಲ ನನ್ನನ್ನು ಹುಡುಕಿಕೊಂಡು ಯಾರಾದರೂ ಆಫೀಸಿಗೆ ಬಂದಾಗ 
ನನ್ನ ಕೆಲಸ ಬಿಟ್ಟು ಬಂದವರೊಡನೆ ಹರಟೆಕೊಚ್ಚುವದಾಗಲಿ ಕಾಲ ಕಳೆಯುವು 
ದಾಗಲಿ ಸಾಧ್ಯವೇ ಇರಲಿಲ್ಲ ಹಾಗೆ ಅವಶ್ಯಕವೆಂದು ಕಂಡು ಬಂದರೆ ಬಂದವರ 


ಸಿದ್ದಗಂಗಾ. 


14 


ವಿಳಾಸ ಹೇಳಿ ದೇವೀರಪ್ಪನವರ ಅಪ್ಪಣೆ ಪಡೆದು ಹೊರಗಡೆ ಹೋಗಿ ಅವರೊಡನೆ 
ಮಾತನಾಡಿ ಅವರನ್ನು ಕಳಿಸಿಕೊಡಬೇಕಾಗುತ್ತಿತ್ತು . ಹೀಗಾಗಿ ಇಡೀ ಇನ್‌ಸ್ಟಿಟ್ಯೂಟ್ 
ಸದಾ ಸ್ವಲ್ಪವಾಗಿ ಶಾಂತ ಗಂಭೀರವಾಗಿ ತನ್ನ ಸಂಶೋಧನ ಕಾವ್ಯಕ್ಕೆ ತಕ್ಕ ಸನ್ನಿವೇಶ 
ದಿಂದ ಕೂಡಿರುತ್ತಿತ್ತು . ಆಡಳಿತದಲ್ಲಿ ಇಂಥ ಓರ್ವ ಶಿಸ್ತಿನ ವ್ಯಕ್ತಿ ಇಂದು ಅಪರೂಪ. 
ಆಡಳಿತ ವ್ಯವಸ್ಥೆಯಲ್ಲಿ ಶಿಸ್ತಿನ ಅಭಾವದಿಂದ ಇಂದು ಅನೇಕ ಕಡೆ ರಾಷ್ಟ್ರೀಯ 
- ಆರ್ಥಿಕ ನಷ್ಟದ ಪರಿಸ್ಥಿತಿಯುಂಟಾಗಿರುವುದನ್ನು ಕಾಣುತ್ತಿದ್ದೇವೆ, ದೇವೀರಪ್ಪನವರ 
ಕಟ್ಟುನಿಟ್ಟಿನ ಆಡಳಿತ ವ್ಯವಸ್ಥೆ ಒಗ್ಗದೆ ಕೆಲವರಿಂದ ನೈಷ್ಟು ಗ್ಯಕ್ಕೊಳಗಾದರೂ 
ಅದಕ್ಕೆ ಸೊಪ್ಪು ಹಾಕದೆ ತಮ್ಮ ಸ್ವಚ್ಛವಾದ ಅಡಳಿತವನ್ನು ತಮ್ಮ ಸೇವಾವಧಿಯ 
* ಉದ್ದಕ್ಕೂ ಕಾಪಾಡಿಕೊಂಡು ಬಂದುದರಿಂದ ಅತಿ ಮಹತ್ವದ ಕೃತಿಗಳು ಅಧಿಕ 
- ಸಂಖ್ಯೆಯಲ್ಲಿ ಸಂಸ್ಥೆಯಿಂದ ಪ್ರಕಟಗೊಂಡವು - ಎಂದು ಶ್ರೀ ಎಸ್ . ಬಸಪ್ಪನವರು 

ವಿಶೇಷವಾಗಿ ಅವರ ಸಂಪರ್ಕ ಪಡೆದಿದ್ದ ನನ್ನೆದುರಿಗೆ ಹೇಳುತ್ತಿದ್ದು ದು ಜ್ಞಾಪಕ . 
- ಶ್ರೀ ಯುತ ಎನ್ ಬಸವಾರಾಧ್ಯರೂ , ಶ್ರೀ ಸಣ್ಣಯ್ಯನವರೂ ಅನೇಕ ವರ್ಷಗಳು 
- ದೇವೀರಪ್ಪನವರ ಕೈಗಳಗೆ ಸಂಶೋಧನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಕಾರಣವಾಗಿ 
ಬಹಳಷ್ಟು ಅನುಭವ ಪ್ರಬುದ್ಧತೆ ಪಡೆದುದಾಗಿ ಕೃತಜ್ಞತೆ ವ್ಯಕ್ತಪಡಿಸುವವರಾಗಿದ್ದಾರೆ. 
ದೇವೀರಪ್ಪನವರ ಗರಡಿಯಲ್ಲಿ ನುರಿತವರೆಲ್ಲ ಇಂದು ಸಂಸ್ಕೃತಿ ಸಂಶೋಧನೆಯಲ್ಲಿ 
ಸಾರ್ಥಕ ಸೇವೆ ಸಲ್ಲಿಸುತ್ತಿದ್ದಾರೆ. 


ಹಸ್ತ ಪ್ರತಿ ಸಂಗ್ರಹಕ್ಕೆ ಹೊರಗಡೆ ಕೆಲವು ಜನ ಆಪ್ತ ಸಿಬ್ಬಂದಿ ಸಮೇತ 
ಶ್ರೀ ದೇವೀರಪ್ಪನವರು ಹೋದಾಗ ಅಲ್ಲಿನ ಅವರ ಕರ್ತವ್ಯ ನಿಷ್ಠೆ ಯ ಬಗೆಗೆ 
ಅವರೊಡನೆ ಪ್ರವಾಸ ಮಾಡಿದುದರ ಅನುಭವವನ್ನು ಪ್ರಾಧ್ಯಾಪಕ ಶ್ರೀ ಹ ಕ. 
ನರಸಿಂಹೇಗೌಡರು ಹೇಳುವುದು ಹೀಗೆ. 


( ಅನೇಕ ಗ್ರಾಮಗಳಿಗೆ, ಮಠ ಮಾನ್ಯಗಳಿಗೆ ನಾನು ದೇವೀರಪ್ಪನವರೊಡನೆ 
- ಹಸ್ತ ಪ್ರತಿಗಳ ಸಂಗ್ರಹಕಾರಕ್ಕೆ ಹೋದಾಗ ಅಲ್ಲಿ ಅವರು ತಮ್ಮ ಸಂಸ್ಥೆಯಲ್ಲಿ 
ಅನುಸರಿಸುವ ಶಿಸ್ತನ್ನೇ ಅ ನು ಸರಿ ಸು ತ್ತಿ ದ್ದ ರು . ಎಂಥ ಸನ್ನಿವೇಶವೇ ಇರಲಿ . 
ಅನಾನುಕೂಲಗಳೇನೇ ಇರಲಿ, ಅವನ್ನು ಗಣನೆಗೆ ತಕೊಳ್ಳದೆ, ಬೆಳಗಿನ 8 .30 ರ 
ವೇಳೆಗೆ ಕೆಲಸಕ್ಕೆ ಸಿದ್ದರಾಗಿ ಲಭ್ಯವಾದ ಹಸ್ತಪ್ರತಿಗಳನ್ನೆಲ್ಲ ರಾಶಿ ಹಾಕಿಕೊಂಡು 
ಪ್ರತಿಯೊಂದು ಹಸ್ತ ಪ್ರತಿ ಯ ನ್ನು ಓದು ವು ದು ಅದರ ಬಗ್ಗೆ ಸೂಕ್ತ ಟಿಪ್ಪಣಿ 
ಮಾಡಿಕೊಳ್ಳುವುದು ಅನಂತರ ವರ್ಗಿಕರಣ ಮಾಡಿ ಅವುಗಳಿಗೆಲ್ಲ ನಂಬರು ಕೊಟ್ಟು 
ವ್ಯವಸ್ಥೆ ಮಾಡಿ ಮುಗಿಸುವಾಗ ತಮ್ಮೆಲ್ಲರ ನೆರವನ್ನು ಪೂರ್ಣವಾಗಿ ತೆಗೆದುಕೊಂಡು 
ಎಂಟು ತಾಸು ಬಿಡುವಿಲ್ಲದೆ ಕಾಠ್ಯ ಮಾಡುತ್ತಿದ್ದ ಅವರ ಸಹಿಷ್ಣುತೆಯ ಬಗೆಗೆ 
ನಾವೆಲ್ಲ ಅವಕ್ಕಾಗಿ ಹೋಗುತ್ತಿದ್ದೆವು. ನಮಗೆಲ್ಲ ಹಸ್ತಪ್ರತಿ ಓದುವುದನ್ನು ಅವು 


ಮೇ , 1988 


15 


ಗಳ ಬಗೆಗೆ ಸೂಕ್ತ ಟೀಕೆ ಟಿಪ್ಪಣಿ ತಯಾರಿಸುವುದನ್ನು ಕಲಿಸಿದವರೇ ಶ್ರೀ ದೇವೀ 
ರಪ್ಪನವರು ಹಸ್ತಪ್ರತಿ ಓದಿ ಥಟ್ಟನೆ ಅದರ ಚರಿತ್ರೆಯನ್ನು ಗ್ರಹಿಸುವ ಸಾಮರ್ಥ್ಯ 
ಅದ್ವಿತೀಯವಾಗಿತ್ತು . ಹಸ್ತಪ್ರತಿಯ ಬರವಣಿಗೆ ಹೇಗೆ ಇರಲಿ , ಅದನ್ನು ಓದುವ 
ಸಾಮರ್ಥ್ಯದ ಬಗೆಗೆ ನಾವುಮೂಕ ವಿಸ್ಮಿತರಾಗಿ ಹೋಗುತ್ತಿದ್ದವು. ಈ ಕೆಲಸವೆಲ್ಲ 
ಮುಗಿದ ಮೇಲೆ ಸಾಯಂಕಾಲ ಹೊಸ ಪ್ರದೇಶ ನಿರೀಕ್ಷಣೆಗೆ ತೆರಳಿದಾಗ ದೇವೀ 
ರಪ್ಪನವರು ನಮ್ಮೊಡನೆ ಬೆರೆತು ಸ್ನೇಹಮಯವಾಗಿ ವರ್ತಿಸುತ್ತ ಹಾಸ್ಯ ಚಟಾ 
ಕಿಗಳನ್ನು ಹಾರಿಸುತ್ತಾ ನಮ್ಮನ್ನು ನಗಿಸಿ ತಾವೂ ನಗುತ್ತಿದ್ದಾಗ ಅವರ ಹೃದಯದ 
ಯಥಾ ಚಿತ್ರ ವ್ಯಕ್ತವಾಗುತ್ತಿತ್ತು ಇಂಥ ಸಂದರ್ಭದಲ್ಲಿ ನನಗೆ ಅವರು 
ತಿದ್ದ ಮಾತುಗಳು ಇಂದಿಗೂ ಕಿವಿಯಲ್ಲಿ ಮಾರ್ದನಿಸುತ್ತವೆ. ( ನೀವು ವೃತ್ತಿ 
ಗೌರವ ಬೆಳಸಿಕೊಳ್ಳಿ , ಅದರಲ್ಲಿ ಶುದ್ದಿಗಳನ್ನು ಪಡೆಯಬೇಕಾದರೆ ಸತತ ಪ್ರಯತ್ನ 
ಶೀಲರಾದರೇ ಸಾಧ್ಯ ಇಲ್ಲದಿದ್ದರೆ ನಿಮಗೆ ವೃತ್ತಿಯಲ್ಲಿ ಯಶಸ್ಸು ಗಳಿಸಿಲಾಗುವುದಿಲ್ಲ. 
ದೇವರ ಪೂಜೆಯನ್ನು ಒಮ್ಮೆ ಮರೆತರೂ ಚಿಂತೆಯಿಲ್ಲ. ಶುದ್ದ ಕ್ರಿಯೆಯನ್ನು ಮರೆಯ 
ಬಾರದು ಎಂಬುದೇ ಅವರು ನಮಗೆ ಬೋಧಿಸುತ್ತಿದ್ದ ಬಾಧೆ, ಸಿಬ್ಬಂದಿ ವರ್ಗ 
ದವರು ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿಯುತ್ತಿದ್ದ ಈ ಪ್ರಮಾಣಿಕ ಅಧಿ 
ಕಾರಿಗಳನ್ನು ನೋಡಿಯೇ ಬಹಳ ಕಲಿಯುತ್ತಿದ್ದರು. ಕ್ರಿಯೆಯ ವಿಷಯದಲ್ಲಿನ 
ಇವರ ಕಾಠಿಣ್ಯ ಆಗ ಇರುತ್ತಿರಲಿಲ್ಲ. 


ಗ್ರಂಥ ಸಂಪಾದನಾ ಕಾಠ್ಯದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ ಡಿ. ಎಲ್ 
ಎನ್ . ಅವರು ದೇವೀರಪ್ಪನವರು ಗ್ರಂಥ ಸಂಪಾದನೆಯಲ್ಲಿ ಪಡುತ್ತಿದ್ದ ಪರಿಶ್ರಮದ 
ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರು. ದೇವೀರಪ್ಪನವರ ಅತ್ಯುತ್ತಮ 
ಕೃತಿಗಳಲ್ಲೊಂದಾದ ಶರಣ ಚರಿತ ಮಾನಸದ, ಮುನ್ನಡೆ, ಬರೆಯುತ್ತ ಡಿ. ಎಲ್ 
ನರಸಿಂಹಾಚಾರೈರು .......ಇಂಥ ( ಹರಿಹರನಂಥ) ಮಹಾಕವಿಯ ಕೃತಿಗಳನ್ನು 
ಎಷ್ಟು ಅಭ್ಯಾಸ ಮಾಡಿದರೂ ಸಾಲದು. ಈ ಅಭ್ಯಾಸಕ್ಕೆ ಆಧಾರವಾಗಿರುವುದು 
ಆ ಕೃತಿ ಗ ಇ ಸವಿಮರ್ಶ , ಸಂಪಾದನ ಕಾರ್ , ಶ್ರೀ ದೇವಿರಪ್ಪನವರು 
ಅವುಗಳ ಸ೦ ಸಾ ದಿತ ಪಾಠವನ್ನು ಕ ನ ಡಿ ಗ ರಿ ಗೆ ಒ ದ ಗಿ ಸಿ ಕೊಟ್ಟು 
ಅವರೆಲ್ಲರ ಕೃತಜ್ಞತೆ ಆದರ ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಅವರು 
ಪಟ್ಟಿರುವ ಶ್ರಮವನ್ನು ಆ ಕಾಠ್ಯವನ್ನು ಮಾಡಿದವರೇ ಚೆನ್ನಾಗಿ ತಿಳಿಯಬಲ್ಲರು. 
ಹಸ್ತಪತಿ ಯಿಂದ ಲಭ್ಯವಾದ ಅನೇಕ ಪಾಠಾಂತರಗಳಲ್ಲಿ ಕವಿಪಾಠವೇನಿರ ಬಹು 
ದೆಂದು ಕಂಡಕೊಂಡು ಅವನ್ನು ತಕ್ಕ ರೀತಿಯಿಂದ ನಿಯೋಜಿಸುವ ಕಾ -Jಲಭ 
ವಾದುದೇನೂ ಅಲ್ಲ. ಶ್ರೀ ದೇವೀರಪ್ಪನವರು ತಮ್ಮ ಸಂಪಾದನ ಕಾವ್ಯವನ್ನು 
ಪ್ರಾಮಾಣಿಕತೆಯಿಂದಲೂ , ದಕ್ಷತೆಯಿಂದಲೂ ನೆರವೇರಿಸಿ ಪುಣ್ಯಭಾಗಿಗಳಾಗಿದ್ದಾರೆ. 
ಪೀಠಿಕೆಯಲ್ಲ , ಅನುಬಂಧಗಳಲ್ಲೂ ಅದೆಷ್ಟು ಸಹಾ ಯ ಕ ಸಾಮಗ್ರಿಗಳನ್ನು 

ಸಿದ್ಧಗಂಗಾ 


16. 


ಒದಗಿಸಿದ್ದಾರೆಂಬುದನ್ನು ನೋಡಿದರೆ , ಅವರ ವಿದ್ವತ್ತುಗಳ ವಿಷಯದಲ್ಲಿ ಯಾರಿಗೆ 
ತಾನೆ ಮೆಚ್ಚುಗೆಯುಂಟಾಗುವುದಿಲ್ಲ; ಅವರ ಆದ್ರ್ರ ಹೃದಯ ರಸಿಕತೆ ಕವಿ 
ವ್ಯಕ್ತಿಗಳುಕೂಡ ಅವರ ಪೀಠಿಕೆಗೆ ಕಳೆಯನ್ನು ಕೊಟ್ಟಿವೆ. ವಿದ್ವತ್ತಿನ ಫಲ 
ರಸಾಸ್ವಾದನವಾಗಿರುವುದು ಈ ಪೀಠಿಕೆಯಲ್ಲೂ ವ್ಯಕ್ತವಾಗಿದೆ ........? 
- ಹೀಗೆ ಹೇಳಿ, ಪ್ರಶಸ್ತಿ ಕೊಟ್ಟಮೇಲೆ ಶ್ರೀ ದೇವೀರಪ್ಪನವರ ವಿದ್ವತ್ತು 
ಶ್ರದ್ಧೆಗಳ ಬಗೆಗೆ ಬೇರೆಯವರ ಪ್ರಶಸ್ತಿಯ ಅವಶ್ಯಕತೆಯೇ ತೋರದು. 


- ಪ್ರಾಚ್ಯ ಸಂಶೋಧನಾಲಯದಲ್ಲಿ ಶ್ರೀ ದೇವೀರಪ್ಪನವರ ಕಾಲದಲ್ಲಿ ಹೊರ 
ಎಂದ ಗ್ರಂಥಗಳು ಸಂಖ್ಯಾದೃಷ್ಟಿಯಿಂದಲ್ಲ , ಮೌಲಿಕ ದೃಷ್ಟಿಯಿಂದಲೂ ಗಣ 
ನಿಯವಾದವುಗಳು. ಸ್ವತಃ ದೇವೀರಪ್ಪನವರು ಸಿಂಗಿರಾಜನ ( ಅಮಲ ಬಸವರಾಜ 
ಚರಿತ್ರೆ ' ( ಬಸವರಾಜ ಚರಿತ್ರೆ ) ಯನ್ನು ಉತ್ತಮವಾಗಿ ಸಂಪಾದಿಸಿ ಪ್ರಕಟಿಸಿ 
ಸಾರೆ ( 1950 ), ಏಳು ಸಾವಿರ ಸಾಂಗತ್ಯ ಪದ್ಯಗಳುಳ್ಳು ನಂಜುಂಡಕವಿ ವಿರಚಿತ 
ಸೋಮನಾಥ ಚರಿತೆಯ ಸಂಪಾದನೆಯ ಕಾವ್ಯದಲ್ಲಿ ದೇವೀರಪ್ಪನವರ ಪರಿಶ್ರಮ 
ಎಲ್ಲರಿಗೂ ಎದ್ದು ಕಾಣುವಂತಹುದು. ಈ ಗ್ರಂಥ ಮೂರು ಸಂಪುಟಗಳಲ್ಲಿ 
ಪ್ರಕಟಗೊಂಡಿದೆ. 


ಇವರ ಪ್ರಧಾನ ಸಂಪಾದಕತ್ವದಲ್ಲಿ ಲಕ್ಕಣ್ಣ ದಂಡೇಶ ಕೃಪ “ ಶಿವ ತತ್ವ 
ಚಿಂತಾಮಣಿ' ( 1960) , ಕುಮಾರ ವಾಲ್ಮೀಕಿಯ ” ತೊರವೆ ರಾಮಾಯಣ ( 1956 ) 
ನಾಗವರ್ಮನ ಕಾವ್ಯವಲೋಕನದ ಮೂರನೆಯ ಪರಿಷ್ಕೃತ ಮುದ್ರಣ, ಕೆಳದಿಯ 
ಬಸವಭೂಪಾಲ ಕೃತ ಶಿವತತ್ವ ರತ್ನಾಕರ' ಪ್ರಥಮ ಸಂಪುಟ( 1964 ), ಕಳಲೆ 
ನಂಜ ರಾಜರಚಿತ ಸಕಲವೈದ್ಯ ಸಂಹಿತಾ ಸಾರರ್ಣವ ಇನೇಮಾದಲಾದ ಅನೇಕ 
ಮಹತ್ವದಕೃತಿಗಳು ಕನ್ನಡ ಸಂಸ್ಕೃತ ಸಾರಸ್ವತ ಪ್ರಪಂಚದ ಮಹತ್ವವನ್ನು ಹೆಚ್ಚಿಸಿವೆ. 
ಇವರು ತಮ್ಮ ಸಂಸ್ಥೆಯಲ್ಲಿರುವ ಹಸ್ತಪ್ರತಿಗಳ ಕ್ಯಾಟಲಾಗನ್ನು ಮೂರು ಸಂಪುಟ 
ಗಳಲ್ಲಿ ಹೊರ ತಂದು ಸಂಶೋಧನ ಕಾಠ್ಯ ಕೈಗೊಳ್ಳುವವರಿಗೆ ಅನುಕೂಲ ಒದಗಿಸಿ 
ಕೊಟ್ಟಿದ್ದಾರೆ, ಸಂಸ್ಥೆಯಲ್ಲಿರುವ ಎಲ್ಲ ಹಸ್ತಪ್ರತಿಗಳನ್ನು ಮೈಕ್ರೋಫಿಲ್ಡ್ ಮೂಲಕ 
ಶಾಶ್ವತ ಸಾಮಗ್ರಿಗಳನ್ನಾಗಿಸಲು ಶ್ರೀಯುತರು ವಹಿಸಿದ ಶ್ರಮ 
ಅನ್ಯಾದೃಶ್ಯವಾದುದ್ದು . 


ಸೇವಾವಧಿಯ ಕಾಲದಲ್ಲಿ ಮತ್ತು ನಿವೃತ್ತಿಯ ನಂತರ ದೇವೀರಪ್ಪ ಪನರು 
ಸ್ವತಂತ್ರವಾಗಿ ಹೊರತಂದ ಕೃತಿಗಳ ಸಂಖ್ಯೆ ದೊಡ್ಡದು. ಅವುಗಳಲ್ಲಿ ಶರಣಚರಿತ 
ಮಾನಸ, ಶಿವಶರಣಸಂಪುಟ , ಸಂಶೋಧನಾತ್ಮಕ ಲೇಖನ ಸಂಗ್ರಹವಾದ 
( ಸಂಶೋಧನ ಸಂಪುಟ ' ಹಸ್ತ ಪ್ರತಿಗಳ ಇತಿಹಾಸ ಮುಂತಾದವು ಅಂತ್ಯ 
ಮೇ , 1988 


17 


ಮಹತ್ವದ ಕೃತಿಗಳು . ಇವು ದೇವೀರಪ್ಪನವರೆ ಆಳವಾದ ಅನುಭವ, ಪ್ರಬುರ 
ಅಧ್ಯಯನ ಫಲಗಳನ್ನು ಎತ್ತಿ ತೋರಿಸುವಂತಹವು. ಲಕ್ಕಣದಂಡೇಶ, ಬಸವರಾಗಿ 
ದೇವರ ರಗಳೆ ಎಂಟುರಗಳೆ , ಐದು ರಗಳೆ, ಮೂವರು ಪುರಾತನರು, ಉಡುತಡಿಯ 
ಮಹಾದೇವಿಯಕ್ಕಗಳರಗಳೆಗನ್ನು ಉತ್ತಮ ಪೀಠಿಕೆ, ಅನುಬಂಧಗಳೇ ಮೊದಲಾದ 
ನುಗಳನ್ನೊಳಗೊಂಡು ಸಂಪಾದಿಸಿ ಪ್ರಕಟಿಸಿದವುಗಳು ಇತರರೊಡನೆ ಕೂ 
ಸಂಪಾದಿಸಿದವುಗಳಲ್ಲಿ ಷಟ್ ಸ್ಥಳವಲ್ಲಭ ( ಚಂಪೂಕೃತಿ) ಮೂರುರಗಳೆಗಳು, ಚನ 
ಮಲ್ಲಿಕಾರ್ಜುನ ( ವ್ಯಕ್ತಿ ಚಿತ್ರ ) ದೇವರ ದಾಸಿಮಯ್ಯ , ಅಜಿತನಾಥ ಪುರಾಣ 
ಸಂಗ್ರಹ, ಗಿರಿಜಾಕಲ್ಯಾಣ ಸಂಗ್ರಹಮೊದಲಾದವುಗಳು ಮುಖ್ಯವಾದವುಗಳು. ತುಂ 
ಭದ್ರಾ , ಕಲಾಯೋಗಿ, ಇವೆರೆಡೂ ಸ್ವತಂತ್ರ ನಾಟಕಗಳು, ಬೆಳುವಲದ ಮಡಿಲಲ್ಲಿ 
ಹಳ್ಳಿಯಬದುಕು, ಜೀತವಿಮುಕ್ತಿಗಳು ಕಾದಂಬರಿಗಳು, ಸುರ್ವಣ ಸಂಪುಟವೆಂಬುದ 
ಇವರ ಅತ್ಯುತ್ತಮ ಸಣ್ಣ ಕಥೆಗಳನ್ನೊಳಗೊಂಡ ಗ್ರಂಥ ಕೇರಳ ಪಠ್ಯ 
ಪುಸ್ತಕ ಸಮಿತಿ, ಅಲ್ಲಿನ ಕನ್ನಡ ಪ್ರದೇಶದಲ್ಲಿನ ಮಕ್ಕಳ ಪಠ್ಯ ಪುಸ್ತಕಗಳನ್ನು 
ತಯಾರಿಸಿ ಕೊಡಲ , ದೇವೀರಪ್ಪನವರನ್ನೇ ಕೇಳಿಕೊಂಡಿತು ಒಂದರಿಂದ ಹತ್ತನೆಯ 
ತರಗತಿಯ ಪಠ್ಯ ಪುಸ್ತಕಗಳನ್ನು ಮರುಜನಗಳ ಕಮಿಟ ರಚಿಸಿಕೊಂಡ 
ತಯಾರಿಸಿ ಕೊಟ್ಟರು. 


ಹೀಗೆ ದೇವೀರಪ್ಪನವರು ಸಾಹಿತ್ಯದ ಪ್ರಕಾರಗಳಲ್ಲಿ ಕೆಲಸಮಾಡಿ ಕನ್ನರ 
ಸಾಹಿತ್ಯ ಸರಸ್ವತಿಗೆ ಗಣನೀಯ ಸೇವೆ ಸಲ್ಲಿಸಿದ ಪ್ರಬುದ್ಧ ಜೀವ ಡಾ|| ಸಿದ್ದಯ 
ಪುರಾಣಿಕರು ಇವರ ಬಗೆಗೆ “ ಹರಿಹರ ಕವಿ ಇರುವರೆಗೂ ದೇವೀರಪ್ಪನವರ 
ಇರುತ್ತಾರೆ ” ಎಂಬ ಬಹು ಅರ್ಥಪೂರ್ಣ ಮಾತನ್ನು ಹೇಳಿದರು. ಹರಿ 
ಹರ ಕಾವ್ಯಗಳು ಇವರ ಅಧ್ಯಯನದ ಪ್ರಧಾನ ವಸ್ತುಗಳಾಗಿದ್ದವು. ಅಂತೆಯೆ 
ಹರಿಹರನ ರಗಳೆಗಳ ಸಂಖ್ಯಾದಿ ನಿಣ ೯ ಯ ದ ವಿಷಯದಲ್ಲಿ ದೇವೀರಪ್ಪನವ 
ಅಭಿಪ್ರಾಯಗಳನ್ನು ಆದಾಯ ಪೂರ್ವಕ ಅಲ್ಲಗಳೆಯಲಾಗಿಲ್ಲ. ಹರಿಹರನ ಶೈ 
ಇವರ ಮೈಮನಗಳನ್ನು ವ್ಯಾಪಿಸಿ ಬಿಟ್ಟಿತ್ತು ರಗಳೆಗಳಲ್ಲಿ ಹರಿಹರೇತರ ಕೃತಿಗಳನ್ನು 
ಥಟ್ಟನೆ ಹಿಡಿದು ಆಧಾರ ಪೂರ್ವಕ ಇದು ಹರಿಹರನದಲ್ಲ ಎಂದು ಹೇಳುವ ಜಾಣೆ 
ದೀರ್ಘ ಕಾಲದ ಅಧ್ಯಯನ ಸಾಮರ್ಥ್ಯವನ್ನು ಎತ್ತಿ ತೋರಿಸುತಿತ್ತು 


ನಿವೃತ್ತಿಯಕಾಲ ಸಮೀಪಿಸಿದಂತೆ ಪ್ರಾಚ್ಯ ಸಂಶೋಧನಾಲಯವನ್ನು ಮೈ 
ಸೂರು ವಿಶ್ವವಿದ್ಯಾನಿಲಯಕ್ಕೆ ಒಪ್ಪಿಸುವ ವಿಚಾರದಲ್ಲಿ ದೇವೀರಪ್ಪನವರು ವಿವಾದದ 
ಸುಳಿಗೆ ಸಿಕ್ಕು ನೈಷ್ಠುರ ಕಟ್ಟಿಕೊಳ್ಳ ಬೇಕಾಯಿತು. ಇದು ಅವರ ಜೀವನದಲ್ಲಿ 
ಬಹು ದೊಡ್ಡ ನೋವಿನ ಪ್ರಸಂಗವೇ ಆಯಿತು. ಇವರ ವಾದವಿಷ್ಟೆ : “ ಪ್ರಾಚ 
ಸಂಶೋಧನಾಲಯ ” ಹಿಂದೆಯೂ ಸರಕಾರದ್ದು ಮುಂದೆಯೂ ಈ ಸಂಸ್ಥೆಯನ್ನು 


18 


ಸಿದ್ದಗಂಗಾ 


ಸರಕಾರನೇ ತನ್ನ ಹಿಡಿತದಲ್ಲಿಟ್ಟುಕೊಂಡು ಹೆಸರಾಂತ ವಿದ್ವಾಂಸರಿಂದ ಇಲ್ಲಿ 
ಸಂಶೋಧನ ಕಾವ್ಯವನ್ನು ಮಾಡಿಸಬೇಕೆಂಬುದಾಗಿತ್ತು . ಈ ವಿವಾದದಲ್ಲಿ ಯೂನಿ. 
ವರ್ಸಿಟಿಯ ಅನೇಕ ಮುಖಂಡರ ವಿರೋಧ ಕಟ್ಟಿಕೊಂಡು ಸ್ವತಃ ತಾವೇ ತಮ್ಮ 
ಸ್ವಂತ ಹಣ ಖರ್ಚು ಮಾಡಿ ಕೋರ್ಟ್ ಕಟ್ಟಿ ಹತ್ತಿ ರಿಟ್ ಅರ್ಜಿ ಸಲ್ಲಿಸಿ ವಿಫಲ 
ರಾದರು. ಕೊನೆಗೆ ನಿವೃತರಾದ ಮೇಲೆ ಮೈಸೂರನೇ ತಜ್ಯಸಿ ಅಲ್ಲಿನ ಮನೆ 
ಮಾರಿ ಬೆಂಗಳೂರಿನಲ್ಲಿ ತಮ್ಮ ಕುಟುಂಬದನ್ನೆತ್ತಿಗೊಂಡು ಸೂರು ಮಾಡಿಕೊಂಡು 
ಇದ್ದಷ್ಟು ಕಾಲ ನೆಮ್ಮದಿಯಿಂದ ಇದ್ದು 3. 1. 1988 ರಂದು ಈ ಪ್ರಬುದ್ಧ ಜೀವ 
ಕೊನೆಯುಸಿರೆಳೆಯಿತು. ಮರಣಕ್ಕೆ ಏಳೆಂಟು ದಿನಗಳ ಮುನ್ನ ನನ್ನೊಡನೆ ನನಗೆ 
ಮರಣ ಈಗಲೇ ಸಂಭವಿಸುವುದಿಲ್ಲವೆಂದೂ , ಬೇಗನೆ ಬಸವಣ್ಣ ನವರ ವಚನಗಳ 
ಸಂಸ್ಕರಣ ಕಾವ್ಯವನ್ನು ಮುಗಿಸಿಯೇ ಸಾಯುತ್ತೇನೆಂದು ಬಹು ಆತ್ಮ ವಿಶ್ವಾಸ 
ದಿಂದ ಹೇಳಿದರು. ಆದರೆ ಶಿವನಿಚ್ಛೆ ಬೇರೆ ಆಗಿತ್ತು . ದೇವಿರಪ್ಪನವರು ಆರ್ಥಿಕವಾಗಿ 
ಗಣನೀಯರಾಗಿರದಿದ್ದರೂ ಬಡತನವನ್ನೆನೂ ಅನುಭವಿಸಿದವರಲ್ಲಿ ಕೊನೆಯ 
- ಗಳಿಗೆಯವರೆಗೂ ಲೆಕ್ಕಣಿಕೆಗೆ ವಿರಾಮ ಕೊಡದೆ ದುಡಿದು ಸಂಪಾದಿಸಿದರು. ಹರಿಹರ 

ಮಹಾಕವಿಯ ಕೆಚ್ಚು ನೆಚ್ಚು ಗಳು ಇವರ ಮೈ ಮನಗಳನ್ನು ತುಂಬಿಕೊಂಡಿದ್ದ 
* ರಿಂದಲೋ ಏನೋ . ( ಮತಿಗೆಟ್ಟು ಅನ್ಯರ ಹೊಗಳದಂತೆ , ಧೃತಿಗೆಟ್ಟು ಅನ್ಯರ 
ಬೇಡದಂತೆ ” ಮನವನ್ನಿರಿಸಿಕೊಂಡು ಸಾರ್ಥಕ ಬಾಳನ್ನು ಬಾಳಿದ ಈ ಧೀಮಂತ 
ವ್ಯಕ್ತಿಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಸ್ಥಾನವಾಗಲಿ, ವಿಶ್ವವಿದ್ಯಾಲ 
ಯಗಳ ಡಾಕ್ಟರೇಟ್ ಪ್ರಶಸ್ತಿಯಾಗಲಿ ಮುಖ ತಿರುಗಿಸಿ ನೋಡದೆ ಇದು ದು 
ಕಾಲ ಮಹಿಮಿಯೋ ಏನೋ ? 

ಕೊನೆಯವರೆಗೂ ಬಾಳಿನಲ್ಲಿ ಕಾಯಕ ಸದ್ದಾದಿಂದಾದ ದುಡಿದು ಸಂಪಾದಿಸಿ 
* ತೃಪ್ತ ಜೀವನ ನಡೆಸಿದರು, ಇದ್ದ ಒಬ್ಬನೇ ಮಗ ಇಂಜನಿಯರಾಗಿ ತನ್ನ ಜೀವನ 

ಮಾರ್ಗವನ್ನು ರೂಪಿಸಿಕೊಂಡನು. ಹೆಣ್ಣು ಮಕ್ಕಳು ಮೂವರು ವಿದ್ಯಾವಂತರು. 
ಸ್ವತಃ ಸಂಪಾದಿಸುವ ಶಕ್ತಿಯನ್ನು ಅವರೂ ಪಡೆದರು. ಮೊದಲ ಮಗಳನ್ನು ಶ್ರೀ . 
ಸಿ. ಬಸಪ್ಪ ಎಮ್ . ವಿ. ಎಸ್ಸಿ , ಪದವೀದಧರರಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. 
ಎರಡನೆಯ ಮಗಳನ್ನು ಬೆಂಗಳೂರು ಕೃಷಿ ವಿದ್ಯಾಲಯದಲ್ಲಿ ಹಣಕಾಸು ನಿಯಂತ್ರ 
` ಣಾಧಿಕಾರಿಗಳಾಗಿರುವ ಶ್ರೀ ನಾಗಭೂಷಣ್ ಅವರಿಗೆ ಕೊಟ್ಟು ಲಗ್ನ ಮಾಡಿದ್ದಾರೆ. 
ಮೂರನೆಯ ಮಗಳೂ ಸ್ನಾತಕೋತ್ತರ ಪದವೀಧರೆಯಾಗಿ ಉಪನ್ಯಾಸಕಿಯಾಗಿ 
ಸ್ವತಃ ದುಡಿದು ಜೀವಿಸುತ್ತಿದ್ದಾರೆ. ಹೀಗಿದ್ದು , ಅವರಿಗೆ ಯವ ವಿಧವಾದ 
ಸಾಂಸಾರಿಕ ಕಿರಿಕಿರಿಯೇನೂ ಅಂಥ ಗಣನೀಯವಾದದ್ದಾಗಿರಲಿಲ್ಲ, 

ಕನ್ನಡ ಸಾಹಿತ್ಯ - ಸಂಶೋಧನೆ ಮತ್ತು ಸಂಸ್ಕೃತಿಕ್ಷೇತ್ರ ಓರ್ವ ನಿಷ್ಠಾವಂತನಾದ 
ವಿದ್ವಾಂಸನಾದ ಸಹೃದಯನಾದ ಶ್ರದ್ಧಾವಂತ ವ್ಯಕ್ತಿಯಿಂದ ಬಡವಾಗಿ ಕಾಣುವು 
ದಂತೂ ಸತ್ಯ . 
ಮೇ , 1988 

* 19 


ದೂರವಾಣಿ : ಕೇಂದ್ರ ಕಛೇರಿ 27866 

ಸ್ಥಾಪನೆ: 1943 
ದಿ ವೀರಶೈವ ಸಹಕಾರ ಸಂಘ ನಿಯಮಿತ, 

( ಕೇಂದ್ರ ಸಹಕಾರ ಸಗಟು ಮಳಿಗೆ ) 
ಈ ಅಪರ್ಣ ಕಾಂಪ್ಲೆಕ್ಸ್ ” ಸುಭೇದಾರ್ ಛತ್ರಂ ರಸ್ತೆ 

ಬೆಂಗಳೂರು- 560009 . 
* ವ್ಯವಹಾರ ಸಗಟು ಬಳಕೆದಾರರ ಸಂಘ ಮತ್ತು ಶಾಖೆಗಳ ಮೂಲಕ 

ದಿನ ನಿಜ್ಯ ಬಳಕೆ ಪದಾರ್ಥಗಳನ್ನು ಕಡಿಮೆ ದರದಲ್ಲಿ 
- ಸಗಟು ಮಾರಾಟ ಶಾಖೆ ಮತ್ತು ಚಿಲ್ಲರೆ ಮಾರಾಟ 

ಶಾಖೆಗಳ ಮೂಲಕ ವಿತರಣೆ. 
- ಗ್ರಾಹಕರ ಮನೆಗಳಿಗೆ ಸರಬರಾಜು ವ್ಯವಸ್ಥೆ ಮಾಡ 

ಉಾಗುವುದು . 
1986 - 87ನೇ ಸಾಲಿನಲ್ಲಿ ಷೇರು ಬಂಡವಾಳ 

ಸದಸ್ಯರಿಂದ ರೂ . 4 ,13 ,000 

ಸರ್ಕಾರದಿಂದ ರೂ . 6 ,17 , 00 
* ಸದಸ್ಯರ ಸಂಖ್ಯೆ : 5546, 

ಸಗಟು ಮತ್ತು ಚಿಲ್ಲರೆ ಮಾರಾಟ ( 1986 - 87 ) ರೂ . 7 . 65 ಕೋಟಿ| 
* ಆಪದ್ಧನ ರೂ . 4 ,52,395 

ಇತರ ನಿಧಿ ರೂ . 10, 63 ,618, 
* 1986 - 87 ರಲ್ಲಿ ನಿವ್ವಳ ಲಾಭ ರೂ . 3. 74 ಲಕ್ಷ 
* ಸದಸ್ಯರಿಗೆ ಸೌಲಭ್ಯಗಳು : 

1) ಕೊಳ್ಳುವ ಪದಾರ್ಥದ ಮೇಲೆ ಶೇ . 2 ರಿಯಾಯಿತಿ. 

2) ಷೇರಿನ ಮೇಲೆ ಶೇ . 9 ಡಿವಿಡೆಂಡ್ . 
ಮಾನ್ಯ ಸದಸ್ಯರು ಮತ್ತು ಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ 
ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಐದು ಉಗ್ರಾಣಗಳ 

ಮತ್ತು 21 ಶಾಖೆಗಳು ಕೆಲಸ ಮಾಡುತ್ತಿವೆ. . 
ಬಿ. ಎಸ್. ಪರಮಶಿವಯ್ಯ ಎಂ . ಎ, 

ಸಿ ವೀರಭದ್ರಯ್ಯ 
ಅಧ್ಯಕ್ಷರು 

ಪ್ರಧಾನ ವ್ಯವಸ್ಥಾಪಕ 


ಶ್ರೀ ಉದ್ದಾನೇಶ್ವರ ಶಿವಯೋಗೀಂದ್ರೆ . .. 

(ಶ್ರೀ ಬಿ . ವೀರಭದ್ರಯ್ಯ , ಪ್ರಾಧ್ಯಾಪಕರು 

ಸಿದ್ದಗಂಗಾ ಕಾಲೇಜು ತುಮಕೂರು- 2, 


ಅಣ್ಣ ಬಸವನ ಪರುಷ ಶಕ್ತಿಯವತಾರವೋ 
ಹಣ್ಣಾದ ಶಿವತತ್ತ್ವದನು ಭೂತಿ ಸಾರವೋ 
ಮೈವೆತ್ತ ಪುಣ್ಯಭೂಮಿ ಸಿದ್ದಗಂಗೆಯ ಸಾರಿ 
ನಟ್ಟಡವಿ ಗಿರಿಗುಹೆಯ ಮೆಟ್ಟಿ ತಾಪಸನಾಗಿ 
ಪಟ್ಟಣಿಗರನ್ನೆ ನಿಸ್ವಾರ್ಥಸೇವೆಯಿಂದೆಳೆದು 
ದಿಟ್ಟ ನಿನ ಹಸಿದವರ ಹೊಟ್ಟೆಗನ್ನವ ಕೊಟ್ಟು 
ಕಟ್ಟದನು ಶ್ರೀ ಮಠವ ನಿಷ್ಠೆಯಿಂದೊಲಿದು 
ಜಠರಕ್ಕೆ ಜೋಳಿಗೆಯ ಹಿಡಿದ ಜೋಗಿಗಳುಂಟು 
ಜನಹಿತಕೆ ಜೋಳಿಗೆಯ ಹಿಡಿದ ಜನರೆಷ್ಟುಂಟು ? 
ಕಾಮವನು ಗೆಲ್ಲದೆಯ ಕಾವಿಯುಟ್ಟ ನಗುಂಟು 
ಕಾಮವನು ಸುಟ್ಟ ನಿಷ್ಕಾಮಿಗಳು ಎಷ್ಟುಂಟು ? 
ತೆಂಗು ನೋಡಲು ಗಡಸು ಒಳಗಿರುವುದೆಳನೀರು 
ಕೆಂಗಣ್ಣ ಯತಿವರನ ನಸುಕೋಪಕರುಣಾ ದೃಷ್ಟಿ 
ವಿಶ್ವ ದಾದರ್ಶ ಖನಿಯಾದವಗೆ ಶರಣೆಂಬೆ.. 


ಅಯಾ, ತನ್ನ ತಾನರಿದು, ತನ್ನ ಅಜ್ಞಾನ 
ಆಶಾಪಾಶ ಅನಾಚರ ಅಸತ್ಯಾ ನಡೆ ನುಡಿಗಳ ತನರಿದು. 
ತನ್ನ ದುರ್ಗುಣಗಳ ನೀಗಿ ನಿಜದಲ್ಲಿ ನಿಂದಡೆ 
ತಾನೇ ಮಾಯಾತೀತ, ತಾನೇ ಗುಣಾ ತೀತ, 
ತಾನೆ ಸುಗುಣ ನಿರ್ಗುಣಕ್ಕಾಧಾರ ಮೂರ್ತಿ, 

ತಾನೆ ಸಾಕಾರ ನಿರಾಕಾರಕ್ಕೆ ಚೈತನ್ಯ ಮೂರ್ತಿ, 
ನಿಜನಸ್ತು ನೋಡ ಅಪ್ರಮಾಣ-ಕೂಡಲ ಸಂಗಮದೇವಾ. 

.. ಬಸವಣ್ಣನವರು 


ಮೇ , 1988 


21 


ಮಾನ್ಯಖೇಟೆ 


ವಿ . ಎಸ್ . ಕಾಂತರವರು , ಅಧ್ಯಾಪಕ, ಟಾಗೋರ ಸ್ಮಾರ 

ಪ್ರೌಢ ವಿದ್ಯಾಲಯ , ರಾಯಚೂರು. 


ಕನ್ನಡಮ್ಮನ ಕಮಲಮುಖ ಕಲಬುರ್ಗಿಯ ಪ್ರದೇಶವಾದರೆ ಮುತ್ತಿನ ಮೂಗು 
ಮಾನ್ಯ ಶೇಟ, ಚಿನ್ನ ಅಮೋಘ ವರ್ಷ ಮತ್ತು ಶ್ರೀ ವಿಜಯ ಅದರ ಕಾಂತಿ ಕ 
ರಾಜಮಾರ್ಗ, ಕವಿರಾಜ ಮಾರ್ಗ- ಅಥವಾ ಕವಿಗಳ ರಾಜ ಮಾರ್ಗ ಭಾರತದ ಸಮ . 
ತೀರ್ಥಗಳ ಸಾರ ಸರ್ವಸ್ವವಾದ ಅಗಸ್ಯ ಮುನಿ ಪುಂಗವರ ಕಮಂಡಲದಿಂದ ಉದ 
ತವಾದ ಇಂದ್ರದೇವನ ಕೃಪೆಯಿಂದ ಪ್ರವಹಿಸುತ್ತಿರುವ ಕಾಗಿಣೀ ನದಿಯ ತಿ 
ಮಾನ್ಯಖೇಟ ನಗರ . ಅದುವೇ ಇಂದಿನ ಮಳಖೇಡ, ಪರ್ಜನ್ಯಪುರ ಎಂಬ ಹೆಸ 
ನಿಂದ ಪ್ರಸಿದ್ದಿ ಪಡೆದ ಪುಣ್ಯ ಸ್ಥಾನ , ಹನ್ನರೆಡು ಶತಕಗಳ ಭವ್ಯ ಇತಿಹಾಸವು 
ದಿವ್ಯ ನಗರ , 


ಕನ್ನಡನಾಡಿನ ಕೀರ್ತಿ ಕಳಶ ರಾಷ್ಟ ಕೂಟ ಮಹಾ ಸಾಮ್ರಜ್ಯದ ರಾಜಧ 
ಈ ನಗರ ನಾಸಿಕ ಪ್ರದೇಶದಲ್ಲಿದ್ದ ಮಯೂರಖಂಡಿಯು ಮೊದಲು ರಾಜಧಾನಿಯ 
ಗಿತ್ತು . ರಾಜ್ಯವು ಸಾಮಾಜ್ಯವಾದಾಗ ಅದರ ಕೇಂದ್ರ ಸ್ಥಾನದ ವೈಭವವನ 
ಪಡೆಯಿತು ಈ ಪಟ್ಟಣ, ಆದರೆ ಇಂದು ಅಳಿದುಳಿದ ಸ್ಥಾನ ಮರೆತರೂ ಮರೆಯಲಾಗ 
ತಾಣ . ಎರಡು ಶತಮಾನಗಳಿಗಿಂತಲೂ ಹೆಚ್ಚು ಕಾಲ ವೈಭವದಿಂದ ಆಳಿದ ರಾ 
ವಂಶ ರಾಷ್ಟ್ರ ಕೂಟ ವಂಶ, ಕರ್ನಾಟಕದ ಕಡುಗಲಿಗಳಾದ ಅವರ ಅಂಕಿತದ 
ಮಹಾರಾಷ್ಟ್ರವೂ ಕೂಡ ಇದ್ದಿತು . ರಾಷ್ಟ್ರವೆಂದರೆ ನಾಡಗೌಡ ಅವರು ಅಚ 
ಕನ್ನಡಿಗರೆನ್ನುವುದು ನಿಚ್ಚಳವಾದ ಮಾತು . 


ಬಾದಾಮಿಯ ಚಾಲುಕ್ಯರನ್ನು ಸೋಲಿಸಿದ ದಂತಿವರ್ಮನು ಮಹಾತೇಜ 
ಯಾದ ಮಹಾರಾಜ , ರಾಜ ಪರಮೇಶ್ವರ ಖಡ್ಗವಲೋಕ..ಪ್ರಥ್ವಿವಲ್ಲಭ ಇ 
ಇವನ ಅಗ ಳಿಕೆಗಳು , ಇವನು ತನ್ನ ರಾಜ್ಯವನ್ನು ಮಾಳವದ ವರೆಗೂ ವಿಸ್ತರಿಸಿದನು 
ಇವನ ನಂತರ ಸಿಂಹಾಸನಾರೂಢನಾದವನು ಒಂದನೆಯ ಕೃಷ್ಣ . ಇವನು ದಕ್ಷಿಣದ 
ಗಂಗವಾಡಿಯನ್ನು ಭೇದಿಸಿದ ಮಹಾಶೂರ, ಇವನು ಕಲೋಪಾಸಕ ...ಎಲ್ಲೂರು 
ಅಖಂಡ ಶಿಲೆಯಲ್ಲಿ ನಿರ್ಮಿಸಿದ ಶಿವಾ ದೇವಾಲಯ ಇಂದಿಗೂ ಈ ರಾಜನ ನೆನತ 
ಕೊಡುತ್ತದೆ ಇದಕ್ಕಿದ್ದ ಐತಿಹಾಸಿಕ ಮಹತ್ವ ಅಷ್ಟಿಷ್ಟಲ್ಲ. ಪಾ ಶ್ರೀ ಮಾರ 
ಇತಿಹಾಸಕಾರನಾದ ಸ್ಮಿಥ್ ಅವರಹೇಳಿಕೆ ಯಂತೆ ಯಾವುದೇ ರಾಷ್ಟ 
ಅಭಿಮಾನ ಪಡುಬಹುದಾದಂತಹ ಈ ಕೈಲಾಸ ದೇವಾಲಯವು ಜಗತ್ತಿನ ಆಶ್ರಯ 


22 


ಸಿದ್ದಗಂಗ 


ಗಳಲ್ಲಿ ಒಂದು( According to Smith : The Kailasa temple is 
one of the wonders of the world a work of 
which any nation may be proud " L. Mookarjee ) 

ಈ ಜ್ಯವನ್ನು ಸಾಮಾಜ್ಯವಾಗಿ ಪರಿವರ್ತಿಸಿದ ಸಾರ್ವಭೌಮ ಧ್ರುವ, ನಿರು 
- ಸಮ , ಧಾರಾವರ್ಷ , ಕಲಿವಲ್ಲಭ ಇವು ಇವನಿಗಿದ್ದ ಸಾರ್ಥಕ ಬಿರುದುಗಳು. ಇವನು 
ದಕ್ಷಿಣದಲ್ಲಿ ವೆಂಗಿಯ ಚಾಲುಕ್ಯರನ್ನೂ ಹಾಗೂ ಪಲ್ಲವರನ್ನೂ ' ಉತ್ತರದಲ್ಲಿ 
ಗುಜರಾತಿನ ವ್ಯತ್ಯರಾಜನನ ಮತ್ತು ಗೌಡದೇಶದ - ಧರ್ಮಪಾಲನನ್ನೂ 
ಸೋಲಿಸಿದನು , ಕಿರಿಯಮಗನಾದರೂ ಸಮರ್ಥನಾದ ಗೋವಿಂದನನ್ನು ಉತ್ತರಾಧಿ . 
ಕಾರಿಯಾಗಿ ಘೋಷಿಸಿದನು, ಧ್ರುವನು ಕೀರ್ತಿಶೇಷ ನಾದುದೇತಡ ಹಿರಿಯಮಗ. 
ನಾದ ಕಂಭನು ಆರ್ಭಟಿಸಹತ್ತಿದನು ಶಕ್ತಿಯ ಸಾಕಾರರೂಪನಾದ ಗೋವಿಂದನು 
ಅದಕ್ಕೆ ಬೆದರಲಿಲ್ಲ. ಇವನ ಹೊಡೆತಕ್ಕೆ ಅಣ್ಣನ ಬಣ್ಣ ಬಯಲಾಯಿತು. ಕುಭನು 
ಶರಣು ಬರಬೇಕಾಯಿತು. ಗೋವಿಂದ ದೊರೆವಜ್ರಾದಪಿ ಕಠೋರಾಣಿ ಮೃದೂನಿ 
ಕುಸುಮಾದಪಿ. ಕರುಣಾದ್ರ್ರ ಹೃದಯಿ ಅಣ್ಣನೆಂಬ ಗೌರವಕ್ಕೆ ತಕ್ಕಂತೆ ಮರ್ಯಾದ 
ಮಾಡಿ ಕಂಭನನ್ನು ಗಂಗವಾಡಿಯ ಪ್ರತಿನಿಧಿಯನ್ನಾಗಿ ನಿಯಮಿಸಿದನು . ತಮ್ಮ 
ದಿರಾದ ಇಂದ್ರ , ಕರ್ಕ ಇವರನ್ನು ಗುಜರಾತಿನಲ್ಲಿ ನೆಲಸುವಂತೆ ಮಾಡಿದನು. 
ಹಿಮವತ್ವರ್ವತದ ವರೆಗೂ ದಂಡೆಯಾತ್ರೆ ಮಾಡಿ ಸಾರ್ವಭೌಮ ನಾಮಾಂಕಿತಕ್ಕೆ 
ಯೋಗನಾದನು. ಮತ್ತೆ ತಲೆ ಎತ್ತಿದ್ದ ಗುರ್ಜರ ರಾಜನನ್ನು ಕಸೌಜದ ಚಕ್ರಾಯುಧ 
ನನ್ನೂ ವಂಗದೇಶದ ಧರ್ಮಪಾಲನನ್ನೂ ಅಂಕೆಯಲ್ಲಿಟ್ಟು ಕೊಂಡನು. ಪುನಃ 
ದಕಿಣಕ್ಕೆ ದಂಡಯಾತ್ರೆ ಹೊರಟು ಕೇರಳದ ರಾಜರನ್ನೂ ಚೋಳ ಪಲ್ಲವ ಪಾಂಡ್ಯ - 
ರನೂ ಸೋಲಿಸಿದನು . ಸಿಂಹಳದ ದೊರೆಯನ್ನೂ ಪರಾವಭವ ಗೊಳಿಸಿದ ಇವನು 
ದಾಶರಧಿಯ ಅಪರಾವತಾರನೆಂದರೆ ತಪ್ಪಾಗದು. . 


ಅಖಂಡ ಭಾರತದಲ್ಲಿ ಸಾರ್ವಭೌಮತ್ವವನ್ನು ಮೆರೆಸಿದ ಇವನು ನಿಜಕ್ಕೂ 
ಜಗತ್ತುಂಗ ಕೀರ್ತಿನಾರಾಯಣ, ಇತಿಹಾಸಕಾರರು ಇವನನ್ನು ಮುಕ್ತಕಂಠದಿಂದ 
ಹೊಗಳಿದ್ದಾರೆ, ಈ ಗೋವಿಂದ ಭೂಪತಿಯನ್ನು ನಂತರದ ಪೇಶ್ವಯವರಂತೆ ಹಿಮಾ. 
ಲಯದಿಂದ ಕನ್ಯಾಕುಮಾರಿ ಪರ್ಯಂತ ಸರರಾಯರ ಕ್ಷೇತ್ರದಲ್ಲಿ ಕಾಲಿಡದೆ ತನ್ನ 
ರಾಜಾಶ್ವವನ್ನು ಓಡಿಸ ಬಲ್ಲಂತಹ ಸಾಮಾಜ್ಯ ವಿಸ್ತಾರಕನೆಂದು ಉದ್ಧರಿಸಬಹುದು. 
pos . Well might be exclaims like the later Peshavas 
that his horse could run from the Himalays to the 
cape camorin without treading upon others, territory ” ... 
RC. Mujumdar ) ಭಾರತದಲ್ಲಿ ಬಂದು ತಮ್ಮ ಶಕ್ತಿಯುಕ್ತಿಗಳಿಂದ ನೆಲೆನಿಂದ 
ಮೇ , 1988 

- 2, 


ಪರದೇಶದವರು ಕೂಡ ಈ ಸಾರ್ವಭೌಮನ ಗುಣಗಾನ ಮಾಡಿದ್ದಾರೆ. ಅರಬ ದೇಶದ 
ವ್ಯಾಪಾರಿ ಸುಲೇಮಾನನು ಈ ದೊರೆಯನ್ನು ಚೀನ ಹಾಗೂ ರೋಮ ಸಾಮ್ರಾಜ್ಯ 
ಗಳ ಸಾರ್ವಭೌಮರಂತೆ, ಬಗದಾದ ಖಲೀಫನಂತ ಭಾರತದ ಮಹಾ ಸಾಮಾಟ 
ನೆಂದು ಕರೆದಿದ್ದಾನೆ. ( “ The Arab merchant Sulaiman called 
him as a great king of India as were the emperor of 
of Rome, China and Caliph of Bagadad ". Three 
authors ) 


ಇತಿಹಾಸ ಪ್ರಸಿದ್ಧನಾದ ಮೂರನೆಯ ಗೋವಿಂದನ ಏಕಮಾತ್ರ ಸುಪುತ್ರನೇ 
ಅಮೋಘ ವರ್ಷ ನೃಪತುಂಗ, ಇವನ ಹುಟ್ಟು ಹೆಸರು ಶರ್ವ , ಕನ್ನಡದ ಕಡುಗಲಿ . 
ಯೋಗ್ಯತೆಯಲ್ಲಿ. ಪ್ರಥಿವಭ, ಕೀರ್ತಿಯಲ್ಲಿ ಅತಿಶಯ ಧವಳ. ಷ್ಟರಿಗೆ 
ನೀತಿನಿರಂತರ ದುಷ್ಟರಿಗೆ ನಿತ್ಯ ಮಲ್ಲ ವಲ್ಲಭ, ಸೌಭಾಗ್ಯದಲ್ಲಿ ಲೋಕ ಚಂದ್ರ , ಕಾರ್ಯ 
ದಲ್ಲಿ ವೀರನಾರಾಯಣ, ಮಾನ್ಯ ಖೇಟದ ಮಹಾ ದೊರೆಯಾಗಿ ತನ್ನ ೧೫ - ೧೬ ನೆಯ 
ಚಿಕ್ಕವಯಸ್ಸಿನಲ್ಲಿಯೇ ಸಿಂಹಾಸನಾ ರೂಢನಾದನು. ಇವನ ತಂದೆ ಗೋವಿಂದನು 
ಉತ್ತರ ದಿಗ್ವಿಜಯದಿಂದ ನರಳುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ನರ್ಮದಾ 
ನದಿಯ ತೀರದಲ್ಲಿ ಶ್ರೀ ಭುವನ ವೆಂಬ ಸ್ಥಾನದಲ್ಲಿ .. ನೃಪತುಂಗನ ಜನನವಾಯಿತು. 
ಮಹಾವೀರನಾದ ಗೋವಿಂದನು ದಿಗ್ವಿಜಯಾರ್ಥ ಹೋದಾಗಲೂ ಮಹಾರಾಣಿ 
ಜೊತೆಗೆ ಇದ್ದಳೆನ್ನು ವುದು ಸತಿಪತಿಯರ, ನಿರ್ಭಿಕತೆ, ಕ್ಷಾತ್ರ ತೇಜಗಳಿಗೊಂದು 
ನಿದರ್ಶನ. ಅದೇ ಕ್ಷಾತ್ರ ತೇಜದಿಂದ ಅರವತ್ತೈದು ವರ್ಷಕಾಲ ಸುದೀರ್ಘವಾಗಿ 
ವೈಭವವನ್ನು ಮೆರೆದನು. 

ಇಂತಹ ಶಕ್ತಿ ಶಾಲಿ ಸಾ:ಮಾಟನಿಗೂ ಶತ್ರುಗಳ ಕಾಟತೆಪ್ಪಿರಲಿಲ್ಲ . ಒಳ 
ಹೊರಗಿನ ಅರಾತಿಗಳನ್ನು ನಿಗ್ರಹಿಸಬೇಕಾದರೆ ಇಪ್ಪತ್ತು ವರ್ಷಕಾಲ ಹಿಡಿಯಿತು, 
ರಾಜಕಾರಣ ಸಟ್ಟುವಾಗಿದ್ದ ಸತಂಗನು ಸಾಮುದಾನ ಭೇದ ದಂಡ ಮುಂತಾದ 
ಚತುರೋಪಾಯಗಳಿಂದ ಅರಿರ ರನ್ನು ಅಂಕೆಯಲ್ಲಿಟ್ಟು ಕಾಂಡನು ಗಂಗರಸ 
ರನ್ನೂ ಪಲ್ಲವರನ್ನೂ ಆತ್ಮೀಯರನ್ನಾಗಿ ಮಾಡಿಕೊಳ್ಳದೇ ತನ್ನ ಸಾಮಾಜ್ಯಕ್ಕೆ 
ಸ್ಥಿರತೆ ಇಲ್ಲವೆಂದು ಅರಿತ ಅವನು ಗಂಗರಾಜ ಕುಮಾರನಾದ ಬೂತುಗನಿಗೆ ತನ್ನ 
ಹಿರಿಯ ಮಗಳಾದ ಚಂದ್ರೋಲಬ್ಬೆಯನ್ನು ಪಲ್ಲವ ರಾಜ ಕುಮಾರನಿಗೆ ಕಿರಿಯ 
ಳಾದ ಶಂಖಾದೇವಿಯನ್ನು ಧಾರೆ ಎರೆದು ಕೊಟ್ಟು ಅದರ ೧೧ ಸಾರ ಸೇವನ್ನು 
ಗಳಿಸಿಕೊಾಂಡನು, ಮಗನಾದ ಕೃಷ್ಣನು ಚೇದಿರಾಜ ಕಮಾರಿಯ ರೂಪ ವನ 
ಗಳಿಗೆ ಮರಳಾಗಿ ತಂದೆಯೆದುರು ಖಡ್ಗವನ್ನೆತ್ತಿದಾಗ ವೀರ ಬಂಕೇಯನನ್ನು 
ಕಳಿಸಿ ಹಿಡಿಸಿ ತರಿಸಿದನು, ಕರ್ತವ್ಯ ನಿಷ್ಟರ ನಾದ ಇವನು ಮರಣ ದಂಡನೆಯನ್ನೇ 

ಸಿದ್ದಗಂಗಾ 
24 


ಸಲನುವಾದನು. ವೀರ ಬಂಕೇಯ ನನೋಳಗಾಂಡು ರಾಜ್ಯದ ಆಧಾರ ಸ್ತಂಭ 
ರೂ , ಕ್ಷಮಾದಾನವನ್ನು ಇಚ್ಚಿಸಿದ್ದರು. ತನ್ನ ಮನಸ್ಸಿನ ವಿರುದ್ದ ವಾಗಿ 
ನಾದರೂ ಪ್ರಜರ ಇಚ್ಛೆಯನ್ನು ನೆರವೇರಿಸಲು ಕ್ಷಮಾದಾನ ಮಾಡಿದನು ಪ್ರಜಾ 
ಭುತ್ವಕೊಂದು ದಿವ್ಯ ನಿದರ್ಶನವಲ್ಲವೆ ಈ ಘಟನೆ ? ನಿರಪರಾಧಿಯಾದ ಸೊಸೆ 
ನ್ನು ಸ್ವಾಗತಿಸಿ ಪ್ರೇಮಿಗಳ ಹೃದಯಕ್ಕೆ ಚಂದನ ಲೇಪ ಮಾಡಿದನು. ಇವನ 
್ರವ್ಯನಿಷ್ಟುರತಗೆ ಬಂದ ನಿದರ್ಶನ- ಉಗ್ರರೂಪದಲ್ಲಿ ಹಬ್ಬಿದ ಸಾಂಕ್ರಾಮಿಕರೋಗದ 
ವಾರಣೋಪಾಯ ಎಂದು ತನ್ನ ಬೆರಳನ್ನೇ ಕತ್ತರಿಸಿ ದೇವಿಗೆ ಬಲಿಕೊಟ್ಟನು. 
ಒ ತ್ವರಿತ ಪರಿಹಾರವನ್ನು ನೀಡಬಲ್ಲ ಉಪಾಯವೆಂದು ನಂಬಿದ್ದನು ಪ್ರಜಾ 
ತ್ಸಲ್ಯ ಹಾಗು ರಾಜಧರ್ಮ ಪರಿಪಾಲನೆಗೆ ನಿದರ್ಶನವಿದು. ಇತಿಹಾಸಕಾರರು 
ಘಟನಗೆ ಬಹು ದೊಡ್ಡ ಪ್ರಾಮುಖ್ಯತೆ ಇತ್ತಿದ್ದಾರೆ , 


mogha Varsha............... His ideal of royal duties 
as such that on the out break of a severe epidemc 

actually cut off his own finger and offered it 
a goddess in the belief that it would be an 
ective remedy " L . Mockarjee . 


| ವೀರ ಬಂಕೇಯ ಹಾಗೂ ಧೀರನಾದ ಕರ್ಕ ಇವರು ಮಹಾರಾಜನ ಬಲಗೈ 
೦ತಿದ್ದರು. ಜೀವದ ಗೆಳೆಯರಾದ ಇವರೇ : ೦ಗ ಮಗಧ ರಾಜರನ್ನು ಸೋಲಿಸಿ 
ರ್ವಭೌಮತ್ವಕ್ಕೆ ಕಳೆ ಕಟ್ಟುವಂತೆ ಮಾಡಿದರು ಕೈವೋತ್ತರ ದೇನಾದ 
ಹ ತುಂಗನ ಪತ್ನಿಯ ಹೆಸರು ಲಕ್ಷ್ಮಿದೇವಿ, ಇವನ ವಂಶಜ ಪರವ, ನೆ ದಿನ : 
ಹರರಲ್ಲಿ ಭೇದವೆಣಿಸದ ಭಗವದ್ಭಕ್ತರು. ಲಕ್ಷ್ಮಿ ದೇವಿಯ ಅನನ್ಯ ಉಪಾಸಕರು . 
ಹಾಗು ಶಿವ ಸಂಬಂಧರ್ವ ದ ಲಾಂಛನಗಳನ್ನು ಒಂದೆಡೆ ಕಂಡರೆ ಇನ್ನೊಂದೆಡೆ. 
ಡ ಲಾಂಛನವನ್ನು ಕಾಣಬಹುದು . ಇವನು ನಿರ್ಮಿಸಿದ ರಾಜಮಾರ್ಗಗಳು 
ಹವನಗಳು ಅಗ್ರಹಾರ ಹಾಗೂ ದೇವಾಲಯಗಳು ಕಂಡವರ ಕಣ್ಣುನಗಳನ್ನು 
ಸುತ್ತಿದ್ದವು. ಭಾಗ್ಯ ನಗರವಾದ ಮಾನ್ಯಖೇಟ ಅಮರಾವತಿಯಂತಿತ್ತು . 
ರು ಮಹಾ ವೈದಿಕನಾಗಿದ್ದರೂ ಇವನ ಪರಧರ್ಮ ಸಹಿಷ್ಣುತೆ ಅಗಾಧವಾಗಿತ್ತು 
ಕ್ಕೆ ಪ್ರಚಲಿತವಿದ್ದ ಜೈನ ಬೌದ್ಧ ಮುಂತಾದ ಯಾವುದೇ ಮತ ಇವನಿಂದ 
ಯ ಪಡೆಯದಿರಲಿಲ್ಲ. ಜಿನಾಲಯಗಳಿಗೆ ದೆ ವೈದಿಕ ಬ್ರಾಹ್ಮಣರಿಗೆ ಗ್ರಾಮ 
ಮುಂತಾದ ಉಲ್ಲೇಖಗಳಿವೆ. 


1988 


ವಿದ್ಯಾ 'ಬೃಹಸ್ಪತಿಯಾದ ಇವನ ಓಡೊ ( ಲಗ ಸಳನುಡಿವೆಂಡಿರ ಬೈ 
ಪೆಣಿಗೆ ಬೆಲ್ಲೆಗಟ್ಟಿ, ಬ್ರಹ್ಮ ಋಷಿಗಳೆ ತತ್ವಮಂ ಬೋಧಿಸ ಜಾಣೆಯಂ ನೆ 
ವೆತ್ತ ಜನಕ ಭೂಪಾಲನ ಸಭೆಯಂತಿತ್ತು . ಇವನ ಆಶ್ರಯದಲ್ಲಿಯೇ ಶಾಕ 
ಯನನೆಂಬ ವೈಯಾಕರಣಿಯು “ ಅಮೋಘ ವೃತ ” ಎಂಬ ಹೆಸರಿನಿಂದ ಸಂ. 
ವ್ಯಾಕರಣ ಗ್ರಂಥವನ್ನು ಬರೆದನು . ದಂಡಿ ಭಾಮಹ ಮುಂತಾದ ದಿಗ್ಗಜ ಪಂ 
ಕಾವ್ಯ ಮಾರ್ಗಗಳ ಮೇಲೆ ಚರ್ಚೆ ನಡೆಯುತ್ತಿತ್ತು . ಇವನ ಅಭಿಪ್ರಾಂ 
ನಿರ್ಣಾಯಕವಾಗಿತ್ತು . ಸಂಸ್ಕೃತದ ವ್ಯಾಮೋಹ ಪ್ರಾಕೃತದ ಪ್ರೀತಿಗಳು ಈ 
ವನ್ನು ಕಡೆಗಣಿಸಿ: ಲಿಲ್ಲ ಕನ್ನಡ ಸೇವೆಗೆ ಬದ್ದ ಕಂಕಣನಾಗಿದ್ದ ಇ 
* ಕವಿರಾಜ ಮಾರ್ಗ ವೆಂಬ ಮೇರು ಕೃತಿಗೆ ಕಾರಣನಾಗಿದ್ದಾನೆ. 
ಮಂಡನೆಯಿಂದ ದಾಗಿ ೮ ನೃಪತುಂಗ ದೇವ ಮಾರ್ಗಾಂತರ ' ವೊಂದು : 
ಗೊಂಡಿತ್ತೆಂದು ಕವಿರಾಜ ಮಾರ್ಗದಲ್ಲಿ ನಿಚ್ಚಳವಾಗಿ ಕಾಣುತ್ತದೆ. 


ಮಾನ್ಯಖೇಟದ ಮಣ್ಣಿನ ಮಹಿಮೆಗೆ ಆಕರ್ಷಿತನಾಗಿ ಬಂದ ಶ್ರೀ ವಿ 
ಅಥವಾ ಜಯಾಳನು ಮಹಾಪಂಡಿತ, ಸಮಸ್ತ ಭಾಷೆಗಳಲ್ಲಿ ಸಮಾನ ಆ 
ಧರ್ಮದಿಂದ ಜೈನ, ಸದಭಿಸ್ತುತವಾದ ವಂಕುಂದದ ನಾಡಿನವನು, ರ್ಕ 
ಕಾಸಾರದಲ್ಲಿ ಮಾತ್ರ ನೆಲೆ ನಿಲ್ಲ ಬಹುದು ಎಂತಲೇ ಇವನು ಮಾನ್ಯ ೩ 
ಆಗಮಿಸಿದನು. ಗುಣಿನಾ ಗುಣಜೋರಮತೆ ' ಎಂಬಂತೆ ನೃಪತುಂಗ ದ 
ಜಯಾಶ್ಚರ ಮಾನ್ಯಖೇಟದ ಸಮಾಗಮ ಕಾವ್ಯ ಸೃಷ್ಟಿಗೆ ಕಾರಣವಾ 
ಶ್ರೀ ವಿಜಯನು ತನ್ನ ಅಭಿಪ್ರಾಯಗಳನ್ನು ಮಂಡಿಸಿ ನೃಪತುಂಗನ ಅಭಿಮ 
ತಿದ್ದು ಪುಟಗಳನ್ನು ಮಾಡಿಕೊಳ್ಳುತ್ತಿದ್ದನು. ಇವನಾದರೂ ತನ್ನ ಆಶ್ರಂ 
ನಂತೆ ಪರಧರ್ಮದಲ್ಲಿ ಅಪಾರ ಗೌರವ ವುಳ್ಳವನು. ( ಚಂದ್ರಪ್ರಭ ' ಪು 
ಕರ್ತವೂ ಪಾಂಡಿತ್ಯದಲ್ಲಿ ಆತ್ಮ ವಿಶ್ವಾಸವುಳ್ಳವನೂ ಆದ ಇವನು 
ವ್ಯವಹಾರದಲ್ಲಿಯೂ ನಿಷ್ಣಾತನಾಗಿದ್ದನು. ತನ್ನ ಪ್ರಭುವಿನ ರಾಜಧಾನಿ 
ವಿವೇಕ ಬ್ರಹಸ್ಪತಿಯ ನಗರವೆಂದು ಅಭಿಮಾನದಿಂದ ಹೇಳಿದ್ದಾನೆ. ಆ 
ಹಾಗೂ ಸಾಹಿತ್ಯ ವಿದ್ಯೆಗಳೆರಡೂ ಇವನಲ್ಲಿ ಆಶ್ರಯ ಪಡೆದಿದ್ದ ವು . ಕಾವ್ಯ 
ಲಕ್ಷಗಳಲ್ಲಿಯಂತೂ ಕವಿ ಬ್ರಹ್ಮ ಎಂತಲೇ ಮಂಗರಸ, ದುರ್ಗಸಿಂಹ, ಕ 
ಮುಂತಾದ ಪ್ರತಿಭಾವಂತರಾದ ಕವಿಗಳು ಇವನನ್ನು ತಮ್ಮ ಕಾವ್ಯದಲ್ಲಿ 
ಸ್ಮರಿಸಿದ್ದಾರೆ 

ವಿದ್ಯಾ ಬ್ರಹಸ್ಪತಿಯು ಮನ್ನಣೆ ಪಡೆಯಬೇಕಾದ ಶ್ರೀ ವಿ 
ಮಹಾ ಪುರುಷನಾಗಿರಲೇ ಬೇಕು, ಕಾರಣಿಕನಾಗಿರಲೇಬೇಕು. ತನ್ನ 
ಕವಿಗಳಾದ ವಿಮಲೋದಯ ನಾಗಾರ್ಜುನರನ್ನು ಮನವಾರೆ ಸ್ಮರಿಸಿದ 
ಗು ಗಾಹಕ ನಾಗಿರಲೇ ಬೇಕು . ಅಭಿಮಾನಿಯಾದರೂ ವಿನೀತವಾದ, 


26 


ನಿಷ್ಠ ನಾದರೂ , ಪರ ಧರ್ಮಗಳಲ್ಲಿ ಆದರವುಳ್ಳವನಾದ, ವ್ರತ ನಿಶ್ಚಿತನಾದ : 
ತಪ್ಪುಗಳನ್ನು ತಿದ್ದಿಕೊಳ್ಳುವ ಗುಣವುಳ್ಳವನಾದ. ಇವನು ಸಾರಸ್ವತಪುರದ ಕೀರ್ತಿ 
ಕಲಶನಾದನು. : ಕಾವ್ಯಕಾಶಕ್ಕೆ ಸೂರ್ಯನಾಗಿ ಬೆಳಗಿದನು. ( ಮಾರ್ಗ ' ಎಂಬ 
ಸಾಗರದ ಆಳಕ್ಕಿಳಿದು ಅಣಿ ಮುತ್ತುಗಳನ್ನಾಯ್ದು ತಂದನು, 


ಇವನ ಅಮೋಘ ಕೃತಿ ಕವಿರಾಜ ಮಾರ್ಗ. ಇದು ಲಕ್ಷ 
ಲಕ್ಷಣ ಸಮನ್ವಿತವಾದ ಗ್ರಂಥ. ಕನ್ನಡ ಕಾವ್ಯ ಮೀ ಮಾ ೦ ಸೆ ಗೆ 
ಅಡಿಗಲ್ಲು. ಕನ್ನಡ ಸಾಹಿತ್ಯದಲ್ಲಿ, ಉ ಪ ಲ ನಾ ದ ಆದ್ಯ ಲಕ್ಷಣ 
ಗ್ರಂಥ, ದಂಡಿ ಭಾಮಹರ ಚರ್ವಿತ ಚರ್ವಿಣವಿದಲ್ಲ. ಕೃತಿಯ ಉದ್ದಕ್ಕೂ 
ಇವನ ಸ್ವತಂತ್ರ ವಿಚಾರ ಧಾರೆ ಹರಿದಿದೆ. ಇವನು ಸೂಚಿಸಿದ 36 ನೆಯ ಧನ್ಯಾ 
ಲಂಕಾರ ಸಾರಸ್ವತ ಪ್ರಪಂಚಕ್ಕೆ ಇವನಿತ್ಯ ಕೊಡಗೆ, ತನ್ನ ಕಾಲದ ಹಾಗೂ 
ಪೂರ್ವದ ಕನ್ನಡ ನಾಡಿನ ಪರಿಚಯವನ್ನೀಯುತ್ತ ನಾಡವರ ಹಿರಿಮೆ ಗರಿಮೆಗಳನ್ನು 
ಹೇಳಿದ್ದಾನೆ. ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು 
ಕೊಂಡಾಡಿದ್ದಾನೆ. ಸಂಪೂರ್ಣ ಕನ್ನಡ ಸಾಹಿತ್ಯವೇ ಇವನಿಗೆ ಋಣಿ. ಸಾಹಿತ್ಯ 
ವಾಹಿನಿಗೆ ಜಹ್ನು ಮುನಿ ಇವನು ಹುಚ್ಚು ಹೊಳೆಯನ್ನು ನಿಗ್ರಹಿಸಿದ್ದಾನೆ. ನೃಪ. 
ತುಂಗ ದೇವನ ಅನುಮತದಿಂದ ಶ್ರೀ ವಿಜಯನ ಹೃನ್ಮನಗಳಿಂದ ತೂರಿಬಂದ ಮಾನ್ಯ 
ಕೃತಿಗೆ ಮಾನ್ಯ ಖೇಟದ ಮಣ್ಣಿನ ಸತ್ವವೇ ಕಾರಣ . 


ಕಾಲಾನುಕ್ರಮದಲ್ಲಿ ಮಹಾ ಸಾಮ್ರಾಜ್ಯ ವಳಿಯಿತು. ಘನತೆವೆತ್ತ ರಾರ್ಷ್ಟ 
ಕೂಟರು ಇತಿಹಾಸದಲ್ಲಿ ಮಾತ್ರ ಉಳಿದುಕೊಂಡರು . ರಾಜನೇ ಇಲ್ಲದಾಗ ರಾಜ 
ಧಾನಿಯಲ್ಲಿ ? ಆಶ್ರಯದಾತನೇ ಇಲ್ಲದಾಗ ಆಶ್ರಿತರೆಲ್ಲಿ ? ವ್ಯಕ್ತಿಯ ಸಾರ್ವಭೌಮತ್ವವಡ 
ಗಿದರೂ ಮಾನ್ಯ ಖೇಟ ನಗರವು ಮಾತ್ರ ಮಾನ್ಯವಾಗಿಯೇ ಉಳಿಯಿತು. ಸುಮಾರು 
ಆರು ನೂರು ವರ್ಷ ಪೂರ್ತಿ ಶ್ರೀ ಮದಾನಂದ ತೀರ್ಥರ ಧರ್ಮ ಸಾಮ್ರಾಜ್ಯದ ಪೀಠ 
ವನ್ನು ಅಲಂಕರಿಸಿದ ಶ್ರೀ ಅಶೋಭ್ಯತೀರ್ಥ ಶ್ರೀ ಪಾದಂಗಳವರು ಈ ಸ್ಥಾನವನ್ನು 
ಪಾವನ ಗೊಳಿಸಿದರು. ಅವರು ರುದ್ರಾಂಶರು. ಅವರ ಜ್ಞಾನ ಪ್ರಭ ಅಜ್ಞಾನ 
ತಿಮಿರವನ್ನು ದೂರೀಕರಿಸಿತು. ಅವರ ಶ್ರೀ ವೃಂದಾವನವು ಇಂದಿಗೂ ಮಳಖೇಡ. 
ದಲ್ಲಿದೆ. ಅವರ ಪ್ರೀತಿಯ ಶಿಷ್ಯರೇ ಶ್ರೀ ಜಯರಾಯರು ಅಥವಾ ಟೀಕಾಚಾರ್ಯರು . 
ಜಯದ ಸಾಕಾರ ಮೂರ್ತಿ ಶ್ರೀ ಜಯರಾಯರು ಇಂದ್ರಾಂಶರು ಅರ್ಜುನ ದೇವನ 
ಅವತಾರ , “ ಯತ್ರಯೋಗಿಶ್ವರೊ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರತತ್ರ ಶ್ರೀ 
ವಿಜಯೋರ್ಭೂತೆ...... ........ ” ಎಂಬಂತೆ ಎಲ್ಲಿ ಜಯಕಾಯರೋ ಅಲ್ಲಿ ಜಯ , 
ಅಲ್ಲಿ ಭಗವಂತನ ಸಾನ್ನಿಧ್ಯ , ದಯಾಳ್ವನು ಸಾಹಿತ್ಯ ಪ್ರ ಸ೦ ಚ ದಲ್ಲಿ ವಿಜಯ 
ದುಂದುಭಿಯನ್ನು ಮೊಳಗಿಸಿದರೆ ಶ್ರೀ ಜಯತೀರ್ಥರು ಧರ್ಮ ಸಾಮ್ರಾಜ್ಯದಲ್ಲಿ 
ಮೇ , 1988 


27 


ಜಾಗೃತಿಯನ್ನುಂಟು ಮಾಡಿದರು. ಮಾನ್ಯ ಬೇಟಕ್ಕೆ ಜಯನಗರವೆಂಬ ಇನ್ನೊಂದು 
ಹೆಸರು ಇರಬೇಕಾದುದು ಅವಶ್ಯ . 

ಮಂಗಳ ಪೀಡೆಯಲ್ಲಿ ಜನ್ಮ ತಳೆದು ಸಂಧ್ಯಾವಳಿ ಎಂಬಲ್ಲಿ ದೀಕ್ಷಾ ಬದ್ದ 
ರಾಗಿ ಯರಗೋಳ ಗುಹೆಯಲ್ಲಿ ತಪಸ್ಸು ಮಾಡಿ ಶ್ರೀ ಮನ್ಮಧ್ವಾಚಾರ್ಯರ ಗ್ರಂಥ 
ಗಳಿಗೆ ಟೀಕೆಗಳನ್ನು ಬರೆದ ಶ್ರೀ ಟೀಕಾಕೃತ್ಪಾದರು ಕೊನೆಯದಾಗಿ ಆರಿಸಿ ಕೊಂಡು 
ದಿವ್ಯ ಸ್ನಾನ ಮಾನ್ಯಖೇಟ, ಆ ಭೂಮಿ ಪಾವನವಾದುದು, ಶ್ರೀ ವಿದ್ಯಾರಣ್ಯ 
ರಂತಹ ಮಹಾಪಂಡಿತರು ಶ್ರೀ ಜಯರಾಯರ ಪಾಂಡಿತ್ಯ ಪರೀಕ್ಷೆಗಾಗಿಕೊರ್ಭನಾನ್ 
ಎಂದು ಪ್ರಶ್ನಿಸಿದರು. ಶ್ರೀ ಜಯರಾಯರು ಶಾಂತ ಚಿತ್ತದಿಂದ ಪ್ರೋಹಂ ಎಂದು 
ಉತ್ತರಿಸಿದರು . ರೇಫಃಶ್ವಗತಃ ಎಂಬ ಮರು ಪ್ರಶ್ನೆಗೆ ತ್ವಯ್ಕೆವಾಸ ಹೃತಂಬ್ರರಾ ಎಂದು 
ಪುನಃ ಉತ್ತರಿಸಿದರು, ಇದೊಂದೇ ನಿದರ್ಶನ ಸಾಕು ಶ್ರೀ ಟೀಕಾರಾಯರ ಪಾಂಡಿತ್ಯ 
ಪ್ರಕಾಶನಕ್ಕೆ ಇವರ ವಿಜಯಗಳಂತೂ ಆಸೇತು ಹಿಮಾಚಲ ಪರ್ಯ೦ತ ಕೊಲ್ಲಾ ಪುರದ 
ಶ್ರೀ ವಿದ್ಯಾರಣ್ಯ ಮಠದಲ್ಲಿ ಜಯಸ್ತಂಭವನ್ನು ನಿಲ್ಲಿಸಿದರು. ಅಹಮದಾಬಾದ 
ಪ್ರಾಂತದಲ್ಲಿದ್ದ ಬೌದ್ದ ವಿಶ್ವ ವಿದ್ಯಾಲಯದ ಪಂಡಿತರನ್ನೆಲ್ಲದಿಢರನ್ನಾಗಿಸಿದರು . 
ದಾಸವರೇಣ್ಯರಿಂದ ನುತಿಸಲ್ಪಟ್ಟ ಇವರು ಭಕ್ತ ಜನಕ್ಕೆ ಕಾಮಧೇನು. ವಿಷಯ 
ಲೋಲುಪರಿಗೆ ಘಟಸರ್ಪ, ಇವರ ನಿವಾಸವಿದ್ದ ಆ ಸ್ಥಾನ ಶ್ರೇಷ್ಠವಾದುದು. ' 

ಅಳಿದುಳಿದಕೋಟೆಕೊತ್ತಲಗಳಿಂದ ಪ್ರಾಣದೇವರ ಮಲಯಾದ್ರಿ ಮಾಧವನ 
ಹಾಗೂ ಸಂತಾನ ಗೋಪಾಲ ಕೃಷ್ಣ ನ ಮಂದಿರಗಳಿಂದ ಶೋಭಿಸುವ ಆರು ಜನ 
ಯತೀಶ್ವರರ ವೃಂದಾವನಗಳಿಂದ ಪಾವನವಾದ ಈ ಮ್ಯಾನಖೇಟದ ಭೂಮಿ ಮೃಣ್ಮ 
ವಲ್ಲ ಚಿನ್ಮಯ . 


With Best Compliments From : 


M / s Rajakamal Fire Works 
19 , B . H . Road , ARSIKERE - 573 103 Karnataka. 
Manufacturers of : 


Quality FANCY FIRE WORKS . 
Contact : Offi, Ph - 325 , Factory -8722 Resi-8733 


ಸಿದ್ಧಗಂಗಾ 


28 


ಸರ್ವಜ್ಞನ ದೃಷ್ಟಿಯಲ್ಲಿ ಗುರುವಿನ ಸ್ಥಾನ ( ಚಿಂತನೆ) 


ಶ್ರೀ ಜಿ. ರಾಮಣ್ಣ ನ್ಯಾಕ್ , ಆತಿಟ್ಟೆ . 


ವಿಚಾರ ಸ್ವಾತಂತ್ರ್ಯ , ಸತ್ಯದಲ್ಲಿರುವ ಪ್ರೀತಿ ಮತ್ತು ಭಕ್ತಿ , ನ್ಯಾಯ . 
- ನಿಷ್ಟುರತೆ ಮೊದಲಾದವುಗಳು ಸರ್ವಜ್ಞನ ತ್ರಿಪದಿಗಳಲ್ಲಿ ಕಂಡುಬರುವ ಮುಖ್ಯ 
- ಗುಣಗಳು, ಈತನು < ಹಲಿಗೆ ಬಳಸ ಪಿಡಿದವನಲ್ಲ ” ಬರೆ ಬರೆದಂತೊಡೆದು 
ತೊಟ್ಟನೆ ನಿಟ್ಟಸಿಕಷ್ಟ ಫೈವನಲ್ಲ. 

ಸರ್ವಜ್ಞನೆಂಬವನು 1 ಗರ್ವದಿಂದಾದವನೇ ? 
ಸರ್ವರೊಳೊಂದೊಂದು ನುಡಿಗಲಿತು, ವಿದ್ಯೆಯ 
ಪರ್ವತವೇ ಆದ ಸರ್ವಜ್ಞ || - 


ಎಂದು ಅವನೇ ಹೇಳಿಕೊಂಡಿದ್ದಾನೆ. ಗ್ರಾಮೀಣ ಭಾಷೆಗಳನ್ನೇ ಹೆಚ್ಚಾಗಿ 
ಬಳಸಿ ತ್ರಿಪದಿಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಕೊಟ್ಟರೆ 
ಕೀರ್ತಿಯು ಸರ್ವಜ್ಞನಿಗೆ ಸಲ್ಲುತ್ತದೆ. 16 ನೆಯ ಶತಮಾನದಲ್ಲೇ ಲೌಕಿಕ ಹಾಗೂ 
ಅಲೌಕಿಕ ವಿಷಯಗಳನ್ನು ಮನನ ಮಾಡಿಕೊಂಡಿದ್ದ ಅವನ ಜ್ಞಾನ ಹೆಸರಿಗೆ 
ತಕ್ಕಂತೆ ಅಗಾಧ, ಅದ್ಭುತ 


ಸರ್ವಜ್ಞನು ತನ್ನ ತ್ರಿಪದಿಗಳಲ್ಲಿ ಗುರುವಿಗೆ ವಿಶೇಷವಾದ ಸ್ಥಾನವನ್ನು 
ಕೊಟ್ಟಿದ್ದಾನೆ. ಗುರುವೇ ಪ್ರತ್ಯಕ್ಷ ದೈವವೆಂದು ಸಾರಿದ್ದಾನೆಂದರೂ ಅತಿಶಯೋಕ್ತಿ 
ಯಾಗಲಾರದು . 


ಬಂಧುಗಳು ಆದವರು 1 ಬಂದುಂಡು ಹೋಗುವರು ? 
ಬಂಧನವ ಕಳೆಯಲರಿಯರು, ಗುರುವಿಂದ || 
ಬಂಧುಗಳು ಉಂಟೆ ಸರ್ವಜ್ಞ || - 


ಬಂಧು ಬಳಗದವರೆಲ್ಲ ಬಂದು ಊಟ ಮಾಡಿ ಹೋಗುವುದಕ್ಕಷ್ಟೇ ಹೊರತು 
ಬಂಧನವನ್ನು ಕಳೆಯಲಾರರು. ಆದರೆ ಎಲ್ಲಾ ಬಂಧನಗಳನ್ನು ಹೊಡೆದೋಡಿಸು 
ವಂಥ ಶಕ್ತಿಯುಳ್ಳ ಗುರುವಿಗಿಂತ ಹೆಚ್ಚಿನ ಬಂಧುಗಳು ಯಾರೂ ಇಲ್ಲವೆಂದಿದ್ದಾನೆ, 
ಗುರುವು ತಂದೆಗೆ ಸಮಾನವೆಂದೆ ಈತನು 


ಮೇ , 1988 


29 


ತಂದೆಗೂ ಗುರುವಿಗೂ | ಒಂದು ಅಂತರವುಂಟು | 
ತಂದೆ ತೋರುವನು ಸದ್ದು ರುವ, ಗುರುರಾಯ ? 
ಬಂಧನವ ಕಳೆವ ಸರ್ವಜ್ಞ || 


ತಂದೆಯು ಒಳ್ಳೆಯ ಗುರುವನ್ನು ತೋರಿಸಿದರೆ ಗುರುವರ್ಯನು ಬಂಧನವನು 
ಕಳೆಯುತ್ತಾನೆ. 


ಮೊಸರು ಕಡೆಯಲು ಬೆಣ್ಣೆ | ಯೆಸೆದು ತೋರುವ ತೆರೆದಿ | 
ಹಸನಪ್ಪ ಗರುವಿನುಪದೇಶದಿಂ ಮುಕ್ತಿ 

ವಶವಾಗದಿಹುದೆ ಸರ್ವಜ್ಞ || 
ಮೊಸರನ್ನು ಕಡೆದಾಗ ಬೆಣ್ಣೆಯು ಗೋಚರವಾಗುವಂತೆ, ಒಳ್ಳೆಯ ಗುರುವಿನ 
ಉಪದೇಶದಿಂದ ಮುಕ್ತಿಯು ದೊರೆಯದೆ ಇರಲಾರದು. 


ವಿದ್ಯೆ ಕಲಿತಡೆ ಇಲ್ಲ | ಬುದ್ದಿ ಕಲಿತಡೆ ಇಲ್ಲ ! 
ಉದ್ಯೋಗ» ಮಾಡಿದಡೆ ಇಲ್ಲ, ಗುರುಮುಖವ| 
ಇದ್ದಲ್ಲದಿಲ್ಲ ಸರ್ವಜ್ಞ || 

ವಿದ್ಯೆ ಬುದ್ದಿ ಕಲಿತರೂ , ಸತತೋದ್ಯೋಗಿಯಾದರೂ , ಗುರು ಮುಖದಿಂದಉತ 
ದೇಶವಾಗದಿದ್ದರೆ ವ್ಯರ್ಥ. 

ಮಂಡೆ ಬೋಳಾದೊಡಂ| ದಂಡ ಕೊಲ್ಲಿದೊಡಂ | 
ಹೆಂಡತಿಯ ಬಿಟ್ಟು ನಡೆದೊಡಂ ಗುರು ಮುಖವು| 
ಕಂಡಲ್ಲದಿಲ್ಲ ಸರ್ವಜ್ಞ || 


ತಲೆ ಬೋಳಿಸಿಕೊಂಡು ಕೈಯಲ್ಲಿ ದಂಡ ಕಾಷ್ಟ ಸಿಡಿದು ಹೆಂಡತಿಯ 
> ಬಿಟ್ಟು ಸನ್ಯಾಸಿಯಾದರೂ ಕೂಡ ಗುರೂಪದೇಶವಿಲ್ಲದಿದ್ದರೆ ವ್ಯರ್ಥ. 


ಗುರುವಚನ ವುಪದೇಶ: ಗುರು ವಚನ ಪರಭಕ್ಕಿ | 
ಗುರುವಚನ ಮೋಕ್ಷ ಸಿದ ನದುವೆ, ಗುರುವಚನವೆ | 
ಪರಮಾರ್ಥವಯ್ಯ ಸರ್ವಜ್ಞ || 


ಗುರುಗಳಾಡಿದ ಮಾತೇ ಉಪದೇಶವು, ಅವರ ನುಡಿಗಳಲ್ಲಿ ಪರಮ ಭಕ್ತಿ 
ಯನ್ನಿಟ್ಟುಕೊಳ್ಳ ಬೇಕು, 
30 

ಸಿದ್ಧಗಂಗಿ 


ಗುರುಗಳ ಮಾತಿನಂತೆ ನಡೆದರೆ ಮೋಕ್ಷಪ್ರಾಪ್ತಿಯಾಗುವುದು. ಗುರು ವಾಕ್ಯವು 
ಮುಕ್ತಿ ಪ್ರದವು. 

ಸಾಣೆ ಕಲ್ಲೊಳು ಗಂಧ | ಮಾಣದಲೆಸೆವಂತೆ 
ಜಾಣ ಸದ್ದು ರುವಿನುಪದೇಶದಿಂದ ಮುಕ್ತಿ | 
ಕಾಣಿಸುತ್ತಿಹುದು ಸರ್ವಜ್ಞ || 


ಸಾಣೆಕಲ್ಲ ಮೇಲೆ ಕೊರೆದು ತೇಯಾಗ ಗಂಧವು ನಿಶ್ಚಯವಾಗಿಯೂ ಬಂದು 
ಶೋಭಿಸುವುದು. ಅದರಂತೆ ಪಂಡಿತನೂ ಸತ್ಕರ್ಮಾನುಷ್ಠಾನಿಯೂ ಆದ ಗುರುಗಳು 
ಪದೇಶಿಸಿದರೆ ತಿಷ್ಯನಿಗೆ ಮುಕ್ತಿಯು ಕಣ್ಣೆ ಕಾಣಿಸತೊಡಗುವುದು. 

ಗುರುಪಾದ ಕೆರಗಿದರೆ | ಶಿರಸುತಾ ಮಣಿಯಕ್ಕು ! 
ಪರಿಣಾಮವಕ್ಕು ಪದವಕ್ಕು , ಕೈಲಾಸ | | 
ನೆರೆಮನೆಯು ಅಕ್ಕು ಸರ್ವಜ್ಞ || 


ಗುರುವಿನ ಪಾದಗಳಲ್ಲಿ ನಮಸ್ಕರಿಸಿದರೆ ಮದ ಮತ್ಸರಾದಿಗಳು ನಾಶವಾಗುವುವು. 
ಪಾಪಗಳಳಿದು ಪುಣ್ಯ ಬರುವುದು.. ಲೋಕದಲ್ಲಿ ದೊಡ್ಡ ಸ್ಥಾನ ಸಿಗುವುದು 
ಕೈಲಾಸವು ನೆರೆಮನೆಯಷ್ಟು ಸಮೀಪವಾಗುವುದು, 

ಗುರುವಿಂದ ಬಂಧುಗಳು | ಗುರುವಿಂದ ದೈವಗಳು | 
ಗುರುವಿಂದಲಿಹುದು ಪುಣ್ಯವದು, ಜಗಕೆಲ್ಲ | 
ಗುರುವಿಂಧ ಮುಕ್ತಿ ಸರ್ವಜ್ಞ || 


ಗುರುವಿನಿಂದಲೇ ಬಂಧು ಬಳಗದವರು ಬಂದು ಸೇರುವರು. ಗುರು ಪ್ರಸಾದ 
ದಿಂದ ಪೂಜ್ಞರೂ , ಹಿರಿಯರೂ , ದೈವವೂ , ಬಂದು ಸೇರುವುವು. ಗುರುವಿನ 
ಅನುಗ ಹದಿಂದಲೇ ಪುಣ್ಯ ಪ್ರಾಪ್ತಿಯಾಗುವುದು ಇಡೀ ಜಗತ್ತೆಲ್ಲ ಗುರುವಿಂದಲೇ 
ಉದ್ದಾರವಾಗುವುದು. 
- ಗುರು ಅಂದರೆ ಯಾರು, ಅವನಲ್ಲಿ ಇರಬೇಕಾದ ಮುಖ್ಯ ಗುಣಗಳಾವುವು 
ಎಂಬುದಕ್ಕೆ ಸರ್ವಜ್ಞನು ಹೀಗೆ ನುಡಿದಿದ್ದಾನೆ. 

ಪರ ತತ್ವ ತನ್ನೊಳಗೆ ಎರವಿಲ್ಲದಿರುತಿರ್ದು | 
ಪರದೇಶಿಯಂತೆ ಇರುತಿಪ್ಪ ಯೋಗಿಯನು | 
ಪರಮ ಗುರುವೆಂಬೆ ಸರ್ವಜ್ಞ | | 


ಮೇ , 1988 


ಸಕಲವೇದ ಶಾಸ್ತ್ರಗಳ ತತ್ವಗಳನ್ನು ತನ್ನ ಹೃದಯದಲ್ಲಿ ಗೌಪ್ಯವಾಗಿಟ್ಟು 
ಕೊಂಡು ಪರದೇಶಿಯಂತೆ ತಿರುಗುತ್ತಿರುವ ಯೋಗಿಯೇ ಸರ್ವ ಶ್ರೇಷ್ಟವಾದ ಗುರುವು 

ಗುರುವನ್ನು ನಿಂದಿಸಿದವನು ಉನ್ನತಿಗೇರಲು ಸಾಧ್ಯವಿಲ್ಲ ಮತ್ತು ಅವನು 
ತನ್ನ ಗೋರಿಯನ್ನು ತಾನೇ ಅಗೆಯ ಬೇಕಾಗುತ್ತದೆ. 

ಗುರು ಮನುಜನೆಂದವಗೆ | ಹರದ ಶಿಲೆಯೆಂದನೆಗೆ. 
ಕರುಣ ಪ್ರಸಾದವನು ಎಂಜಲೆಂದವಗೆ | 

ನರಕ ತಪ್ಪುವದೇ ಸರ್ವಜ್ಞ | | 
ಗುರುವನ್ನು ಅವನೊಬ್ಬ ಮಾನವನು ಎನ್ನು ವನಸಿಗೆ, ದೇವ ದೇವನಾದ 
ಮಹದೇವನನ್ನು ಶಿಲೆ ( ಕಲ್ಲಿನ ಮೂರ್ತಿ) ಎನ್ನುವವನಿಗೆ ಪ್ರಸಾದವನ್ನು ಎಂಜಲು 
ಎಂದು ಹೀಯಾಳಿಸುವವನಿಗೆ ನರಕವು ಎಂದೂ ತಪ್ಪಲಾರದು. 


ಒಂದೂರೊಳಿರಲು ಗುರು | ವಂದನೆಯ ಮಾಡದೆಲೆ 
ಸಂದಿಸಿಕೊಳನುಣುತಿಪ್ಪವನ ಬದುಕು || 

ಹಂದಿಯಂತೆಂದ ಸರ್ವಜ್ಞ || 
ಗುರುಗಳು ಅದೇ ಸ್ಥಾನದಲ್ಲಿದ್ದಾಗ ( ಶಿಷ್ಯನು ) ಅವರಿಗೆ ದಿನಾಲೂ 
ನಮಸ್ಕಾರಗಳನ್ನು ಅರ್ಪಿಸದೇ ಸೊಗಸಾಗಿ ಊಟ ಮಾಡಿ ಬಾಳಿದರೆ ಅವನ 
ಹಂದಿಯ ಬಾಳಿನಂತೆ ಎಂದು ತಿಳಿಯಬೇಕು. 

ಹಿರಿಯ ನಾನೆನ ಬೇಡ | ಗುರುವ ನಿಂದಿಸ ಬೇಡ! 
ಬರೆವರ ಕೂಡ ಹಗೆ ಬೇಡ ಬಂಗಾರ! 

ದೆರವು ಬೇಡೆಂದ ಸರ್ವಜ್ಞ !! 
( ನಾನು ) ಮಾಡ್ಡ ಮನುಷ್ಯನೆಂಬ ಅಹಂಕಾರವು ಮನಷ್ಯನಿಗೆ ಇರತಕ್ಕಲ್ಲದಲ್ಲ 
ಹೇಗೆಊರಕುಲಕರ್ಣಿಯೊಡನೆ ವೈಮನಸ್ಸು ಬೆಳೆಸ ಬಾರದೊ ಹೇಗೆ ಬಂಗಾರವನ್ನು 
ಒತ್ತೆ ಇಡಬಾರದೋ ಹಾಗೆಯೆು ಗುರುವನ್ನು ನಿಂದಿಸಬಾರದು. 


ಮೆ || ಓರಿಯಂಟಲ್ ಲೆದರ್ 
ಬಿ. ಟಿ . ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

- ಮಾಲೀಕರು : ಬಿ. ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮ ಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು. 

ಒಮ್ಮೆ ಭೇಟಿ ಕೊಡಿ! 


32 . 


ಸಿದ್ದಗಂಗಾ 


ಕಿರು ಲೇಖನ ವೈನಿ ಮತ್ತು ಅವರ ಸಮಾಜ ಸೇವೆ 


ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. 


ಸಮಾಜ ಸೇವೆ ದೇವರ ಸೇವೆಯಂದು ನಂಬಿ ಅ ದಿಸೆಯಲ್ಲಿ ಹಗಲಿರುಳು ಶ್ರಮಿಸಿದ 
ವ್ಯಕ್ತಿಗೆಗೌರವ ಪ್ರಶಸ್ತಿ ಬೇಕೇ ? ಸರ್ಕಾರ ಅತ್ಯುತ್ತಮ ಸಮಾಜ ಸೇವಕಿ ಪ್ರಶಸ್ತಿ, 
ನೀಡಿದ ಬಗ್ಗೆ ತಂತಿ ಸಂದೇಶ ಬಂದಾಗಲೂ ಆಕೆ ನಂಬಲಿಲ್ಲ. ಬದಲಾವಣೆಯ 
ಕಾಣಲಿಲ್ಲ, 


ಗ್ರಾಮಾಣ ಪ್ರದೇಶದ ಮಹಿಳೆಯರ ಕಲ್ಯಾಣಕ್ಕಾಗಿ ತನ್ನ ಜೀವವನ್ನೇ 
ಮುಡಿಪಾಗಿಟ್ಟಿರುವ ವ್ಯಕ್ತಿ ಶ್ರೀಮತಿ ವತ್ಸಲಾ ತಾಯಿ ಮಾದವರಾವ್ ವೈದ್ಯ , 
ಅರವತ್ತ ಮೂರು ವರ್ಷದ ಈ ಮಹಿಳೆ ಕಳೆದ ಮೂರು ನಾಲ್ಕು ದಶಕಗಳಲ್ಲಿ ಪ್ರತಿ . 
ಫಲಾಪೇಕ್ಷೆ ಇಲ್ಲದೆ ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸಿದ್ದಾರೆ. ಸಮಾಜ ಸೇವೆ ಮತ್ತು 
ರಾಜಕೀಯ ಬೇರೆ ಬೇರೆ ಕ್ಷೇತ್ರಗಳೆಂಬುದರಲ್ಲಿ ವಿಶ್ವಾಸವುಳ್ಳ ಶ್ರೀಮತಿ ವೈದ್ಯ 
ನಿಸ್ವಾರ್ಥ ನಿಷ್ಠೆಯಿಂದ ಕೆಲಸ ಮಾಡಿ ಗ್ರಾಮಾಂತರ ಪ್ರದೇಶಗಳ ಮಹಿಳೆಯರ 
- ಜೀವನ ಚಿತ್ರ ಬದಲಾವಣೆಗೆ ಕಾರಣರಾಗಿದ್ದಾರೆ. ವೈನಿ, ಯೆಂದೇ ಜನಪ್ರಿಯರಾ 
ಗಿರುವ ಈಕೆ 1944ರಲ್ಲಿ ಬಿ. ಎ . ( ಆನರ್ಸ್) ಮುಗಿಸಿ ಆನಂತರ ಸೇವಾದರ 
ನೇತಾ ದಾಹರ್ಡಿಕರರ ಮಾರ್ಗದರ್ಶನದಲ್ಲಿ ನೆಡೆದರು ಗೊಕಾಕ್ ತಾಲಾಕಿನ 
ಶತಿದಾರದ ಸಮೂಹ ಮಾಧ್ಯಮಗಳ ಸೌಲಭ್ಯಗಳಿಂದ ವಂಚಿತವಾದ ಗ್ರಾಮಾಲ 
ತರ ಪ್ರದೇಶಗಳ ಅಭಿವೃದ್ಧಿಗಾಗಿ ಸತತವಾಗಿ ದುಡಿದರು . ಜನತೆಯಲ್ಲಿ ಬದಲಾವಣೆ 
ತರಲು , ಯಾಚಿಸಿ ಅ ದಿಶೆಯಲ್ಲಿ ಸಫಲ ಪ್ರಯತ್ನ ನಡೆಸಿದರು , ಆರ್ಥಿಕ ಮತ್ತು 
ವೈಜ್ಞಾನಿಕ ಮನೋಭಾವ ಬೆಳವಣಿಗೆ ಅವಿದ್ಯಾವಂತರಿಗೆ ಶಿಕ್ಷಣ ಮಹಿಳಾ ಮಂಡ 
ಳಿಗಳ ಸಾಸನೆ ಅವುಗಳ ರಕ್ಷಣೆಯುತ ಶ್ರಮಿಸಿದರು. ಸುಮಾರು 25 
ಹಳ್ಳಿಗಳಲ್ಲಿ ಮಹಿಳಾ ಮಂಡಳಿಗಳನ್ನು ಸ್ಥಾಪಿಸಿದರು. ಕೆನಡಾ, ಇಂಗ್ಲೆಂಡ್ 
ಇತ್ಯಾದಿ ವಿವಿಧ ದೇಶಗಳಿಂದ ಆರ್ಥಿಕ ಸಹಾಯ ದೊರಕಿಸಿ ಕೊಟ್ಟರು. ಪ್ರಸಾತಿ 
ಕೇಂದ್ರ , ಬಾಲವಾಡಿ , ನಿರುದ್ಯಾಗಿಗಳಿಗೆ ಸ್ವಂತ ಉದ್ಯಾಗಾವಕಾಶಗಳಲ್ಲಿ ತರಬೇತಿ 
ಸೌಲಭ್ಯ ವಯಸ್ಕರ ಶಿಕ್ಷಣ ಕೇಂದ್ರಗಳ ಪ್ರಾರಂಭ ಮಾಡುವುದರಿಂದಾಗಿ ಹಳ್ಳಿಗಳ 
ಸರ್ವತೋಮುಖ ಅಭಿವೃದ್ಧಿಗೆ ನೆರವು ನೀಡಿದರ. 


ಶ್ರೀ ಮತಿ ವೈದ್ಯ ವೈದ್ಯಾಧಿಕಾರಿಗಳ ಶ್ರೀ ಮತಿ ಎಂದೇ ಹಳ್ಳಿಗರಿಗೆ ವೈದ್ಯಕೀಯ 
ಸೌಲಭ್ಯ ಕಲಿಸುವುದು ಅವರಿಗೆ ಸುಲಭದ ಮಾತಾಯಿತು. ಹಳ್ಳಿಯ ಮಹಿಳೆಯರು 
ಹಸು ಎಮ್ಮೆಗಳನ್ನು ಕೊಂಡು ತಮ್ಮ ಅರ್ಥಿಕ ಸುಧಾರಿಸಿಕೊಳ್ಳುವಂತೆ ಮಾಡಲು 
ಮೇ , 1988 


33 


ಬಡ್ಡಿ ರಹಿತ ಸಾಲವನ್ನು ಒದಗಿಸಲಾಯಿತು, ಹೈನು ಉತ್ಪಾದಕರ ಸಹಕಾರ ಸಂಘವ.. 
ನ್ನು ಸ್ಥಾಪಿಸಲಾಯಿತು. ಶ್ರೀ ವ: ತಿ ವೈದ್ಯಾ ಮತ್ತು ಅವರ ಸಂಗಡಿಗರ ಪ್ರಯತ್ನ 
ದಿಂದ ಇಂದ 19, 000 ಮಕ್ಕಳಿಗೆ ಬಾಲವಾಡಿ ಶಿಶು ವಿಹಾರ ಕೇಂದ್ರಗಳ ನೆರವು 
ದಾರೆತಿದ ಸ್ವಯಂಚಾಲಿತ ಸಂಸ್ಥೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ 
ಮಾಡುವಂತಾಗಲು ಶ್ರಮಿಸಿದ್ದಾರೆ. 


ಗಾಕಾಕ್ ಸುತ್ತಮುತ್ತಲ ಮಹಿಳಾ ಕೇಂದ್ರ 1964 ರಿಂದೀಚೆಗೆ - 
10 , 500 ಸುಖಕರ ಪ್ರಸಾತಿಗಳನ್ನು ವ್ಯವಸ್ಥೆ ಮಾಡಿದೆ . 1970 ರಲ್ಲಿ ಕುಟುಂಬ 
ಯಾಜನಾ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿಸಿಕೊಂಡೆ ಎಲ್ಲ ಮಹಿಳೆಯರಿಗೆ 10 ರಾ . 
ಗಳನ್ನು ಮಹಿಳಾ ಮಂಡಲಿ ನೀಡಿದೆ . ಕುಷ್ಠ ರೋಗಿಗಳನ್ನು ಗುರ್ತಿಸುವುದು, 
ಗ್ರಾಮಾಂತರ ಜನರಿಗೆ ಕಾನಾನು ನೆರವು ನೀಡುವುದು , ದಂತ ಚಿಕಿತ್ಸಾ ಪರೀಕ್ಷಾ 
ಶಿಬಿರ ಇತ್ಯಾದಿಗಳನ್ನು ಮಹಿಳಾ ಮಂಡಲಿಗಳು ನಡೆಸಿಕೊಟ್ಟಿವೆ. ಮಹಿಳಾ 
ಮಂಡಲಿಗಳ ಕೆಲವು ಹಳ್ಳಿಗಳನ್ನು ದತ್ತು ತೆಗೆದು ಕೊಂಡಿದೆ ಅವುಗಳ ಪೂರ್ಣ 
ಬೆಳವಣಿಗೆಗೆ ಪ್ರಯತ್ನಿಸಿದೆ. 
- ಶ್ರೀ ಮತಿ ವೈದ್ಯಾರಂತಹ ಸಮಾಜ ಕಾರ್ಯ ಕರ್ತರಿದ್ದರೆ ಸಮಾಜೋದ್ದಾರ, 
ಗಾಂಧೀಜಿ ಕಂಡ : ಸ್ವಾವಲಂಬಿ ಗ್ರಾಮ ” ಸಾಧ್ಯದ ಮಾತಲ್ಲವೇ , 


ಕೇಸರಿ 
ಬಾರ್‌ 
ಸೋಪ್ 


ನಿಮ್ಮ ಬಟ್ಟೆಗಳ 


BAR 
SOAP 
ಜೀಸ 
ಬಾರ್ 
ಸೋಪ್ 

೨ 
ಬಾರ್ 


ಶುಭತೆಗೆ 


ಕೇಸ 
ಬಾರ್ 
ಸೋಪ್ 


ನೀಲಿ 
ಬಾರ್ 


* 


, 


ಆ 


ತಯಾರಕರು: 

ಜಿನೇಂದ್ರ 

ಸೋಪ್ಪ್ಲಾಹ್ಮಣ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


34 


( ಮುಂದುವರೆದಿದೆ ) 


ಕೃಷಿಯಲ್ಲಿ ಮಹಿಳೆ 


Newwoowwww•••••••nv # 

- ಡಿ . ವೆಂಕಟರಾವ್ ಎಂಎ, ಪ್ರಾಚಾರ್ಯರು, ಚಂದನ , ಹಾಸನ, 


ಕೂಲಿಯ ಪಕ್ಷ ಪಾತ: - ಕೃಷಿ ಕೆಲಸ ಮಾಡುವ ಮಹಿಳೆಯರ ಅನುಭವಿಸುವ 
ಇನೊ೦ದು ಶೋಷಣೆ ಎಂದರೆ ಕೂಲಿಯ ಪಕ್ಷಪಾತ, ಕೂಲಿ ಪಾವತಿಯ ವಿಧಾ 
ನವೇ ಮಹಿಳಾ ಕೃಷಿಕಾರ್ಮಿಕರ ಶೋಷಣೆಯ ಮೂಲ ಎನ್ನಬಹುದು. ಪುರು 
ಸರಿಗೆ ಹೆಚ್ಚು ಕೂಲಿ, ಮಹಿಳೆಯರಿಗೆ ಕಡಿಮೆ ಕೂಲಿ ಎಂದು ಸರ್ಕಾರವೇ ನಿಗದಿ 
ಪಡಿಸಿರುವುದರಿಂದ ಭೂಮಾಲೀಕರು ಕೈ ಎತ್ತಿ ಕೊಡುವುದು ದೂರದ ಮಾತು. 
ಆಹಾರ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿದ್ದರೂ ಮಹಿಳಾ ಕೃಷಿ ಕಾರ್ಮಿಕರ 
ಕೂಲಿ ದರ ಮಾತ್ರ ಇನ್ನೂ ಪಾತಾಳದಲ್ಲಿಯೇಇದೇ . ಗಂಡಾಳುಗಳು ಮಾಡುವ 
ಕೆಲವು ಕಾರ್ಯಗಳನ್ನೇ ಹೆಣ್ಣಾಳುಗಳು ಮಾಡಿದಾಗಲೂ ಅವರಿಗೆ ಗಂಡಾಳುಗಳು 
ಪಡೆಯುವಷ್ಟು ಕೂಲಿ ಸಿಗುವುದಿಲ್ಲ. ಆದಾಗ್ಯೂ ಕುಟಂಬದ ವೆಚ್ಚವನ್ನು ಭರಿಸುವ 
ಸಲುವಾಗಿ ಮಹಿಳೆಯರು ಅನಿವಾರ್ಯವಾಗಿ ದುಡಿಯುತ್ತಾರೆ. ಮಹಿಳೆಯರ ದುಡಿಮೆ 
ಆ7 ) ದಲ್ಲಿ ಸಿಗುತ್ತದೆ ಎಂದು ಅವರನ್ನೇ ಹೆಚ್ಚು ಹೆಚ್ಚಾಗಿ ನೇಮಿಸಿಕೊಳ್ಳುವುದೂ 
ಉ : ಟು , ಒಂದೇ ಕಡೆ ಇಡೀ ಕುಟುಂಬ ದುಡಿದಾಗ ಎಷ್ಟೋಬಾರಿ ಕೂಲಿ ಹಣ 
ಅವರಗೆ ಬರದೆ ಗಂಡಂದಿರ ಕೈಗೆ ಹಾಗುವುದುಂಟು . ಆಗ ದುಡಿದ ಮಹಿಳೆ 
ಯರಿಗೆ ಉಪವಾಸವೇಗತಿ, 


09 


ಕೂಲಿಯ ತಾರತಮ್ಯಕ್ಕೆ ಕೆಲವು ಅಂಶಗಳು ಪ್ರಮುಖ ಕಾರಣಗಳಾಗಿ ಪರಿ 
ಣಮಿಸಿವೆ, ಅವೆಂದರೆ : - 1 ) ಮಹಿಳಾ ಕೃಷಿಕಾರ್ಮಿಕರು ಸಂಘಟನ ಶಕ್ತಿ ಪಡೆದಿರು 
ವುದಿಲ್ಲ. ಇವರಲ್ಲಿ ಮುಂದಾಳುತನವಿಲ್ಲ . ಕಾರ್ಮಿಕ ಸಂಘಗಳನ್ನು ನೇಮಿಸಿ ಕಾಂಡು 
ಇವರ ಹಕ್ಕುಗಳ ಈಡೇರಿಕೆಗೆ ಹೊಡೆದಾಡುವುದಿಲ್ಲ. . 
2) ಉಳಲು ದೊರೆಯುವ ಭೂಮಿಗಿಂತಲೂ ಕೃಷಿ ಕಾರ್ಮಿಕರ ಪ್ರಮಾಣ ಹೆಚ್ಚು . 
3) ಕೃಷಿ ಹಿಡುವಳಿಗಳು ದಾಡ್ಡದಾಗಿಲ್ಲದಿರುವುದು, 
4 ) ಮಹಿಳಾ ಕೃಷಿ ಕಾರ್ಮಿಕರು ಒಂದೆಡೆ ಇರದೆ ಚಲ್ಲಾಪಿಲ್ಲಿಯಾಗಿರುವುದು. 
( 5) ಮಹಿಳಾ ಕೃಷಿ ಕಾರ್ಮಿಕರು ಅವಿದ್ಯಾವಂತರಾಗಿದ್ದು , ಭೂಮಾಲೀಕರೊಂದಿಗೆ 
- ಹೆಚ ಕೂಲಿಪಡೆಯಲು ಚೌಕಾಸಿ ಮಾಡುವ ಶಕ್ತಿ ಹೊಂದಿರುವುದಿಲ್ಲ ಮತ್ತು 
6 ) ಮಹಿಳಾ ಕೃಷಿಕಾರ್ಮಿಕರು ಭೂಮಾಲೀಕರ ಹಂಗಿಗೆ ಒಳಪಟ್ಟಿರುತ್ತಾರೆ. ಇದ 
ರಿಂದ ಮಾಲೀಕರೇ ನಿರ್ಧರಿಸಿದ ಕೂಲಿಗೆ ಅನ್ವಯವಾಗಿ ಅವರು ಕೆಲಸಮಾಡಲು 
ಮೇ , 1988 

35 


ಒಪ್ಪಲೇ ಬೇಕು. ಜೊತೆಗೆ ಭೂಮಾಲೀಕರು ಸಮಾಜದ ಮೇಲು ಜಾತಿಗೆ ಸೇರಿರುವುದು 
ಮಹಿಳಾ ಕೃಷಿಕಾರ್ಮಿಕರು ಕೆಳಜಾತಿಗೆ ಸೇರಿರುವುದರಿಂದ ಅವರ ಶೋಷಣೆ ಇಲ್ಲಿ 
ಅತಿ ಸುಲಭ. ಈ ಎಲ್ಲಾ ಅಂಶಗಳೂ ಮಹಿಳಾ ಕೃಷಿಕಾರ್ಮಿಕರ ಕೂಲಿಯ 
ಕಡಿಮೆ ಮಟ್ಟಕ್ಕೆ ಪೂರಕವಾಗಿವೆ. ಈ ದಿಸೆಯಲ್ಲಿ ಕೂಲಿಭಿನ್ನತೆಯ ಬಗ್ಗೆ ಸಂವಿಧಾನ 
ನೀಡಿದ ಸಲಹೆಗಳು ಫಲಪ್ರದವಾಗಿಲ್ಲ , 

ಕೂಲಿದರವು ಒಂದ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯ ಅಳತೆಗೋಲು, ದುರ್ದೈವ 
ವೆಂದರೆ ಭಾರತದಲ್ಲಿ ಕೃಷಿಕೂಲಿದರವು ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಬಂದಿರುವ 
ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಯಾಂತ್ರಿಕ ಕ್ರಿಯೆ 
ಯಾಗಿದೆಯೇ ಹೊರತು, ಜೀವನ ಮಟ್ಟ ಹಾಗೂ ಉತ್ಪಾದನೆಗೆ ತಕ್ಕಂತೆ ಕೂಲಿ 
ದರವನ್ನು ನಿಷ್ಕರ್ಷೆಮಾಡುವ ಕ್ರಮ ಬೆಳೆದು ಬಂದಿಲ್ಲ. ಕಾರ್ಮಿಕರ ಬೇಡಿಕೆ ಮತ್ತು 
ಪೂರೈಕೆಗಳಗನುಸಾರವಾಗಿ ಕೃಷಿ ಕೂಲಿ ನಿರ್ಧಾರವಾದಲ್ಲಿ ಬಡ ಮಹಿಳಾ ಕಾರ್ಮಿ 
ಕರ ಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಸುಧಾರಣೆ ಕಾಣಲು ಸಾಧ್ಯ . ಆದರೆ , ಇದಕ್ಕೆ 
ಹೊರತಾಗಿ ಕೃಷಿ ಕೂಲಿಯು ಸಂಪ್ರದಾಯಗಳಿಗನುಸಾರವಾಗಿಯೇ ನಿರ್ಧಾರವಾಗು 
ವುದು ಮಹಿಳಾ ಕೃಷಿ ಕಾರ್ಮಿಕರ ಹೀನ ಸ್ಥಿತಿಗೆ ಮುಖ್ಯ ಕಾರಣ . ಕೈಗಾರಿಕಾ 
ಕ್ಷೇತ್ರದಲ್ಲಿ ಕಾರ್ಯಗಳನ್ನು ಶಿಷ್ಟ್ರೀಕರಣಗೊಳಿಸುವುದು ಸುಲಭ. ಆದರೆ , ಕೃಷಿ 
ಕ್ಷೇತ್ರದಲ್ಲಿ ಇದು ಕಷ್ಟ . ಕೆಲವು ಕಾರ್ಯಗಳಲ್ಲಿ ಮಾತ್ರ ಇದನ್ನು ಸಾಧಿಸಬಹುದು, 
ಉದಾಹರಣೆಗೆ ಹತ್ತಿ ಬಿಡಿಸುವುದು , ನೆಲಗಡಲೆ, ಆಲೂಗೆಡ್ಡೆ ಇತ್ಯಾದಿಗಳನ್ನು 
ಆಗೆದು , ಅವನ್ನು ಬಿಡಿಸುವುದು ಇತ್ಯಾದಿ ಈ ಕಾರ್ಯಗಳಲ್ಲಿ ಗುತ್ತಿಗೆ ಕೂಲಿ 
ವಾಡಿಕೆಯಲ್ಲಿದೆ. ಇಷ್ಟು ಚೀಲ ಹತ್ತಿ ಬಿಡಿಸಿದರೆ ಇಷ್ಟು ಕೂಲಿ ಎಂದು ನಿಗದಿ 
ಮಾಡಲಾಗಿರುತ್ತದೆ. ಹೆಚ್ಚು ಹತ್ತಿ ಬಿಡಿಸಿದವರು ಹೆಚ್ಚು ಕೂಲಿ ಪಡೆಯುತ್ತಾರೆ. 
ಇಲ್ಲಿ ಗುತ್ತಿಗೆ ಕೂಲಿಕೊಡುವ ಉದ್ದೇಶ ಕೆಲಸದಲ್ಲಿ ಹೆಚ್ಚು ಆಸಕ್ತಿ ತೋರಿಸಲಿ 
ಎನ್ನುವುದು . ಆದರೆ ದಿನ ಗೂಲಿಯ ಮೇಲೆ ನೇಮಕ ಮಾಡಿಕೊಳ್ಳುವ ಸಂದರ್ಭ 
ಗಳಲ್ಲಿ ಇದು ಸಾಧ್ಯವಾಗಲಾರದು. 


ಮಹಿಳಾ ಕಾರ್ಮಿಕರು ಪಡೆಯುವ ಕೃಷಿ ಕೂಲಿಯು ಕೆಲಸ ಮತ್ತು ಋತು 
ಗಳಿಗನು ಸಾರವಾಗಿ ಮಾತ್ರವೇ ಅಲ್ಲದೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಹೆಚ್ಚು ಕಡಿಮೆ . 
ರಾಜ್ಯದಿಂದ ರಾಜ್ಯಕ್ಕೆ ರಾಜ್ಯದಲ್ಲಿ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಜಿಲ್ಲೆಯಲ್ಲೇ 
ಒಂದು ತಾಲ್ಲೂಕಿನಿಂದ ಇನ್ನೊಂದು ತಾಲ್ಲೂಕಿಗೆ, ಕೃಷಿಕೂಲಿಯಲ್ಲಿ ವ್ಯತ್ಯಾಸ 
ಕಾಣಬಹುದು. ಭಾರತದಲ್ಲಿ ಕೃಷಿ ವಿಧಾನವು ಎಲ್ಲಾ ಕಡೆಯೂ ಒಂದೇ ಬಗೆಯಾ . 
ಗಿರುವುದರಿಂದ ಕೃಷಿ ಕೂಲಿಯಲ್ಲಿ ಏಕರೂಪತೆಯನ್ನು ತರುವುದು ಕಷ್ಟ . ಇದರಲ್ಲಿ 
ಇನ್ನು ವಿಚಿತ್ರವೆಂದರೆ ಒಂದೇ ಪ್ರದೇಶದಲ್ಲಿ ಬೇರೆ ಬೇರೆಕೂಲಿಕೊಡುವ ಪದ್ಧತಿಯೂ 


ಸಿದ್ದಗಂಗಾ 


36 


ಉಂಟು. ಗುಜರಾತ್ , ಮಹಾರಾಷ್ಟ್ರ , ಕೇರಳ , ಮದರಾಸ್ , ಮಲಬಾರ್ 
ಮಧ್ಯ ಪ್ರದೇಶಗಳಲ್ಲಿ ಮಹಿಳಾ ಕೃಷಿ ಕಾರ್ಮಿಕರ ಪರಿಸ್ಥಿತಿ ಹೆಚ್ಚು ಕಡಿಮೆ ಗುಲಾಮ 
ರಂತಿದೆ, ಮಾಲೀಕರು ಸ್ವಪ್ರಯೋಜನಕ್ಕಾಗಿ ಅವರನ್ನು ದುಡಿತದ ಕತ್ತೆಯಂತೆ 
ಬಳಸಿಕೊಳ್ಳುತ್ತಿದ್ದಾರೆ. ಅಂಕಿ ಅಂಶ ಗಣತಿ ಅಧಿಕಾರಿಗಳ ಲೆಕ್ಕದಲ್ಲಿ ಮಹಿಳಾ ಕೃಷಿ 
ಕಾರ್ಮಿಕರು ಬರುವುದೇ ಇಲ್ಲ. ಅವರ ಲೆಕ್ಕದಲ್ಲಿ ಇವರಿಗೆ ನೆರವು ಇಲ್ಲವೇ ಡಿಸಂಡೆಂಟ್ ) 
ಕಲಮಿನಲ್ಲಿ ಸ್ಥಾನ, ಭೂ ಒಡತಿಯರು ಮಾತ್ರ ಅವರ ಲೆಕ್ಕದಲ್ಲಿ ಕೃಷಿ ಕಸುಬಿನ 
ಮಹಿಳೆಯರು. ಇಷ್ಟೇ ಅಲ್ಲದೆ ಮಹಿಳಾ ಕೃಷಿಕಾರ್ಮಿಕರು ಅಪಾರವಾಗಿ ಲೈಗಿಕ 
ಶೋಷಣೆ, ಕ್ರೌರ್ಯವನ್ನು , ಅನುಭವಿಸಬೇಕಾಗಿದೆ. ಜಮೀನ್ದಾರರ, ಅವರ 
ಮಕ್ಕಳ, ಎಸ್ಟೇಟ್ ಮಾಲೀಕರ, ಸೆರೆಗಾರರ ಅತ್ಯಾಚಾರಕ್ಕೆ ಇವರು ಗುರಿಯಾಗು 
ತಾರೆ. ತಮ್ಮ ಗಂಡಂದಿರಿಂದ ಬೈಯ ಳು ಹೊಡೆತಗಳು ಇವರಿಗೆ ತಪ್ಪಿದಲ್ಲ. 
ಇವರಲ್ಲಿ ಬಹು ಪಾಲು ಜನ ಹಿಂದುಳಿದ ಜನಾಂಗಕ್ಕೆ ಸೇರಿದವರು, ಕೆಳದರ್ಜೆಯ 
ಜಾತಿಯಿಂದಾಗಿ ಇವರು ಆರ್ಥಿಕವಾಗಿ, ಸಾಮಾಜಿಕವಾಗಿ , ಉಪೇಕ್ಷಿಸಲ್ಪಟ್ಟಿದ್ದಾರೆ 
ಜೊತೆಗೆ ಇವರು ಅನಕ್ಷರಸ್ಥರು ಮತ್ತು ಅಜ್ಞರು. ಹಿಂದಿನಿಂದಲೂ ನಡೆದುಕೊಂಡು 

ಬಂದಿರುವ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಹೋಗಬೇಕೆನ್ನುವುದರಲ್ಲಿ ಅಚಲ 
- ನಂಬಿಕೆಯುಳ್ಳವರು . ಮೂಢನಂಬಿಕೆಗಳದಾಸರು. ಅಮಾಯಕರಾದ ಇವರು ಅತಿ 

ಸುಲಭವಾಗಿ ಚಾಣಕ್ಷ ಶ್ರೀ ಮಂತರ ಶೋಷಣೆಗೆ ಗುರಿಯಗುತ್ತಾರೆ. ಸೌಷ್ಟಿಕಾಂಶ 
ಗಳುಳ್ಳ ಆಹಾರವನ್ನು ಸೇವಿಸದಿರುವುದು. ಅನಾರೋಗ್ಯಕರ ವಾತವಣದಲ್ಲಿ ಗಾಳಿ... 
ಬೆಳಕಿಲ್ಲದ ಗುಡಿಸಲುಗಳಲ್ಲಿ ವಾಸಿಸುವುದು ಬೆಚ್ಚಗೆ ಬಟ್ಟೆಗಳನ್ನು ಧರಿಸದಿರುವುದು ಇತ್ಯಾದಿ 
ಕಾರಣಗಳಿಂದ ಗ್ರಾಮೀಣ ಮಹಿಳಾ ಕಾರ್ಮಿಕರು ಬಹು ಬೇಗ ಅನೇಕ ರೋಗ. 
ಗಳಿಗೆ ತುತ್ತಾಗುತ್ತಾರೆ. ಮಹಿಳಾ ಕೈಗಾರಿಕಾ ಕಾರ್ಮಿಕರಿಗೆ ಹೋಲಿಸಿದರೆ ಇವರ 
ಆದಾಯ ಮತ್ತು ಉಪಭೋಗದ ಮಟ್ಟ ಅತಿಕಡಿಮೆ . ಇದು ಬಡತನಕ್ಕೆ ಎಡೆಮಾಡಿ 
ಕೊಟ್ಟರೆ ಬಡತನವು ಕಡಿಮೆ ಜೀವನ ಮಟ್ಟಕ್ಕೆ ದಾರಿ ಮಾಡಿ ಕೊಡುತ್ತದೆ - 
ಪಡೆದಕೊಲಿಯು ಜೀವನಾವಶ್ಯಕ ಖರ್ಚುಗಳನ್ನೆ ಪೂರೈಸಲು ಶಕ್ತವಾಗುವುದಿಲ್ಲವಾ 
ದ್ದರಿಂದ ಸಾಲ ಅನಿವಾರ್ಯವಾಗುತ್ತದೆ, 


ಸಂಘಟನೆಯ ಅಭಾವ: - ಗ್ರಾಮೀಣ ಮಹಿಳಾ ಕಾರ್ಮಿಕರಲ್ಲಿ ಸಂಘಟನೆಯ 
ಅಭಾವ ಒಂದು ದೌರ್ಬಲ್ಯವಾಗಿದೆ. ಇದರ ಫಲವಾಗಿ ನ್ಯಾಯಸಮ್ಮತ ವೇತನದ 
ಗಳಿಕೆಯು ಮಹಿಳಾ ಕೃಷಿಕಾರ್ಮಿಕರಿಗೆ ಮರೀಚಿಕೆಯಾಗಿ ಪರಿಣಮಿಸಿದೆ. ಬೆಳಗಿ. 
ನಿಂದ ಸಂಜೆಯವರಗೆ ದುಡಿಯುವ ಈ ಮಹಿಳೆಯರನ್ನು ಸಂಘಟಿಸುವುದು ಒಂದು. 
ಸವಾಲಾಗಿದೆ. ಸಾಮೂಹಿಕವಾಗಿ ತಮ್ಮ ಬೇಡಿಕೆಗಳಿಗಾಗಿ ಚೌಕಾಸಿ ಮಾಡುವ 
ಒಕ್ಕೂಟತೆ ಇವರಲ್ಲಿ ಇಲ್ಲದಿರುವುದರಿಂದಾಗಿ ಸಂಘ - ಸಂಸ್ಥೆಗಳ ಮೂಲಕ ತಮ್ಮ ತೊಂದರೆ 
ಗಳನ್ನು ನಿವಾರಿಸಿಕೊಳ್ಳುವುದೂ ಇವರಿಗೆ ಕಷ್ಟ ಸಾಧ್ಯವಾಗಿದೆ . ಕಾಫಿ , ಟೀ , ರಬ್ಬರ್ 
ಮೇ , 1988 


- 37 


ಪ್ಲಾಂಟೇಷನ್‌ಗಳಲ್ಲಿ ದುಡಿಯುವ ಲಕ್ಷಾಂತರ ಮಹಿಳೆಯರಲ್ಲಿ ಯಾವ ಬಗೆಯ 
ಕಾರ್ಮಿಕ ಸಂಘಟನೆ ಇಲ್ಲ ದಾರಿದ್ರು ಅನಾರೋಗ್ಯ, ನಿಕೃಷ್ಣ ಜೀವನ ಸ್ಥಿತಿ, ಶಿಕ್ಷಣದ 
ಕೊರತೆ, ಕೆಲವೆಡೆ ಬುಧಿಪೂರ್ವಕ ಶೋಷಣೆ, ಸಾಂಸ್ಕೃತಿಕ ಮತ್ತು ಮನರಂಜನೆಯ 
ಚಟುವಟಿಕೆಗಳ ಅಭಾವ ಇವರನ್ನು ಕಾಡುತ್ತಿವೆ. ಸಂಘಟಿತ ಕ್ಷೇತ್ರದಲ್ಲಿ ದುಡಿ.. 
ಯುವ ಸೌಲಭ್ಯಗಳಿಂದ ಈ ಮಾರ್ಗದವರೂ ವಂಚಿತರಾಗಿದ್ದಾರೆ ಕೃಷಿಯ ಆಧಾರ 
ಸ್ಥಂಭದಂತಿರುವ ಗ್ರಾಮೀಣ ಮಹಿಳೆಯರ ಬದುಕು ಒಂದು ಹೋರಾಟ. ಅವರ 
ಜೀವನ ನಿಜಕ್ಕೂ ದುರ್ಭರ. ಅಸಂಘಟಿತ ಕ್ಷೇತ್ರದಲ್ಲಿ ದುಡಿಯುವ ಇವರು 
ಸಮಾಜದಲ್ಲಿ ಇಡಿಯಾಗಿ ಅಲಕ್ಷಿಸಲ್ಪಟ್ಟಿದ್ದಾರೆ. 

ಕೃಷಿ ಕಾರ್ಮಿಕ ಮಹಿಳೆಯರ ಪೈಕಿ ಪ್ಲಾಂಟೇಷನ್‌ಗಳಲ್ಲಿ ದುಡಿಯುವ 
ಮಹಿಳೆಯರ ಪಾಡಂತೂ ವರ್ಣಿಸಲಸದಳ. ಇವರಿಗೆ ಇಡೀವರ್ಷ ಕೆಲಸ ಇರುವು 
ದಿಲ್ಲ . ಸುಗಿ ಯಕಾಲ ಕಳೆದ ನಂತರ ನಾಟಿ ಹಾಕುವುದು , ಕಳೆಕೀಳುವುದು ಇತ್ಯಾದಿ 
' ಸಣ್ಣ ಪುಟ್ಟ ಕೆಲಸಗಳು ಮುಗಿದ ಮೇಲೆ ಈ ಬೃಹತ್ ಕಾರ್ಮಿಕ ವೃಂದಕ್ಕೆ 
ಬೇಡಿಕೆ ಇಲ್ಲ . ಹೊಟ್ಟೆ ಪಾಡಿಗಾಗಿ ಇರುವ ದಿನಗೂಲಿಯ ಮೇಲೆ ಅಲ್ಲಿ ಇಲ್ಲಿ ದುಡಿ 
ಯ ಬೇಕು. ದಿನಗೂಲಿಯೂ ದೊರೆಯದಿದ್ದರೆ ಇವರ ಪಾಡು ನಾಯಿಗಿಂತಲೂ ಕಡೆ. 
ಯಜಮಾನನ್ನ ಮುಂದೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದಿರಲಿ, ಧ್ವನಿ ತೆಗೆದು 
ಮಾತನಾಡುವಂತೆಯೇ ಇಲ್ಲ ಹಸಿ ವಿ ನೊ೦ದಿಗೆ ಸೆಣಸಾಟ ನಡೆಸಲಾಗದ 
ಈ ಮಹಿಳೆಯರು ತುತ್ತಿನ ಚೀಲ ತುಂಬಿಸಿಕೊಳ್ಳಲು ನಗರ, ಪಟ್ಟಣಪ್ರದೇಶಗಳಿಗೆ 
ಕೆಲಸ ಹುಡುಕಿಕೊಂಡು ಬರುವುದುಂಟು , ದಿನದಿನಕ್ಕೂ ಇವರ ಬದುಕು ಅಸಹನೀಯ 
ವಾಗುತ್ತಿದೆ. ಉದ್ಯೋಗದ ಭದ್ರತೆ ಯಿಲ್ಲ; ಕೈ ತುಂಬ ಕೂಲಿಯಿಲ್ಲ, ಒಳ್ಳೆಯ 
ವಾತಾವರಣವಿಲ್ಲ. ಮೈ ತುಂಬಾ ದುಡಿತವಿದೆ, ಒಪೊತ್ತಿನ ಅನ್ನಕ್ಕಾಗಿ ಇವರು 
ಸತತವಾಗಿಹೋರಾಟ ನಡೆಸಿದ್ದಾರೆ. ಮೈ , ಮನಸ್ಸಿಗೆ ತಗಲುವರೋಗಗಳೊಂದಿಗೆ 
ಸೆಣಸುತ್ತಿದ್ದಾರೆ. ದಿನ ದಿನಕ್ಕೂ ಈ ಮಹಿಳಾ ಕಾರ್ಮಿಕರ ಬದುಕು ದುಖಃನಯ 
ವಾಗುತ್ತಿದೆ. ಬದುಕು ಇವರಿಗಾಂದು ಶಾಪವಾಗಿದೆ. 
ಮಹಿಳಾ ಕೃಷಿ ಕಾರ್ಮಿಕರು ಹಾಗೂ ಸರಕಾರ, 

- ಭಾರತ ದೇಶದಲ್ಲಿರುವ ಸುಮಾರು 265 ದಶ ಲಕ್ಷ ಮಹಿಳೆಯರಲ್ಲಿ 32 ದಶ 
ಲಕ ಮಹಿಳೆಯರು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯುತ್ತಿದ್ದಾರೆ. ಇದರಲ್ಲಿ, 
ಮೂರ ಲಕ್ಷಕ್ಕೂ ಹೆಚ್ಚಿನ ಮಹಿಣೆಯರು ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ 
ಕೆಲಸ ಮಾಡುತ್ತಿದ್ದು ಉಳಿದವರು ಗ್ರಾಮೀಣ ಪ್ರದೇಶಗಳಲ್ಲಿ ದುಡಿಯುತ್ತಿದ್ದಾರೆ, 
ಇವರಲ್ಲಿ ಶೇಕಡ 83 ರಷ್ಟು ಮಹಿಳಾ ಕಾರ್ಮಿಕರು ಪ್ಲಾಂಟೇಷನ್ ಗಳಲ್ಲಿ ಕೆಲಸ 
ಮಾಡುತ್ತಿದ್ದಾರೆ, 1979 ರ ವೇಳೆಗೆ ನಮ್ಮ ದೇಶದಲ್ಲಿ ಟೀ ಪ್ಲಾಂಟೇಷನ್‌ಗಳಲ್ಲಿ 


38 


ಸಿದ್ದಗಂಗಾ 


ದಿನದ ಸರಾಸರಿ ಮಹಿಳಾ ಕಾರ್ಮಿಕರು 372300 ರಷ್ಟಿದ್ದರು. ( 46. 14 ). 
1981 ರ ಜನಗಣತಿಯ ಪ್ರಕಾರ 2090OCQ0 ಜನ ಮಹಿಳಾ ಕೃಷಿಕಾರ್ಮಿಕ 
ರಿದ್ದು ದು ವರದಿಯಾಗಿದೆ. ಈ ಬೃಹತ್ ಕಾರ್ಮಿಕರು ವೃಂದದ ಸ್ಥಿತಿಯಲ್ಲಿ ಸುಧಾ 
ರಣೆ ತರುವ ಮೂಲಕ ಅವರಿಗೆ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನಗಳನ್ನು , 
ಕಲ್ಪಿಸಿಕೊಾಡಲು ಸರಕಾರ ಹಲವಾರು ಪ್ರಯತ್ನಗಳನ್ನು ಕೈ ಗಾಳುತ್ತಿದೆ. 
* ಹಿಂದುಳಿದ - ಪಂಗಡಕ್ಕೆ ಸೇರಿದ ಕೃಷಿಕಾರ್ಮಿಕರ ಸ್ಥಿತಿಗತಿಗಳು ಸುಧಾರಿಸಿ 
ದಾಗ ಮಾತ್ರವೇ ಭಾರತದ ಕೃಷಿ ಸುಧಾರಿಸಲು ಸಾಧ್ಯ ಎಂದು 1880ರಲ್ಲೇ ಭಾರ 
ತದ ಭಾ ಕೃಷಿ ಸುಧಾರಣಾ ಸಮಿತಿಯು ತೀರ್ಮಾನಿಸಿತ್ತು . ಭಾರತದ ಯಾಜನಾ 
ಕೃಷಿ ಕಾರ್ಮಿಕರಿಗೆ ಸರಿಯಾದ ಉದ್ಯೋಗ, ವೇತನ ದಾರೆಯದ ಹಾರತು 
ಯಾಜನೆಗಳನ್ವಯ ಪ್ರಗತಿ ಹಾಂದುವುದು ಕಷ್ಟ ಈ ಹಿನ್ನೆಲೆಯಲ್ಲಿ ಮಹಿಳಾ 
ಕೃಷಿಕಾರ್ಮಿಕರ ಸ್ಥಿತಿಗತಿಗಳ ಸುಧಾರಣೆಗೆ ಸಂಬಂಧಿಸಿದಂತೆ ಕೆಳಕಂಡ ಸಲಹೆಗಳನ್ನು 
ಮಾಡಲಾಗಿದೆ . 
( 1 ಕೆಲಸದ ವೇಳೆಯ ನಿಯತ್ರಣ:-.- ಮಹಿಳಾ ಕಾರ್ಮಿಕರು ಹೊಲಗದ್ದೆ 
ಗಳಲ್ಲಿ ಹೆಚ್ಚು ಗಂಟೆಗಳ ಕಾಲ ದುಡಿಯ ಬೇಕಾಗುತ್ತದೆ. ಅವರ ಕೆಲಸದ ಅವಧಿ 
ಯಲ್ಲಿ ಯಾವನಿಯಮವೂ ಇಲ್ಲ ಈ ದಿಸೆಯಲ್ಲಿ ಶಾಷಣೆಯನ್ನು ತಪ್ಪಿಸುವ ಸಲು 
ವಾಗಿ ಮಹಿಳೆಯರಿಗೆ 10ಗಂಟೆಗಳ ಕೆಲಸವನ್ನು ನಿಗದಿಪಡಿಸ ಬೇಕು, ಒಂದು 
ವೇಳೆ ಹೆಚ್ಚಿನಕಾಲ ದುಡಿಸಿಕೊಂಡಲ್ಲಿ ಸೂಕ್ತ ಸಂಭಾವನೆ ನೀಡ ಬೇಕು. ಬೆಳಿಗ್ಗೆ 
ಹಾಗೂ ಸಂಜೆಯ ಕೆಲಸದ ನಡುವೆ ಒಂದು ಗಂಟೆಯಷ್ಟು ವಿಶ್ರಾಂತಿ ಇರಬೇಕು 
ಚಳಿಗಾಲದಲ್ಲಿ ಹಾಗೂ ಮಳೆಗಾಲದಲ್ಲಿ ರಾತ್ರಿ ವೇಳೆ ಮಹಿಳೆಯರು ಕೆಲಸಮಾಡು 
ವುದನ್ನು ಸಂಪೂರ್ಣವಾಗಿ ರದ್ದು ಪಡಿಸಬೇಕು. 
2) ಕೆಲಸದ ಸ್ಥಿತಿಯಲ್ಲಿ ಸುಧಾರಣೆ: - ಮಹಿಳಾ ಕಾರ್ಮಿಕರು ಬಿಸಿಲಿನ ಬೇಗೆ 
ಮಳೆ, ಚಳಿ , ಗಾಳಿಯನ್ನದೆ ಕಷ್ಟ ಸಹಿಸಿ ದುಡಿಯುತ್ತಾರೆ ಈ ಪರಿಸ್ಥಿತಿಯಲ್ಲಿ 
ಅವರು ಅನೇಕ ವಿಧವಾದ ಕಾಯಿಲೆಗಳಿಗೆ ತುತ್ತಾಗುವುದು ಸಹಜ . ಇವು ಅವರ 
ಕೆಲಸದ ದಕ್ಷತೆಯನ್ನು ಕುಂಠಿತಗೊಳಿಸುತ್ತವೆ. ಆದ್ದರಿಂದ, ಮಹಿಳಾ ಕಾರ್ಮಿಕರ 
ಕೆಲಸದ ಸ್ಥಿತಿಯಲ್ಲಿ ಸುಧಾರಣೆಯಾಗಬೇಕು. ಅನಾರೋಗ್ಯಸ್ಥಿತಿಯಲ್ಲಿ ಮಹಿಳೆಯ 
ರಿಗೆ ಹೊರೆಯಾಗುವಂತಹ ಕೆಲಸಗಳನ್ನು ವಹಿಸಬಾರದು. ಗರ್ಭಿಣಿ ಮಹಿಳೆಯರಿಗೆ 
ದೈಹಿಕ ಶ್ರಮದ ಕೆಲಸಗಳನ್ನು ವಹಿಸಬಾರದ. 
3) ಮಹಿಳೆಯರ ರಕ್ಷಣೆ: - ಮಹಿಳೆಯರಿಗೆ ಹೆರಿಗೆಯಾಗುವ ಎರಡು ತಿಂಗಳ 
ಮೊದಲಿನಿಂದ ಹಾಗು ಹೆರಿಗೆಯಾದ ನಂತರ ಒಂದು ತಿಂಗಳವರೆಗೆ ಅವರನ್ನು 
ಕೆಲಸಕ್ಕೆ ನೇಮಿಸಿ ಕಾಳ ಬಾರದು. ಕೆಲಸದ ನಡುವೆ ಅವರಿಗೆ ವಿಶ್ರಾಂತಿ ಕಾಟ್ಟು 
ಮಕ್ಕಳ ಪೋಷಣೆಗೆ ಅನುವು ಮಾಡಿಕೊಾಡ ಬೇಕು, 
ಮೇ , 1988 

39 


4 ) ವಿದ್ಯಾಭ್ಯಾಸದ ಸೌಲಭ್ಯಗಳು: - - ಮಹಿಳಾ ಕೃಷಿ ಕಾರ್ಮಿಕರ ದಕ್ಷತೆ, 
ಜೀವನ ಮಟ್ಟಗಳನ್ನು ಸುಧಾರಿಸಲು ಅವರಿಗೆ ತಾಂತ್ರಿಕ ತರಬೇತಿ ಹಾಗು , ಪ್ರಾರ್ಥ 
ಮಿಕ ವಿದ್ಯಾಭ್ಯಾಸದ ಸೌಲಭ್ಯಗಳನ್ನು ಒದಗಿಸ ಬೇಕು. ಹಾಗೆಯೇ ದುಡಿದು 
ಬೇಸತ್ತಿರುವ ಅವರಿಗೆ ನಾಟಕ, ರೇಡಿಯಾ , ಆಗಾಗ್ಗೆ ಚಿತ್ರ ಪ್ರದರ್ಶನಗಳ ಮೂಲಕ 
ಮನರಂಜನೆಯ ಸೌಲಭ್ಯವನ್ನೂ ಪೂರೈಸ ಬೇಕು. 
5) ಸಮಾಜಿಕ ಭದ್ರತಾ ಸೌಲಭ್ಯಗಳು:- ಮಹಿಳಾ ಕೃಷಿ ಕಾರ್ಮಿಕರು, 
ತೋಳಿನಲ್ಲಿ ಶಕ್ತಿ ಇರುವವರೆಗೂ ದುಡಿಯಬಲ್ಲರು. ಮುವಿನಲ್ಲಿ ಮಾತ್ರ ಅವರ ಸ್ಥಿತಿ 
ಚಿಂತಾ ಜನಕ, ಇದನ್ನು ತಪ್ಪಿಸಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ನೀಡಲು ಸಮಾಜಿಕ 
ಭದ್ರತಾ ಸೌಲಭ್ಯಗಳನ್ನು ಒದಗಿಸಬೇಕು, 
6 ) ಗಾವುಗಳ ಆರ್ಥಿಕಾಭಿವೃದ್ಧಿ: . ಕೃಷಿ ಕಾರ್ಮಿಕರ ಅರ್ಥಿಕ ಸುಧಾರಣೆಗೆ 
ಸರಕಾರ ಇತ್ತೀಚೆಗೆ ಕೈ ಗೊಂಡಿರುವ ಒಂದು ಮುಖ್ಯ ಕ್ರಮವೆಂದರೆ ಗ್ರಾಮಗಳ 
ಆರ್ಥಿಕಾಭಿವೃದ್ಧಿ , ಕೃಷಿ ಅಭಿವೃದ್ಧಿಗೆ ಇದು ಪೂರಕವೂ ಹೌದು. ಕೃಷಿ ಕಾರ್ಮಿ 
ರಿಗೆ ಬೇರೆ ಉದ್ಯೋಗಾವಕಾಶಗಳನ್ನು ಬೆಳಸಲು ರಾಷ್ಟ್ರದ ವಿವಿಧ ಗ್ರಾಮಗಳಲ್ಲಿ, 
ತಾಲ್ಲೂಕುಗಳಲ್ಲಿ ಹಾಗು ಜಿಲ್ಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. 
ಸಾಮುದಾಯಿಕ ಆಸ್ತಿಗಳನ್ನು ಸೃಷ್ಟಿಸಿ, ಅದರ ಮೂಲಕ ಉದ್ಯೋಗಾವಕಾಶಗಳನ್ನು 
ಸೃಷ್ಟಿಸುವುದು ಈ ಕ್ರಮದ ಒಂದು ಮುಖ್ಯ ಕಾರ್ಯಕ್ರಮ . ಇದರ ಪ್ರಕಾರ 
ಕೃಷಿ ಕಾರ್ಮಿಕರ ಅಭಿವೃದ್ದಿಗಾಗಿ ಗ್ರಾಮ ಸೇವಾ ಕಾರ್ಯಕ್ರಮಗಳು ರೂಪಿತವಾಗಿವೆ. 
ಇದು 4 ಅನಾವೃಷ್ಟಿ ಪೀಡಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ 'ದ ಅವಿಭಾಜ್ಯ 
ಅಂಗ, ಇದರಲ್ಲಿ ರಸ್ತೆ ನಿರ್ಮಾಣ , ನೀರಾವರಿ , ಪ್ರವಾಹನಿ ಯಂತ್ರಣ, ವಿದ್ಯುಚ್ಛಕ್ತಿ 
ಪೂರೈಕೆ ಮುಂತಾದ ಕಾರ್ಯ ಚಟುವಟಿಕೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. 
7 ) ಸ್ಥಾಯಿ ಸಮಿತಿ:- ಕೇಂದ್ರ ಸರಕಾರ ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು 
ಪರಿಶೀಲಿಸಲು ಒಂದು ಸ್ಥಾಯಿ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯ 
ಕಾರ್ಯ, ಕೃಷಿ ಕಾರ್ಮಿಕರ ೬ ಭಿವೃದ್ಧಿಗಾಗಿ ಜಾರಿಗೆ ತಂದಿರುವ ಕಾನೂನುಗಳನ್ನು ರಾಜ್ಯ 
ಸರಕಾರಗಳು ಕಾರ್ಯಗತ ಮಾಡುವ ಬಗ್ಗೆ ಮೇಲ್ವಿಚಾರಣೆ, ಈ ದಿಸೆಯಲ್ಲಿ ಸರಕಾರ 
ಅಜ್ಞರಾದ ಕೃಷಿ ಕಾರ್ಮಿಕರಿಗೆ ಕೂಲಿ ದರಗಳ ಬಗ್ಗೆ ತಿಳಿಸಲು ಭಿತ್ತಿ ಪತ್ರಗಳು , 
ಚಿತ್ರ ಪ್ರದರ್ಶನಗಳ ಮೂಲಕ ಪ್ರಚಾರ ಕೈ ಗೊಳ್ಳುತ್ತಿದೆ. 
8 ) ರೈತ ಮಹಿಳೆಯರಿಗೆ ತರಬೇತಿ:- ಕೃಷಿ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳೂ 
ಸರಿಸಮಾನವಾಗಿ ಪಾಲ್ಗೊಳ್ಳುವುದರಿಂದ ಆಧುನಿಕ ಬೇಸಾಯ ಪದ್ಧತಿಯ ಅರಿವು 
ಅವರಿಗೆ ಇರಬೇಕಾದುದು ಸಹಜ. ಈ ದಿಸೆಯಲ್ಲಿ ಭಾರತದ ಪ ಯತ ಗಳಾ . 
ಗುತ್ತವೆ. ಆಯಾ ಪ್ರದೇಶದ ಮುಖ್ಯ ಬೆಳೆಗಳ ಮತ್ತು ಮಹಿಳೆಯರಿಗೆ ಆಸಕ್ತಿ 

( 42ನೆ ಪುಟ ನೋಡಿ) 

ಸಿದ್ಧಗಂಗಾ 


4 


. 


ಗ್ರಾಮಾಂತರ ಬಸವ ಜಯಂತಿ - 198 


ಹೆಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದೆ ಗಂಗಾ ಕಾಲೇಜು ತುಮಕೂರು 


ಆತ್ಮೀಯ ಶರಣ ಬಂಧು, 

" ತಿಮ್ಮನಾಯಕನ ಹಳ್ಳಿಯಿಂದ ಬೈ ಯಂಡನಹಳ್ಳಿಯ ಕಡೆಗೆ ನಮ್ಮ ಪಯಣ. 
ಸಾಗಿತ್ತು . ಬೆಂಗಳೂರಿನ ಸೆರಗಿಗೆ ಇದೆ ಆಶ್ರಯ , ಎಲ್ಲ ಕಾಯ ಕಷ್ಟದಿಂದ ಜೀವಿ 
ಸಿರುವವರೇ ಅಲ್ಲಿ ದಿನಾಂಕ 19 . 5 - 87 ರಂದು ಬಸವಜಯಂತಿ ಆಚರಣೆಗೆ : 
ತನ್ನನ್ನು ಅರ್ಪಿಸಿಕೊಂಡಿತು ಬೈಯಂಡನ ಹಳ್ಳಿ , 

ಪರಮ ಪೂಜ್ಯ ಶ್ರೀ ಶ್ರೀ ಗಳು ನಡೆಸಿರುವ ಬಸವ ತತ್ವ ಪ್ರಚಾರ ಮಣಿಹದಲ್ಲಿ 
ಮತ್ತೊಮ್ಮೆ ಪಾಲ್ಗೊಳುವ ಸದವಕಾಶ ಲಭ್ಯ ವಾದುದಕ್ಕೆ ಗ್ರಾಮೀಣ ಬಂಧುಗಳ 
ಉತ್ಸಾಹ ವಚನತೀರ್ಥದಲ್ಲಿ ಮೀಯುವ ಉತ್ಸುಕತೆ, ವ್ಯವಸ್ಥಿತವಾದ ಕಾಠ್ಯಕ್ರಮ 
ಒಪ್ಪವಾಗಿ ನಿರ್ಮಿಸಿದ ವೇದಿಕೆ. ತಳಿರು ತೋರಣಗಳ ಅಲಂಕಾರ . ಕಲಶ ಕನ್ನಡಿ 
ಗಳೊಂದಿಗೆ ಪೂಜ್ಯ ಶ್ರೀ ಶ್ರೀ ಗಳವರಿಗೆ ಸ್ವಾಗತ, ಗ್ರಾಮದುದ್ದಕ್ಕೂ ಭಕ್ತಿಪೂರ್ವಕ 
ಮೆರವಣಿಗೆ ಕಿಕ್ಕಿರಿದ ಜನಸ್ತೋಮ ಬೆಂಗಳೂರಿನಿಂದ ಒಂದ ವಾದ್ಯವೃಂದ ಸುಶ್ರಾವ್ಯ 
ನಾಗಸ್ವರ ವೇದಿಕೆಗೆ ಆಗಮನ, ಸಕಾಲಕ್ಕೆ ಸಮಾಂಭದ ಆರಂಭ 

ಪ್ರಾಧ್ಯಾಪಕ ಜಿ . ಎಸ್ . ಸಿದ್ದಲಿಂಗಯ್ಯನವರಿಂದ ಭಾಷಣ ಬಸವಣ್ಣ 
ವಿನಾತನ ವಿಚಾರವಾದಿ ಕಲ್ಯಾಣವನ್ನು ಬೆಳಗಿದ ಶರಣ ಅಸಂಖ್ಯಾತ ಶರಣರನ್ನು 
ಬೆಳಗಿಸಿದ. ಅವನ ವಿಚಾರ ಧಾರೆ ಜೀವನದುದ್ದಕ್ಕೂ ನಮಗಿಂದು ಮಾರ್ಗದರ್ಶಕಎಂದರು . 
- ಶ್ರೀ ಗಾ . ರು . ಚನ್ನಬಸಪ್ಪನವರು ಮಾತನಾಡುತ್ತ ನಗರದ ಕೃತಕ ಜೀವನ 
ದಿಂದ ಬೇಸರಗೊಂಡ ಬಸವಣ್ಣನವರ ವಚನ ಅಭ್ಯಾಸ ಹಳ್ಳಿಗರ ಸಂಸ್ತುತಿಯಲ್ಲಿ 
ಶರಣ ಸಂತರ ಜೀವಂತಿಕೆ ಶೀಲವಂತ ಜನಾಂಗ ರೂಪಿಸಿದವರು ಶರಣರು. ಬಸವಣ್ಣ 
ಮಾನವತಾವಾದಿ - ಎಂದರು. 

ಜನಪದ ಸಾಹಿತ್ಯದಲ್ಲಿ ಬಸವಣ್ಣ ಎಂಬ ವಿಷಯವಾಗಿ ಮಾತನಾಡುತ್ತ ಶ್ರೀ 
ವೀರಭದ್ರಯ್ಯನವರು ಗ್ರಾಮೀಣ ಬಂಧುಗಳು ಬಸವಣ್ಣನವರನು ಅರ್ಥಮಾಡಿ 
ಕೊಂಡಂತೆ ಇತರರು ಕಂಡದ್ದು ಕಡಿಮೆ ತಮ್ಮ ರಕ್ತಬಂಧುವೆಂದೇ ಭಾವಿಸಿ 
ತಾಯಿಕರುಳಿನಿಂದ ಕಂಡ ಗರತಿಯರು ತಮ್ಮ ಹಾಡುಗಳಲ್ಲಿ ಬಸವಣ್ಣನವರ ದಿವ್ಯ 
ಜೀವನವನ್ನ ದಾಖಲೆಗೊಳಿಸಿದ್ದಾರೆಂದರು, 

ಬಸವಣ್ಣನವರಿಂದ ನಾವು ಕಲಿಯಬೇಕಾಗಿರುವುದು ಜೀವನ ಕಲೆಯನ್ನು 
ಜೀವನವೇ ಯೋಗ ಯೋಗವೇ ಜೀವನ ವೆಂಬುವುದೇ ಅವರ ಸೂತ್ರ. ಎಂದಾ 
ನಿರಾಶೆಯ ನಿಟ್ಟುಸಿರಿನ ಬೇಸರದ ಆಲಸ್ಯದ ಮಾತು ಬಸವಣ್ಣನವರಲ್ಲಿ ಬರಲಿಲ್ಲ. 
ಮೇ , 1988 

41 


ಸದಾ ಉತ್ಸಾಹ, ನಗೆ, ಜೀವನ ಶ್ರದ್ದೆ ದೀನ ದಲಿತರ ಸೇವೆಯಲ್ಲಿ ಬದುಕಿನ ಅರ್ಥ 
ಕಂಡುಕೊಂಡರು . ವಿಪ್ರ ಮೊದಲು ಅಂತ್ಯಜ ಕಡೆಯಾಗಿ ಎಲ್ಲರನ್ನು ಸಮದೃಷ್ಟಿ 
ಸಮಭಾವದಿಂದ ನೋಡಿದರು . ತಾವು ಎಲ್ಲರಿಗಿಂತ ಕಿರಿಯ ಎಂದೇ ಭಾವಿಸಿದರು . 
ಜಗತ್ತು ಎಂದೆಂದೂ ಗೌರವಿಸುವಂಥ ಅಮೂಲ್ಯ ಜೀವನ ಸಂದೇಶವನ್ನು ನೀಡಿದರು. 
ಕಾಯಕ - ದಾಸೋಹಗಳು ಅವರು ನೀಡಿದ ಅದ್ಭುತ ಜೀವನಸೂತ್ರ ತನ್ಮೂಲಕ 
ಜೀವನ ಸಮೃಡ್ಡ ಮಾಡಿಕೊಳ್ಳಬಹುದು ಎಂಬುದಾಗಿ ಆಶೀರ್ವಚನ ನೀಡಿದರು 
ಅಧ್ಯಕ್ಷ ಪೀಠದಿಂದ ಪರಮ ಪೂಜ್ಯರು, 

22. 5 - 87 ರಂದು ನಾಟಕ ಪ್ರದರ್ಶನವಾಯಿತು. 


( ಕೃಷಿಯಲ್ಲಿ ಮಹಿಳೆ, 40ನೆ ಪುಟದಿಂದ ) 
ಇರುವ ಬೆಳೆಗಳ ಕೃಷಿ ವಿಧಾನವನ್ನು ವೈಜ್ಞಾನಿಕ ರೀತಿಯಲ್ಲಿ ಬೋಧಿಸುವುದು, 
ಅವರಲ್ಲಿ ಕೃಷಿ ವಿಧಾನಗಳನ್ನು ಕುರಿತ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನು 
ಹೋಗಲಾಡಿಸುವುದು ಇದರ ಉದೇಶ, 

ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ತರಬೇತಿ ಕೇಂದ್ರಗಳು ಈ ದಿಸೆಯಲ್ಲಿ 
ಕೆಲಸ ಮಾಡುತ್ತಿವೆ ಇವುಗಳಲ್ಲಿ ಒಂದು ಬೆಂಗಳೂರಿನ ಕೃಷಿ ವಿಶ್ವ ವಿದ್ಯಾಲಯಕ್ಕೆ 
ಸೇರಿದ್ದು , ಉಳಿದವು ಬೇರೆ ಜಿಲ್ಲೆಗಳಲ್ಲಿದ್ದು ಕೃಷಿ ಇಲಾಖೆಗೆಸೇರಿವೆ. ಬೆಂಗಳೂರಿನ 
ಸಂಸ್ಥೆಯು ಡೆನ್ಮಾರ್ಕ್ ನೆರವಿನಿಂದ ನಡೆಯುತ್ತಿದ್ದು ಇಲ್ಲಿ ಪ್ರತಿ ತಿಂಗಳೂ 30 ರೈತ 
ಮಹಿಳೆಯರು ಬಂದು ಪ್ರತ್ಯೇಕ ತಂಡ, ಪುರುಷರ ತಂಡಗಳೊಂದಿಗೆ ಕೃಷಿ ತರಬೇತಿ 
ಪಡೆಯುತ್ತದೆ, ಈ ಸಂಸ್ಥೆಯ ಕಾರ್ಯಕ್ಷೇತ್ರ ಬೆಂಗಳೂರು ಜಿಲ್ಲೆ , 

ಈ ತರಬೇತಿ ಶಿಬಿರಕ್ಕೆ ವಿವಿಧ ತಾಲ್ಲೂಕುಗಳಿಂದ ರೈತ ಮಹಿಳೆ ಯ ರು 
ಬರುತ್ತಾರೆ. ಇವರನ್ನು ಆಯಾ ಕ್ಷೇತ್ರಾಭಿವೃದ್ಧಿ ಅಧಿಕಾರಿಗಳು ಆಯ್ಕೆ ಮಾಡಿ 
ಕಳಿಸುತ್ತಾರೆ. ತರಬೇತಿ ನೀಡುವಷ್ಟು ದಿನವೂ ಊಟ, ವಸತಿ ಎಲ್ಲವನ್ನು ಸಂಸ್ಥೆಯೇ 
ಭರಿಸುತ್ತದೆ, ಕೃಷಿ ವಿಶ್ವವಿದ್ಯಾಲಯದ ತಜ್ಞರು ಬಂದು ಶಿಬಿರಾರ್ಥಿಗಳಿಗೆ ಸಲಹೆಗಳನ್ನು 
ಕೊಡುವುದಲ್ಲದೆ ಪ್ರಯೋಗ ತಾಕುಗಳಿಗೆ ಕರೆದೊಯ್ದು ವಿವರಣೆ ನೀಡುತ್ತಾರೆ. 
ಶಿಬಿರ ಮುಗಿದ ಮೇಲೆ ತಮ್ಮ ಸ್ವಂತ ಜಮೀನಿನಲ್ಲಿ ಹೊಸ ವಿಧಾನವನ್ನು ಪರೀಕ್ಷಿ: 
ಸುವಾಗ ಏನಾದರೂ ಸಂದೇಹಗಳು ಬಂದಲ್ಲಿ ರೈತಮಹಿಳೆಯರು ಪತ್ರ ಬರೆದು 
ಉತ್ತರ ಪಡೆಯಬಹುದು. ತರಬೇತಿ ಪಡೆದವರು ತಮ್ಮ ಹಳ್ಳಿಗಳಲ್ಲಿ ಚರ್ಚಾಮಂಡ 
ಲಿಗಳನ್ನು ಕಟ್ಟಿಕೊಂಡು ಹೊಸ ಕೃಷಿ ವಿಧಾನಗಳ ಮಾಹಿತಿಯನ್ನು ಇತರರೊಂದಿಗೆ 
ಹಂಚಿಕೊಳ್ಳುವಂತೆಯೂ ಉತ್ತೇಜನ ನೀಡಲಾಗುತ್ತದೆ. 

( ಮುಂದುವರಿಯುತ್ತದೆ ) 


ಸಿದ್ದಗಂಗಾ 


mmmmmmmmmmmmmmmmm 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬ ನು ಗ ಳ ನ್ನು ಇ೦ = ಉ ಪ ಯೋಗಿಸಿರಿ 


' ಕಸ್ತೂರಿ' 
ಬಾರ್ ಸೋಪ್ 


ನೀಲಂ ಬಾರ್ ಸೋಪ್ 


ಆ ಯಾ ರ ಕ ಳು : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


Wowwwwwwwwwwwwwwww 


ಈಚಲುವರಾ ?ಹಾಗಿದೇ ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದ 


TAG 


Nee 


TV 


ani 


1 


" SIUVAGANGA MUNTHLY 


HotelShreeNo 


ಶ್ರೀನಂಜುಂಡೇಶ್ವರ 


Nanjundeswa 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ, ಶ್ರೀ ಸಿದ್ಧಗಂಗಾ ಕ್ಷೇತ್ರ 


Was 


ಮಾಣಿಮುದಿಲ್ಲ, ಆಹೆಡ್,ರಸ್ಟ್,ತುಮಳು| 

-ಮೊಣಲ್ಲಿ 8597,2373,1977 


GUಾ:877. 


. 


1S4•344ಕya9th/W/10M 

S Sweth23kakLtಚARASA:Sa+KAGAMಟw 


. 


ಶ್ರೀನಂಜುಂಡೇಶ್ವರಸ್ವೀಟ್ಸ್ ಈಎಲ್ಲಾವಿಧಿಖಾಸಿಮತ್ತುಖಾರತಿಂಡಿಮಾಗೋ 


ಶ್ರೀನಂಜುಂಡೇಶ್ವರಬೆಸೋರೆಂಟ್ ಇದುಇಲ್ಲಿನಲ್ಲಿಆದಬಿಇಜಿಜೈa ಉಪತಾಪಗಳಜೀಜ್ಅರ್ಜೆಕರೆಂಟ್ ಬಿ.ಹೆಚ್,ಕಸ್ತೆ,ಸಣ್ಣ| ದೂರವಾಣಿ:2677 


Reg No KRN Q - Y 


ಅಶೋಷ್ಣಸುಮಾರು ದೊರಾದ:201³ 


ಜೂನ್ - 1988 


ಸಂಪುಟ - ೨೪ ಸಂಚಿಕೆ 


ಸಿದ್ದಗಂಗಾ 


ತುಮಕೂರಿಗೆ 
ಬರುವವರಿದೀರಾ 
? 
ಹಾಗಿದ್ದರೆ 
ವವಿದಲ 
ಉN 
ವಸತಿ 
, 
ತಿಂಡಿ 
ತಿನಿಸುಗಳ 
ನಪು 
- 
ಸಳಗಳು 
ಸದಾ 


:² 


1 


•••• 


HotelShreeN 


Nanjundeswaro 


ಹೋಟೆಲ್ ಶ್ರೀನಂಜುಂಡೇಶ್ವರ 
ಊಟ 
, 
ವಸತಿ 
ಮತ್ತು 

ಉಪಹಾರಮಂದಿರ, ಬಿ.ಹೆಚ್,ರಸ್ತೆ,ತುಮಕೂರು-1 

ದೂರವಾಣಿ 8597,2373,2577 


ಶ್ರೀನಂಜುಂಡೇಶ್ವರ 

ಬೇಕರಿ| 
ತುಮಕೂರು 
ತಿಲ್ಲಿಯ 
ಪ್ರಖ್ಯಾತ 


Sven 


ಚಿಕ್ಕಪೇಟೆತುಮಕೂರು-1 ದೂರವಾಣಿ:8977 


SRL \CLIMITES 


-us. onsumaanavana 


PEAEX 


C 


-4 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ನ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟಇದೆ 
ಉಪಹಾರಗಳ 
ಶ್ರೇಷ್ಠ 
ದರ್ಜೆಯ 
ರೆಸ್ಟೋರೆಂಟ್ 
ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
- 
| 
| ದೂರವಾಣಿ:2677 


ಕ)ಶ್ರೀನಂಜುಂಡೇಶ್ವರಸ್ವೀಟ್ಸ್ 
1 
. 
ಎಲ್ಲಾ 
ವಿಧವಾದ 
ಸಿಹಿ 
ಮತ್ತು 
ಖಾರ 
ತಿಂಡಿ 
ಹಾಗೂ 

ಬೇಕರಿ 
ತಿನಿಸುಗಳ 
ನಗರದ 
ಏಕೈಕ 
ಸ್ಥಳ ಅಶೋಕರಸ್ತೆತುಮಕೂರು-1 ದೂರವಾಣಿ:2017 


ಸಿದ್ದಗಂಗಾ 


ಘ ಟ 


& #fb:+ 919ಳ - ಜ್ಜಳ & #1೯೫ % ಚಳEEIVENEE 


ಸಂಪುಟ - ೨೪ 


ಸಂಚಿಕೆ 


ಜೂನ್ , ೧೯೮೮ 


# sity AwA % 44 WENKE Eure MICK & KeduuekeuMNEXBTUALESUARACA T 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಮುಚ್ಚಿದ ಕದ ತೆರೆಯುವುದು ಮುಗಿದ ಮೊಗ್ಗರಳುವುದು 
ಬಿಚಿದ ಜಾಳಿಗೆಯು ತುಂಬುವುದು ! ನೀನೊಲಿಯೆ 
ಸಿದ್ದಗಂಗಾ ಗುರುವೆಕೃಪೆಯಾಗು ೩ 


ಹೆಳವಎ ದುವನು ಕುರುಡ ಕಣ್ಣಿಡುವನು 
ಮೂಗ ವಾಚಾಳಿಯಾಗುವನು ! ನೀನೊಲಿಯೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು ೫ 


ತಂಗಡಿ ಹಾವಿನ್ನಾಂಗೆ ಬಂಗಾರದ ಮೈ ಬಣ್ಣ 
ಬೆಳಗಿದ ಗಂಗಳದ್ದಾಂಗೆ ನಿನಕಣ್ಣು ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು ! 

- ಹೆಚ್ , ವಿ , ವೀರಭದ್ರಯ್ಯ 


ಜನ್ , 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


ರ್ಪತಿರ್ಕತಿಕಿಡಿ 


* ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಆಹಾರ 


- ಮಹಾತ್ಮ ಗಾಂಧಿ 


-- ಶ್ರೀ ಕೆ. ಪಿ. ಶಿವಲಿಂಗಯ್ಯ 


11 


* ಪುಣ್ಯ ಕ್ಷೇತ್ರಗಳು - ೧೧ 
* ಕೃಷಿಯಲ್ಲಿ ಮಹಿಳೆ 


- ಶ್ರೀ ಡಿ . ವೆಂಕಟರಾವ್ 


14 | 


* ಸನ್ಯಾಸ 


- ಶ್ರೀ ಎಂ . ರೇಣುಕಾರಾಧ್ಯ 21 


* ಲಿಂಗವಂತ ಧರ್ಮದ ಪ್ರಾಚೀನತೆ - ಶ್ರೀ ದೇವೇಂದ್ರಪ್ಪ ಮಹಾ 


* ಕರ್ನಾಟಕದಲ್ಲಿ ಬೆಳೆಯ ಬಹುದಾದ 

ಹೊಸ ಭತ್ತದ ತಳಿಗಳು -- ಶ್ರೀ ಜಿ. ಆರ್ ರಂಗಸ್ವಾಮಯ್ಯ 27 


31 3 


ಇತ್ತಿನ 


* ಶಿಕ್ಷಣ ತಜ್ಞ ಜಾನ್ ಹೆನ್ರಿಚ್ ಫೆಸ್ಟಾಲಜಿ - ಶ್ರೀ ಮಹಾಲಿಂಗಪ್ಪ 
ಪೋಷಕರ ಹೊಣೆ 

-ಕೃಪೆ ಧರ್ಮಪ್ರಭ 


* ಗ್ರಾಮಾಂತರ ಬಸವಜಯಂತಿ, 


ಹೆಚ್ . ವಿ. ವೀರಭದ್ರಯ್ಯ 41 


# (@ 


@ 


ಶ್ರೀವಾಣಿ 


Sad 


ನಾನಾದಂತ ಇದೀಗ, ಶಿಕ್ಷಣ ಸಂಸ್ಥೆಗಳು ಪ್ರಾರಂಭಗೊಂಡಿವೆ. 
ಉತ್ತೀರ್ಣರಾದ ವಿದ್ಯಾರ್ಥಿಗಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಿದ್ದತೆ ಮಾಡಿ 
ಕೊಳ್ಳುತ್ತಿದ್ದಾರೆ. ತಂದೆ ತಾಯಿಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನೆಲ್ಲ 
ತ್ಯಾಗ ಮಾಡಲು ಸಿದ್ಧರಿದ್ದಾರೆ. ನಮ್ಮ ಸರಕಾರವೂ ಶಿಕ್ಷಣ ಕ್ಕಾಗಿ 
ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದೆ. ಬುದ್ಧಿ ಜೀವಿಗಳು, 

ನುರಿತ ಶಿಕ್ಷಣ ತಜ್ಞರು, ಮತ್ತು ಉತ್ತಮ ಪ್ರಜೆಗಳು ನಾಡಿನ ಈ 
ನ ಸಂಪತ್ತೆಂದು ಭಾವಿಸಿ ಮತ್ತು ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಬೇಕಾದರೆ ಯೋಗ್ಯಃಕ್ಷಣವೇ 

ದಿವ್ಯ ಸೂತ್ರವೆಂದೂ ಗ್ರಹಿಸಿ ತನ್ನ ಪ್ರಜೆಗಳ ಶಿಕ್ಷಣದ ಹೊಣೆ ವರ್ಷಂಪ್ರತಿ ಶೈಕ್ಷಣಿಕ 
- ಅಭಿವೃದ್ಧಿಗಾಗಿ ಸರಕಾರ ನ ನಾ ಏಧಾನದಲ್ಲಿ ಅಪಾರ ಹಣ ಖರ್ಚು ಮಾಡಿ ಶೈಕ್ಷಣಿಕ 
ಪ್ರಸಾರ ಮಾಡುತ್ತಿದೆ. ಆದರೆ ಫಲಿತಾಂಶ ನಿರೀಕ್ಷಿತ ಮಟ್ಟದಲ್ಲಿರುವುದಿಲ್ಲ. ವಿದ್ಯಾರ್ಥಿಗಳಲ್ಲಿ 
ಅಶ್ರದ್ದೆ , ಕ್ರಮಮತ ಅಭ್ಯಾಸದ ಕೊರತೆ, ನೈಜ ಮಾರ್ಗದರ್ಶನದ ಅಭಾವ, ಹಂತ ಹಂತ 
ವಾದ ಸೂಕ್ತ ತಪಾಸಣೆಂದು ನ್ಯೂನತೆಯಿಂದಾಗಿ ಗುಣಮಟ್ಟ ಇಳಿಮುಖವಾಗುತ್ತಿದೆ, ಇದಕ್ಕೆ 
ಇಂದಿನ ವಿದ್ಯಾಭ್ಯಾಸದ ಗುರಿಯ ಕಾರಣವಾಗಿದೆ. ಇಂದು ಅಂಕಗಳಿಕೆಗಾಗಿ ವಿದ್ಯೆಯೇ 
ಹಾರತು ಜ್ಞಾನಸಂಪಾದನೆಗಾಗಿ ವಿದ್ಯೆಯಲ್ಲವಾಗಿದೆ, ಪದವಿ, ಉದ್ಯೋಗ ಮತ್ತು 
ಐಷಾರಾಮಿ ಜೀವನಕ್ಕಾಗಿ ವಿದ್ಯೆ ಎಂಬ ಭಾವನೆ ಬೇರೂರಿದೆ. ಅಂದ ಮಾತ್ರಕ್ಕೆ ಪದವಿ 
ಉದ್ಯೋಗಗಳು , ತ್ಯಾಜ್ಯ ವೆಂದಲ್ಲ. ಇವುಗಳ ಜೊತಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ 
ಕಾಳ್ಳುವುದೂ ವಿದ್ಯೆಯ ಗುರಿಯಾಗಬೇಕು, ಸುಸಂಸ್ಕೃತ ನಾಗಬೇಕು. ' ಪದವಿ ಉದ್ಯೋಗ 
ಗಳು ವ್ಯಕ್ತಿಯ ಬಾಹ್ಯ ಜೀವನ ಮೌಲ್ಯವಾದರೆ, ಶೀಲ, ಸದ್ಗುಣ ಮತ್ತು ಸಚ್ಚಾರಿತ್ರ್ಯ 
ಗಳಿಂದ ಆತ್ಮವಿಕಾಸದ ಅರಿವು ಮೂಡಿಸುವುದು ಆಂತರಿಕ ಜೀವನ ಮೌಲ್ಯ , ಈ ಎರಡು 
ವಿಧ ಜೀವನ ಮೌಲ್ಯಗಳ ಸಂಪಾದನೆ ಮತ್ತು ಸಾಮರಸ್ಯವೇ ವಿದ್ಯಾಭ್ಯಾಸದ ಗುರಿಯಾಗೆ 
ಬೇಕು, ಒಟ್ಟಿನಲ್ಲಿ ಜೀವನದಲ್ಲಿ ಸುಖಶಾಂತಿ ನೆಮ್ಮದಿಗಳಿಗಾಗಿ ವಿದ್ಯೆಯ ಗಳಿಕೆ ಎಂದು 
ಯಿತು. ವಿದ್ಯಾ ಸಂಪಾದನೆ ಸುಲಭ ಸಾಧ್ಯವಲ್ಲ, ನಿರಂತರ ಸಾಧನೆ ಮಾಡಬೇಕು, 
“ ಸಾಧಕಾವಿದ್ಯಾ ಬಾಧಕಾದ್ರವ್ಯಾ ಎಂಬಂತೆ ಸಾಧನಾಶೀಲರಿಗೆ ಮಾತ್ರ ವಿದ್ಯೆ ಲಭಿಸುತ್ತದೆ. 
ವಿದ್ಯಾರ್ಥಿಯಾದವನು ಸೋಮಾರಿಯಾಗದೆ ಶ್ರಮವಹಿಸಬೇಕು, ಸುಖಾಪಕ್ಷಿಯಾಗ 
ಬಾರದು, ಸುಖಾಪೇಕ್ಷಿಗೆ ವಿದ್ಯೆ ದೊರಕಲಾರದು “ ವಿದ್ಯಾತುರಾಣಾಂ ನ ಸುಖಂ ನ ನಿದ್ರಾ ”. 

ಎಂಬಂತೆ ಸುಖ ನಿದ್ರೆಗಳಿಗೆ ಮನ ಮಾಡದೆ ಹಿತ-ಮಿತವಾಗಿ ಸುಖ ನಿದ್ರೆಗಳನ್ನು ಬಳಸಿ 
ಈ ಕೊಂಡು ವಿದ್ಯಾರ್ಜನೆ ಮಾಡುವುದು ವಿದ್ಯಾರ್ಥಿಯ ಕರ್ತವ್ಯವಾಗಬೇಕು. 


* 


* 


* 


* 


* 


ಸಿದ್ಧಗಂಗಾ ಮಾಸ ಪತ್ರಿಕೆ ಲೇಖಕರಲ್ಲಿ ಮನವಿ 
ಶ್ರೀ ಸಿದ್ದಗಂಗಾ ಮಠ-572104 

* ಸಿದ್ದಗಂಗಾ ” ನಾಡಿನ ಜನತೆಗೆ ಜಾನ 
ತುಮಕೂರು ಜಿಲ್ಲೆ 

ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಪ್ರಧಾನ ಸಂಪಾದಕರು 

ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ . 
ಪ!! ಚನ್ನಪ್ಪ ಎರೇಸೀಮೆ 

ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ , . 

ಕವನ , ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ಸಂಪಾದಕರು 

ನೀತಿ, ಧರ್ಮ , ದರ್ಶನ, ಇತಿಹಾಸ 
ಹೆಚ್ . ವಿ . ನಿರಭದ್ರಯ್ಯ 

ವೈಚಾರಿಕ , ಚಿಂತನ, ನಗೆಬರೆಹ , ಹರಟೆ 

ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ಸಹ ಸಂಪಾದಕರು 

ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಬಿ . ವೀರಭದ್ರಯ್ಯ 

ಸೃಜನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟಾ 
ಸಿ . ಎನ್ . ಚಂದ್ರಶೇಖರಯ್ಯ 

ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 

ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಜಾಹೀರಾತು ವಿಭಾಗ 

ಅ ಕ ಸ್ಮಾತ ಕಳೆದು ಹೋದರೆ ಸಂಪಾದಕರು 
ಎಂ . ರೇಣುಕಾರಾಧ್ಯ 

ಹೊಣೆಗಾರರಲ್ಲ . ಲೇಖನಗಳಲ್ಲಿ ಸೂಕ್ತ 
* * * 

ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಪ್ರಸಾರ ವಿಭಾಗ 

ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಆರ್ . ಎಸ್ . ಮಲ್ಲೇಶಪ್ಪ ವಾರಕ್ಕೆ ಅವಕಾಶವಿಲ್ಲ. ಅನುವಾದ , 

ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಪ್ರಕಾಶಕರು 

ಕಾರರ ಅನುಮತಿ ಪಡೆದಿರಬೇಕು. ಸ್ತ್ರೀ 
ಹೆಚ್ . ಬಿ. ಗಂಗಾಧರಯ್ಯ 

ಕೃತ ಲೇಖನನದ ಪ್ರಕಟಣೆಗೆ ಸಿಡ್ಡ ಗಂಗಾ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 

ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
* * * 

ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾವ 
ಮುದ್ರಕರು 

ಬಿಗೆ ಆದ್ಯತೆ ಕೊಡಲಾಗುವುದು. 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 
ಮುದ್ರಣಾಲಯ 

G ಸಂಪಾದಕರು ” 
* * * 
ಪ್ರಕಟಣೆಯ ಸ್ಥಳ 

ಸಿದ್ದಗಂಗಾ' ಕನ್ನಡ ಮಾಸ ಪತಿ ಕೆ | 
ಶ್ರೀ ಸಿದ್ಧಗಂಗಾ ಕ್ಷೇತ್ರ ಶ್ರೀ ಸಿದ್ದಗಂಗಾ ಕ್ಷೇತ್ರ-572104 
ಚಂದಾ ವಿವರ 

ತುಮಕೂರು ಜಿಲ್ಲೆ . 
ವಾರ್ಷಿಕೆ ಚಂಪಾ 20 - 00 ರೂ . | ಇವು ? ಕೊಡಬೇಕಾಗಿ ಪ್ರಾರ್ಥನೆ 
ಅಜೀವ ಸದಸ್ಯತ್ವ 201 - 00 ರೂ 

ಸಿದ್ದಗಂಗಾ 


సంపాదరిలయ 


ಮೊಗ್ಗುಗಳು ಅರಳುತ್ತಿವೆ, 

ಬಹುಬಣ್ಣ , ಬಹುರೂಪ ಬಹುಗಂಧ, ವಿವಿಧಮಯದ ಮೊಗ್ಗುಗಳು ಒಂದೆಡೆ 
ಅರಳುತ್ತಿವೆ. ಸದಾ ಉತ್ಸಾಹದ, ಕುತೂಹಲದ ಪ್ರವೃತ್ತಿಯ ಪ್ರದರ್ಶನ. ಒಂದ 
ರೊಡನೊಂದು ಬೆಳೆಯುತ್ತವೆ, ನಗುತ್ತವೆ, ಅಳುತ್ತವೆ, ಹಾಡುತ್ತವೆ, ಆಡುತ್ತವೆ. 
ಒಂದೊಂದೂ ಒಂದೊಂದು ತೆರ, ನೂರವಿಧ, ನೂರು ತೆರ ಆದರೂ ನಾವೆಲ್ಲ 
ಒಂದು ಎಂಬ ಮುದ ಅವುಗಳಿಗೆ, ಸಂಜೆ ಮುಂಜಾವುಗಳಲ್ಲಿ ಅವುಗಳೆಲ್ಲ ಒಂದೆಡೆ 
- ಭಕ್ತಿ ಭಾವದಿಂದ ಸಮಾವೇಶಗೊಳ್ಳುತ್ತವೆ ತಮ್ಮ ಭವಿಷ್ಯವನ್ನು ಅರಳಿಸುವುದಕ್ಕಾ . 
_ ಗಿಯೇ ಹಗಲಿರುಳು ಶ್ರಮಿಸುತ್ತಿರುವ ' ಮಹಾಚೈತನ್ಯದ ಸನ್ನಿಧಿಯಲ್ಲಿ ಕುಳಿತು 
ಪ್ರಾರ್ಥನೆ ಮಾಡುತ್ತವೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳುವ ಗೀತಾ ಶ್ಲೋಕ 
ಗಳನ್ನು ಪಠಿಸುತ್ತವೆ. ಬಸವಾದಿ ಶರಣರ ಅನುಭಾವದ ವಚನಗಳನ್ನು ಹಾಡು 
ತೆನೆ ನಿಜಗುಣರ ಗೀತೆಗಳನ್ನು ಹೇಳುತ್ತವೆ, ತಾವು ಏನನ್ನು ಹಾಡುತ್ತಿದ್ದೇವೆ, 
ಪಠಿಸುತ್ತಿದ್ದೇವೆ' ಹೇಳುತ್ತಿದ್ದೇವೆ ಎಂಬುದರ ಅರ್ಥವನ್ನು ಇನ್ನೂ ಅವು ತಿಳಿಯ 
ಲಾರವು. ಆದರೆ : ಮಹಾ ಚೈತನ್ಯ ಕೈಗೊಂಡಿರುವ ಮಣಿಹದಲ್ಲಿ ಸಂಪೂರ್ಣ 
ಭಾಗಿಗಳು. ಹೃದ್ಧ ತವಾಗುತ್ತಿರುವ ಇಂದಿನ ಪ್ರಾರ್ಥನೆಯ ಎಲ್ಲ ಶ್ಲೋಕಗಳಲ್ಲ 
ನಾದರೂ , ಒಂದೆರಡಾದರೂ ಈ ಮೊಗ್ಗುಗಳ ಬಾಳನ್ನು ಅರಳಿಸದಿರಲಾರವು. 
ಮೊಗ್ಗುಗಳು ತಲೆ ಬಾಗಿ ಕಣ್ಮುಚ್ಚಿ , ಕೈ ಮುಗಿದು ಹಾಡುತ್ತಿರುವಾಗ ಸುತ್ತ ನಿಂತು 
ನೋಡುವ ಮನಸ್ಸುಗಳಿಗೆ ಅದೆಂಥ ಆನಂದ ! ಈ ಮೊಗ್ಗು ಗಳು ಅರಳಬೇಕು 
ಸಮಾಜಕ್ಕೆ ತಮ್ಮ ಗಂಧ ಪರಿಮಳವನ್ನು ನೀಡಬೇಕು, ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಬೇಕು 
ಎಂಬ ಉದಾತ್ತ ಆದರ್ಶವನ್ನು ಆಶೀರ್ವಚನದ ಮೂಲಕ ಬೋಧಿಸುತ್ತಿರುವ 
ಪುಣ್ಯ ಮೂರ್ತಿಯ ದಿವ್ಯ ಸಂಕಲ್ಪ ಅನುಪಮವಾದುದು. ಅದಕ್ಕೆ ತಮ್ಮ 
C¢ ಅಳಿಲು ಸೇವೆ ಮಳಲ ಭಕ್ತಿ ” ಯನ್ನ ರ್ಪಿಸುತ್ತಿರುವ ಸಹೃದಯಗಳು ಸುತ್ತಲೂ 
ನಿಂತು ಉಸ್ತುವಾರಿ ಮಾಡುವ ಕೈಂಕಯ್ಯ , ಯಾತ್ರಾರ್ಥಿಗಳಾಗಿ ಬಂದ ಭಾವುಕ 
ರಿಗೆ ಕ್ಷಣಕಾಲವಾದರೂ ದಿವ್ಯಾನುಭವನ್ನು ನೀಡುವ ಅಮೂಲ್ಯ ಕ್ಷಣಗಳು. ದೈನಂರ್ದಿ 
ತಾಪತ್ರಯಗಳ ಜಂಜಡದಿಂದ ದೂರಾದೆವಲ್ಲ ಎಂಬ ಹಗುರಭಾವ ( ದುಡಿ 
ದುಡಿದು ಸತ್ತಾಗ, ಆ ಮನಕೆ ಬೇಸತ್ತಾಗ, ” ಹಿಗ್ಗು ನೀಡುವ ಪ್ರಶಸ್ತ ಸನ್ನಿವೇಶ. 
ಜೂನ್, 1988 


ಮೊಗ್ಗು ಗಳ ಶಿಕ್ಷಣ , ಸಾಧನೆ, ಇಲ್ಲಿ ನಡೆದಿದೆ. ಇಂದು ನಿನ್ನೆಯಿಂದಲ್ಲ . ಹಲವಾರು 
ದಶಕಗಳಿಂದ, ತಮ್ಮ ಜೀವಿಸದ ಅತ್ಯಂತ ಸಂತೋಷದ ಅವಧಿಯನ್ನು ಅವು 
ಇಲ್ಲಿ ಕಳೆಯುತ್ತಿವೆ, ಹಲವು ಹನ್ನೊಂದು ಬಣ್ಣ , ಭಾವ ಗಂಧ, ಗಳನ್ನು ಸಂಚ 
ಯಿಸಿ ಕೊಂಡು ಬೆಳೆಯುತ್ತಿವೆ. ಹತ್ತು ದಿಕ್ಕಿನಿಂದ ಬಂದಿವೆ, ಈ ( ಪುಣ್ಯಪುರುಷನ 
ತೋಟದಲ್ಲಿ ಇಂದು ಅರಳುತ್ತಿವೆ. ಒಂದು ಕಡೆ ಸೇರಿ ಹತ್ತು ಕಡೆಗೆ ಮುಖ ಮಾಡಿ 
ಅರಳುತ್ತಿವೆ. ಅರಿವು- ಮರೆವುಗಳ ಮಧ್ಯೆ ಗುರಿಯನ್ನು ಹುಡುಕುತ್ತ ನಡೆದಿವೆ. 
CC ತನ್ನರಿವು ತನಗೆ ಗುರುವಾಗಬೇಕು ” ಎಂಬ ಮಹಾ ವಾಕ್ಯವನ್ನು ಅರ್ಥಮಾಡಿ 
ಕೊಳ್ಳಲು “ ಮೌನ ಸಂದೇಶ ” ವನ್ನು ತೋಟದೊಡೆಯ ನೀಡುತ್ತಿರುವುದು 
ಅವುಗಳ ಭಾಗ್ಯವಾಗಿದೆ. 


ನೋಡುವ ಕಣ್ಣು , ಪರಿಭಾವಿಸುವ ಹೃದಯವಿದ್ದರ ಮೊಗ್ಗುಗಳು ಅರಳು 
ತಿರುವ ಸುಂದರ ದೃಶ್ಯ ಭಾಸವಾಗದಿರದು, ಎಷ್ಟು ಪುಣ್ಯ ಈ ಮೊಗ್ಗು ಗಳದು ! 


ಬಡ ಪಸು ಪಂಕದಲ್ಲಿ ಬಿದ್ದೊಡೆಕಾಲ ಬಿಡುವುದಿಲ್ಲ ಬೇನೆಗಸಿಯುಂಟೆ ? 
- ಶಿವ ಶಿವಾ ? ಹಾದನೆ ಹಾದಹೆನಯ್ಯಾ ! ! 
ನಿನು ಮನದತ್ತ ಲೆನ್ನ ತೆಗೆಯಾಯ್ತಾ . ! . 
ಪಶುನಾನು ಪಶುಪತಿ ನೀನು ? 
ತುಡುಗುಣಿಯೆಂದು ಎನ್ನ ಹಿಡಿದು ಬಡಿಯದ ಮುನ್ನ ! 
ಒಡೆಯ , ನಿನ್ನ ಬಯ್ಯದಂತೆ ಮಾಡು. 


ಕೂಡಲಸಂಗಮದೇವಾ. 


ಸಿದ್ದಗಂಗಾ 


( ಮುಂದುವರಿದಿದೆ) 


ಮಾಣಿಕ್ಯ ದೀಪ್ತಿ 


ಆರೋಗ್ಯ ರಹಸ್ಯ - ೪ 


ಮಹಾತ್ಮ ಗಾಂಧಿ 
- ಆಹಾರ 

ಕಾಯಿಪಲ್ಯ ಹಣ್ಣುಗಳಿಗೆ ನಮ್ಮ ಪಟ್ಟಿಯಲ್ಲಿ ಮೂರನೆಯ ಸ್ಥಾನ. ಭಾರತದಲ್ಲಿ 
ಇವು ಅಗ್ಗ ವಾಗಿ ಧಾರಾಳವಾಗಿ ಸಿಗುತ್ತವೆ ಎನ್ನಬಹುದು. ವಸ್ತುಸ್ಥಿತಿ ಹಾಗಿಲ್ಲ. 
ಇವು ಪಟ್ಟಣಿಗರಿಗೆ ಮಾತ್ರವೇ ಮೀಸಲು ಎಂದು ಭಾವಿಸಲ್ಪಟ್ಟಿವೆ. ಹಳ್ಳಿಗಳಲ್ಲಿ - 
- ಕಾಯಿಪಲ್ಯ ಅಪರೂಪ, ಅನೇಕ ಕಡೆ ಹಣ್ಣು ಸಿಗುವುದೇ ಇಲ್ಲ . ಈ ಕಾಯಿಪಲ್ಯ 
ಹಣ್ಣುಗಳ ಕೊರತೆ ಭಾರತದ ಆಡಳಿತಕ್ಕೆ ಒಂದು ಕಳಂಕ. ಹಳ್ಳಿಯ ಜನರು ಇಷ್ಟ 
ಪಟ್ಟರೆ ಬೇಕಾದಷ್ಟು ಕಾಯಿಪಲ್ಯ ಸೊಪ್ಪನ್ನು ಬೆಳೆಯಬಹುದು. ಹಣ್ಣಿನ ಮಾತು 
ಅಷ್ಟು ಸುಲಭವಲ್ಲ. ಹಳ್ಳಿಗರ ದೃಷ್ಟಿಯಿಂದ ಈಗಿರುವ ಭೂ - ಶಾಸನ ಸರಿಯಲ್ಲ. 
ಆದರೆ ಇದು ವಿಷಯಾಂತರವಾಯಿತು. 

ಕಾಯಿಪಲ್ಯಗಳಲ್ಲಿ, ದಿನವೂ ಅಲ್ಪ ಸ್ವಲ್ಪ ಸೊಪ್ಪನ್ನು ತೆಗೆದುಕೊಳ್ಳಬೇಕು. 
ಪಿಷ್ಟವನ್ನೆ ಹೆಚ್ಚಿಗೆ ಒದಗಿಸುವ ಆಲೂಗಡ್ಡೆ , ಗೆಣಸು ಇತ್ಯಾದಿಗಳನ್ನು ನಾನು ತರ 
ಕಾರಿಯಲ್ಲಿ ಸೇರಿಸುವುದಿಲ್ಲ. ಪಿಷ್ಟ ಒದಗಿಸುವ ಧಾನ್ಯಗಳ ಗುಂಪಿಗೆ ಅವನ್ನು ಸೇರಿಸ 
ಬೇಕು. ತಕ್ಕಮಟ್ಟಿಗೆ, ಸಾಮಾನ್ಯವಾದ ಹೊಸ ತರಕಾರಿ ಒಳ್ಳೆಯದು. ಸೌತೆ 
ಟೊಮ್ಯಾಟೋಗಳನ್ನೂ ಕೆಲವು ಮೆದುವಾದ ಸೊಪ್ಪುಗಳನ್ನೂ ಬೇಯಿಸಬೇಕಾಗಿಯೆ 
ಇಲ್ಲ. ಚೆನ್ನಾಗಿ ತೊಳೆದು ಹಾಗೆಯೇ ಸ್ವಲ್ಪ ಸ್ವಲ್ಪವಾಗಿ ತಿನ್ನಬೇಕು. 

ಹಣ್ಣು ಗಳ ಬಗ್ಗೆ : ನಮ್ಮ ದಿನದ ಆಹಾರದಲ್ಲಿ ಆಯಾ ಕಾಲದಲ್ಲಿ ಸಿಗುವ ಹಣ್ಣು 
ಗಳಿಗಿರಬೇಕು. ಉದಾಹರಣೆಗೆ : ಮಾವು, ನೇರಿಳೆ , ಸೀಬೆ, ದ್ರಾಕ್ಷಿ , ಪರಂಗಿ , 
ಸೀನಿಂಬೆ ಅಥವಾ ಕುಳಿನಿಂಬೆ , ಕಿತ್ತಳೆ , ಮೂಸಂಬಿ ಮುಂತಾದುವುಗಳನ್ನು 
ಆಯಾಯಾ ಕಾಲದಲ್ಲಿ ಉಪಯೋಗಿಸಬೇಕು, ಹಣ್ಣುಗಳನ್ನು ತಿನ್ನಲು ಉತ್ತಮ ವೇಳೆ 
ಮುಂಜಾನೆ, ಬೆಳಿಗ್ಗೆ ಹಾಲು ಹಣ್ಣು ಉಪಹಾರವಾದರೆ ಪೂರ್ಣ ತೃಪ್ತಿ ಕೊಡಬೇಕು. 
ಮುಂಜಾನೆ ಬೇಗ ಉಪಾಹಾರ ತೆಗೆದುಕೊಳ್ಳುವವರಿಗೆ ಬರೀ ಹಣ್ಣೆ ಸಾಕು, 

- ಬಾಳೆಹಣ್ಣು ಒಳ್ಳೆಯದು ಅದರಲ್ಲಿ ಪಿಷ್ಟ ಹೆಚ್ಚು . ಆದ್ದರಿಂದ ಅದಕ್ಕೆ 
* ರೊಟ್ಟಿಯ ಸ್ಥಾನ, ಹಾಲು , ಬಾಳೆಯ ಹಣ್ಣು ಆದರೆ ಪೂರ್ಣ ಭೋಜನವಾದಂತೆ . 

ಸ್ವಲ್ಪ ಜಿಡ್ಡಿನ ಪದಾರ್ಥವೂ ಅಗತ್ಯ , ತುಪ್ಪ ಅಥವಾ ಎಣ್ಣೆ ಇದನ್ನು ಕೊಡು 
ಇವೆ, ತುಪ್ಪ ಇದ್ದರೆ ಎಣ್ಣೆ ಅನಾವಶ್ಯಕ. ಎಣ್ಣೆ ಜೀರ್ಣಿಸುವುದು ಕಷ್ಟ ; ಅಲ್ಲದೆ , 
ತುಪ್ಪದಷ್ಟು ದೇಹಪೋಷಕವೂ ಅಲ್ಲ . ದೇಹದ ಅಗತ್ಯವನ್ನು ಪೂರೈಸಲು ದಿನಕ್ಕೆ 
ಜೂನ್, 1988 

- 9 


ಒಬ್ಬರಿಗೆ ಒಂದೂವರೆ ಔನ್ನು ತುಪ್ಪ ಸಾಕು. ತುಪ್ಪಕ್ಕೆ ಆಧಾರ ಹಾಲು, ತುಪ್ಪ 
ವನ್ನು ಬಳಸಲು ಸಾಧ್ಯವಿಲ್ಲದವರು ಜಿಡ್ಡಿನ ಅಗತ್ಯವನ್ನು ಪೂರೈಸುವಷ್ಟು ಎಣ್ಣೆಯನ್ನು 
ಸೇವಿಸಬೇಕು. ಎಣ್ಣೆಗಳಲ್ಲಿ ಒಳ್ಳೆಣ್ಣೆ , ಕಡಲೆಕಾಯಿ ಎಣ್ಣೆ , ಕೊಬ್ಬರಿ ಎಣ್ಣೆಗಳಿಗೆ 
ಹೆಚ್ಚು ಮಾನ್ಯತೆ ಎಣ್ಣೆ ಹೊಸದಿರಬೇಕು. ಸಿಗುವುದಾರೆ ಗಾಣದ ಎಣ್ಣೆಯನ್ನೆ 
ಉಪಯೋಗಿಸಬೇಕು. ಪೇಟೆಯಲ್ಲಿ ಮಾರುವಎಣ್ಣೆ ತುಪ್ಪ ಕೆಲಸಕ್ಕೆ ಬಾರದು...! 
ಇದು ದುಃಖದ, ಅವಮಾನದ ಸಂಗತಿ ! ಅದರೆ ಶಾಸನದಿಂದಲೋ , ಶಿಕ್ಷಣದಿಂದಲೋ 
ವ್ಯಾಪಾರದಲ್ಲಿ ಪ್ರಾಮಾಣಿಕತೆ ಬಾರದಿರುವವರೆಗೂ ತಾಳ್ಮೆಯಿಂದ ಎಚ್ಚರಿಕೆಯಿಂದ 
ಪರಿಶುದ್ದ ಪದಾರ್ಥವನ್ನು ನಾವು ಪಡೆಯಬೇಕು, ಪದಾರ್ಥದ ಗುಣವನ್ನು ನೋಡ 
ದೆಯೇ ಕೈಗೆ ಸಿಕ್ಕ ವಸ್ತುವನ್ನೆ ಎಂದಿಗೂ ಕೊಳ್ಳಬಾರದು ಕಮಟು ನಾತದ ಎಣ್ಣೆ 
ಬೆರಕೆ ತುಪ್ಪಗಳನ್ನು ತಿನ್ನುವುದಕ್ಕಿಂತ ಎಣ್ಣೆ ತುಪ್ಪಗಳನ್ನು ಬಿಟ್ಟು ಬಿಡುವುದೇ 
ಎಷ್ಟೋ ಲೇಸು. ಜಿಡಿನ ಹಾಗೆ' ಮೈಗೆ ಸ್ವಲ್ಪ ಸಕ್ಕರೆಯ ಬೇಕು. ಸಿಹಿ ಹಣ್ಣು 
ಗಳು ಬೇಕಾದಷ್ಟು ಸಕ್ಕರೆಯನ್ನು ಒದಗಿಸಿದರೂ ದಿನಕ್ಕೆ ಒಂದು ಒಂದೂವರೆ ಔನ್ನು 
ಕೆಂಪು ಬಿಳಿಯದೊ ಸಕ್ಕರೆ ತಿಂದರೆ ಹಾನಿಯೇನಲ್ಲ. ಸಿಹಿ ಹಣ್ಣು ಸಿಗದಿದ್ದರೆ 
ಸಕ್ಕರೆ ಅಗತ್ಯವಾಗಬಹುದು . ಆದರೆ ಈಗ ಸಿಹಿ ಪದಾರ್ಥಗಳಿಗೆ ಕೊಡುತ್ತಿರುವ ಅತಿ 
ಪ್ರಾಮುಖ್ಯತೆ ತಪ್ಪು . ಪಟ್ಟಣದ ಜನ ಸಿಹಿ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನುತ್ತಾರೆ. 
ಹಾಲು ಖೋವ, ಹಾಲಿನ ಸಿಹಿ ತಿಂಡಿಗಳು , ಇತರೆ ಸಿಹಿ ತಿಂಡಿಗಳನ್ನು ತುಂಬ ಬಳೆ 
ಸುತ್ತಾರೆ. ಇವೆಲ್ಲವೂ ಅನಾವಶ್ಯಕ, ಅತಿ ಸ್ವಲ್ಪವಾಗಿ ಅಲ್ಲದಿದ್ದರೆ ಹಾನಿಕರ.. 
ಲಕ್ಷಾಂತರ ಜನರಿಗೆ ಸಾಧಾರಣ ಊಟವೂ ಲಭಿಸದೆ ಇರುವ ದೇಶದಲ್ಲಿ, ಸಿಹಿ ತಿಂಡಿಗ 
ಆನೂ ರಸ ಭಕ್ಷ್ಯಗಳನ್ನೂ ತಿನ್ನುವುದು ದರೋಡೆಗೆ ಸಮವೆಂದು ಯಾವ ಉತ್ಸೆ 
ಕೆಯ ಅಂಜಿಕೆಯೂ ಇಲ್ಲದೆ ಹೇಳಬಹುದು. 

ಸಿಹಿ ತಿಂಡಿಗಳ ಬಗ್ಗೆ ಹೇಳಿದುದೆಲ್ಲ, ಅಷ್ಟೇ ಮಟ್ಟಿಗೆ ಎಣ್ಣೆ ತುಪ್ಪಗಳಿಗೂ 
ಅನ್ವಯಿಸುತ್ತದೆ. ತುಪ್ಪ # ಥವಾ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಿನ್ನುವ 
ಅಗತ್ಯವೇ ಇಲ್ಲ, ಪೂರಿ, ಲಡ್ಡು ಮಾಡಲು ತುಪ್ಪವನ್ನು ಉಪಯೋಗಿಸುವುದು 
ವಿಚಾರಹೀನನಾದ ದುಂದುಗಾರಿಕೆ ಅಭ್ಯಾಸವಿಲ್ಲದವರು ಈ ತಿಂಡಿಗಳನ್ನು ತಿನ್ನಲು 
ಸ ವ್ಯವೇ ಇಲ್ಲ. ಉದಾಹರಣೆಗೆ : ಇಂಗ್ಲೀಷಿನವರು ನಮ್ಮ ದೇಶಕ್ಕೆ ಮೊದಲು 
ಬಂದಾಗ, ನನ್ನ ಸಿಹಿ ಪದಾರ್ಥಗಳನ್ನಾಗಲಿ ಕರೆದ ತಿಂಡಿಗಳನ್ನಾಗಲಿ ತಿನ್ನಲಾಗು 
ವುದಿಲ್ಲ . ಹಾಗೂ ತಿಂದವರು ಕಾಯಿಲೆ ಬೀಳುವುದನ್ನು ಕಂಡಿದ್ದೇನೆ. ರುಚಿ ನಮ್ಮ 
ಹುಟ್ಟು ಗುಣವಲ್ಲ, ಕಲಿತ ಗುಣ . ಹಸಿದಾಗ ಮಾಡಿದ ಊಟದ ರುಚಿಗೆ ಪ್ರಪಂಚದ 
ಸಮಸ್ಯ ರಸಭಕ್ಷಗಳೂ ಸಾಟಿಯಲ್ಲ. ಹಸಿದವನು ಒಂದು ಚೂರು ಒಣಕಲು 
ರೊಟ್ಟಿಯನ್ನೇ ತುಂಬಾ ಇಷ್ಟವಾಗಿ ರುಚಿಯಿಂದ ತಿನ್ನುತ್ತಾನೆ. ಅದೇ ಹಸಿವಿಲ್ಲದವ 
ನಿಗೆ ಅತ್ಯುತ್ತಮ ಸಿಹಿ ತಿಂಡಿಯೂ ಬೇಡವಾಗುತ್ತದೆ. 

( ಮುಂದುವರೆಯುತ್ತದೆ) 

ಸಿದ್ಧಗಂಗಾ 


10 


ಪುಣ್ಯಕ್ಷೇತ್ರಗಳು - ೧೧ ಶ್ರೀ ಮಾದೇಶ್ವರರ ಕ್ಷೇತ್ರ(ಮಹದೇಶ್ವರ ಬೆಟ್ಟ ) 


ಪಂ || ಕೆ. ಸಿ . ಶಿವಲಿಂಗಯ್ಯ ಎಂ . ಎ, ಬಿಇ. ಡಿ , 
ಗೌ || ಕಾರ್ಯದರ್ಶಿ , ವಾಗ್ವಿಲಾಸ ಪ್ರಕಾಶನ , 425TH 'ಕುಮಾರ ನಿಲಯ , ವಿಜಯನಗರ, ಬೆಂಗಳೂರು- 40 


ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ ತಾಲ್ಲೂಕಿನಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ 
- ಪೂರ್ವ ಘಟ್ಟಗಳ ಮಧ್ಯೆ ಇರುವ ನಾ ದೇಶ್ವರ ಕ್ಷೇತ್ರ ಆ ಮಹಾ ಮೂರ್ತಿಯ ಪಾದ 
ಧೂಳಿಯಿಂದ ಪವಿತ್ರವೆನಿಸಿದೆ. ಶರಣರು ಪಾದವಿಟ್ಟ ಸ್ಥಳವೇ ಅವಿಮುಕ್ತ ಕ್ಷೇತ್ರ 
ವೆಂದು ಪ್ರಖ್ಯಾತಿ ಹೊಂದುವುದು , ಕೊಳ್ಳೇಗಾಲದಿಂದ ಪೂರ್ವಾಭಿಮುಖವಾಗಿ 
ಮಧುವನಹಳ್ಳಿ , ಸಿಂಗಾನಲ್ಲೂರು, ಕಾಮಗೆರೆ , ಹನುಾರು , ಅಜ್ಜಿಪುರ , ರಾಮಾಪುರ , 
ಕೌದಳ್ಳಿ - ಈ ಗ್ರಾಮಗಳ ಮಾರ್ಗವಾಗಿ ಈ ಬೆಟ್ಟಕ್ಕೆ ಹೋಗಬಹುದು . ಕೌದ 
ಹಳ್ಳಿಯಿಂದ ಮುಂದೆ ಸುಮಾರು ೧೦ ಮೈಲಿ ಪ್ರಯಣ ಮಾಡಿದರೆ ಬೆಟ್ಟದ ತಪ್ಪಲು 
ಸಿಕ್ಕುತ್ತದೆ. ಈ ತಪ್ಪಲಿಗೆ - ತಾಳ ಬೆಟ್ಟ ” ಎಂದು ಕರೆಯುತ್ತಾರೆ. ಇಲ್ಲಿಂದ 
ಮಾದೇಶ್ವರ ಸ್ವಾಮಿ ದೇವಾಲಯಕ್ಕೆ 7- 8 ಮೈಲಿಗಳ ದಾರದ ಎರಡು ದಾರಿಗಳಿವೆ . 
ಒಂದು ಬಸವನದಾರಿ ಇನ್ನೊಂದು ಸರ್ಪನದಾರಿ. ಬಸವನದಾರಿ ಸುಗುಮ , ಸರ್ಪನ 
ದಾರಿ ಕಡಿದು, ಈಚೆಗೆ ಬೆಟ್ಟದ ಮೇಲಕ್ಕೆ ದೇವಾಲಯದವರೆಗೂ ಬಸ್ಸು - ಕಾರುಗಳು 
ಹೋಗಲು ಅವಕಾಶವಾಗುವಂತೆ ರಸ್ತೆ ವ್ಯವಸ್ಥೆ ಮಾಡಲಾಗಿದೆ. 


ಮಾದೇಶ್ವರರ ಜೀವಿತ ಕಾಲದ ಬಗೆಗೆ ಖಚಿತವಾಗಿ ತಿಳಿದು ಬಂದಿಲ್ಲ. ಕಲ್ಯಾಣಕ್ಕೆ 
ಭೇಟಿಕೊಟ್ಟ ಬಸವೇಶ್ವರರ ದೃಢಭಕ್ತಿಯನ್ನು ಪರೀಕ್ಷಿಸಿದರೆಂದು ಒಂದು ಅಭಿಪ್ರಾಯ 
ಬಸವಣ್ಣನವರೇ ಸ್ಥಾಪಿಸಿದ ಶೂನ್ಯಸಿಂಹಾಸನದ ೬ ನೆಯ ಪೀಠಾಧಿಕಾರಿಗಳಾದ 
ನಿರ್ಮಾಯ ಗಣೇಶ್ವರರೇ ಇವರು - ಎಂಬುವುದು ಇನ್ನೊಂದು ಅಭಿಪ್ರಾಯ, ೧೪ - ೧೫ 
ಶತಮಾನದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತೊಳಗಿ ಬೆಳಗಿದ ಮಹಾಶರಣರಿವರೆಂದು ಬಹಳ 
ಜನ ವಿದ್ವಾಂಸರ ಅನಿಸಿಕೆ. ಮಾದೇಶ್ವರರನ್ನು ಕುರಿತಂತೆ ಪ್ರಚಲಿತವಿರುವ ಜನಪದ 
ಕಾವ್ಯ ಅಪಾರ . ಅದರಲ್ಲಿ “ ಕಂಸಾಳೆ ” ಬಾಜಿಸಿ ಕೊಂಡು ಹಾಡುವ ಪದಗಳೇ 
ಜಾಸ್ತಿ . ಕ್ರಿ . ಶ . ೧೭೫೦ ರ ಸುಮಾರಿನಲ್ಲಿದ್ದ ( ಮಿಣ್ಯ ' ದ ಗುರುಸಿದ್ಧ ಕವಿ ಮಾದೇ 
ಶ್ರರರ ಬಗೆಗೆ ಒಂದು ಸಾಂಗತ್ಯ ಕಾವ್ಯವನ್ನೇ ರಚಿಸಿದ್ದಾನೆ. ಇತ್ತೀಚೆಗೆ ಶ್ರೀ ಸಿದ್ದಗಂಗಾ 
ಸೌಢಶಾಲೆಯಲ್ಲಿ ಉಪಾಧ್ಯಾಯರಾಗಿ ಕೆಲಸಮಾಡಿ, ಇದೀಗ ಆಕಾಶವಾಣಿಯಲ್ಲಿ ಸೇವೆ 
ಸಲ್ಲಿಸುತ್ತಿರು ಡಾ || ಬಿ . ಎಸ್ . ಸ್ವಾಮಿ ಅವರು ಸುಮಾರು ಒಂದ ಸಾವಿರ ಪುಟದ 
“ ಮಹಾ ಜೈಾತಿ ಮಾದೇಶ್ವರ” ಎಂಬ ಮಹಾ ಕಾದಂಬರಿಯನ್ನು ಬರೆದು ಪ್ರಕಟ 
ಪಡಿಸಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ಶ್ರೀಯುತರು ಮಲೆ ಮಾದೇಶ್ವರರನ್ನು 


ಜನ್, 1988 


11 


ಆಳವಾಗಿ ಸಂಶೋಧನೆ ನಡೆಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಅಂತೂ 
ಮಾದೇಶ್ವರರು ಏಳು ಮಲೆಯ ನಡುವೆ ನೆಲಸಿದ್ದು ಕರ್ನಾಟಕ ಮತ್ತು ತಮಿಳು 
ನಾಡಿನ ಭಕ್ತಕೋಟಿಗೆ ಆರಾಧ್ಯದೈವ ವೆನಿಸಿದ್ದಾರೆ. ಅನೇಕ ಪವಾಡಗಳನ್ನು ಮೆರೆ 
ದಿರುವರೆಂದು ಖ್ಯಾತಿ ಪಡೆದಿರುವ ಮಾದೇಶ್ವರರು ಒಬ್ಬ ಶ್ರೇಷ್ಠ ಶಿವಶರಣರು ಎನ್ನುವುದು 
ರಲ್ಲಿ ಸಂದೇಶವಿಲ್ಲ. 


ಶ್ರೀಶೈಲ ಪರ್ವತ ಪ್ರಾಂತ್ಯದತ್ತಣಿಂದ ಪುಟ್ಟ ಬಾಲಕ ರೂಪಿನಿಂದ ಕರ್ನಾಟ . 
ಕದ ದಕ್ಷಿಣ ಭಾಗಕ್ಕೆ ಬಂದರೆಂದು ಹೇಳಲಾದ - ಮಾದಪ್ಪ ಸುತ್ತೂರು ಮಠದಲ್ಲಿ 
ಕಾಯಕ ಗೈದು ಅಲ್ಲಿನ ಗುರುಗಳ ಕೃಪೆಗೆ ಪಾತ್ರನಾಗಿ ಮುಂದೆ ಕುಂತೂರಿನ ಪ್ರಭು. 
( ಲಿಂಗ ) ಸ್ವಾಮಿಗಳವರಿಂದ “ ದೀಕ್ಷಾ ಸಂಸ್ಕಾರ ಪಡೆದು ಅಲ್ಲಿಂದ ಏಳು ಮಲೆಗೆ 
ದಯಮಾಡಿಸಿ ಅಲ್ಲಿ ಅನಾಗರಿಕರಾಗಿ ಜೀವಿಸುತ್ತಿದ್ದ ಗಿರಿಜನರನ್ನು ಉದ್ಧರಿಸಿ ಅವರನ್ನು 
ಸಂಸ್ಕಾರಿಗಳಾನ್ನಾಗಿ ಪರಿವರ್ತಿಸಿದ ಮಹಾನುಭಾವರೆಂದು ಸ್ಕೂಲವಾಗಿ ಅಭಿವ್ಯಕ್ತ 
ಗೊಳಿಸಬಹುದಾಗಿದೆ . 


ಮಾದೇಶ್ವರರನ್ನು ಹುಡಿಕಿಕೊಾಂಡು ಕುಂತೂರು ಮಠದಿಂದ ಬಂದ ಶಾಂತಮಲ್ಲಿ 
ಕಾರ್ಜುನ ಸ್ವಾಮಿಗಳೇ ಇಲ್ಲಿನ ಸಾಲೂರು ಮಠದ ಮಲಿಗ' ರೆಂದು ಅವರಿಂದ 
ಹಾಗೂ ಅವರ ಅನಂತರದ ಮಠಾಧಿಪತಿಗಳಿಂದ ಬೆಟ್ಟದ ಜೀವಿಗಳಿಗೆ ಸುಸಂಸ್ಕಾರ 
ಕಾರ್ಯ ನಡೆದು ಅವರೆಲ್ಲ ಭಕ್ತರಾದರೆಂದು ತಿಳಿದು ಬರುತ್ತದೆ... 


ಈ ಕ್ಷೇತ್ರವು ಸುಂದರ ಪ್ರಕೃತಿಯ ಮಧ್ಯೆ ಇದೆ. ದೇವಾಲಯಕ್ಕೆ ಹತ್ತಿರದಲ್ಲಿ 
ದೇವರಹಳ್ಳಿ ಇದೆ. ಇಲ್ಲಿ ದೇವಸ್ಥಾನದ ಅರ್ಚಕರು ವಾಸಿಸುತ್ತಾರೆ. ಇವರನ್ನು ತಮ್ಮ 
ಡಿಗಳೆಂದು ಕರೆಯುತ್ತಾರೆ. ಶಿವರಾತ್ರಿ , ಯುಗಾದಿ , ನವರಾತ್ರಿ , ದೀಪಾವಳಿ , 
ಹಬ್ಬಗಳಲ್ಲಿ ಹಾಗು ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಜಾತ್ರೆಗಳು ( ಪರಸೆ ) ನಡೆಯು 
ಇವೆ. ಈ ಕ್ಷೇತ್ರದಲ್ಲಿ ಸಾಲೂರು ಮಠ, ಶೇಷಣ್ಮಡೆಯರ ಸ್ಥಾನ, ಅಂತರಗಂಗೆ , 
ನಾಗಮಲೆ - ಮುಂತಾದ ಪ್ರಮುಖ ಸ್ಥಳಗಳಿವೆ . ಈ ಬೆಟ್ಟವನ್ನು ಹತ್ತುವಾಗ ಪರಸೆ - 
( ಭಕ್ತ ವೃಂದ) ಆನೆಮಲೆ , ಜೇನುಮಲೆ, ಕಾನನುಲೆ , ಗುಮಲೆ , ಗುಂಜಿ 
ಮಲೆ , ಗುಲಗಂಜಿಮಲೆ , ಏಳುಮಲೆ , ಎಪ್ಪತ್ತೇಳುಮಲೆಯಲ್ಲಿ ತಪ್ಪದೆ 
ನಾಟ್ಯ ಮಾಡುವ ಮಾದೇಶ್ವರನ ಪಾದಕ್ಕೆ ಉಪೇ ” ಎಂದು ಮುಂತಾಗಿ ಜಯ . 
ಘೋಷಮಾಡುತ್ತಾ ನಡೆಯುವುದು ವಾಡಿಕೆ. ಒಟ್ಟಿನಲ್ಲಿ ಇದೊಂದು ಮಹಾಶಿವ 
ಯೋಗಿ ನೆಲಸಿರುವ ಪುಣ್ಯ ಕ್ಷೇತ್ರ . 


12 . 


ಸಿದ್ದಗಂಗಾ 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಈ ಪ ಯೋಗಿಸಿರಿ 


' ಕಸ್ತೂರಿ' 


' ಕಸೂರಿ' 
ನೀಲಂ ಬಾರ್ ಸೋಪ್ 


ಬಾರ್ ಸೋಪ್ 


ಆ ಹಾ ಕ ಕು : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


ಮುಂದುವರಿದಿದೆ 


ಕೃಷಿಯಲ್ಲಿ ಮಹಿಳೆ 


ಡಿ . ವೆಂಕಟರಾನ್ ಎಂಎ , ಪ್ರಾಚಾರ್ಯರು, ಚಂದನ , ಹಾಸನ 


ಕನಿಷ್ಠ ಕೂಲಿಯ ಕಾಯಿದೆ: ಕೃಷಿ ಕಾರ್ಯಕರ ಆರ್ಥಿಕ ಮಟ್ಟವನ್ನು ಸುಧ. 
ರಿಸಲು ಭಾರತ ಸರಕಾರ 1948ರಿಂದಲೇ ಕನಿಷ್ಠ ಕೂಲಿ ಕಾಯಿದೆಯನ್ನು ಜಾರಿ 
ತಂದಿದೆ. ಇದರನ್ವಯ ಭಾರತದ ಎಲ್ಲಾ ರಾಜ್ಯ ಸರಕಾರಗಳಲ್ಲಿ 1950.70 
ಮಧ್ಯೆ, ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡಲಾಗಿದೆ. ಆದ 
ಈ ಕಾಯಿದೆಯಿಂದ ಕೃಷಿ ಕಾರ್ಮಿಕರಿಗೆ ಹೆಚ್ಚಿನ ಪ್ರಯೋಜವೇನೂ ಆಗಿಲ್ಲ. ಈ 
ದರಗಳು ತೀರಾ ಕಡಿಮೆ ಇರುವ ಪ್ರದೇಶಗಳಲ್ಲಿ ಹಾಗೂ ಕಾರ್ಮಿಕರ ಸಂಘಗಳಿಲ್ಲದ 
ಒಂದು ವೇಳೆ ಇದ್ದರೂ ಸುಸ್ಥಿತಿಯಲ್ಲಿಲ್ಲದ ಪ್ರದೇಶಗಳಲ್ಲಿ ಕನಿಷ್ಠ ಕೂಲಿಯನ್ನು ನೀರ 
ಲಾಗಿದೆ, ಇದಕ್ಕನುಸಾರವಾಗಿ ಹೆಣ್ಣಾಳುಗಳು ಅವರ ಜೀವನಕ್ಕೆ ಸಾಕಾಗುವಷ್ಟ 
ಮಟ್ಟಿಗೆ ಕೂಲಿಪಡೆಯಲು ಅರ್ಹರಾಗಿದ್ದಾರೆ ಆದರೆ ಇವುಗಳ ಕಾರ್ಯಾಚರಣೆ 
ಕೇವಲ ಕನಸೇ ಆಗಿ ಉಳಿದಿದೆ. 


ಮೊದಲನೆಯದಾಗಿ ಕೃಷಿ ಕೂಲಿಯನ್ನು ನಿಗದಿ ಮಾಡುವುದೇ ಬಹಳ ಪ್ರಯಾ 
ಸದ ಕೆಲಸ. ಈ ದಿಸೆಯಲ್ಲಿ ಉತ್ಪಾದನಾ ಕಾರ್ಯದ ಆಯವ್ಯಯಗಳು, ಆ 
ಪ್ರದೇಶದ ಬೆಳೆಗಳು , ಸಂಬಂಧಿಸಿದ ಉತ್ಪಾದನಾಂಗಗಳು ಮತ್ತು ಅದಕ್ಕೆ ತಗಲುವ 
ಖರ್ಚು, ಉತ್ಪನ್ನದ ಮಟ್ಟ ಹಾಗೂ ಅದಕ್ಕೆ ದೊರೆಯಬಹುದಾದ ಬೆಲೆ ಇತ್ಯಾದಿ 
ಅಂಶಗಳ ಬಗ್ಗೆ ಮಾಹಿತಿ ಅವಶ್ಯ . ಇದು ಬಹಳ ಕಷ್ಟದ ಕೆಲಸ, ಕೂಲಿದರ 
ಹಾಗೂ ಉತ್ಪನ್ನದ ಬೆಲೆ ಈ ಎರಡೂ ಪರಸ್ಪರ ಹೊಂದಿಕೊಳ್ಳಬೇಕು, ಆದರೆ 
ಉತ್ಪನ್ನಕ್ಕೆ ದೊರೆಯುವ ಬೆಲೆ ತಿಳಿಯುವುದು ಕಾರ್ಯಕರ್ತರನ್ನು ನೇಮಿಸಿಕೊಂಡು, 
ಉತ್ಪಾದನೆ ಮಾಡಿ , ಉತ್ಪಾದನಾ ವಸ್ತುಗಳನ್ನು ಮಾರಾಟ ಮಾಡಿದಾಗಲೇ.. 
ಅಂದರೆ , ಕೃಷಿ ಉತ್ಪನ್ನಗಳ ಬೆಲೆಯನ್ನು ನಿಗದಿಪಡಿಸಿದ ಹೊರತು ಕನಿಷ್ಠ ಕೂಲಿ.. 
ಯನ್ನು ನಿಗದಿಪಡಿಸುವುದು ಸಾಧ್ಯವಿಲ್ಲ. ಉತ್ಪಾದನಾ ವೆಚ್ಚ ಹಾಗೂ ಇಳುವರಿಯು 
ಮಟ್ಟಗಳನ್ನು ಕಂಡು ಹಿಡಿಯುವುದೂ ಕಷ್ಟದ ಕೆಲಸವೇ . ಏಕೆಂದರೆ , ಒಣ ಕೃಷಿ 
ಮತ್ತು ನೀರಾವರಿ ಕೃಷಿಗಳಲ್ಲಿ ಈ ಎರಡೂ ಅಂಶಗಳು ಭಿನ್ನವಾಗಿರುತ್ತವೆ. 

ಕೃಷಿಯಲ್ಲಿ ಕನಿಷ್ಠ ಕೂಲಿಯನ್ನು ನಿಗದಿ ಮಾಡುವಲ್ಲಿ ಇರುವ ಮತ್ತೊಂದು 
ಮುಖ್ಯ ತೊಂದರೆ ಎಂದರೆ, ಕೃಷಿ ಕೂಲಿಯನ್ನು ಕೇವಲ ಹಣವೇ ಅಲ್ಲದೆ ಧಾನ್ಯ 
ಮತ್ತಿತರ ರೂಪಗಳಲ್ಲಿ ನೀಡುವುದು. ಸಾಮಾನ್ಯವಾಗಿ ಬೆಲೆಗಳು ಏರುತ್ತಿದ್ದು 

ಸಿದ್ದಗಂಗಾ 


4 . 


ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳು ದೊರೆಯದಿದ್ದಾಗ ಮಹಿಳಾ ಕಾರ್ಮಿಕರು 
ತಮ್ಮ ಕೂಲಿಯನ್ನು ಧಾನ್ಯದ ರೂಪದಲ್ಲಿ ಪಡೆಯಬಯಸುತ್ತಾರೆ. ಮಾರುಕಟ್ಟೆ 
ಯಲ್ಲಿ ಆಹಾರ ಧಾನ್ಯಗಳ ಬೆಲೆಗಳು ಇಳಿಮುಖವಾಗಿ ಹೆಚ್ಚಿನ ಪ್ರಮಾಣದಲ್ಲಿ 
ದೊರೆಯುತ್ತಿದ್ದರೆ ಅವರ ಕೃಷಿ ಕೂಲಿ ಯನ್ನು ದಣದ ರೂಪದಲ್ಲಿ ಪಡೆಯಲಿಚ್ಚಿಸುತ್ತಾರೆ. 
ಈ ರೀತಿ ಕೂಲಿಯನ್ನು ಕೇವಲ ಹಣದ ಮೂಲಕವೇ ನೀಡುವುದಿಲ್ಲವಾದ್ದರಿಂದ 
ಆಗಿ ನಸಿನ ಮೂಲಕ ಕನಿಷ್ಠ ಕೂಲಿಯನ್ನು ಜಾರಿಗೆ ತರುವುದು ಕಷ್ಟವಾಗಿದೆ. 

7 ರಿಗೆ ತಂದ ಆ ವಿದ್ಯಾವಂತರಾದ ಗ್ರಾಮೀಣ ಮಹಿಳೆಯರಿಗೆ ಇದರ ಬಗ್ಗೆ 
- ತಿಳಿಯುವುದೂ ಕಷ್ಟ . ಇದಕ್ಕೆ ಸೂಕ್ತ ಮೇಲ್ವಿಚಾರಣೆ ಆಗತ್ಯ . ಅದರೆ ದುಬಾಗಿ 
ಖರ್ಚು ತಗಲುವ ಇದು ಸುಲಭದ ಕೆಲಸವಲ್ಲ. ಹೀಗಾಗಿ , ಈ ಕಾಯಿದೆಯು 
ಒಂದು ಕಾಗದದ ಕಾನೂನಾಗಿ ಪರಿಣಮಿಸಿದೆಯೇ ಹೊರತು ಮಹಿಳಾ ಕಾರ್ಮಿಕರ 
ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಮರ್ಥವಾಗಿಲ್ಲ. ಈ ಕಾಯಿದೆಯ ಸಮರ್ಪಕ 
ಅನುಷ್ಠಾನಕ್ಕೆ ಯಾರೂ ಗಮನವಿತ್ತಿಲ್ಲ. ಮಹಿಳಾ ಕೃಷಿ ಕಾರ್ಮಿಕರ ನಿರಂತರ 
ಶೋಷಣೆ ಇನ್ನೂ ಜೀವಂತವಾಗಿರುವುದೇ ಇದಕ್ಕೆ ಸಾಕ್ಷಿ . ಮಹಿಳಾ ಕೃಷಿ 
ಕಾರ್ಮಿಕರು ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕವಾಗಿ ಸಬಲರಗಿ ಹೊಸಉತ್ಸಾಹ, 
ಹುಮ್ಮಸ್ಸುಗಳಿಂದ ಮುಂದುವರಿಯಬೇಕಾದರೆ ಉತ್ಪನ್ನದ ಏರಿಕೆಗೆ ಅನುಗುಣವಾಗಿ 
* ಕೂಲಿದರವೂ ಹೆಚ್ಚಬೇಕು. ಈ ದಿಸೆಯಲ್ಲಿ ಪದಾರ್ಥಗಳ ಬೆಲೆ ಮಟ್ಟಗಳಿಗೆ 
ಅನುಗುಣವಾಗಿ ಕನಿಷ್ಠ ಕೂಲಿಯನ್ನು ಕಾಲ ಕಾಲಕ್ಕೆ ಪರಿಷ್ಕರಿಸಬೇಕು. ಮಹಿಳಾ 
ಕೃಷಿಕಾರ್ಮಿಕರಿಗೆ ಸಂಬಂಧಪಟ್ಟ ಅಂಕಿ ಅಂಶಗಳನ್ನು ಸಂಗ್ರಹಿಸಿ, ಅವುಗಳ 
ಆಧಾರದ ಮೇಲೆ ಅವರ ಉದ್ದಾರವನ್ನು ಪರಿಶೀಲಿಸಬೇಕು ಆಸಕ್ತಿ ಶ್ರದ್ಧೆಗಳಿಂದ 
ಈ ಕಾರ್ಯಗಳು ನಡೆಯಬೇಕು. ಸ್ವಲ್ಪ ಅಲಕ್ಷ್ಯ ತೋರಿದರೂ ಮಹಿಳಾ ಕೃಷಿ 
ಕಾರ್ಮಿಕರು ಶೋಷಿತ ಬಡತನದ ಸಾಕಾರ ರೂಪಗಳಾಗಿಯೇ ಮುಂದುವರಿದಾದರು. 
ಆದ ರಿಂದ ಸರಕಾರ ತಾನು ಮಾಡುವ ಕಾಯಿದೆಯ ಫಲವು ನೇರವಾಗಿ ಮಹಿಳಾ 
ಕೃಷಿ ಕಾರ್ಮಿಕರಿಗೆ ತಲಪುವಂತೆ ವ್ಯವಸ್ಥೆ ಮಾಡುವುದು ಒಳಿತು . ದೊಡ್ಡ ದೊಡ್ಡ 
ಹಿಡುವಳಿಗಳಿರುವ ಆಡ್ವರು ಮಹಿಳಾ ಕೃಷಿ ಕಾರ್ಮಿಕರನ್ನು ಕಡಿಮೆ ಕೂಲಿಗೆ 
ದಿನವಿಡೀ ದುಡಿಸಿ ಆರ್ಥಿಕ ಲಾಭ ಸಂಪಾದಿಸುತ್ತಿರುವಾಗ ಸರಕಾರ ಗ್ರಾಮೀಣ 
ಮಹಿಳಾ ಕಾರ್ಮಿಕರನ್ನು ಶ್ರದ್ದೆಯಿಂದ ಕಾಪಾಡಿ, ಅವರ ಜೀವನವನ್ನು ಉತ್ತಮ 
ಪಡಿಸಲೇಬೇಕು. ಈ ದೃಷ್ಟಿಯಿಂದ ಸಾಂಪ್ರದಾಯಿಕ ವಿಧಾನಗಳಿಗೆ ಶರಣು 
ಹೋಗದೆ ನವೀನ ವಿಧಾನವನ್ನು ಅನುಸರಿಸಬೇಕಾದ್ದು ಅಗತ್ಯ . ಮಹಿಳಾ 
ಕಾರ್ಮಿಕರ ಬದುಕಿನ ಸುಧಾರಣೆಯಲ್ಲಿ ಕೂಲಿಯ ಪಾತ್ರ ಬಹಳ ಹಿರಿದಾದುದು. 
ಆದ್ದರಿಂದ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಕಡ್ಡಾಯವಾಗಿ ಕಾರ್ಯರೂಪಕ್ಕಿಳಿಸಿ 
ಕಾಯಿದೆ ಅನ್ವಯ ಅಗತ್ಯವಾದ ಆಡಳಿತ ಯಂತ್ರವನ್ನು ರಚಿಸಬೇಕಾದುದು 


ಜೂನ್, 1988 


15 


ಸರಕಾರದ ಕರ್ತವ್ಯ . ಕನಿಷ್ಠ ಕೂಲಿಯನ್ನು ಕೊಡದ ಭೂ ಮಾಲೀಕರನ್ನು ಹಿಡಿದು 
ಶಿಕ್ಷಿಸಬೇಕು. ಅವಿದ್ಯಾವಂತಗಾದ ಮಹಿಳಾ ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ 
ಕಾಯಿದೆಯ ಸರಿಯಾದ ತಿಳುವಳಿಕೆ ನೀಡುವ ಪ್ರಚಾರ ಕಾರ್ಯಕೈಗೊಳ್ಳಬೇಕು. 
ಕನಿಷ್ಠ ಕೂಲಿಯನ್ನು ಎಲ್ಲಾ ಜಿಲ್ಲೆಗಳಲ್ಲಿಯೂ ಜಾರಿಗೆ ತರಲಾಗಿದೆಯೇ , ಅದಕ್ಕೆ 
ಪ್ರೇರಕವಾದ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸಲಾಗುತ್ತಿದೆಯೇ ಎಂಬ ಬಗ್ಗೆ 
ಸರ್ಕಾರ ಸೂಕ್ತಗಮನ ಕೊಡಬೇಕು. ಯಾವ ಬಗೆಯ ಪ್ರಭಾವ ಪ್ರಲೋಭ. 
ನೆಗೂ ಒಳಗಾಗದೆ ಹಳ್ಳಿಗಳಲ್ಲಿನ ಗುಂಪುಗಾರಿಕೆ ಹಾಗೂ ರಾಜಕೀಯ ಒಳ ಪಂಗಡ . 
ಗಳ ಜಗಳಗನ್ನು ಮೆಟ್ಟಿ ಮಹಿಳಾ ಕಾರ್ಮಿಕರನ್ನು ಅನ್ಯಾಯದ ದವಡೆಯಿಂದ 
ರಕ್ಷಿಸಲು ಪ್ರಯತ್ನಿಸಬೇಕು. ಇದೆಲ್ಲದರ ಜೊತೆಗೆ ಸಾಮೂಹಿಕ ಚೌಕಾಸಿ ವ್ಯವಸ್ಥೆ 
ಜಾರಿಗೆ ಬರಬೇಕು. ಸರಕಾರ ಕೃಷಿ ಕಾರ್ಮಿಕ ಸಂಘಗಳ ರಚನೆಗೆ ಪ್ರೋತ್ಸಾಹ 
ನೀಡಬೇಕು. ಆಗಲೇ ಕೃಷಿ ಕಾರ್ಮಿಕರಶೋಷಣೆಗೆ ಕತ್ತರಿಹಾಕಿದಂತಾಗುತ್ತದೆ. 


ಮಹಿಳಾ ಕೃಷಿ ಕಾರ್ಮಿಕರಿಗೆ ಮುಖ್ಯವಾಗಿ ಬೇಕಾಗಿರುವುದು ಪೂರ್ಣಕಾಲದ 
ಉದ್ಯೋಗ, ಇದು ದೊರೆತು ಅದರಿಂದ ಹೆಚ್ಚಿನ ವರಮಾನ ದೊರೆತಲ್ಲಿ ಅವರ 
ಉದ್ದಾರ ಅತಿ ಸುಲಭ. ಆದರೆ, ಕೇವಲ ಕೃಷಿ ಕ್ಷೇತ್ರದಲ್ಲೇ ಇವರಿಗೆಲ್ಲಾ ಉದ್ಯೋಗ 
ದೊರೆಯಬೇಕೆಂದರೆ ಅಸಾಧ್ಯ . ಆದ್ದರಿಂದ ಕೃಷಿಯೇತರ ಕ್ಷೇತ್ರಗಳಲ್ಲಿ ಇವರಿಗೆ 
ಸಾಕಷ್ಟು ಉದ್ಯೋಗಗಳನ್ನು ನಿರ್ಮಿಸಬೇಕು. ಆದ್ದರಿಂದ ರಸ್ತೆಗಳ ನಿರ್ಮಾಣ 
ಮೊದಲಾದ ಸಾರ್ವಜನಿಕ ಕಾರ್ಯಗಳನ್ನು ಕೈಗೊಂಡು, ಅವುಗಳಲ್ಲಿ ನಿರುದ್ಯೋಗಿ 
ಮಹಿಳಾ ಕಾರ್ಮಿಕರನ್ನು ನೇಮಿಸಿಕೊಳ್ಳುವ ಮೂಲಕ ಅವರಿಗೆ ಉದ್ಯೋಗಾನ. 
ಕಾಶಗಳನ್ನು ಕಲ್ಪಿಸಲಾಗುತ್ತಿದೆ. 


ಇತ್ತೀಚೆಗೆ ಜಾರಿಗೆ ಬಂದಿರುವ ಕೆಲವು ಕಾನೂನುಗಳ ಫಲವಾಗಿ ಗ್ರಾಮೀಣ 
ಮಹಿಳೆಯರ ದುಡಿಮೆ ಮತ್ತು ಆಸ್ತಿ ಇವುಗಳಿಗೆ ಒಂದು ನಿರ್ದಿಷ್ಟ ಸ್ವರೂಪ 
ದೊರೆಯುತ್ತಿದೆ. ಗ್ರಾಮೀಣ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು 1951 ರ 
ಸಮಾನ ವೇತನ ಕಾನೂನು ಮತ್ತು 1955 ರ ಹಿಂದು ವಿವಾಹ ಮತ್ತು ಆಸ್ತಿ, 
ಕಾನೂನುಗಳನ್ನು ಭಾರತ ಸರಕಾರ ಜಾರಿಗೆ ತಂದಿದೆ. ಭಾರತದ ರಾಜ್ಯಾಂಗದ 39 
ನಿಯಮದ ಪ್ರಕಾರ ಒಂದೇ ಬಗೆಯ ಕೆಲಸ ಕಾರ್ಯಗಳನ್ನು ಮಾಡುವ ಸ್ತ್ರೀ 
ಪುರುಷರರಿಗೆ ಯಾವ ರೀತಿಯಲ್ಲೂ ವ್ಯತ್ಯಾಸ ಉಂಟಾಗ ಬಹುದು, ಇದಲ್ಲದೆ, 
ರಾಜ್ಯಾಂಗದ 46 ನೇ ವಿಧಿಯ ಪ್ರಕಾರವೂ ಹಿಂದುಳಿದ ವರ್ಗಗಳ ಸ್ತ್ರೀಯರಿಗೆ 
ರಕ್ಷಣೆ ದೊರೆಯುತ್ತದೆ. ಗ್ರಾಮೀಣ ಮಹಿಳೆಯರನ್ನು ಸುಶಿಕ್ಷಿತರನ್ನಾಗಿಸುವ ಜವಾ 
ಬ್ದಾರಿಯನ್ನೂ ಸಾಮಾಜಿಕ ಶಿಕ್ಷಣ ಸಂಸ್ಥೆಗಳು ಸ್ವಲ್ಪ ಮಟ್ಟಿಗೆ ನಿರ್ವಹಿಸುತ್ತಿವೆ, 
ರಾತ್ರಿ ಶಾಲೆಗಳಲ್ಲಿ ಮಹಿಳೆಯರಿಗೆ ಅಕ್ಷರಗಳನ್ನು ಕಲಿಸಿ ಹೆಚ್ಚು ಜಾಗೃತರನ್ನಾಗಿ 


ಸಿದ್ದಗಂಗಾ 


16 


ಮಾಡುವ ಕೆಲಸ ನಡೆದಿದೆ. ಕುಟುಂಬ ಯೋಜನೆ, ಪ್ರಜಾ ಪ್ರಭುತ್ವ ಇವುಗಳ ಬಗ್ಗೆ 
ಗ್ರಾಮೀಣ ಮಹಿಳೆಯರಿಗೆ ತಿಳಿ ಹೇಳಿ, ಅವರ ಸುಪ್ತ ಶಕ್ತಿಯ ಬಗ್ಗೆ ಅರಿವು 
ಮೂಡಿಸಲು ಈಗ ಅನೇಕ ಪ್ರಯತ್ನಗಳು ನಡೆದಿವೆ. 


ಹೀಗೆ ಮಹಿಳಾ ಕೃಷಿಕಾರ್ಮಿಕರ ಕಲ್ಯಾಣ ಕ್ಕಾಗಿ ಸರಕಾರ ಕೆಲವಾರು 
ಕ್ರಮಗಳು ಅಸ್ತಿತ್ವದಲ್ಲಿದ್ದರೂ ಆ ದಿಸೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲಾಗಿಲ್ಲ. 
ಇವರಿಗೆ ಅನ್ಯಾಯವಾಗುವುದು ತಪ್ಪಿಲ್ಲ: ಈ ಕ್ರಮಗಳ ಬಗೆಗೆ ಅರಿವಿಲ್ಲದ ಗ್ರಾಮೀಣ 
ಮಹಿಳಾ ಕಾರ್ಮಿಕರ ಮೌಡ್ಯದ ದುರ್ಲಾಭವನ್ನು ಬಲ್ಲಿದರು ಚೆನ್ನಾಗಿ ಪಡೆಯು 
ತಿದ್ದಾರೆ. ಕೃಷಿ ಅಭಿವೃದ್ಧಿ ಯಾಜನೆಯಿಂದ ಮಹಿಳಾ ಕೃಷಿ ಕಾರ್ಮಿಕರ 
ಹೆಚ್ಚುವರಿ ವೇತೆನೆ, ಅಧಿಕ ಉ {\ಗಳ ೯ ನೆ ಉಂಟಾಗಿ ಸ್ವಲ್ಪ ಮಟ್ಟಿಗೆ ಅವರ 
ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬಂದಿದ್ದರೂ ಅಸಮಾನ ವಿತರಣೆ , ಕೃಷಿ 
ಕ್ರಮಗಳ ಕಾರ್ಯಕ್ರಮದಲ್ಲಿ ವಿಳಂಬ ಇತ್ಯಾದಿಗಳಿಂದ ಹೆಚ್ಚಿನ ಯಶಸ್ಸನ್ನು ಸಾಧಿ 
ಸುವುದು ಕಷ್ಟವಾಗಿದೆ. ಇಂದಿನ ಹಣದ ವಾಸ್ತವ ಮೌಲ್ಯವು ಹಣದುಬ್ಬರದ 
ಪರಿಸ್ಥಿತಿಜದ ನೇ ೯ ನೇ ರ್ಕ , & ವದರಿಂದ ಎ & ಇ ಕೃಷಿ ಕಾರ್ಮಿಕರ 
ವಾಸ್ತವ ಮೌಲ್ಯವೂ ಕುಗ್ಗು ತ್ತಿದೆ. ದೊರೆಯುವ ಕೂಲಿಯೇ ಕಡಿಮೆ . ಅದರಲ್ಲೂ 
ಈ ಪರಿಸಿ ತಿ, ಹೀಗಾಗಿ ಜೀವನ ನಿರ್ವಹಣೆಯ ಸಮಸ್ಯೆ ಜಟಲ ರೂಪವನ್ನು ತಾಳು 
ತಿದೆ. ರಾಷ್ಟ್ರದ ಕೆಲವು ಭಾಗಗಳಲ್ಲಿ ಅಭಿವೃದ್ಧಿಯ ವೇಗವು ಕುಂಠಿತಗೊಂಡಿರು 
- ವುದರಿಂದ ಆ ಭಾಗಗಳಲ್ಲಿನ ಮಹಿಳಾ ಕೃಷಿ ಕಾರ್ಮಿಕರ ಪರಿಸ್ಥಿತಿ ಶೋಚನೀಯ 

ವಾಗಿದೆ. ಈ ದಿಸೆಯಲ್ಲಿ ಸರಕಾರದ ಕ್ರಮಗಳ ಅನುಷ್ಠಾನತೆಯ ನೀತಿಯಲ್ಲಿ ಏಳ 
ರೂಪತೆ ಇಲ್ಲದಿರುವುದು ಒಂದು ಮುಖ್ಯ ದೋಷವಾಗಿದೆ. ಕೃಷಿ ಕೂಲಿ ಮಾಡುವ 
ಮಹಿಳೆಯರಿಗೆ ಕೂಲಿ ಕುಜ ಗ ಬೇಕಾದರೆ ಅವರು ಗೌರವಯುತವಾಗಿ ಕೆಲಸ 
ಮಾಡುವ ನ ತನ ( ೯೯ ರ ೯ಣವಾಗ ಬೇಕಾದ ಎಲ್ಲ ಕೃಷಿ ಕಾರ್ಮಿಕರ ಸಂಘಟನೆ 
ಮತ್ತು ಹೊರಾಟನಲ್ಲದೆ ಬೇರೆ ದಾರಿ ಇಲ್ಲ. ಇಂದು ದೇಶದಲ್ಲಿ ಕೃಷಿ ಕಾರ್ಮಿಕ 
ರಿಗಾಗಿಯೇ ಕೆಲವು ಸಂಘಗಳು ಹುಟ್ಟಿಕೊಂಡಿವೆ. ಉದಾಹರಣೆಗೆ, ಕಮ್ಯೂನಿಸ್ಟ್ 
ಪಕ್ಷದ ಅಖಿಲ ಭಾರತ ಕಿಸಾನ್ ಸಭಾ, ಇಂಟಕ್ ನ ರಾಷ್ಟ್ರೀಯ ಗ್ರಾಮೀಣ 
ಕಾರ್ಮಿಕರ ಸಂಘ ಮತ್ತು ಇತರ ಸ್ಥಳೀಯ ಸಂಘ - ಸಂಸ್ಥೆಗಳು ಈ ಸಂಘಗಳ 
ಒಟ್ಟು ಸದಸ್ಯಬಲ 30 ಲಕ್ಷ ಇದ್ದು , ಒಟ್ಟು ಕೃಷಿ ಕಾರ್ಮಿಕರ ಬಲದಲ್ಲಿ ಈ ಸಂಘ 
ಗಳ ಸದಸ್ಯ ಬಲ ಕೇವಲ ಶೇಕಡ 5ರಷ್ಟು ಎಂದು ತಿಳಿದು ಬಂದಿದೆ. ಇದರಿಂದ 
ಕೃಷಿ ಕಾರ್ಮಿಕ ಸಂಘಟನೆಯು ನಮ್ಮ ದೇಶದಲ್ಲಿ ಎಷ್ಟು ದುರ್ಬಲವಾಗಿದೆ ಎಂಬುದು 
ತಿಳಿಯುತ್ತದೆ. ಇದರಿಂದಾಗಿಯೇ ಕೈಗಾರಿಕಾ ಕಾರ್ಮಿಕರಿಗಿರುವ ಯಾವ ಸಾಮಾಜಿಕ 
ಭದ್ರತೆಯ ಸೌಲಭ್ಯಗಳೂ ಕೃಷಿ ಕಾರ್ಮಿಕರಿಗೆ ಇಲ್ಲದಂತಾಗಿವೆ. 


ಜೂನ್, 1988 


ಯಾವುದೇ ಸಂಘದ ಚಟುವಟಿಕೆಗೂ ಅದರ ಸದಸ್ಯ ಬಲ ಅಗತ್ಯ . ಆದರೆ 
ಕೃಷಿ ಕ್ಷೇತ್ರದಲ್ಲಿ ಈ ಬಲವನ್ನು ಆಶಿಸುವುದು ನಿಷ್ಪಲ. ಇದಕ್ಕೆ ಮುಖ್ಯ ಕಾರಣ 
ಕೃಷಿ ಕಾರ್ಮಿಕರ ಆರ್ಥಿಕ ಹಿನ್ನಡೆ, ಹಾಗೂ ಹಳ್ಳಿ ಹಳ್ಳಿಗಳಲ್ಲೂ ಸುತ್ತಾಡಿ 
ಕಾರ್ಮಿಕರನ್ನು ಸಂಘಟಿಸುವ ನಾಯಕರ ಅಭಾವ, ರೈತ ಸಂಘಗಳೂ ಕೃಷಿ ಕಾರ್ಮಿ . 
ಕರ ಹಾಗೂ ಕೃಷಿ ಕೆಲಸ ಮಾಡುವ ಮಹಿಳೆಯರ ಸಮಸ್ಯೆಗೆ ಅಷ್ಟಾಗಿ 
ಗಮನ ಕೊಟ್ಟಿಲ್ಲ. ಎಸ್ಟೇಟುಗಳಲ್ಲಿ, ಆಣೆಕಟ್ಟು ನೀರಾವರಿ ಪ್ರದೇಶಗಳಲ್ಲಿ ದುಡಿಯುವ 
ಕೃಷಿ ಕಾರ್ಮಿಕರು ಕೆಲಸವಿದ್ದ ಕಡೆಗೆ ಹರಿದು ಹಂಚಿ ಹೋಗುವುದರಿಂದ ಅವರನ್ನು 
ಸಂಘಟಿಸುವ ಕೆಲಸ ಕಷ್ಟ . ಆದರೆ , ಒಮ್ಮೆ ಅವರನ್ನು ಸಂಘಟಿಸಿ ಚಳುವಳಿಯ 
ಬಗ್ಗೆ ಸಳೆದರೆ ಸಾಕು, ಅವರ ಸಮಸ್ಯೆಗಳೂ ತಾವಾಗಿಯೇ ಗಮನ ಪಡೆಯುತ್ತವೆ. 
ಆಗ ಕೃಷಿ ಕೆಲಸ ಮಾಡುವ ಮಹಿಳೆಯರ ಸಮಸ್ಯೆಗಳಿಗೂ ಪರಿಹಾರ ದೊರಕಿ 
ದಂತಾಗುತ್ತಗುತ್ತದೆ. ಇತ್ತೀಚೆಗೆ, ರೈತ ಕುಟುಂಬಗಳ ಹೆಣ್ಣು ಮಕ್ಕಳು ರೈತ ಸಂ 
ಘದ ಹೋರಾಟಗಳಲ್ಲಿ ಭಾಗವಹಿಸುತ್ತಿಗುವವರಾದರೂ ಈ ಸಂಖ್ಯೆ ಇನ್ನು ಬಹಳ 
ಕಡಿಮೆ ಎಂದೇ ಹೇಳ ಬೇಕು. ಸಾಮಾಜಿಕ ಕಟ್ಟು ಪಾಡುಗಳು, ಮನೆಗೆಲಸದ 
ಹೊರೆ, ಗಂಡಸರ ಆಧಿಪತ್ಯ ಅವರದ್ದೇ ಆದ ಸಂಕೋಚದ, ಬಿಗುಮಾನದ, ಹೆದರಿ 
ಕೆಯ , ನಾಚಿಕೆಯ ಸ್ವಭಾವ ಇವುಗಳಿಂದಾಗಿ ಅವರು ಇನ್ನೂ ಸಂಘಟನೆಯೊಳಗೆ 
ಬರಲಾಗಿಲ್ಲ, ಮಹಿಳಾ ಕೃಷಿ ಕಾರ್ಮಿಕರು ಸಂಘಟನೆ ಗಾಳ್ಳಲು ಮತ್ತೊಂದು 
ಅಡಿ ಎಂದರೆ ನಮ್ಮ ಕಾರ್ಮಿಕ ಸಂಘಗಳ ರಚನಾ ವಿಧಾನ ಮತ್ತು ಸಂಘಟ 
ನೆಯ ಸುಳಿವನ್ನು ಇವರಲ್ಲಿ ಕುಡಾಡನೆ ಇವನ್ನು ಬಗ್ಗು ಬಡಿಯುವ ಬಲ್ಲಿದರ 
ಬುದ್ದಿವಂತಿಕೆ, ಮಹಿಳೆಯರನ್ನು ಸಂಘಟನೆಯೊಳಗೆ ಪೂರ್ಣವಾಗಿ ಕರದ ಹೊರತು 
ಯಾವ ರೈತ ಚಳುವಳಿಯೂ ಯಶಸ್ವಿಯಾಗುವುದಿಲ್ಲ 


ಇಂದು ಭಾರತ ಕೃಷಿ ಕ್ಷೇತ್ರದಲ್ಲಿ ಸಾಧಿಸಿರುವ ಬೆಳವಣಿಗೆಗೆ ಮಹಿಳಾ ಕೃಷಿ 
ಕಾರ್ಮಿಕರ ಕೊಡುಗೆ ಅಪಾರ ಹಾಗು ವೈಶಿಷ್ಟ್ಯ ಪೂರ್ಣ, ಕುಂಟುಂಬಕ್ಕೆ ಹಾಗು 
ದೇಶಕ್ಕೆ ಸಾರ್ವತ್ರಿಕವಾಗಿ ದುಡಿದು ಸೇವೆ ಸಲ್ಲಿಸುವ ಇವರ ಕಾರ್ಯ ಅಮೋಘ. 
ಇವರ ಉದಾರ ವಾಗದ ಹಾರತು ದೇಶದ ಉದ್ದಾರ ಅಸಾಧ್ಯ . ಆದ್ದರಿಂದ ಇವರ 
ದುರಂತ ಮಯ ಜೀವನ ಪರಿಸ್ಥಿತಿಯಲ್ಲಿ ಸುಧಾರಣೆ ತರಲೂ ಸರಕಾರ ಇವರ 
ಹೆಚ್ಚಿನ ಗಮನ ಹರಿಸಬೆ ಆಗಿದೆ ಊಟ, ವಸತಿಗೆ ಬೇಕಾದ ಕನಿಷ್ಠ ಸೌಲಭ್ಯ 
ಗಳನು ಇವರಿಗೆ ಪೂರ್ಣಗೊಳಿಸಬೇಕಾಗಿದೆ. ಮಹಿಳಾ ಕೃಷಿ ಕಾರ್ಮಿಕ ಜನಾಂಗದ 
ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗಾಗಿ ಯೋಜನಾರೂಪು ರೇಷೆಗಳನ್ನು 
ಈ ದಿಕ್ಕಿನಲ್ಲಿ ರೂಪಿಸಬೇಕಾಗಿಗಿದೆ. 


18 


ಸಿದ್ದಗಂಗಾ 


ಕೃಷಿ ಕಲಿಕೆಯಲ್ಲಿ ಹೆಣ್ಣು :- ಇಂದು ವಿಜ್ಞಾನದ ನೆರವಿನಿಂದ ಭಾರತದ 
ಅರ್ಥವ್ಯವಸ್ಥೆಯ ಬೆನ್ನೆಲಬಾದ ಕೃಷಿ ಬಹುವಾಗಿ ಮುಂದುವರಿಯುತ್ತಿದೆ. ಜೀವ. 
ನಾಧಾರ ಕೃಷಿ ವಾಣಿಜ್ಯ ಕೃಷಿಯಾಗಿ ಪರಿವರ್ತನೆಗೊಂಡಿದೆ. ಆಧುನಿಕ ಯಂತ್ರೋ 
ಪಕರಣಗಳು, ಸುಧಾರಿತ ಮಿಶ್ರ ತಳಿಗಳು ಕೃಷಿಯನ್ನು ಪ್ರವೇಶಿಸಿ ದೇಶದಲ್ಲಿ ಹಸಿರು 
ಕ್ರಾಂತಿ ಮೂಡಿದೆ. ಅಂತೆಯೇ , ಕೃಷ್ಣ ಕಲಿಕೆಯತ್ತ ವಾಲುತ್ತಿರುವ ಹುಡುಗಿಯರ 
ಸಂಖ್ಯೆಯೂ ಹೆಚ್ಚುತ್ತಿದೆ. ಹುಡುಗಿ, ಕೃಷಿ ವಿಶ್ವ ವಿದ್ಯಾಲಯದಲ್ಲಿ ಕಲಿಯುವು 
ದೆಂದರೆ ಮೂಗಿನ ಮೇಲೆ ಬೆರಳಿಡುವ ಕಾಲವೊಂದಿತ್ತು . ಆದರೆ ಇಂದು ಇದು 
ಸಾಮಾನ್ಯ ವಿಷಯವಾಗಿದೆ. ಕೃಷಿ ವಿಶ್ವ ವಿದ್ಯಾಲಯಗಳಲ್ಲಿ ಹುಡುಗಿಯರು, 
ಉಳುವೆ , ನಾಟಿ, ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಯುವ ವಿಧಾನಗಳು , ಬೆಳೆಗಳಿಗೆ 
ಬೀಳುವ ಕೀಟಗಳು ಮತ್ತು ರೋಗಗಳು , ಅವುಗಳಿಗೆ ಪರಿಹಾರೋಪಾಯಗಳು, 
ಮಣ್ಣಿನ ಪರೀಕ್ಷೆ, ಹಳ್ಳಿಗಳಿಗೆ ಹೋಗಿ ಬೆಳೆಗಳ ಬಗ್ಗೆ ವಿಸ್ತರಣಾ ಕೆಲಸ ಹೀಗೆ 
ಪ್ರತಿಯೊಂದನ್ನು ಕಲಿಯುತ್ತಿದ್ದಾರೆ. 


- ನಮ್ಮ ದೇಶದಲ್ಲಿ ಕೇರಳದ ನಂತರ ಹೆಚ್ಚು ಸಂಖ್ಯೆಯಲ್ಲಿ ಕೃಷಿ ವಿದ್ಯಾರ್ಥಿನಿಯ 
ರಿರುವ, ವಿಶ್ವ ವಿದ್ಯಾಲಯವೆಂದರೆ ಬೆಂಗಳೂರು ಕೃಷಿ ವಿಶ್ವ ವಿದ್ಯಾಲಯ . ಮೊಟ್ಟ 
ಮೊದಲಿಗೆ ಹುಡುಗಿ ಇದನ್ನು ಪ್ರವೇಶ ಮಾಡಿದ್ದು 1971 ರಲ್ಲಿ. ನಮ್ಮ ರಾಜ್ಯದ 
ಹುಡಿಗಿಯರು ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದಲೂ , ದೇಶಗಳಿಂದಲೂ ಕೃಷಿ 
ಕಲಿಕೆಗೆ ಹುಡುಗಿಯರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅವರಿಗಾಗಿ ಒಂದು ಪ್ರತ್ಯೇಕ 
ಹಾಸ್ಟೆಲ್ ನ್ನೂ ಆರಂಭಿಸಿದ್ದಾರೆ. ಪದವಿ ಪಡೆದ ಹುಡುಗಿಯರು ಕೃಷಿ ಅಧಿಕಾರಿಗಳಾಗಿ , 
ಕೃಷಿ ವಿಸ್ತರಣಾಧಿಕಾರಿಗಳಾಗಿ, ಸಂಶೋಧಕರಾಗಿ, ತಾಂತ್ರಿಕ ಸಲಹೆಗಾರರಾಗಿ, 
ಕೃಷಿಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 


* ಮಹಿಳೆಯರು ಕೇವಲ ಮಕ್ಕಳ ಆರೋಗ್ಯ ಪಾಲನೆ ಮತ್ತು ಗೃಹ ಕೃತ್ಯಗಳಿಗಷ್ಟೇ 
ಸೀಮಿತವಾಗಿರಬೇಕೆಂಬ ಸಂಪ್ರದಾಯ ಬದ್ಧ ಮನೋಭಾವನೆ ಇಂದು ಕಡಿಮೆ . 
ಯಾಗುತ್ತಿದೆ. ಮಾನವ ಶಕ್ತಿಯ ಸದುಪಯೋಗದ ನಿಟ್ಟಿನಲ್ಲಿ ಮಹಿಳೆಯರು 
ಸುತ್ತಿ ದ್ದಾ ತಿ ಆರ್ಥಿಕ ರಂಗದ ಎಲ್ಲಾ ಕ್ಷೇತ್ರಗಳಲ್ಲಿ ಪುರುಷರಿಗೆ ಸರಿಯೇಟಿಯಾಗಿ 
ದುಡಿಯುತ್ತಿದ್ದು ಜೀವನ ಮಟ್ಟವನ್ನು ಹೆಚ್ಚಿಸಿಕೊಳ್ಳುತ್ತಿದ್ದಾರೆ. ಸ್ವಾತಂತ್ರ್ಯ , 
ಸಮಾನತೆ , ಸ್ವಾವಲಂಬನೆಗಳಿಗಾಗಿ ಹೋರಾಡುತ್ತಿದಾರೆ. ಆದರೆ ಮಹಿಳಾ ವರ್ಗದ 
ಇನ್ನೊಂದು ಮುಖವಾದ ಮಹಿಳಾ ಕೃಷಿಕಾರ್ಮಿಕರು ದಿನ ದಿನಕ್ಕೂ ಸವೆಯುತ್ತಿದ್ದಾರೆ. 
ಅನಂತರ ರಾಷ್ಟ್ರೀಯ ಮಹಿಳಾ ವರ್ಷ ಈ ವರ್ಗದ ಮೇಲೆ ಯಾವ ಪ್ರಭಾವವನ್ನು ಬೀರಿಲ್ಲ. 
- ಬದ್ಧಿಕವಾಗಿ ಯಂತೂ ಇವರು ತೀರಾ ಹಿಂದುಳಿದಿದ್ದಾರೆ. ಸಂಘಟಿತ ಕ್ಷೇತ್ರದಲ್ಲಿ 
ದುಡಿಯುವ ಮಹಿಳೆಯರಿಗೆ ದೊರೆಯುವ ಸೌಲಭ್ಯಗಳಿಂದ ಈ ವರ್ಗದವರು 
ವಂಚಿತರಾಗಿದ್ದಾರೆ. ಇಂದು ಎಲ್ಲೆಲ್ಲೂ ಮಹಿಳಾ ಸ್ವಾತಂತ್ರದಕೂಗು ಕೇಳಿ ಬರುತ್ತಿದೆ. 
ಜೂನ್, 1988 

19 | 


ನಮ್ಮ ದೇಶದಲ್ಲಿ 300 ಕ್ಕೂ ಹೆಚ್ಚು ಮಹಿಳಾ ಕಲ್ಯಾಣ ಸಂಘಗಳಿವೆ ಆದರೂ ಈ 
ದುರ್ದೈವಿ ಮಹಿಳಾ ಕೃಷಿಕಾರ್ಮಿಕರ ಸ್ಥಿತಿಯಲ್ಲಿ ಯಾವ ಮಾರ್ಪಾಡೂ ಕಂಡು ಬಂದಿಲ್ಲ. 
ಇವು ನಮ್ಮ ಸಮಸ್ಯೆಗಳು ಎಂದು ಹೇಳುವ ಚೈತನ್ಯವನ್ನೇ ಇವರು ಕಳೆದುಕೊಂಡಿದ್ದಾರೆ. 
ಕೈಗಾರಿಕಾ ಕ್ಷೇತ್ರದಲ್ಲಿನ ಮಹಿಳಾ ಕಾರ್ಮಿಕರಿಗಾದರೆ ನಿಗದಿಯಾದ ಸಂಬಳ 
ಬರುತ್ತದೆ. ಬೋನಸ್ ಸೌಕರ್ಯವಿರುತ್ತದೆ. ನಿವೃತ್ತಿ ಹೊಂದಿದಮೇಲೆ ಆರ್ಥಿಕ 
ಭದ್ರತೆ ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅವರ ಆರೋಗ್ಯ ರಕ್ಷಣೆಗೆ 
ಸೌಲಭ್ಯಗಳಿರುತ್ತವೆ, ವೇತನ ಸಾಲದಿದ್ದಲ್ಲಿ ಪುರುಷ ಕಾರ್ಮಿಕ ದಿಗೆ ಸೇರಿ| 
ಮುಷ್ಕರ ಹೂಡಿ ಅನುಕೂಲಗಳನ್ನು ಪಡೆಯುವ ನೈತಿಕ ಮತ್ತು ಸಾಮಾಜಿಕ 
ಹಕ್ಕು ಅವರಿಗಿರುತ್ತದೆ. ಯಾವುದೇ ಶೋಷಣೆಗೆ ಒಳಗಾಗದೆ ಜೀವನ ನಡೆಸುವ 
ಸೈರ್ಯ ಅವರಿಗಿದೆ. ಆದರೆ ಮಹಿಳಾ ಕೃಷಿ ಕಾರ್ಮಿಕರು - ತಾತ್ರ 
ಮೇಲೆ ಹೇಳಿದ ಯಾವುದೇ ಅನುಕೂಲವಿಲ್ಲದೆ ನಿರ೦ತರ ಬವಣೆ ಯಲ್ಲಿ ಬಳಲಿ 
ಬೆಂಡೀಗುತ್ತಿದ್ದಾರೆ. ನಗರಗಳಲ್ಲಿ ಮಹಿಳೆಯರ ಸಮಸ್ಯೆಗಳನ್ನು ನಿವಾರಿಸಿ ಅವರ 
ಯೋಗಕ್ಷೇಮ ಸಾಧಿಸಲು ಅನೇಕ ಸಂಘ - ಸವಿ ತಿಗಳು ಜನ್ಮ ತಾಳಿ ವೆ. ಇವು 
ಮಹಿಳೆಯರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ಶ್ರಮಿಸುತ್ತಿವೆ. ಇಂತಹ 
ಸಂಘ - ಸಮಿತಿಗಳು ಹಳ್ಳಿ ಹಳ್ಳಿಗಳಲ್ಲಿ ಹುಟ್ಟಿಕೊಳ್ಳಬೇಕು. ಗುಡಿ ಕೈಗಾರಿಕೆ, 
ಸಣ್ಣ ಕೈಗಾರಿಕೆ , ಕುಶಲ ಕೈಗಾರಿಕೆ, ಅಂತ್ಯೋದಯ , ವಿಶೇಷ ಘಟಕ ಯೋಜನೆ, 
ಕುರಿ , ಕೋಳಿ, ಮೇಕೆ ಸಾಕಾಣಿಕೆ , ಹಿಂದುಳಿದ ವರ್ಗಗಳ ಚೈತನ್ಯ ಯೋಜನೆ 
ಮತ್ತಿತರ ಆರ್ಥಿಕ ಕಾರ್ಯಕ್ರಮ ಗಳ ಬಗ್ಗೆ ಈ ಸಂಘಗಳು ಕೃಷಿ ಕಾರ್ಮಿಕ 
ಮಹಿಳೆಯರಿಗೆ ಕ್ರಮಬದ್ದವಾದ ತಿಳುವಳಿಕೆ ಕೊಡುವುದರ ಜೊತೆಗೆ ಅವುಗಳ 
ಸದುಪಯೋಗದ ಪ್ರಾಮುಖ್ಯತೆಯನ್ನು ತಿಳಿಸಬೇಕು; 


ಮಹಿಳಾ ಕೃಷಿ ಕಾರ್ಮಿಕರು ಪ್ರಗತಿ-೦೮ಭ್ಯುದಯಗಳ ಪ್ರೇರಕ ಶಕ್ತಿ . 
ಅವರನ್ನು ಕಡೆಗಣಿಸುವುದು ಇಡೀ ರಾಷ್ಟ್ರದ ಭವಿಷ್ಯದ ವಿನಾಶಕ್ಕೆ ಆಹ್ವಾನ 
ಕೊಟ್ಟಂತೆ. ಆದ್ದರಿಂದ, ರಾಜ್ಯ ಸರಕಾರಗ: ಇವರ ಸಮಸ್ಯೆಗಳ - ನಿರ್ಮೂಲನದ 
ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಈ ದಿಸೆಯಲ್ಲಿ ಉತ್ಸುಕತೆಯಿಂದ ಮತ್ತು 
ತ್ವರಿತವಾಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ಇದಕ್ಕೆ ಜನತೆಯಲ್ಲಿ 
ಅರಿವು, ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ಅಗತ್ಯ . 


20 


ಸಿದ್ದಗಂಗಾ 


ಸನ್ಯಾಸ 


- ಸಂಗ್ರಹ: ಎಂ . ರೇಣುಕಾರಾಧ್ಯರು 


ಸನ್ಯಾಸವೆಂದರೆ ಹೃದಯದ ಬಣ್ಣವನ್ನು ಬದಲಾಯಿಸಿ ಕೊಳ್ಳುವುದು. 
ಯಾರ ನಾಲಿಗೆ, ಜನನೇಂದ್ರಿಯ , ಹೊಟ್ಟೆ ಮತ್ತು ಕೈಗಳು ಸುಶಿಕ್ಷಿತವಾಗಿರುವ 
ಅತನು ಸನ್ಯಾಸ ಸ್ವೀಕಾರಕ್ಕೆ ಅರ್ಹನು , ಸನ್ಯಾಸವನ್ನು ಸ್ವೀಕರಿಸುವುದಕ್ಕೆ ಮುಂಚಿ 
ಸಾಧನ ಚತುಷ್ಟಯಗಳಲ್ಲಿ ನುರಿತಿರಬೇಕು. ಸನ್ಯಾಸಿಯ ಸರಸ್ವವೂ ಆತ್ಮನೇ . 
ಇದಿಲ್ಲದೆ ಸನ್ಯಾಸಿಯುಜಗತ್ತಿಗೂ ಮತ್ತು ಆತನ ಸಂಸ್ಕಾರಕ್ಕೂ ಸತ್ತಂತಯೇ ತ್ಯಾಗ 
ಪೂರ್ಣನಿಗಲ್ಲದೆ, ಬ್ರಹ್ಮ ವಿದ್ಯಾ ಮಾರ್ಗವು ಸಾಧ್ಯವಿಲ್ಲ. ಜ್ಞಾನಿಯಾದ ಸನ್ಯಾಸಿಯು 
ಮಾತ್ರ ಬ್ರಹ್ಮನನ್ನು ಪಡೆಯ ಬಲ್ಲನು. ಜ್ಞಾನವುಜಗದ್ಯಪಾರವನ್ನು ಬಿಟ್ಟು 
ಮೇಲಕ್ಕೆ ಹೋದ ಸನ್ಯಾಸಿಗೆ ಅಡ್ಡಿ ಆತಂಕಗಳು ಜಯಗಳಿಸುವುದಕ್ಕೆ ಮೆಟ್ಟಲುಗಳು. 
ಚಂಚಲ ಚಿತ್ತರಾಗ ಬೇಡಿ, ಭಯ ಪಡದಿರಿ, ನಿಷ್ಟ ಯೋಜನವಾದ ಪಶ್ಚಾತ್ತಾಪಕ್ಕೆ 
ಅವಕಾಶಕೊಡಬೇಡಿ. ಪ್ರತಿಯಾಂದು ಸಾವೂ ನಿಮಗೆ ನೆನಪು ಮಾಡುತ್ತದೆ. ಗಂಟೆ 
ಹೊಡೆದಾಗಲೆಲ್ಲಾ ಸಾವು ಸಮೀಪಿಸುತ್ತದೆ ಎಂದು ಅದು ಹೇಳುತ್ತಿದೆ. ವಾಸನೆಗಳ 
ಅಂತಃ ಪ್ರವಾಹವನ್ನು ನಾಶ ಮಾಡಿ ಕೊಳ್ಳಿ. ಎಲ್ಲಾ ಕಾಮನೆಗಳು ಅಹಂಕಾರ 
ಮತ್ತು ವಾಸನೆಗಳ ನಿಜವಾದ ತ್ಯಾಗ, ಮಿತವಾದ ಪ್ರಯತ್ನದಿಂದ ಪೂರ್ಣ ಬ್ರಹ್ಮ 
ಚರ್ಯವನ್ನು ಪಡೆಯಲಾರಿರಿ. ನಿರಂತರವಾದ ಎಚ್ಚರಿಕೆ ಮತ್ತು ಕಠಿಣ ಸಾಧನವು 
ಅತ್ಯಗತ್ಯ ಅಜೇಯಾವ ದ ಅಹಂಕಾರವನ್ನು ನಿರ್ದಾಕ್ಷಿಣ್ಯವಾಗಿ ಕತ್ತರಿಸಿ ಬಿಸಾಡಿರಿ, 
ಅತ್ಯಲ್ಪ ಸಾಧನೆಯೂ ಸಹ ನಿಮ್ಮ ವಿಕಾಸಕ್ಕೆ ಸಹಾಯವಾಗುವಂತೆ ಶೇಖರಿಸ್ಪಡುತ್ತದೆ. 

- ಆತ್ಮ ವಿಶ್ಲೇಷಣವನ್ನು ಅಭ್ಯಾಸ ಮಾಡಿಕೊಳ್ಳಿ, ನಿಮ್ಮ ಸಾಧನವು ಒ೦ದೆ 
ಸಮನಾಗಿ ಜರುಗುತ್ತಿರಲಿ ಮುಕ್ತಿಯು ಸಿಗುವವರೆಗೆ ಸಾಧನವನ್ನು ನಿಲ್ಲಿಸಬೇಡಿ. 
- ಬ್ರಹ್ಮಚ್ಯರ್ಯವೆಂಬ ಸದ್ಗುಣ ವಿಲ್ಲದವನು ಮನುಷ್ಯನಲ್ಲ. ನಿತ್ಯತ್ವವೇ ಸಾಧುತ್ವದ 
ಅಂತ್ಯವು. ಬ್ರಹ್ಮಚರ್ಯವೇ ಸಾಧುತ್ವಕ್ಕೆ ಬೀಗದ ಕೈ . ಸಕಾಯಕರ್ಮಗಳನ್ನು 
ಈ ಕ್ಷಣ ಬಿಟ್ಟು ಬಿಡಿ. ನಿಜವಾದ ಸಾಧಕರು ಸಿದ್ದಿಗಳನ್ನು ವಿಷದಂತೆ ಕಾಣ ಬೇಕು 
ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಶಿಸ್ತಿಗೆ ಒಳಪಡಿಸಿರಿ . ಕಾರ್ಕೊಟ ವಿಷವು 
ವಿಷವಲ್ಲ, ಭೋಗವಸ್ತುಗಳು ನಿಜವಾದ ವಿಷವು, ನಿಮ್ಮನ್ನು ಸಂಪೂರ್ಣವಾಗಿ 
ಪರಮಾತ್ಮನಿಗೆ ಅರ್ಪಿಸಿಕೊಳ್ಳಿ. ಯಾರು ಬ್ರಹ್ಮಚರ್ಯ ನಿರತರಾಗಿತ್ತಾರೋ , 
ಅವರು ಧೀರರು, ಬ್ರಹ್ಮಚರ್ಯ ಇಲ್ಲದ ವಿದ್ಯೆಯು ಬರಡು 


ಜೂನ್, 1988 


ದೂರವಾಣಿ : ಕೇಂದ್ರ ಕಛೇರಿ 27866 


ಸ್ಥಾಪನೆ: 1943 


ದಿ ವೀರಶೈವ ಸಹಕಾರ ಸಂಘ ನಿಯಮಿತ, 

( ಕೇಂದ್ರ ಸಹಕಾರ ಸಗಟು ಮಳಿಗೆ ) 
ಈ ಅಪರ್ಣ ಕಾಂಪ್ಲೆಕ್ಸ್ ” ಸುಭೇದಾರ್ ಛತ್ರಂ ರಸ್ತೆ 

ಬೆಂಗಳೂರು- 560009. 


ವ್ಯವಹಾರ ಸಗಟು ಬಳಕೆದಾರರ ಸಂಘ ಮತ್ತು ಶಾಖೆಗಳ ಮೂಲಕ 

ದಿನ ನಿತ್ಯ ಬಳಕೆ ಪದಾರ್ಥಗಳನ್ನು ಕಡಿಮೆ ದರದಲ್ಲಿ 
ಸಗಟು ಮಾರಾಟ- ಶಾಖೆ ಮತ್ತು ಚಿಲ್ಲರೆ ಮಾರಾಟ 
ಶಾಖೆಗಳ ಮೂಲಕ ವಿತರಣೆ. 
ಗ್ರಾಹಕರ ಮನೆಗಳಿಗೆ ಸರಬರಾಜು ವ್ಯವಸ್ಥೆ ಮಾಡಿ 

೮ಾಗುವುದು . 
1986 . 87 ನೇ ಸಾಲಿನಲ್ಲಿ ಷೇರು ಬಂಡವಾಳ 

ಸದಸ್ಯರಿಂದ ರೂ . 4 , 13 ,000 

೩ರ್೪ಾರದಿಂದ ರೂ . 6 , 17 , 800 
ಸದಸ್ಯರ ಸಂಖ್ಯೆ : 5545, 
ಸಗಟು ಮತ್ತು ಚಿಲ್ಲರೆ ಮಾರಾಟ ( 1986 - 87) ರೂ . 7.65 ಕೋಟ 
ಆಪದ್ಧನ ರೂ . 4 ,52,395 
ಇತರೆ ನಿಧಿ ರೂ 10,63, 618, 
1986 -87 ರಲ್ಲಿ ನಿವ್ವಳ ಲಾಭ ರೂ . 374 ಲಕ್ಷ 
ಸದಸ್ಯರಿಗೆ ಸೌಲಭ್ಯಗಳು : 

1 ) ಕೊಳ್ಳುವ ಪದಾರ್ಥದ ಮೇಲೆ ಶೇ . 2 ರಿಯಾಯಿತಿ 

2) ಷೇರಿನ ಮೇಲೆ ಶೇ 9 ಡಿವಿಡೆಂಡ . 
ಮಾನ್ಯ ಸದಸ್ಯರು ಮತ್ತು ಮಾನ್ಯ ಗ್ರಾಹಕರ ಅನುಕೂಲಕ್ಕಾಗಿ 
ಬೆಂಗಳೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಐದು ಉಗ್ರಾಣಗಳ 
ಮತ್ತು 21 ಶಾಖೆಗಳು ಕೆಲಸ ಮಾಡುತ್ತಿವೆ. 
ಬಿ ಎಸ್. ಪರಮಶಿವಯ್ಯ ಎಂ . ಎ , 

ವೀರಭದ್ರಯ್ಯ 
ಅಧ್ಯಕ್ಷರು 

ಪ್ರಧಾನ ವ್ಯವಸ್ಥಾಪಕರು 


ಲಿಂಗವಂತ ಧರ್ಮದ ಪ್ರಾಚೀನತೆ 
MAMMAಜೀನೇಂದ್ರಪ್ಪ ಮಹಾದೇವಪ್ಪ ಬಡಿಗೇರ. 
ಶಾಲಾ ಶಿಕ್ಷಕರು ಗೋಕುಲ ಹುಬ್ಬಳ್ಳಿ , ಆಯುರ್ವೇದ ಉಚಿತ ಚಿಕಿತ್ಸಾ ಸಲಹೆಗಾರರು BMP 


ಸುಮಾರು ಐದು ಸಹಸ್ರ ವರ್ಷಗಳ ಹಿಂದಿನ ಮಾತು. ಜನರು ಇನ್ನೂ 
ಕಲ್ಲಿನ ಆಯುಧ ಮತ್ತು ಶಕ್ತಿಯೊಡನೆ ಮತ್ತು ತಾಮ್ರ , ಕಂಚಿನ ಪಾತ್ರೆಗಳನ್ನು 
ಬಳಸುತ್ತಿದ್ದ ಕಾಲ ಆಗಲೇ ದ್ರಾವಿಡ ಸುಸಜ್ಜಿತವಾದ ನಗರಗಳಲ್ಲಿ ವಾಸಿಸುತ್ತಿ 
ತಿದ್ದರು. ಬೇರೆ ಬೇರೆ ದೇಶಗಳೊಡನೆ ವ್ಯಾಪಾರ ಸಂಬಂಧಗಳನ್ನು ಇಟ್ಟು, 
ಕೊಂಡಿದ್ದರು. ಗಾಧಿ ಜವೆಗೋಧಿಗಳನ್ನು ಬಳಸುತ್ತಿದ್ದರು. ಎತ್ತು ಎಮ್ಮೆ , ಕುರಿ, 
ಹಂದಿ , ನಾಯಿ , ಆನೆ ಒಂಟೆಗಳನ್ನು ಪಳಗಿಸಿಕೊಂಡಿದ್ದರು, ಚಕ್ರದ ಗಾಡಿಗಳು 
- ಉಪಯಾಗದಲ್ಲಿದ್ದವು.. ಚಿನ್ನ , ಬೆಳ್ಳಿ , ಸೀಸ , ತಾಮ್ರ , ಕಂಚುಗಳ ಬಳಕೆ 
ಇತ್ತು , ರಾಟೆಯಲ್ಲಿ ನೂಲುವುದನ್ನು ಚನ್ನಾಗಿ ಬಲ್ಲರು ಯುದ್ಧದಲ್ಲಿ ಬಿಲ್ಲು ಬಾಣ 
ಕೊಡಲಿ ಭರ್ಜಿಗಳನ್ನು ಉಪಯೋಗಿಸುತ್ತಿದ್ದರು. ರತ್ನ ಕಚಿತವಾದ ಬಂಗಾರದ 
ಒಡವೆಗಳನ್ನು ಶ್ರೀಮಂತರು ಅಲಂಕರಿಸಿಕೊಳ್ಳುತ್ತಿದ್ದರು. ಓದು ಬರಹಗಳನ್ನು ಬಲ್ಲ 
ವರು ನಗರದಲ್ಲಿ ಇರುತ್ತಿದ್ದರು. ಉಳಿದುಕೊಳ್ಳಲು ಧರ್ಮಶಾಲೆ , ಛತ್ರ , ಖಾಸ 
ಬಂಗಲೆಗಳಿದ್ದವು. ಇವುಗಳಲ್ಲಿ ಒಳ ಚರಂಡಿ , ವ್ಯವಸ್ಥೆ ಇತ್ತು ಸ್ನಾನದ ಗೃಹಗ 
ಆದ್ದವು. ಕಲ್ಲಿನ ಕೋಟೆಗಳಿದ್ದವು. ಸುಟ್ಟ ಇಟ್ಟಿಗೆಗಳಿಂದ ಮನೆ ಕಟ್ಟಿ ಕೊಂಡಿ 
ದ್ದರು. ಸುಟ್ಟ ಮಣ್ಣಿನ ಮಡಿಕೆಗಳನ್ನು ಉಪಯೋಗಿಸುತ್ತಿದ್ದರು, ಇಂಥ 
- ಸುಸಂಸ್ಕೃತರಾಗಿದ್ದ ಆರ್ಯರ ಆ ಮಂತ್ರಣ ನಡೆಯಿಸಿ ಹಾಳುಗೆಡವಿದರು . 1 ) ಶ್ರೀಯುತ 

ಲಿಂ . ಟಿ.ಎನ್ . ಮಲ್ಲಪ್ಪನವರು ಮತ್ತು ಎ . ಪಿ. ಕರಮರಕರ ಇವರ ಗ್ರಂಥ ಗಳನ್ನು 
- ಆಧರಿಸಿ 2) ( ಆರ್ಯರ ಋಗೈದನೇ ಮಾದಲಾದ ಹಿಂದಿನ ನಾಣ್ಮಯದಲ್ಲಿ ಶಿವನ 

ಸಂಬಂಧವಾಗಿ ತ್ರಿನೇತ್ರ ” (ತ್ರಿಶೂಲಧರ, ಮೊದಲಾದ ಕಲ್ಪನೆಗಳಿಗೆ ಆಧಾರವನ್ನು 
ಸಿಂಧೂ ನದಿಯ ತೀರದಲ್ಲಿನ ಅವಶೇಷಗಳ ಪರಿಶೀಲನೆಯಿಂದ ದಾರಕಿದೆ ಎನ್ನು 
ತಾರೆ, ಮುಂದುವರೆದು ಅವರು ಆಗಿನ ಕಾಲದಲ್ಲಿ ಶಿವನನ್ನು ಆನ್ , ಎಂದು ಕರೆ 
ಯುತ್ತಿದ್ದರು. ಮುಂದೆ ಅದು ಅಣು, ಸ್ಟಾಣು , ಮುಂತಾದ ಶಿವನ ನಾಮಗಳಿಗೆ 
ಹಿನೆಲೆಯಾಯಿತು. 


ಅಲೆನ್ ಮತ್ತು ಅನ್‌ವಿನ್ ಎಂಬವರು ಬರೆದಿರುವ " ದಿ ವೇದಿಕ್ ಏಕ೨) ಎಂಬ 
ಗ್ರಂಥದಲ್ಲಿ ಮೊಹೆಂಜೋದಾರೆ ಹರಪ್ಪಾ ಜನರು ಶಿವ ಶಕ್ತಿಯರನ್ನು 
ಪೂಜಿಸುತ್ತಿದ್ದರು. ಮಾತ್ರವಲ್ಲದೆ ಅಲ್ಲಿ ಪದ್ಮಾಸನದಲ್ಲಿ ಕುಳಿತು ನಾಸಾ ಗ್ರಹದಲ್ಲಿ 
ದೃಷ್ಟಿಯನ್ನಿಟ್ಟು, ಧ್ಯಾನ ಮಗ್ನನಾಗಿರುವ ಶಿವನ ವಿಗ್ರಹವು ದಾರೆತಿರುವುದು. 


ಜೂನ್, 1988 


ಅಷ್ಟೇ ಅಲ್ಲದೆ ಫಾದ‌ ಹೆರಾಸ್ , ಅವರು ೧೯೩೬ ರಲ್ಲಿ ಮುಂಬಯಿ ವಿಶ | 
ವಿದ್ಯಾಲಯದ ಜರ್ನಲ್ ದಲ್ಲಿ ಬರೆದಿರುವಂತೆ, 
1 ) « ೩ ಹಿಸ್ಟಾರಿಸ್ ಇಂಡಿಯಾ " ಪು ೨೫೩ ೨೫೮ ಎಡಿನ್ ಬದೆ ನೀ | 
ವಿದ್ಯಾಲಯ ಪ್ರೊ || ಸ್ಪು ಆರ್ಟಿ ನೆಟ್ ಇವರು ಬಲಿ , ಮತ್ತು ಸ 
ಹೈಕಾರ್ಟಿನ ನ್ಯಾಯ ಮೂರ್ತಿಇವರು ವೀರಶೈವ ಉಗಮ ಮತ್ತು ಪ್ರಗತಿ 
( ೧೯೬೯) ೪೯ - ೬೦ ಪುಟ. 
2 ) ರಿಲಿಜನ್ಸ್ ಆಫ್ ಇಂಡಿಯಾ ಪು ...೩೯ 

“ The Supreme Being is three eyed . This is the 
idea about in mcdern Hinduism which we find 
dearly expressed with reference to God in the 
ciscriptions Cf proto Indians ” ಮುಂತಾಗಿ ಹೇಳಿ ಶಿವನಿರುವ 
ಅಷ್ಟತನು , ನಟರಾಜ , ತಾಂಡವನ್ , ತ್ರಿಶೂಲಧಾರಿ , ಸರ್ಪಭೂಷಣ , ಪರಶುಧಾರಿ, 
ಅರ್ಧನಾರೀಶ್ವರ, ಪರಾತ್ಪರ, ಸರ್ವಜ್ಞ , ಊರ್ಧರೇತ, ಪಶುಪತಿ, ಯೋಗೀಶ್ವರ 
ಮುಂತಾದ ಹೆಸರುಗಳೆಲ್ಲವೂ ಮಹೆಂಜೋದಾರ ಸಂಸ್ಕೃತಿಯಲ್ಲಿಯೇ ಇದ್ದವು 
ಎಂಬುದನ್ನು ಫಾದರ್ ಹೆರಾಸ್ ಅವರು ಉಲ್ಲೇಖಿಸುತ್ತಾರೆ. 
ಲಿಂಗಾರ್ಚನೆ- ಲಿಂಗಧಾರಣ 


ಮಹೆಂಜೋದಾರ ಮತ್ತು ಹರಪ್ಪಾ ಅವಶೇಷಗಳಲ್ಲಿ ಹತ್ತು ಬಗೆಯ ಲಿಂಗಿಗಳು 
ಸಿಕ್ಕಿವೆ. 1 ) ಎಂಬುದನ್ನು ಸರ್ ಜಾನ್ ಮಾರ್ಕ್ಸ್ಲ್ಲರು ಹೇಳಿರುವದಲ್ಲದೆ ಅವುಗಳಲ್ಲಿ 
ಸಣ್ಣ ಲಿಂಗಗಳನ್ನು ಇಂದಿನ ಲಿಂಗವಂತರ ದೇಹದ ಮೇಲೆ ಧರಿಸಿಕೊಳ್ಳಲು 
ಉಪಯೋಗಿಸುತ್ತಿದ್ದರೆಂದೂ , ದೊಡ ವುಗಳನ್ನು ಪೀಠದ ಮೇಲಿರಿಸಿ ಪೂಜೆಗೆ ಇಟ್ಟು 
ಕೊಳ್ಳುತ್ತಿದ್ದರೆಂದೂ ಸ್ಪಷ್ಟ ಪಡಿಸಲಾಗಿದೆ. ಈ : ಲಿಂಗವಂತರು, “, ವೀರಶೈವರೆಂದೇ 
ಅವರ ಗ್ರಂಥದ ( ಪು ೫೯ ಅಡಿಟ್ ಟಿಪ್ಪಣಿಯಲ್ಲಿನ ಉಲ್ಲೇಖದಿಂದ ಸೇದ್ಯನಾಗುತ್ತದೆ, 


Indeed the only explanation applicable to them all is 
that they were sacred < bjecis of seme sort the larger 
ones serving as aniconic agalmates to be carried on 
the person . gust as miniature lings . one commonly 
carried by sarvites to day (page 59) 


ಡಾ || ಶಂ ಭಾ ಜೋಶಿಯವರು ತಮ್ಮ ಶಿವಹರಹಸ ” ( ಪುಟ ೨೪ ದಲ್ಲಿ 
ಕೀರ್ ಎಂಬವರು ಬ್ರಜಿಲಿಸಿರಿನವರ ಅಭಿನಯವನ್ನು ಸಮರ್ಥಿಸಿ ಯುರೋಪಿನಲ್ಲಿ. 

- ಸಿದ್ದಗಂಗಾ 


24 


- ಭೂ ಮಧ್ಯ ಸಮುದ್ರ ತೀರದ ಕೆಲವು ಜನಗಳಲ್ಲಿ ಲಿಂಗ ಚಿನ್ನವನ್ನು ತಾಯತದಂತೆ 
ಪೀಡಾ ನಿವಾರಣೆಗಾಗಿ ಕೊರಳಲ್ಲಿ ಕಟ್ಟಿ ಕೊಳ್ಳುವರೂಢಿ ಇದ್ದಿತು. ಈ ಪದ್ಧತಿಯು 

ಆಸ್ಕೋ ಏಷಿಯಾಟಿಕ್ ಜನಾಂಗದವರಿಂದ ಸ್ವೀಕರಿಸುವ ಸಂಭವ ವಿದೆ ಎಂಬುದು 
- ಲಸ್ಕರಿಯವರ ಮತ, ಎಂದರೆ ಮೆಡಿಟರೇನಿಯಾನ್ ತೀರದ ಜನರು ಇಷ್ಟ ವಾಪ್ತಿ 

ಮತ್ತು ಅನಿಷ್ಟ ನಿವಾರಣೆಗಾಗಿ ಲಿಂಗವನ್ನು ಕೊರಳಲ್ಲಿ ಕಟ್ಟಿ ಕೊಳ್ಳುತಿದ್ದರು. 
ಪ್ರೀಲಸ್ತರಿಯರು ಹೇಳಿದ ಆಸೊಏಶಿತಾ ಟಿ ಎಂದರೆ ಆರ್ಯರು ತಮ್ಮ 
ದ್ರಾವಿಡರಿಗಿಂತಲೂ ಹಿಂದೆ ಇದ್ದ ಮೂಲ ನಿವಾಸಿಗಳಿಂದ ಲಿಂಗಧಾರಣವನ್ನು ದ ವಿಡರು 
ಕಲಿಸಿದರು. ಮಾತ್ರವಲ್ಲದೆ ಮಾಹೆಂಜೋದಾರ - ಹರಪ್ಪ ನಿವಾಸಿಗಳು, ಲಿಂಗಗಳನ್ನು 
ಧರಿಸುತ್ತಿದ್ದಂತೆ ಮೇಡಿಟೆರೇನಿಯಾನ್ ತೀರ ನಿವಾಸಿಗಳೂ ಆ ಲಿಂಗವನ್ನು ಕೊರಳಲ್ಲಿ 
ಕಟ್ಟಿ ಕೊಳ್ಳುತ್ತಿದ್ದರು. ( ಕಲ್ಯಾಣ ಶಿವ ಏಕದಲ್ಲಿಯ ಪು . ಸ. 59 ) 


ಇದು ಯುರೋಪಿನ ಆರ್ಯರಿಗೆ ತಿಳಿದ ವಿಷಯ ವಾದುದರಿಂದ ಭಾರತದ ಮೂಲ 
ನಿವಾಸಿಗಳಿಂದ ಇದನ್ನು ಕಲಿತಿರಬೇಕು ಎಂಬುದು ಇದರ ಅಭಿನಯ. 


ಲಿಂಗವನ್ನು ಧರಿಸಿಕೊಳ್ಳಲು ೧೬ ದರಲ್ಲಿ ರಕೆ ದ್ರವಿ ದು ದೆ ರಿ೧ ದ ೧ ೦ ದು 
ಬಗೆಯ ಕರಡಿಗೆಯಲ್ಲಿ ಲಿಂಗವನ್ನಿಟ್ಟು ಧರಿಸಿಕೊಳ್ಳುತ್ತಿದ್ದರು. ಎ – ದು ಡಾ || 
ಮಾತ್ ಅವರ ಅಭಿಪ್ರಾಯವನ್ನು ಮಾರ್ಷಲ್ಲರು ತಮ್ಮ ಗ್ರಂಥದ ಮುನ್ನುಡಿ 
ಯಲ್ಲಿ ಸ್ಪಷ್ಟ ಪಡಿಸಿದ್ದಾರೆ. ಈ ವಿಷಯದ ಮೇಲೆ ಡಾ || ಮಾತ್ರ ಅವರು 
ಉಪನ್ಯಾಸ ಮಾಡಿದ್ದನ್ನು ಕನ್ನಡಿಸಿದ್ದು ಹೀಗಿದೆ . 


* ಎಂಟನೆಯ ಚಿತ್ರದಲ್ಲಿ ಪುರೋಹಿತನು ತನ್ನ ಎದೆಯಲ್ಲಿ ಧರಿಸುತ್ತಿದ್ದ 
ಒಂದು ಬಗೆಯ ಭಾರವಾದ ಪದಕವಿದೆ. ಇದನ್ನು ಹಳದಿಯ ಬಳಪದ ಕಲ್ಲಿನಲ್ಲಿ 
ಕೊರೆದಿದೆ. ಅಳತೆ ಎಲ್ಲ ಕಡೆಗೂ ಎರಡುವರೆ ಅಂಗುಲವಿದೆ. ಮುದ್ರಿಕೆಯಲ್ಲಿ ಕಂಡು 
ಬರುವ ಪ್ರಾಣಿಯ ಚಿತ್ರವೂ ಇದರಲ್ಲಿ ಇದೆ. ಆ ಪ್ರಾಣಿಯ ಎದುರುಗಡೆ. 
ಯಾವದೋ ಒಂದು ಬಗೆಯ ಪೂಜಾ ವಸ್ತುವಿದೆ. 5 ಪದಕವನ್ನು ಬಹುಶಃ 
ಚಿನ್ನದ ಕರಡಿಗೆಯಲ್ಲಿ ಅಥವಾ ಇನ್ಯಾವದೋ ಲೋಕದ ಭರಣಿಯಲ್ಲಿ ಗೋ 
ಇಡುತ್ತಿದ್ದಂತೆ ಕಾಣುತ್ತದೆ. ಈ ವಿಜಾತಿಯವಾದ ವಸ್ತುವನ್ನು ಯಾವುದೋ 
' ಧಾರ್ಮಿಕ ಕರ್ಮಕ್ಕೆ ಉಪಯೋಗಿಸಲಾಗುತ್ತಿತ್ತೆಂದು ಧಾರಾಳವಾಗಿ ಹೇಳಬಹುದು. 


ಡಾ || ಮಾತ್ರ ಅವರ ಅಭಿಪ್ರಾಯದಂತೆ ಸೈ ಧವ ನಗೆ (ಈ ಧರಿಸು 
ತಿದ್ದ ಪೂಜಾ ವಸ್ತುವನ್ನು ಚಿನ್ನದ ೬ ಥವಾ ಲೋಹದ ಈಡಿಗೆಯಲ್ಲಿ ಇಡು. 
ತಿದ್ದರು. “ ಮಾರ್ಕೆರ ಪ್ರಕಾರ " ಆ ಜನರು ಲಿಂಗ ಧರಿಸುತಿದ್ದರು. 
ಎಂದ ಮೇಲೆ ಸೈಂಧವ ಜನಾಂಗದಲ್ಲಿ ಲಿಂಗಧಾರಣ ಇಂದು ಸಿದ್ದನು . 


ಜೂನ್, 1988 


25 


ವಿಮರ್ಶಾ ವಿಶಾರದ ಧರ್ಮಸಂಶೋಧನಾ ಸಕ್ಕಲಿಂ ಅಕ್ಕಲಯ್ಯ ದೀಕ್ಷಿತರ 
002 )ಸಾಯದಲ್ಲಿ ” ವೇದದಲ್ಲಿ ಕಂಡು ಬರುವ ಪ್ರಮಥಗಣಗಳೇ ಅಂದಿನ ಆದಿವಾಸಿ 
Fಳು, ವೇದದಲ್ಲಿ ಹೇಳಿರುವ ವೃಷಭಗಣ, ಫಣಿಗಣ, ಮತ್ತು ಮರುತ್ಗಣಗಳು, 
ಸೇರಿದ ಸಂಘಕ್ಕೆ ಪ್ರಮಥಗಣ ಎಂದು ಹೆಸರು. ಋಗೈದ (೯ .೯೭ .೮ ) ದಲ್ಲಿ ಬರುವ 
ಪ್ರಹಲ ಸಾಸಸ್ಯ ಫಲಂ ಮನ್ಯುಮಚ್ ಮಾದ , ವೃಷಗಯಾಸು ” ಹಂಸದಂತೆ 
ನಡಿಗೆಯುಳ್ಳ ವೃಷಗಣರೆಂಬ ಋಷಿಗಳು ಹೆದರಿ ಶೀಘ್ರವಾಗಿ ಶತ್ರು ಸಾಶಕನಾದ 

ಮನನ್ನು ಕುರಿತು ಯಜ್ಞ ಗೃಹಕ್ಕೆ ಬಂದಿದ್ದಾರೆ. ( ಸಾಯಣಭಾಷ್ಯ ) ಎಂಬಲ್ಲಿ 
ವೃಷಭ ಗಣದ ಪ್ರಸ್ತಾಪ ಬಂದಿದೆ. ಇವರೇ ಲಿಂಗಧಾರಿಗಳ ಮೂಲ ಪುರುಷರು. 
ಇವು ಸಂಸ್ಕೃತಿ ಇಂದಿಗೂ ನೀಲಗಿರಿಯಲ್ಲಿರುವ ಬಡಗ ಜನಾಂಗದಲ್ಲಿ ಇರುತ್ತದೆ. 
::) ಇಂದಿಗೂ ನೀಲಗಿರಿಯಲ್ಲಿ ವಾಸಿಸುವ - ಬಡಗರು, ಗುಂಟೂರು ಜಿಲ್ಲೆಯವರೆಗೆ 
ವ್ಯಾಪಿಸಿದ್ದಾರೆ ಎಂಬುದಕ್ಕೆ ಅನೇಕ ಶಾಸನ ಆಧಾರಗಳಿವೆ ಎಂದು ನೇಲ್ಲ ಜಿಲ್ಲೆ, 
ಸೊದೆಲಿಡಿವಿ ಜನ್ , ( ಬಡಗೂರು, ಎಂಬ ಗ್ರಾಮವು ಅವರ ನಿವಾಸ ಆಗಿತ್ತೆಂದು 

ಟೂರು ವಿಶ್ವನಾಥ ಶರ್ಮ ಅವರು ಆಂಧ್ರಪ್ರಭಾ ( ದಿನ ಪತ್ರಿಕೆ) ೧೮ -೮-೪೫ 
ರಲ್ಲಿ ಬರೆದಿದ್ದಾರೆ. 


( ವೀರಶೈವ ಸಂಪಾದಕ ೧೯೬೨ ಸೆಪ್ಟೆಂಬರ್ ಶ್ರೀ ಅಕ್ಕೂಲಯ ದೀಕ್ಷಿತರು ಬರೆದ 

ಲೇಖನ) 


ಕೇಸಾಲಿನ 
ನೀರಿನ 


O 
BAR 
SOAP 
ಜೀ 
ವಾ 
ಸೋಮಪ್ 


ಅರ್ಜಿ 
ಸಲ್ಲಿ 
ಬಾರ್ 
ಸೊಪ್ 


. 


mee 
. 
90 
% 


Oಲ್ಲದ 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಹ್ಮಲಿ, 
ಇಂಡಿಯನ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


ರೈತರಿಗೆ ಸಲಹೆ ನ 


ಕರ್ನಾಟಕದಲ್ಲಿ ಬೆಳೆಯಬಹುದಾದ ಹೊಸ ಭತ್ತದ ತಳಿಗಳು - ೧ 


- file 


4 


- ಜಿ . ಆರ್ . ರಂಗಸ್ವಾಮಯ್ಯ ಕೃಪೆಐ. ಸಿ . ಎ . ಆರ್ 


ಹಳೆಯ ನೀರು ಹೊಸ ನೀರಿಗೆ ದಾರಿ ಮಾಡಿ ಕೊಟ್ಟಂತೆ ಹಳೆಯ ತಳಿಗಳು ಕಾಲ 
ಈ ಕ್ರಮೇಣ ಹೊಸ ತಳಿಗಳಿಗೆ ದಾರಿ ಮಾಡಿ ಕೊಡುತ್ತವೆ. ಹಣ್ಣೆಲೆ ಉದುರುವುದು - 

ಹೊಸಎಲೆ ಚಿಗುರಲು ಅನಿವಾರ್ಯ; ಇದು ಪ್ರಕೃತಿಯ ನಿಯಮ . ಅಂತೆಯೇ ಎಂಥ 
-ಉತ್ತಮ ಸಂಕರ ಭತ್ತದ ತಳಿಯಾದರೂ ಹಲವಾರು ವರ್ಷಗಳ ಬಳಿಕ ತನ್ನ ಅಂತಃ - 

ಸತ್ಯವನ್ನು ಕಳೆದು ಕೊಂಡು ರೋಗ- ರುಜಿನಗಳಿಗೆ ತುತ್ತಾಗುವ ಇಳುವರಿ ಕಡಿಮೆ 
ನೀಡುವ ಲಕ್ಷಣಗಳನ್ನು ತೋರಿಸುತ್ತದೆ. ಈ ತಳಿಗಳನ್ನು ಸುಧಾರಿಸುವ ಹೊಸ 
ತಳಿಗಳ ಹುಡುಕಾಟ ನಿರಂತರವಾಗಿ ನಡೆದೇ ಇರುತ್ತದೆ. ಈ ಹುಡುಕಾಟದ ಫಲವಾಗಿ 
ಈ ರ್ಷ ದೇಶದಲ್ಲಿ ವಿವಿಧ ಕೃಷಿ ಹವಾಮಾನಗಳಿಗೆ ಹೊಂದಿಕೊಳ್ಳುವಂಥ ೩೫ ಭತ್ತದ 
ತಳಿಗಳನ್ನು ವಿವಿಧ ರಾಜ್ಯಗಳಲ್ಲಿ ಬಿಡುಗಡೆ ಮಾಡಲಾಗಿದೆ . ಈ 


ಇಂಥ ತಳಿಗಲ್ಲೊಂದಾದ ಮಂಡ್ಯ ವಿಜಯ , ಹೈ / ಐ . ಇಟಿ ೭೨೫೧ ತಳಿಗಿಂತ 
೫ ರಿಂದ ೧೧ ಕ್ವಿಂಟಲ್ ಅಧಿಕ ಇಳುವರಿ ನೀಡುತ್ತದೆ. ಇದು ನೀರಾವರಿ ಪ್ರದೇಶಗ . 
ಳಿಗೆ ಸೂಕ್ತ ತಳಿ , ತಡವಾಗಿ ನಾಟಿಮಾಡಿದಾಗಲೂ ಉತ್ತಮ ಇಳುವರಿ ನೀಡುವ 
ಲಕ್ಷಣಗಳನ್ನು ಹೊಂದಿದೆ. - 

ಸ ದ ಪ -- - - 


ನೀರಾವರಿ ಅನುಕೂಲತೆಯಿರುವ ದಿಣ್ಣೆ ಪ್ರದೇಶಗಳಲ್ಲಿ ಬೆಳೆಯಲು ಆರ್ . ಪಿ . 
೨ ೧೮ ೬ - ೭೪.೬ . ೧ : ನೀರಾವರಿ ತಗ್ಗು ಪ್ರದೇಶಗಳಲ್ಲಿ ಬೆಳೆಯಲು ಐ . ಇ ಟಿ, ೮೦೩೭ 
( ಸಿ ಆರ್ ೯೮ ೮೦೮೧ ) ನೀರಾವರಿ ಪ್ರದೇಶಗಳಲ್ಲಿ ಬೆಳೆಯಲು 1. ಐ .ಇಟ, ೩೫೨ 
ತಳಿಗಳನ್ನು ಗುರುತಿಸಲಾಗಿದೆ. ಇವನ್ನು ಹಿಡುವಳಿ ಪರೀಕ್ಷೆಗಾಳಪಡಿಸಲಾಗಿದೆ. 
ಇವಲ್ಲದೇ ಕಟಕ್‌ನ ಭಾರತೀಯ ಭತ್ತ ಸಂಶಾಧನ ಸಂಸ್ಥೆಯುಪ್ರಾಯೋಗಿಕ 
ವಾಗಿ ಬೆಳೆದು ನೋಡಲು ಹೆ ೪ -೫ ಟನ್ ಇಳುವರಿ ನೀಡಬಲ್ಲ ಸಿ ಆರ್ ೯೮ 
೮೦೮೧ : ಮಳೆಗಾಲದಲ್ಲಿ ಹೆ/ ೪-೫ ಟನ್ ಇಳುವರಿ ನೀಡಬಲ್ಲ, ಬಿಳಿ ಜಿಗಿ ಹುಳುವಿಗೆ 
ಪ್ರತಿರೋಧಕ ಶಕ್ತಿಯುಳ್ಳ ಸಿ ಆರ್ ೧೪೬ - ೭೦೦೩, ತಳಿಗಳನ್ನು ಶಿಫಾರಸ್ಸು 
ಮಾಡಿದೆ. - * : - 

- - - - - 
ಬೆಂಗಳೂರಿನ ಕೃಷಿ ವಿಶ್ವ ವಿದ್ಯಾಲಯವು- ಐ ಇ ಟ ೭೧೯೧ ತಳಿಯನ್ನು 
ಕರ್ನಾಟಕದ ಬಗ್ಗೆ ಪ್ರದೇಶಗಳಲ್ಲಿ ಬೆಳೆಯಲು ಗುರುತಿಸಿದೆ. ಈ ತಳಿ ೧೪೫ ರಿಂದ 
೧೫೮ ದಿನಗಳಲ್ಲಿ ಕುಯಿಲಿಗೆ ಬಂದು ಹೆ/ ೪ ರಿಂದ ೫ ಟನ್ ಇಳುವರಿ ನೀಡ 


ಜೂನ್, 1988 


27 


ಬಲ್ಲದು. ಇವಲ್ಲದೇ ಕಟಕ್ ನ ಭತ್ತ ಸಂಶೋಧನಾ ಕೇಂದ್ರವು ಹಲವಾರು ಅಲ 
` ಕಾಲಾವಧಿ ತಳಿಗಳನ್ನು ಮಳೆಯಾಧಾರಿತ ತಗ್ಗು ಪ್ರದೇಶ ಗಳಿಗಾಗಿ ರೂಪಿಸಿದೆ. 
ಇವುಗಳಲ್ಲಿ ಸಿ ಆರ್ ೬೬೬ - ೩೬ - ೪ , ಸಿ ಆರ್ ೪೫೫ - ೧ . ೨ , ( ಸಿ ಆರ್ ೨೨೨ 
ಎಮ ಡಬ್ಬು , ೧೦, ( ಸಿ ಆರ್ ೪೦೪. ೪೮, ಸಿ ಆರ್ ೨೮೯ - ೧೦೪೫ , ಪ್ರಮುಖ 
( ಇದೇ ಕೇಂದ್ರವು ತಗ್ಗು ಪ್ರದೇಶಗಳಿಗೆ ಅಲ್ಪಕಾಲಾವಧಿಯ ( ಸಿ ಆರ್ ೧೦೧೪ , 
< ಸಿ ಆರ್ ೨೧೦- ೧೦೧೮, : ಸಿ ಆರ್ ೨೬೦ . ೧೭೧ , ( ಸಿ ಆರ್ ೨೬೦ - ೩೦ 
( ಸಿ ಆರ್ ೨೬೦- ೧೩೬ -೧೨೧ , ಮತ್ತು ಸಿ ಆರ್ , ೨೬೦ - ೨೯೨, ತಳಿಗಳನ್ನೂ 
ರೂಪಿಸಿದೆ. 
ಸೂಡಾನ್ ಹುಲ್ಲನ್ನು ಬೆಳಸಿ ಮೇವಿನ ಉತ್ಪಾದನೆ ಹೆಚ್ಚಿಸಿ - ೨ 


ಸೂಡಾನ್ ಹುಲ್ಲು ಅನಾವೃಷ್ಟಿಯನ್ನು ತಡೆದುಕೊಳ್ಳುವಂಥ ಹುಲ್ಲು, ಒಣ ಹವಾ 
ಗುಣಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ತುಂಬಾ ಎತ್ತರದ ತೇವಾಂಶವುಳ್ಳ ಮತ್ತು 
ಕಾರಿ ಗುಣಗಳುಳ್ಳ ಮಣ್ಣಿನಲ್ಲಿ ಸರಿಯಾಗಿ ಬೆಳೆಯುವುದಿಲ್ಲ, 


- ಇದು ಬೇಸಿಗೆಯ ವಾರ್ಷಿಕ ಬೆಳೆ . ಎರಡರಿಂದ ಮೂರು ಮೀಟರ್ ಎತ್ತರ 
ಬೆಳೆಯುವುದು. ಮೇ ಮತ್ತು ಜೂನ್ ತಿಂಗಳಲ್ಲಿ ಜೋಳ ಮತ್ತು ಮುಸುಕಿನ - 
ಜೋಳಿಕ್ಕಿಂತ ಚೆನ್ನಾಗಿ ಬೆಳೆಯಬಲ್ಲದು. ಆದ್ದರಿಂದ ರೈತರು ಉತ್ತಮ ಮೇವನ್ನು 
ಸೂಡಾನ್ ಹುಲ್ಲು ಬೆಳೆಸಿ ಪಡೆಯಬಹುದು. 
ಈ ಮಣ್ಣನ್ನು ತಿರುವಿ ಹಾಕುವಂಥ ನೇಗಿಲಿನಲ್ಲಿ ಒಮ್ಮೆ ಉಳುಮೆ ಮೂಡಿ ಬಳಿಕ 
ಇನ್ನೆರಡು ಬಾರಿ ಹಸನಾಗಿ ಉತ್ತು ( ದೇಸಿ ನೇಗಿಲಿನಲ್ಲಿ ) ಜಮೀನನ್ನು ಮಟ್ಟ ಮಾಡ 
ಬೇಕು. ಫೆಬ್ರವರಿಯಿಂದ ಜೂನ್ ತಿಂಗಳ ಮಧ್ಯ ಹೆ / ೨೫ ರಿಂದ ೩೦ ಕಿಲೋ – 
ಬಿತ್ತನೆ ಬಳಸಿ ಬಿತ್ತಬೇಕು ದೇಸಿ ನೇಗಿಲ ಸಾಲಿನಲ್ಲಿ ಬೀಜ ಬಿತ್ತಬಹುದು, ಅಥವಾ 
೨ ರಿಂದ ೩ ಸೆಂ . ಮೀ ಆಳಕ್ಕೆ ಸಾಲಿನಿಂದ ಸಾಲಿಗೆ ೩೦ ಸೆಂ . ಮೀ . ಅಂತರ ಬಿಟ್ಟು 
ಕೂರಿಗೆಯಲ್ಲಿ ಬಿತ್ತ ಬೇಕು : ಎಸ್ ಎಸ್ ಜಿ ೫೯ -೩ ಸುಧಾರಿತ ಸೂಡಾನ್ ಹುಲ್ಲಿನ 
ತಳಿಯನ್ನು ಬೆಳಸಿ . . - ೧ - 

ಹರಿ ಗೊಬ್ಬರ ಹಾಕಿದಷ್ಟೂ ಒಳ್ಳೆಯ ಮೇವನ್ನು ಗಿಟ್ಟಿಸಬಹುದು. ೩೦ ರಿಂದ ೪೦ 
ಗಾಡಿ ಕೊಟ್ಟಿಗೆ ಗೊಬ್ಬರವನ್ನು ಬಿತ್ತುವ ೫ . ೬ ವಾರಗಳ ಮುನ್ನ ಪ್ರತಿ ಹೆಕ್ಟೇರಿಗೆ 
ನೀಡಬೇಕು - ೨೫೦ ಕಿಲೋ ಅಮೋನಿಯಂಸಿಟ್ ೨೫೦ ಕಿಲೋ ಸೂಪರ್ 
ಫಾಸ್ಟ್ ' ' ಹಾಗೂ ೬೦ ಕಿಲೋ ಮೂರೆಟಅಫ್ ಫಟ್ಯಾಶ್‌ಗಳನ್ನು ಬಿತ್ತು - 
ನಾಗ ಮಣ್ಣಿಗೆ ನೀಡಬೇಕು. . .. . 


24ಸಿದ ಗಂಗಾ 


ಬೇಸಿಗೆಯಲ್ಲಿ ಹದಿನೈದು ದಿನಕ್ಕೊಮ್ಮೆ ನೀರು ಹಾಯಿಸಬೇಕು, ಚರಂಡಿನೀ | 
ಅತ್ಯುತ್ತಮ . ಬಿತ್ತಿದಮೂರು ವಾರಗಳ ಬಳಿಕ ಒಮ್ಮೆ ಕಳೆ ತೆಗೆಯ ಬೇಕು. ಹುಲ್ಲನ್ನು 
ಮೊದಲ ಸಲ ಕತ್ತರಿಸಿದ ಮೇಲೆ೧೨೫ ಕಿಲೋ ಕಾಲ್ಸಿಯಂ ಅಮೋನಿಯಂ ಸಿಟ್ 
- ಅಥವಾ ಅಮೋನಿಯಂಸಲೇಟ್ ೫೦ ಕಿಲೋ ಯುರಿಯವನ್ನು ಪ್ರತಿ ಹೆ / ನೀಡಬೇಕು. 
ಬಿತ್ತಿದ ೬೦ ರಿಂದ ೭೦ ದಿನಗಳ ಬಳಿಕ ಮೊದಲ ಸಲ ಹುಲ್ಲನ್ನು ಕತ್ತರಿಸ ಬಹುದು, 
ನಂತರ ಪ್ರತಿ ೪೦ ದಿನಗಳಿಗೊಮ್ಮೆ ಕತ್ತರಿಸ ಬಹುದು, ಬೇಸಿಗೆಯಲ್ಲಿ ಮುಂಚಿತವಾಗೇ 
ಬಿತ್ತಿದರೆ ಮೂರುನಾಲ್ಕು ಬಾರಿ ಕಟಾವು ಮಾಡಿಕೊಳ್ಳ ಬಹುದು. ಪ್ರತಿ ಹೆಕ್ಟೇರಿಗೆ 
“ ಸರಾಸರಿ ೪೫೦ ರಿಂದ೫೦೦ ಕ್ವಿಂಟಾಲ್ ಇಳುವರಿ ಸಾಧ್ಯ . . 


ಬೀಜದ ಬಿತ್ತನೆ ಪಡೆಯಬೇಕಾದರೆ ಆಗಸ್ಟ ಬಳಿಕ ಹುಲ್ಲನ್ನು ಕಟಾವು ಮಾಡ 
ಭಾರದು. ಅಕ್ಟೋಬರ್‌ ಹೊತ್ತಿಗೆ ಬೀಜ ಬಲಿಯುತ್ತದೆ. ಬಳಿಕ ಕಟಾವು ಮಾಡಿ 
ಸಣ್ಣ ಸಣ್ಣ ಕತೆಗಳನ್ನು ಕಟ್ಟಿ ಒಣಗಿಸಿ ಬೀಜ ಬೇರ್ಪಡಿಸಿಕೊಳ್ಳಬೇಕು. ಹೆ | - 
೪ ೦ ೦ ರಿಂದ ೫ ೦೦ ಕಿಲೋ ಬೀಜ ಪಡೆಯ ಬಹುದು. 


* ಈ ಹುಲ್ಲುನ್ನು ಹಸಿರು ಮೇವಾಗಿ ಕತ್ತರಿಸಿ ದನಗಳನ್ನು ಬಿಟ್ಟು ಮೇಯಿಸಿ. 
- ಅಥವಾ ಒಣಹುಲ್ಲಾಗಿಯೂ ಬಳಸ ಬಹುದು. ಒಣಗಿಸುವುದೂ ಸುಲಭ . ಇದರಲ್ಲಿ 
( ಹಸಿರು ಹುಲ್ಲಿನಲ್ಲಿ ) ಶೇಕಡ ೬ ರಿಂದ ೮ ರಷ್ಟು ಕಚ್ಚಾ ಪ್ರೊಟೀನ್ ಇರುತ್ತದೆ. 
ಸುಣ್ಣ ಮತ್ತು ರಂಜಕದ ಅಂಶಗಳು ಇದ್ದು ಇದರೊಂದಿಗೆ ಕುದುರೆ ಮಸಾಲೆ, ಅಲಸಂದೆ 
ಗೋರಿಕಾಯಿಯ ಬೂಸ, ಸೋಯ ಬೀನ್ ಅಥವಾ ಇತರ ದ್ವಿದಳ ಧಾನ್ಯಗಳ ಬೂಸ 
ಬೆರೆಸಿದರೆ ರಾಸುಗಳು ಚೆನ್ನಾಗಿ ಜೀರ್ಣಿಸಿಕೊಳ್ಳುವಂಥ ಅತ್ಯುತ್ತಮ ಮೇವನ್ನು 
ಪಡೆಯಬಹುದು. 


ಒಂದು ಮೀಟರ್ ಎತ್ತರ ಬೆಳೆಯುವ ಸೂಡಾನ್ ಹುಲ್ಲುನ್ನು ಎಂದೂ 
- ಕತ್ತರಿಸ ಬಾರದು ಏಕೆಂದರೆ ಎಳೆಯ ಹುಲ್ಲಿನಲ್ಲಿ ಹೈಡೊಸಿನಿಕ್ 
- ಆಮ್ಮ ವಿರುತ್ತದೆ. 


ಹಾಲಿನಲ್ಲಿ ಪೋಷಕಾಂಶ ಮತ್ತು ಖನಿಜಾಂಶಗಳು ೩ 


- ಕರ್ನಾಲ್ ನಲಿನ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆಯ ವಿಜ್ಞಾ 
ನಿಗಳು ಮುರಾ ತಳಿಯ ಎಮ್ಮೆಗಳು ಮತ್ತು ಸಾಹಿವಾಲ್ ತಳಿಯ ಹಸುಗಳು 
ಮೇವನ್ನು ಜೀರ್ಣಿಸಿ ಕಾಳ್ಳುವ ಸಾಮರ್ಥ , ಹಾಲಿನ ಇಳುವರಿ , ಖನಿಜಾಂಶಗಳನ್ನು 
1 ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಶಕ್ತಿಯ ಬಗ್ಗೆ ಅಧ್ಯ 
ಜೂನ್, 1988 

29 


ಯನಗಳನ್ನು ನಡೆಸಿದ್ದಾರೆ. ಒಂಬತ್ತು ವಾರಗಳ ಅಧ್ಯಯನದ ಬಳಿಕ ಈ ಎಮ್ಮೆಗಳ 
ಸಾಮರ್ಥ ಉತ್ತಮವಾಗಿರುವುದು ಕಂಡು ಬಂದಿದೆ. 

ಮುಸುಕಿನ ಜೋಳಮತ್ತು ಕುದುರೆ ಮಸಾಲೆಯ ಹಸಿರು ಮೇವು ಹಾಗೂ 
ಪೌಷ್ಟಿಕ ಮೇವಿನ ಮಿಶ್ರಣವನ್ನು ಪ್ರಯಾಗಕ್ಕೊಳಪಡಿಸಿದ ಈ ಕರಾವಿನ ರಾಸು 
ಗಳಿಗೆ ನೀಡಲಾಯಿತು, ಕಚ್ಚಾ ನಾರಿನ ಅಂಶವನ್ನು ಎಮ್ಮೆಗಳು ಶೇಕಡಾ ೭೯ . ೮. 
ರಷ್ಟು ಬಳಸಿಕೊಂಡರೆ, ಹಸುಗಳು ಶೇಕಡಾ ೬೪ , ೭೦ ರಷ್ಟು ಬಳಸಿಕೊಂಡಿವೆ. 
ಅಲ್ಲದೇ ಎಮ್ಮೆಗಳು ಸಾರಜನಕ, ಸುಣ್ಣ ಹಾಗೂ ರಂಜಕದ ಅಂಶಗಳನ್ನು ಚೆನ್ನಾಗಿ 
ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೊಂದಿವೆ, ಜೀರ್ಣಿಸಿಕೊಳ್ಳಬಲ್ಲ ಕಚ್ಚಾ ಪ್ರೋಟಿನ್ 
ಮತ್ತು ಜೀರ್ಣಿಸಿಕೊಳ್ಳಬಲ್ಲ ಒಟ್ಟು ಪೋಷಕಾಂಶಗಳನ್ನು ಎಮ್ಮೆಗಳು ಕ್ರಮವಾಗಿ 
ನಿತ್ಯವೂ , ೧-೩೧ ಮತ್ತು ೮ , ೯೦ ಕಿಲೋ ತಿನ್ನ ಬಲ್ಲವಾದರೆ ಹಸುಗಳು .೯೫ 
ಮತ್ತು ೫ , ೯೨ ಕಿಲಾ ತಿನ್ನಬಲ್ಲವು. 

ಎಮ್ಮೆಯ ಹಾಲಿನಲ್ಲಿ ಸರಾಸರಿ ಶೇಕಡ ೭.೦೪ ರಷ್ಟು ಕಾಬ್ಬಿನ ಅಂಶವಿದ್ದರೆ 
ಹಸುವಿನ ಹಾಲಿನಲ್ಲಿ ಇದು ಶೇಕಡ ೪, ೬೩ ರಷ್ಟಿದೆ. ಎಮ್ಮೆ ಕಡಿಮೆ ಗುಣ 
ಮಟ್ಟದ ಮೇವನ್ನು ತಿಂದೂ ಉತ್ತಮ ಮಟ್ಟದ ಸಾರಜನಕ ಮತ್ತು ಖನಿಜಾಂಶ 
ಗಳನ್ನು ಸಿಕ್ಕಿಸಿ ಕೊಳ್ಳಬಲ್ಲದು. 
mmmmmmmmmmmmmmmmmmman 

ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ + 

1 ಕಾಂಡಿಮೆಂಟ್ಸ್ + 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ. 
ಸಸ್ಟ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

* ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರ ಹೋಟೆಲ್ 

ಒಮ್ಮೆ ಸಂದರ್ಶಿಸಿರಿ, 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್.. ಕಟ್ಟಡ - ತುಮಕೂರು. 


- ಸಿದ್ಧಗಂಗಾ 


ಶಿಕ್ಷಣ ತಜ್ಞ ಜಾನ್ ಹೆನ್ರಿಚ್ ಸೆಸ್ನಾಲಜಿ 
Mwwwwwwwwwwwwwwwwwwww 
* 

ಶ್ರೀ ಹೆಚ್ , ಮಹಾಲಿಂಗಪ್ಪ ಎಂ.ಎ, ಬಿ.ಇಡಿ. 

ಆಧ್ಯಾಪಕರು , ಸಿದ್ದಗಂಗಾ ಶಿಕ್ಷಣ ಮಹಾ ವಿದ್ಯಾಲಯ , ತುಮಕೂರು, 
ಹಿಂದಿನ ಸಂಚಿಕೆಯಲ್ಲಿ ಜಿನ ಜಾಕ್ಸ್ ರಾಸೋವಿನ ಜೀವನ ಮತ್ತು ಆತನ 
ಶೈಕ್ಷಣಿಕ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ತಿಳಿದು ಕೊಂಡಂತಾಯಿತು. ರಾಸೋ 
ವಿನಿಂದ ಪ್ರಭಾವಿತನಾದ ಮತ್ತುಾಬ್ಬ ಮಹಾನ್ ಶಿಕ್ಷಣ ತಜ್ಞ ಪೆಸ್ಟಾಲಜಿಯ 
ಜೀವನ ಮತ್ತು ಅವನ ಶೈಕ್ಷಣಿಕ ವಿಚಾರಗಳನ್ನು ಈ ಮುಂದಿನ ಸಂಚಿಕೆಯಲ್ಲಿ 
ತಿಳಿಯಲು ಪ್ರಯತ್ನ ಮಾಡ ಬಹುದಾಗಿದೆ. 


ಜಾನ್ ಹೆನ್ರಿಚ್ ಫೆಸ್ಟಾಲಜಿಯು ಸ್ವಡ್ಡರ್‌ಲೆಂಡ್ನ ಜ್ಯೂರಿಚ್ ನಗರದಲ್ಲಿ 
11746 ರಲ್ಲಿ ಜನಿಸಿದನು. ಚಿಕ್ಕಂದಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ 
ತಾಯಿಯೇ ಈತನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದಳು. ಈತನಿಗೆ ಬಬ್ಬ ತಂಗಿ 
ಮತ್ತು ಇಬ್ಬರು ಸೋದರರಿದ್ದರು. ಇವರೆಲ್ಲರಿಗೂ ತಾಯಿಯೇ ಪಾಠ ಹೇಳಿ 
ಕಾಡುತ್ತಿದ್ದಳು. ತಾಯಿಯ ಪ್ರೀತಿ ಮತ್ತು ವಾತ್ಸಲ್ಯಮಯವಾದ ಪೋಷಣೆ ಇವನ 
ಮೇಲೆ ಅಪಾರ ಪ್ರಭಾವ ಬೀರಿತು. ಆದ್ದರಿಂದ ಈತನ ಪ್ರಕಾರ “ ಮುನೆಯು 
ಪ್ರೀತಿ ವಾತ್ಸಲ್ಯಗಳ ಕೇಂದ್ರ ; ಶಿಕ್ಷಣಕ್ಕೆ ಅತ್ಯುತ್ತಮವಾದ ಸ್ಥಳ ನಗು. 
ವಿಗೆ ಮನೆಯೇ ಪ್ರಥಮ ಪಾಠಶಾಲೆ; ತಾಯಂದಿರು ಅತ್ಯುತ್ತಮ ಶಿಕ್ಷಕರಾಗ 
ಬಲ್ಲರು ಮತ್ತು ಅವರು ನೀಡುವ ಶಿಕ್ಷಣ ತುಂಬಾ ಸ್ವಾಭಾವಿಕ ಮತ್ತು 
ಪರಿಣಾಮಕಾರಿ ” 


ಈತನ ಶಾಲಾ ಶಿಕ್ಷಣವು ಇವನ ಮೇಲೆ ಉತ್ತಮ ಪರಿಣಾಮವನ್ನೇನೂ 
ತರಲಿಲ್ಲ. ಆದರೆ ಈ ಸಂದರ್ಭದ ರಜಾದಿನಗಳನ್ನು ತನ್ನ ತಾತನ ವ್ಯವಸಾಯ 
ಕ್ಷೇತ್ರದಲ್ಲಿ ಕಳೆಯುವ ಅವಕಾಶ ಒದಗಿತ್ತು . ಅಲ್ಲಿನ ಬಡ ರೈತರ, ಕಾರ್ಮಿಕರ 
ಪರಿಸ್ಥಿತಿಯನ್ನು ಕಂಡು ಮರುಗಿದ. ಇವರ ಸಾಮಾಜಿಕ ಮತ್ತು ಆರ್ಥಿಕ ಉನ್ನತಿಗೆ 
ಸಾಮೂಹಿಕ ಶಿಕ್ಷಣ ಮಾತ್ರ ಸಹಾಯ ಮಾಡ ಬಲ್ಲದು ಎಂದು ಆಗಲೇ ಕಂಡು 
ಕಾಂಡ. 


ಕಾಲೇಜು ಶಿಕ್ಷಣವೂ ಅಷ್ಟಾಗಿ ಇವನ ಮೇಲೆ ಪ್ರಭಾವ ಬೀರಲಿಲ್ಲ. ಈತನು 
ಅಂದಿನ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಅಭ್ಯಾಸ ಮತ್ತು ಸ್ವಿಡ್ರರ್ 
ಲೆಂಡ್ ವೀರರ ಇತಿಹಾಸದ ಅಭ್ಯಾಸವನ್ನು ಮಾಡಿದ. ಈ ಸಮಯದಲ್ಲಿ 
ಲೇಖನ ಕಲೆಯನ್ನು ಬೆಳಸಿಕೊಂಡು ಜನಪ್ರಿಯ ಬರೆಹಗಾರನೆನಿಸಿ ಕೊಂಡ. 


ಜೂನ್, 1988 


31 


ರೂಸಾವಿನ ಉದ್ರಂಥಗಳಾದ ಸೋಷಿಯಲ್ ಕಾಂಟ್ರಾಕ್ಟ್ ಮತ್ತು ಎಮ್ಮೆ 
ಲ್ ಗಳು ” ಇವನ ಮೇಲೆ ಅಪಾರ ಪ್ರಭಾವ ಬೀರಿದವು. ಶಿಕ್ಷಣದ ಬಗ್ಗೆ ಅಪಾರ 
ಆಸಕ್ತಿಯನ್ನು ಇದರಿಂದ ಬೆಳಸಿಕೊಂಡ. ತನ್ನ ಎಲ್ಲ ಚಟುವಟಿಕೆಗಳಲ್ಲಿ ಒಂದುರೀತಿಯ 
ಪ್ರಯಾಗಾತ್ಮಕತೆಯನ್ನು ಮೈಗೂಡಿಸಿಕೊಂಡಿದ್ದ , ಇವನು ಮಾಡಿದ ಕೆಲವು 
ಪ್ರಮುಖ ಪ್ರಯಾಗಗಳು ಈ ಕೆಳಕಂಡಂತಿದ್ದು ಇವುಗಳೇ ಇವನ ಶೈಕ್ಷಣಿಕ 
ತತ್ವದ ಬೆಳವಣಿಗೆಗೆ ತಳಹದಿಯಾದುವು. 


1) 1769 ರಲ್ಲಿ ಒಂದು ಬಂಜರ, ಭಾಮಿಯನ್ನು ವ್ಯವಸಾಯ ಯಾಗ್ಯ 
ಜಮೀನನ್ನಾಗಿ ಪರಿವರ್ತಿಸಿ ಅದಕ್ಕೆ ನ್ಯೂ ಫಾರ್ಮ ಅಥವಾ ನ್ಯೂಹಾಫ್ 
new farm or new hof) ಎಂಬ ಹೆಸರಿನ ಸಂಸ್ಥೆಯನ್ನು ಸ್ಥಾಪಿಸಿದ, 
ಇದರ ಮೂಲಕ ಆಧುನಿಕ ಬೇಸಾಯದ ಹಾಸ ವಿಧಾನ ಹಾಗೂ ತಂತ್ರಗಳ 
ಉಪಯುಕ್ತತೆಯನ್ನು ರೈತರಿಗೆ ತಾರಿಸುವ ಗುರಿಯನ್ನು ಹೊಂದಿದ್ದ ಇಲ್ಲಿ ಬಡ 
ರೈತರರಿಗೆ ಆರ್ಥಿಕ ಉನ್ನತಿಗೆ ಮಾರ್ಗದರ್ಶನ ನೀಡುವ ಸಾಹಸಮಾಡಿದೆ. 


.. . 2 ) ಬಡ ಹಾಗೂ ಅನಾಥ ಕುಟುಂಬಗಳಿಂದ ಸುಮಾರು 20 ಮಕ್ಕಳನ್ನು 
ಆಯ್ಕೆ ಮಾಡಿಕೊಂಡು ಅವರಿಗೆ ತನ್ನದೇ ರೀತಿಯಲ್ಲಿ ಶಿಕ್ಷಣ ಕಾಡುವ ಯಾಜ 
ನೆಯನ್ನು 1774 ರಲ್ಲಿ ಹಾಕಿಕಾಂಡ, ಇವರಿಗೆ ಸರಿಯಾದ ಸೌಲಭ್ಯಗಳನ್ನು 
ಒದಗಿಸಿಕೊಟ್ಟು ವ್ಯವಸಾಯ , ರಟ್ಟು ಹಾಕುವ ಕೆಲಸ, ಕೈಗಾರಿಕೆ ತಾಟಗಾರಿಕೆ 
ಮತ್ತು : ನಾಲವ ತರಬೇತಿಯನ್ನು ನೀಡುತ್ತಿದ್ದ . ಹೆಣ್ಣು ಮಕ್ಕಳಿಗೆ ಗೃಹ ವಿಜ್ಞಾನ 
ಮತ್ತು ಹೊಲಿಗೆ ತರಬೇತಿಯನ್ನು ನೀಡುತ್ತಿದ್ದ ಮಕ್ಕಳ ಭೌತ ಬೆಳವಣಿಗೆಯ 
ಕಡೆಗೂ ಸಾಕಷ್ಟು ಗಮನ ಹರಿಸುತ್ತಿದ್ದ . ಈ ಸಂದರ್ಭದಲ್ಲಿಯೇ “ ಲಿಯನಾರ್ಡ 
ಮತ್ತು ಜಿ‌ ಟೂಡ್ ( Leanord and Gertrude ) ಎಂಬ ಹೆಸರಿನ 
ಪುಸ್ತಕವನ್ನು ಬರೆದೆನು ಜಿರ್‌ ಟ್ಯೂಡ್ ಎಂಬ ಹೆಸರಿನ ಮಹಿಳೆಯು ತನ್ನ 
ಕುಡುಕ ಗಂಡನನ್ನು ಸುಧಾರಿಸಿದ ರೀತಿ, ಮಕ್ಕಳಿಗೆ ನೀಡಿದ ಶಿಕ್ಷಣಕ್ರಮ ಮತ್ತು 
ಶಿಕ್ಷಣ ಕ್ರಮದಲ್ಲಿ ಮಹಿಳೆಯ ಪಾತ್ರ ಕುರಿತು ವಿಚಾರಗಳು ಈ ಪುಸ್ತಕದಲ್ಲಿವೆ. 
3) 1798 ರಲ್ಲಿ ಸ್ವಾಂಜ್ ( Stanz ಎಂಬ ಸ್ಥಳದಲ್ಲಿ ಸ್ವಡ್ಡರ್‌ಲೆಂಡ ಸರ್ಕಾರದ 
ಆ ದೇಶದ ಮೇರೆಗೆ ಒಂದು ಪ್ರಯೋಗಿಕ ವಿದ್ಯಾಶಾಲೆಯನ್ನು ಸ್ಥಾಪಿಸಿದ. ತನ್ನ 
ತತ್ವ ಆದರ್ಶಗಳಿಗೆ ಅನುಗುಣ ವಾಗಿ ಇಲ್ಲ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದ. 
ಇಂದ್ರಿಯಗಳ ತರಬೇತಿ ಮತ್ತು ಮಾಡಿಕಲಿ ತತ್ವದ ಆಧಾರಿತ ಶಿಕ್ಷಣ 
ನೀಡುತ್ತಿದ್ದ . ಚರಿತ್ರೆ ಮತ್ತು ಭೂಗೋಳದ ಅಭ್ಯಾಸ ನೈಜತ್ಥಳಗಳ ಸಂರ್ದಶನ 
ಗಳ ಮೂಲಕ ಕಲಿಸುತ್ತಿದ , ಧರ್ಮ ಮತ್ತು ನೈತಿಕ ಬೋಧನೆಯನ್ನು ಜೀವನ 
ಚಟುವಟಿಕೆಗಳ ಮೂಲಕ ಮತ್ತು ಉದಾಹರಣೆಗಳ ಮೂಲಕ ಬೋಧಿಸುತ್ತಿದ್ದ, 
32 

ಸಿದ್ದಗಂಗಾ 


ಬರವಣಿಗೆ ಮತ್ತು ಚಿತ್ರಕಲೆ' ಅಭ್ಯಾಸವನ್ನು ಚಿತ್ರಗಳನ್ನು ನಿರ್ಮಿಸುವುದರ 
ಮೂಲಕ ಗಣಿತಾಭ್ಯಾಸವನ್ನು ಟೇಬಲ್ ಯೂನಿಟ್ ಮೂಲಕ ಮತ್ತು ಭಾಷಾ- 
ಭ್ಯಾಸವನ್ನು ಪೊನೆಟಿಕ್ ವಿಧಾನದ ಮೂಲಕ ಕಲಿಕೆ ಮುಂದುವರಿಯುವಂತೆ 
ಯೋಚಿಸಿದ. ಶರೀರ ದುಡಿಮೆಗೂ ಸಾಕಷ್ಟು ಪ್ರಾಶಸ್ತ್ರವಿರುವ ಶಿಕ್ಷಣ ಕ್ರಮವನ್ನು 
ಇಲ್ಲಿ ಯೋಚಿಸಿದ. 
4) ಅನಂತರ ಬರ್ಗಫ್್ರ ( Burgdort ) ಎಂಬ ಸ್ಥಳದಲ್ಲಿ ಒಂದು 
ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುತ್ತಾ ಅಲ್ಲಿನ ಮುಖ್ಯ ಉಪಾಧ್ಯಾಯರ 
ಸರಕಾರದಿಂದ ತನ್ನ ಹೊಸ ವಿಚಾರ ಮತ್ತು ಆಚಾರಗಳಿಗನುಗುಣವಾಗಿ ಶಿಕ್ಷಣ 
ನೀಡಲು ಪ್ರಾರಂಭಿಸಿದ. ಶಿಕ್ಷಣದಲ್ಲಿ ವೀಕ್ಷಣೆಯ ಮಹತ್ವವನ್ನು ಸಾರಿ , 
ಬೋಧನೆಯಲ್ಲಿ ಅನುಗನುನ ಪದ್ಧತಿಯನ್ನು ಅಭ್ಯಾಸಕ್ಕೆ ತಂದ. ಇಂದ್ರಿ . 
- ಯಾನು ಭವಗಳೇ ಎಲ್ಲ ಶಿಕ್ಷಣದ ತಳಹದಿ ಎಂದು ಸಾರಿದ Sense Perc 
eption ), ತನ್ನ ಹಿಂದಿನ ಎಲ್ಲ ಪ್ರಯೋಗಗಳಿಗಿಂತ ಹೆಚ್ಚಿನ ಯಶಸ್ಸುನ್ನು ಇಲ್ಲಿ 
ಗಳಿಸಿದ. 1೯01 ರಲ್ಲಿ ಮತ್ತೊಂದು ಹೆಸರಾಂತ ಪುಸ್ತಕವಾದ < ಜೆರ್‌ಟೋಡ್ಳು 
ತನ್ನ ಮಕ್ಕಳಿಗೆ ಹೇಗೆ ಬೋಧಿಸಿದಳು ” ( How Gertrude Teaches 
children ) ಎಂಬ ಗ್ರಂಥವನ್ನು ರಚಿಸಿದ ತಾನು ಅನುಸರಿಸಿದ ಬೋಧನಾ 
ವಿಧಾನಗಳ ವಿವರಗಳು , ವಿಚಾರಗಳೂ ಈ ಗ್ರಂಥದಲ್ಲಿ ಮೂಡಿ ಬಂದಿವೆ . 


5) 1805 ರಲ್ಲಿ ಎವರೆಡನ್ . ( Yverden ) ಎಂಬ ಸ್ಥಳದಲ್ಲಿ ಒಂದು ಹೆಣ್ಣು 
ಮಕ್ಕಳ ಶಾಲೆಯನ್ನು ಸ್ಥಾಪಿಸಿದ. ಇಲ್ಲಿನ ಹೆಚ್ಚಿನ ವಿದ್ಯಾರ್ಥಿಗಳು ಅಕ್ಕ ಪಕ್ಕದ 
ದಿಕ್ಕಿಲ್ಲದ ಮಕ್ಕಳೇ ಆಚಾರ ಮತ್ತು ವಿಚಾರಗಳಿಗೆ ತಕ್ಕಂತೆ ಶಿಕ್ಷಣ ನೀಡುತ್ತಿದ್ದ. 
ಇಲ್ಲಿ ಸಂಗೀತಾಭ್ಯಾಸವೂ ಪಠ್ಯ ಸೂಚಿಯ ಮುಖ್ಯ ವಿಷಯವಾಗಿ ಮೂಡಿ ಶಿಕ್ಷಣ 
ನೀಡುತ್ತಿದ್ದ . 

ಶಿಕ್ಷಕರಿಗೋಸ್ಕರ ಒಂದು ವಿಚಾರಗೋಷ್ಠಿಯನ್ನು ಆ ಕಾಲದಲ್ಲೇ ವ್ಯವಸ್ಥೆ 
ಮಾಡಿದೆ. ಶಿಕ್ಷರಿಗೆ ಶಿಕ್ಷಕ ತರಬೇತಿಯ ಅವಶ್ಯಕತೆಯನ್ನು ಪ್ರಚಾರ ಮಾಡಿದ, ಕಿವುಡ 
ಮತ್ತು ಮಕರಿಗೆ ಒಂದು ಶಾಲೆಯನ್ನೂ ಇಲ್ಲಿ ಅವರ ಶಿಕ್ಷಣ ಕ್ರಮಕ್ಕೂ ಶ್ರಮಿಸಿದ. 


ಹೀಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗಗಳನ್ನು ಮಾಡಿ ದ. 
ಅನೇಕ ನೋವು- ನಲಿವು ಮತ್ತು ಕಷ್ಟ ಸುಖಗಳನ್ನು ಈ ಸಂದರ್ಭಗಳಲ್ಲಿ ಅನು 
ಭವಿಸಿದ, ಅಪಾರ ಕೀರ್ತಿಯನ್ನು ಗಳಿಸಿದ, ಅನೇಕ ಬಿರುದು, ಪಾರಿತೋಷಕ 
ಗಳನ್ನು ಗಳಿಸಿದ ಅನೇಕ ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸಿ ಶಾಲೆಗಳನ್ನು 
ಮುಚ್ಚಲೂಬೇಕಾದ ಪರಿಸ್ಥಿತಿಯನ್ನು ಎದುರಿಸಿದ. 1827 ರಲ್ಲಿ ತನ್ನ ಇಹ 


ಜೂನ್, 1988 : 


33 


ಜೀವನದ ವ್ಯಾಪಾರವನ್ನು ಪೆಸ್ಟಾಲಜಿಯು ಮುಗಿಸಿದ. ಈತನ ಗೋರಿಯ ಮೇಲಿರುವ 
ಈ ವಾಕ್ಯವು “ Men , christian , citizen , Every thing For 
others , Nothing For himself . Blessings on his name. " 
ಈ ಮಹಾನ್ ಶಿಕ್ಷಣತಜ್ಞ ಸೆಸ್ನಾಲಜಿಯ ಜೀವನದ ಧೈಯ ಮತ್ತು ಮಹತ್ವ . 
ವನ್ನು ಇಂದಿಗೂ ಪ್ರತಿನಿಧಿಸುತ್ತಿದೆ. 


ಪೆಸ್ಟಾಲಜಿಯ ಜೀವನದ ಸಿದ್ಧಾಂತಗಳು 


1 ಜೀವನದಲ್ಲಿ ಸುಖ ಸಮೃದ್ಧಿ ಪಡೆಯುವುದೇ ವ್ಯಕ್ತಿಯ ಅಂತಿಮ ಗುರಿ . 
2 ಮಕ್ಕಳಿಗೆ ತಾಯಿಯ ಪ್ರೇಮ, ವಾತ್ಸಲ್ಯಗಳು ಅವಶ್ಯ . ಅವರಲ್ಲಿ ಧಾರ್ಮಿಕ 

ಹಾಗೂ ನೈತಿಕ ತತ್ವಗಳನ್ನು ರೂಢಿಸಿ ಕೊಡುವವಳೇ ತಾಯಿ , ಜೀವನದಲ್ಲಿ 

ತಾಯಿಯ ಸಹಯೋಗೆ ಅತಿ ಮಹತ್ವ ಪೂರ್ಣ. 
3 ದೇವರು ಎಂದರೆ ಪ್ರೇಮ , ಕೋಮಲ ಭಾವ, 
| ಜೀವನವೇ ಒಂದು ಪ್ರಯೋಗ ಶಾಲೆ. 
5 ಜೀವನ ಹಾಗು ವ್ಯಕ್ತಿತ್ವಗಳ ವಿಕಾಸಕ್ಕೆ ಅಡಿಪಾಯವಾಗಿ ಮೊದಲು ಹೃದಯ 

ಹದವಾಗಬೇಕು . 


ಶಿಕ್ಷಣದ ಕಲ್ಪನೆ 


* ಮಾನವನಲ್ಲಿ ಅಂತರ್ಗತವಾಗಿರುವ ಶಕ್ತಿ ಸಾಮಥ್ಯಗಳು ಸ್ವಾಭಾವಿಕವಾಗಿ 
ಸಮನ್ವಂತನ ಹಾಗೂ ಪ್ರಗತಿದಾಯಕವಾಗಿ ಬೆಳೆಯುವಂತೆ ಮಾಡುವುದೇ 
ಶಿಕ್ಷಣ , ” 

" Education is a Natural , harmonious and Pro . 
gressive d - velopment of man ' s innate powers . " 

ಮರದ ಬೆಳವಣಿಗೆ ಎಲ್ಲ ರೂಪ ರೇಖೆಗಳು ಯಾಜನೆಗಳೂ ಅದರ ಬೀಜ 
ದಲ್ಲಿ ಅಡೆಗಿ ನಂತೆ ಮುಂದಿನ ಎಲ್ಲ ಬೆಳವಣಿಗೆಯ ರೂಪರೇಖೆಗಳು ಯೋಜನೆಗಳೂ 
ಮಗುವಿನಲ್ಲಿ ಅಡಗಿವೆ ಬೆಳವಣಿಗೆಗೆ ಸತ್ವಯುತ ಆಹಾರ ಗಾಳಿ ನೀರು ಮತ್ತು 
ಉತ್ತಮ ಪರಿಸರ ಬೇಕು. ಈ ಬೆಳವಣಿಗೆಗೆ ಪೂರಕವಾದ ಉತ್ತಮ ಪರಿಸರ ಸತ್ವ 
ದತೆ ಆಹಾರ ನೀರು ಗಾಳಿ ಮತ್ತು ಅನುಭವಗಳನ್ನು ನೀಡುವ ಕ್ರಮವೇ ಶಿಕ್ಷಣ 

ಹೀಗೆಶಿಕ್ಷಣ ಎಂದರೆ ಮನುಷ್ಯನಲ್ಲಿ ಹುದುಗಿರುವ ಶಕ್ತಿ ಸಾಮರ್ಥಗಳ 
ಬೆಳವಣಿಗೆ ಎಂದರ್ಥ . 
34 

ಸಿದ್ದಗಂಗಾ 


1 ) ಸ್ವಾಭಾವಿಕವಾದದ್ದು ಅಂದರೆ ಇತರರ ಅಡ್ಡಿ , ಆತಂಕ, ಒತ್ತಾಯಗಳಿಗೆ ಒಳಪಡದ 
ಬೆಳವಣಿಗೆ 
2) ಸಮನ್ವಯವಾದದು ಅಂದರೆ ಸರ್ವತೋಮುಖ ಮತ್ತು ಸಮತೋಲನಾತ್ಮಕ 
- ಬೆಳವಣಿಗೆ , 
- 3) ಪ್ರಗತಿ ದಾಯಕವಾದದ್ದು . ಅಂದರೆ ಸುಧಾರಣೆಗೆ ಹಿಂದಿನದಕ್ಕಿಂತ ಉತ್ತಮಿಕೆಗೆ 
- ಸಹಾಯ ವಾಗುವಂಥ ಬೆಳವಣಿಗೆ ಇಂತಹ ಶಕ್ತಿ ಸಾಮರ್ಥಗಳ ಬೆಳವಣಿಗೆಯೇ 
ಶಿಕ್ಷಣ ಇದು ಇವನ ಶಿಕ್ಷಣದ ಅರ್ಥಪೂರ್ಣವಾದ ಒಂದು ಸುಂದರ ಕಲ್ಪನೆ. 


ಶಿಕ್ಷಣದ ಗುರಿಗಳು | 
- 1) ಎಲ್ಲ ಸಾಮಾಜಿಕ ಮತ್ತು ನೈತಿಕ ಕೆಡುಕುಗಳನ್ನು ತೊಡೆದು 
ಹಾಕುವ ಗುರಿ , 

ಅಂದಿನ ಸಮಾಜದ ಜಹಾಗೀರುದಾರಿ ಪದ್ಧತಿಯಲ್ಲಿ ಜನಸಾಮಾನ್ಯರ ಬಾಳು 
ಹೀನ ಸ್ಥಿತಿಯಲ್ಲಿತ್ತು . ಇವರನ್ನು ಈ ಹೀನ ಸ್ಥಿತಿಯಿಂದ ಮಾನವೀಯತೆಯ ಹಂತ 
ಕ್ಕೆ ಏರಿಸುವ ಕೆಲಸ ಶಿಕ್ಷಣ ಮಾಡಬೇಕು ಎಂದು ಯೋಚಿಸಿದ. ಶಿಕ್ಷಣದಿಂದಲೇ 
ಬಡತನದ ನಿರ್ಮೂಲನೆ ಶ್ರೀಮಂತಿಕೆಯ ಅರ್ಜನೆ ಮತ್ತು ಸಮಾಜದಲ್ಲಿನ ಭ್ರಷ್ಟಾ 
ಚಾರ ನಿವಾರಣೆ ಸಾಧ್ಯ . ಇದಕ್ಕೆ ಅವಶ್ಯವಾದ ಜ್ಞಾನ , ಜಾಗೃತಿ ಮತ್ತು ಶಕ್ತಿ 
ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಶಿಕ್ಷಣದಿಂದ ಬೆಳಸಬೇಕು. ಇದೇ ಶಿಕ್ಷಣದ 
ಗುರಿಯಾಗಬೇಕು. 


- 2) ವ್ಯಕ್ತಿತ್ವ ಸುಧಾರಣೆಯ ಗುರಿ, 


ಸಾಮಾಜಿಕ ಸುಧಾರಣೆಯು ವ್ಯಕ್ತಿಗಳ ಸುಧಾರಣೆಯಿಂದ ಪ್ರಾರಂಭವಾಗ. 
ಬೇಕು ಇದರಿಂದ ಮಾತ್ರ ಸಮಾಜ ಸುಧಾರಣೆ ಸಾಧ್ಯ . ಆಧುನಿಕ ಮತ್ತು 
ಸುಧಾರಿತ ಸಂಸ್ಥೆಗಳಿಂದ ದೊರೆಯಬಹುದಾದ ಅನುಕೂಲಗಳನ್ನು ಹಾಗೂ 
ಅವಕಾಶವನ್ನು ಬಳಸಿಕೊಳ್ಳಬಲ್ಲಂತಹ ಮನೋಭಾವವನ್ನು ವ್ಯಕ್ತಿಗಳಲ್ಲಿ ಬೆಳೆಸುವ 
ಗುರಿಯನ್ನು ಶಿಕ್ಷಣ ಹೊಂದಿರಬೇಕು. 
3) ವ್ಯಕ್ತಿತ್ವ ಬೆಳವಣಿಗೆಯ ಗುರಿ 


ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೆಲವು ಪ್ರತಿಭೆಗಳು ಅಂತರ್ಗತವಾಗಿರುತ್ತವೆ. 
ಇವುಗಳನ್ನು ಕಂಡು ಹಿಡಿಯುವ ಮತ್ತು ಇವುಗಳನ್ನು ಬೆಳೆಸಲು ಸಹಾಯವಾಗುವ 
ಅವಕಾಶಗಳನ್ನು ಕಲ್ಪಿಸಿ ಕೊಡುವುದೇ ಶಿಕ್ಷಣದ ಗುರಿಯಾಗಬೇಕು. 
ಜೂನ್, 1988. 


35 


ವ್ಯಕ್ತಿ ಜೀವನ ಸಾರ್ಥಕವಾಗುವಂತಹ ಎಲ್ಲ ಶಕ್ತಿ ಸಾಮರ್ಥಗಳ ಸಮ . 
ತೋಲನಾತ್ಮಕ ಬೆಳವಣಿಗೆ , ಈ ಮೂಲಕ ಮಾನವೀಯ ಸ್ವಭಾವಗಳ ಬೆಳವಣಿಗೆ , 
ಇದು ಶಿಕ್ಷಣದ ಗುರಿಯಾಗಬೇಕು, ವ್ಯಕ್ತಿಯು ತನಗೆ ಸಹಾಯ ಮಾಡಿಕೊಳ್ಳ ಬಲ್ಲ, 
ಗೌರವ ತಂದು ಕೊಳ್ಳಬಲ್ಲ ಕಲೆಯನ್ನು ಅವರಲ್ಲಿ ಬೆಳೆಸಬೇಕು. 


4) ವೃತ್ತಿ ಶಿಕ್ಷಣದ ಗರಿ - ಸ್ವಯಂ ನಿರ್ವಹಣೆಗೆ ಅನುಕೂಲವಾಗಲು ಬೇಕಾದ 
ವೃತ್ತಿ ಜ್ಞಾನ, ತರಬೇತಿಯನ್ನು ನೀಡುವ ಗುರಿಯನ್ನು ಶಿಕ್ಷಣ ಹೊಂದಿರಬೇಕು. 


5) , ಬುದ್ದಿ , ಹೃದಯ ಮತ್ತು ಕೈಗಳಿಗೆ ಶಿಕ್ಷಣ ನೀಡುವ ಗುರಿ 

ಇದಾದಾಗ ಮಾತ್ರ ಸಮತೋಲನ ವ್ಯಕ್ತಿತ್ವದ ಬೆಳವಣಿಗೆ ಸಾಧ್ಯ . ಇಂತಹ 
ವ್ಯಕ್ತಿತ್ವವುಳ್ಳ ವ್ಯಕ್ತಿಗಳಿಂದ ಮಾತ್ರ ಸಾಮಾಜಿಕ ಪಿಡುಗುಗಳ ನಿವಾರಣೆ ಸಾಧ್ಯ . 
ಆದ್ದರಿಂದ ಬುದ್ದಿ , ಹೃದಯ ಮತ್ತು ಕೈಗಳು, ಈ ಮೂರಕ್ಕೂ ಶಿಕ್ಷಣ ನೀಡುವ 
ಗುರಿಯುಳ್ಳ ಶಿಕ್ಷಣ ಅವಶ್ಯ . 
ಶೈಕ್ಷಣಿಕ ತತ್ವಶಾಸ್ತ್ರ 

ಪೆಸ್ಟಾಲಜಿಯು ಪ್ರತಿ ಪಾದಿಸಿದ ಶೈಕ್ಷಣಿಕ ತತ್ವವು ಮನ ಶಾಸ್ತ್ರೀಯ ಹಾಗೂ 
ಮಾನವ ಸ್ವಭಾವದ ತಳಹದಿಯನ್ನು ಹೊಂದಿದೆ. ಆದಾಗ್ಯೂ ಮನಶಾಸ್ತ್ರೀಯ 
* ಅಂಶಗಳಿಗೇ ಹೆಚ್ಚು ಪ್ರಾಶಸ್ಯ . ಇವನ ತತ್ವಶಾಸ್ತ್ರವು ಮುಖ್ಯವಾಗಿ ಮೂರು 

ತತ್ವಗಳಿಂದ ರೂಪಗೊಂಡಿದೆ. 
1 ) ಮಗುವಿನ ಸ್ವಾಭಾವಿಕ ಬೆಳವಣಿಗೆಯ ಕಡೆಗೆ ಗಮನ ವೀಯುವ ಶಿಕ್ಷಣ. 
2 ) ಮಗುವಿನ ಅನುಕ್ರಮವಾದ ಬೆಳವಣಿಗೆಯ ಹಂತಗಳಿಗೆ ಅನುಸಾರವಾದ ಶಿಕ್ಷಣ. 
3) ಮಗುವಿನ ಸ್ವಭಾವ ಜನ್ಯವಾದ ಬೆಳವಣಿಗೆಗೆ ಅವಕಾಶವಾಗುವ ಸ್ವಾತಂತ್ರ್ಯ 
ನೀಡುವ ಶಿಕ್ಷಣ, 


ಮಕ್ಕಳ ಪ್ರಾಕೃತಿಕ ಸ್ವಭಾವವನ್ನು ಅನುಸರಿಸಿ ನೀಡುವ ಶಿಕ್ಷಣ ಕ್ರಮದಿಂದ 
ಮಾತ್ರ ಸರಿಯಾದ ಮಗುವಿನ ಬೆಳವಣಿಗೆ ಸಾಧ್ಯ . ವ್ಯಕ್ತಿಯಲ್ಲಿ ಅಡಗಿದ ಎಲ್ಲ 
ರೀತಿಯ ಶಕ್ತಿ ಸಾಮರ್ಥಗಳ ಬೆಳವಣಿಗೆಯು ಏಕ ಕಾಲದಲ್ಲಿ ಸಮನ್ವಯನಾಗಿ 
ಬೆಳಯುವಂತೆ ಬಿಡಿಸುವುದೇ ಮಾನವಧರ್ಮ ಹಾಗೂ ಪ್ರಕೃತಿ ಧರ್ಮ 
ಒಂದಾದ ಮೇಲೆ ಮತ್ತೊಂದರ ಬೆಳವಣಿಗೆ ಎಂಬ ಯೋಜನೆ ಮಕ್ಕಳ ಪ್ರಕೃತಿ 
ಧರ್ಮಕ್ಕೆ ವಿಧ 
. ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆಗಳೆಲ್ಲದರ ಸಮತೋಲನ 
ಬೆಳವಣಿಗೆಯನ್ನು ಯೋಚಿಸುವುದೇ , ಮಾನವಸ್ವಭಾವ ಧರ್ಮ. ಇದು ಶಿಕ್ಷಣ 
36 

ಸಿದ್ದಗಂಗಾ 


ಕ್ರಮದ ಮೂಲ ಅಂಶವಾಗಿರಬೇಕು. ಶರೀರ ಬಿ ಣಿಗೆಯ ನಂತರ ಒುದಿ 
ಬೆಳವಣಿಗೆ ಯೋಚಿಸುವುದು ಎಂದರೆ ಎಷ್ಟು ಆಭಾಸನಾಗುತ್ತದೆ. ಆದರಿಂದಲೇ 
ಏಕ ಕಾಲದಲ್ಲಿ ಸಮನ್ವಯ ಬೆಳವಣಿಗೆಯ ಯೋ ಜನ . ಪ್ರತಿಸ್ವಭಾವ ಧರ್ಮ : 
ಅದೇ ಉತ್ತಮ. 


- ಎಲ್ಲ ರೀತಿಯ ಶೈಕ್ಷಣಿಕ ಚಟು ವಟಿ ಕೆ ಗೆ - ನ್ನು ಮಗುವಿನ "ಭಕ್ಕೆ 
ಅನುಗುಣವಾಗಿ ಸಾಕಷ್ಟು ಕಾಲಾವಕಾಶ ೧ . ೭ಚಿಸಬೇಕು ಮಗನಿಗೆ ವಿವಿಧ 
* ಬೆಳವಟಗೆಯ ಹಂತಗಳಿಗೆ ೦೬ ನು 7 ನ ದ ಕೈಕಸಿಕ ಕಟು ಟಕಗಳನ್ನು 
ಯೋತಿಸಬೇಕು. ಸರಳತೆಯಿಂದ ಸಂಕೀರ್ಣಗೆಡೆಗೆ ಎನ್ನುವ ತತ್ವವನ್ನು ಅನು 
ಸರಿಸಬೇಕು. ಮಗುವಿನ ಶಕ್ತಿ ಸಾಮರ್ಥಗಳ ಬೆಳವಣಿಗೆಗೆ ಅನುಗುಣವಾಗಿ , ಮಗು. 
ವಿನ ಸಂಯಮ ಗಮನ ಕೇಂದ್ರೀಕರಣ, ವಿಮರ್ಶೆ ಮತ್ತೆ ಯಾಚನಾ ಶಕ್ತಿಗಳಿಗೆ 
ಅನುಗುಣವಾಗಿ ಶಿಕ್ಷಣದ ಪಾಠ , ಪ್ರವಚನ ಹಾಗೂ ಚಟುವಟಿಕೆಗಳನ್ನು 
ಯೋಚಿಸಬೇಕು 


ಶಿಕ್ಷಣದಲ್ಲಿ ಮಕ್ಕಳ ಯೋಚನೆ ಹಾಗೂ ಅಭಿವ್ಯಕ್ತತೆಗೆ ಸಂಪೂರ್ಣ ಸ್ವಾತಂತ್ರ್ಯ 
ವಿರಬೇಕು. ಅವರ ಪ್ರಕೃತಿ ಧರ್ಮಕ್ಕೆ ಅಡೆತಡೆ ಇರಬಾರದು. ಸರಿಯಾದ ವಿಕ 
ಣೆಯ ಮೂಲಕ ಮಾರ್ಗದರ್ಶನ ನೀಡಿ ಮಕ್ಕಳ ಪ್ರಕೃರ್ತಿ ಬೆಳವಣಿಗೆಯ ಕಡೆ 
ಕಳಕಳಿ ಇರುವ ಶಿಕ್ಷಣ ವ್ಯವಸ್ಥೆಯಿರಬೇಕು, ಶಿಕ್ಷಣ ನೀಡುವವನು ಕೇವಲ 
ತೋಟಗಾರನಿದ್ದಂತೆ ಗಿಡಮರಗಳ ನೈಜ ಬೆಳವಣಿಗೆಗೆ ತೋಟಗಾರನೂ 
ಏನನ್ನೂ ಮಾಡುವಂತಿಲ್ಲ. ಅವುಗಳ ಧರ್ಮಕ್ಕೆ ಅನುಗುಣವಾಗಿ ಅವುಗಳ ಬೀಜ, 
ಸಸಿಗಳ ಗುಣಧರ್ಮಕ್ಕೆ ಅನುಗುಣವಾಗಿ ಅವು ಬೆಳೆಯುತ್ತವೆ. ಅವುಗಳ ಬೆರವಣಿಗೆಗೆ 
ತೊಂದರೆಯನ್ನುಂಟು ಮಾಡದೆ, ಅಡ್ಡಿ ಆತಂಕಗಳನೊಡದೆ, ಬೆಳವಣಿಗೆಗೆ ಪೂರಕ 
ನಾದ ಸನ್ನಿವೇಶ ಕಲ್ಪಿಸುವುದೇ ಅವನ ಕೆಲಸ ' ಹಾಗೆಯೇ ಶಿಕ್ಷಣ ನೀಡುವವರ 
ಮನಾ ಧರ್ಮವಿರಬೇಕು. ಮತ್ತು ಮಕ್ಕಳಿಗೆ ಅವರ ಬೆಳವಣಿಗೆಯ ಕ್ರಮದಲ್ಲಿ 
ಸಂಪೂರ್ಣ ಸ್ವಾತಂತ್ರವಿರಬೇಕು. 


* ಇಂದ್ರಿಯಾನುಭವಗಳೇ ಎಲ್ಲ ಜ್ಞಾನದ ಮಲಹಾಗೂ ತಳ ಹದಿ. ಆದ್ದರಿಂದ 
ನೋಡಿಕಲಿ , ವಾಡಿ೬ ಲಿ 7 ೬ ಗೆ ಈ ಚು * ೯ ರ ನ ದಲ್ಲಿ 
ನೀಡಬೇಕು. ಮಕ್ಕಳ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಾರದ ಕಲಿಕೆಯ ಸನಿ ದೇಶಗಳ 
ನಿರ್ಮಾಣವೇ ಶಿಕ್ಷಣದ ನಿಜವಾದ ಕ್ರಮ . ಇದನ್ನೇ ಪೆಸ್ಟಾಲಜಿಯ “ Doctrine 
of Ansehauuang 3 os . 


ಜೂನ್, 1988 . 


ಸರಳತೆಯಿಂದ ಸಂಕೀರ್ಣದಡೆಗೆ ಎನ್ನುವ ತತ್ವ ಆಚರಣೆ ಹಾಗೂ ಅನುಗಮನ 
ವಿಧಾನದ ಬಾಧನೆಗೆ ಹೆಚ್ಚು ಪ್ರಾಶಸ್ತ್ರ ನೀಡಬೇಕು. ಕಲಿಕೆಯ ದೃಷ್ಟಿಯಿಂದ 
* ಮಕ್ಕಳ ಸ್ವಭಾವ ಹಾಗೂ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದ ಅನುಭವ ನೀಡಿ 
ಸಾಕಷ್ಟು ಕಾಲಾವಕಾಶ ನೀಡಿ ಮಕ್ಕಳ ವ್ಯಕ್ತಿತ್ವಕ್ಕೆ ಮನ್ನಣೆ ಹಾಗೂ ಗೌರವ 
ನೀಡಬೇಕು. ಮಕ್ಕಳಲ್ಲಿ ಇರುವ ಶಕ್ತಿ ಸಾಮರ್ಥ ಹಾಗೂ ಪ್ರತಿಭೆಗಳ ಬೆಳವಣಿ 
ಗೆಗೇ ಶಿಕ್ಷಣ ಕ್ರಮದಲ್ಲಿ ಹೆಚ್ಚು ಪ್ರಾಶಸ್ತ್ರವಿರಬೇಕು ಕೇವಲ ಜ್ಞಾನಾರ್ಜನೆಗಲ್ಲ. 


ಶಾಲೆಯು ಕುಟುಂಬದ ಮುಂದುವರಿದ ಇನ್ನೊಂದು ಸಂಸ್ಥೆಯಂತೆ ಮಕ್ಕಳಿಗೆ 
ಭಾಸವಾಗಬೇಕು. ಕುಟುಂಬ ಹಾಗೂ ಶಾಲೆಯ ಮಧ್ಯೆ ಕಂದಕವಿರದೆ ಮಧುರ 
ಬಾಂಧವ್ಯ ಬೆರಬೇಕು. ಮನೆಯ ವಾತಾವರಣವೇ ಶಾಲೆಯಲ್ಲಿರುವುದು ಉತ್ತಮ . 
Ceಂದರೆ ಶಾಲೆಯ ಪ್ರೀತಿವಾತ್ಸಲ್ಯ ಹಾಗೂ ಭದ್ರತೆ ನೀಡುವ ತಾಣವಾಗಿ ಸಮನ್ವಯ 
ಬೆಳವಣಿಗೆಗೆ ಕಾರಣವಾಗಬೇಕು. 


ಶಿಕ್ಷಕರು ತಾಯಿಯಂತಿದ್ದು . ಮಕ್ಕಳ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರ 
ಬೆಳವಣಿಗೆಗೆ ಸಹಾಯಕರಾಗಬೇಕು. ಮನೆಯ ಕುಟುಂಬದಲ್ಲಿ, ಸಮಸ್ಯೆಗಳ 
ನಿವಾರಣೆಗೆ ಪ್ರೀತಿ, ವಾತ್ಸಲ್ಯ ಕರುಣೆ ಮತ್ತು ಪರಸ್ಪರ ಅರ್ಥಗ್ರಹಿಕೆಗಳೇ ಮಾರ್ಗ 
ಗಳು , ಕಠಿಣ ಶಿಕ್ಷೆಗಳಲ್ಲ. ಇದೇ ಮಾರ್ಗವನ್ನು ಶಾಲೆಯಲ್ಲೂ ಸಾಧ್ಯವಾದ ಮಟ್ಟಿಗೆ 
- ಅನುಸರಿಸುವುದು ಉತ್ತಮ . 


ಸಸ್ಯ ಸಣ್ಣ 


ಮುಂದೆ ಜೀವನದಲ್ಲಿ ಸ್ವಯಂ ನಿರ್ವಹಣೆಗೆ ಅನುಕೂಲವಾಗುವ ಪಾಠ 
ಪ್ರವಚನಗಳಿಗೆ ಅವಕಾಶವಿರಬೇಕು. ವೃತ್ತಿ ಶಿಕ್ಷಣ, ವ್ಯವಸಾಯ ಶಿಕ್ಷಣ ಮತ್ತು 
ಕೈಗ:ರಿಕಾ ಶಿಕ್ಷಣಕ್ಕೆ ಸತ್ಯ ಸೂಚಿಯಲ್ಲಿ ಅವಕಾಶವಿರಬೇಕು, 


ಇವನ ಶಾಲೆಯಲ್ಲಿ ಮೂರು ವರ್ಷಗಳ ಶಿಕ್ಷಣಕ್ಕೆ ಅವಕಾಶವಿತ್ತು . 


1 ) ಪ್ರಾಥಮಿಕ ಹಂತ ( Primary ) - 8 ವರ್ಷದ ಕೆಳಗಿನ ಮಕ್ಕಳಿಗೆ 


2) ಕೆಳಹಂತ (Lower ) - 8 ರಿಂದ 11 ವರ್ಷದ ಮಕ್ಕಳಿಗೆ 


3) ಮೇಲಿನ ಹಂತ ( Upper ) - 11 ರಿಂದ 18 ವರ್ಷದ ಮಕ್ಕಳಿಗೆ 


ಸಿದ್ದಗಂಗಾ 


38 


ಪತ್ಯ ಸೂಚಿಯ ಒಂದು ವಾರದ ಕಾರ್ಯಕ್ರಮ ನೋಟ 


ಕೆಳ ಹಂತದ ಶಿಕ್ಷಣ 


ಮೇಲಿನ ಹಂತದ ಶಿಕ್ಷಣ 


ಕ್ರಮಸಂಖ್ಯೆ ವಿಷಯ ಪಿರಿಯಡ್ಕ ಕ್ರಮಸಂಖ್ಯೆ 


ವಿಷಯ ಪಿರಿಯಡ್ಸ್ 


* 1 


ಧರ್ಮ 

6 
ಹಾಡುಗಾರಿಕೆ 3, 
ಚಿತ್ರಕಲೆ 
ಓದುವುದು ಹಾಗೂ 6 

ಭಾಷಾಭ್ಯಾಸ 
ಗಣಿತ ಮಾನಸಿಕ) 6 


ಧರ್ಮ 

9 . 
ಹಾಡುಗಾರಿಕೆ 3 
ಭಾಷೆ 
ಸ್ವಾಭಾವಿಕ ಚರಿತ್ರೆ 2 


5 


5 - ಭೂಮಿತಿ ಮತ್ತು 4 


ಚಿತ್ರಕಲೆ 


6 


. 


ಭೂಗೋಳ 2 

ಗಣಿತ ಶಾಸ್ತ್ರ 6 
ಪ್ರಕೃತಿ ಅಭ್ಯಾಸ 2 7 . ತಾಂತ್ರಿಕ ಜ್ಞಾನ 2 
ಕಲೆಯ ಉತ್ಪನ್ನಗಳ 2 

ವಿವರಣೆ 
9 ದೇಶ ಮತ್ತು ಸ್ಥಳ 2 , 
- ಪರಿಚಯ ನಡಿಗೆಯಿಂದ. 

ಈ ಪಠ್ಯ ಸಾಚಿಯ 18 ನೇ ಶತಮಾನದ ಸ್ಥಿತಿಗತಿಗಳನ್ನು ಸಾಮಾಜಿಕ ಪರಿ 
* ಸರಗಳನ್ನು ಗಮನದಲ್ಲಿಟ್ಟು ಯೋಚಿಸಿದ್ದು ಎಂಬುವುದನ್ನು ನೆನಪಿನಲ್ಲಿಡ ಬೇಕು, 

ಇದು ಪೆಸ್ಟಾಲಜಿಯ ಶೈಕ್ಷಣಿಕಕೊಡುಗೆಗಳ ಒಂದು ಸೂಕ್ಷ ಚಿತ್ರ , ಶಿಕ್ಷಣವೂ 
ಒಂದು ಶಾಸ್ತ್ರವೆಂದು ಸಾರಿದ ಮೊದಲ ಶಿಕ್ಷಣ ತಜ್ಞ , ಶಿಕ್ಷಣವನ್ನು ಮನಶ್ಯಾಸ್ವಾನು 
- ಗಾವಿ ಯನ್ನಾಗಿ ಪರಿವರ್ತಿಸಿದ ದಾರ್ಶನಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಪ್ರಯೋಗಳನ್ನು 
ಮಾಡಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಹೊಸ ಆಯಾಮವನ್ನು ನೀಡಿದ ದಿಗ ರ್ಶನಿಕ . 
ಮುಂದೆ ಬಂದ ಶಿಕ್ಷಣ ತಜ್ಞರಿಗೂ ಇವನ ಶಿಕ್ಷಣ ತತ್ವಗಳು ದಾರಿ ದೀಪವಾದವು. 
ಮಕ್ಕಳ ಶಕ್ತಿ ಸಾಮರ್ಥ್ಯಗಳನ್ನು ಕಂಡುಹಿಡಿದು ಅವುಗಳ ಬೆಳೆವಣಿಗೆಗೆ ಅಡ್ಡಿ 
ಆತಂಕಗಳನ್ನು ಸೃಷ್ಟಿಸದೇ ಸ್ವಭಾವ ಜನ್ಯವಾಗಿ ಬೆಳೆಸಲು ಅನುವಾಗುವ 
- ನಿರ್ಮೂಣವೇ ಶಿಕ್ಷಣದ ಅರ್ಥ ಹಾಗೂ ಗುರಿ . ಇಂತಹ ನುಹತ್ವ ಪೂರ್ಣ 

ವಿಚಾರ ಪ್ರಚುರ ಪಡಿಸಿದ ಮಹಾನ್ ಶಿಕ್ಷಣ ತಜ್ಞ ಸೆಸ್ನಾಲಜಿ, ಈ - - 
ಮಹಾನ್ ವಿಚಾರವು ಎಂದೆಂದೂ ನಮಗೆ ದಾರಿ ದೀಪವಾಗಲಿ ಎಂಬುವುದೇ 
ನಮ್ಮಹಾರೈಕೆ. 


ಜೂನ್, ' 1988 


39 


ಪೋಷಕರ ಹೊಣೆ 


ಕೃಪೆ: ಧರ್ಮ ಪ್ರಭ. 


ನೂಲಿನಂತೆ ಸೀರೆ- ತಾಯಿಯಂತೆ ಮಗಳು ಎನ್ನುವ ಕನ್ನಡದ ನಾನ್ನುಡಿಯಂತ್ರಿ 
ಮಕ್ಕಳ ಏಳಿಗೆಗೆ ತಾಯಿ ತಂದೆಯರ ಪಾತ್ರ ಬಹಳ ಮಹತ್ವದ್ದು . ತಂದೆ ತಾಯಿ 
ಯವರ ಮಕ್ಕಳ ಮೇಲಿನ ಆದ್ಯ ಕರ್ತವ್ಯ , ವಿದ್ಯಾಬುದ್ದಿಯನ್ನು ಕಾಡುವುದಾಗಿದೆ. 
ವಿದ್ಯೆ ಕಾಡುವುದು ಆದ್ಯ ಕರ್ತವ್ಯವಾದರೂ , ಇದಕ್ಕಿಂತ ಬುದ್ದಿ ಸರಿಯಾಗಿ 
ಕಾಡುವುದು ಇನ್ನೂ ಮಹತ್ವದ್ದಾಗಿದೆ. ವಿದ್ಯೆ ಇದ್ದು ಬುದ್ದಿ ಇಲ್ಲದಿದ್ದರೆ ಅವನ 
ಜೀವನ ನಿರರ್ಥಕ. ಅವನು ಬುದ್ದಿ ಇಲ್ಲದಿದ್ದರೆ ಅಂತ್ಯದಲ್ಲಿ ಪ್ರಶ್ಚಾತ್ತಾಪ ಪಡ... 
ಬೇಕಾಗುತ್ತದೆ. ತಾನು ಸುಖಿಯಾಗಿ ಇರಲಾರ . ಬೇರೆ ಯವರನ್ನು ಸುಖಿಯಾಗಿ ಇಡ 
ಲಾರ, ವಿದ್ಯೆ ಇಲ್ಲದೆ ಬುದ್ದಿ ಇದ್ದರೆ ಅವನು ಊರ್ಜಿತನಾಗಬಲ್ಲ. ಬುದ್ದಿಯಲ್ಲಿ ದೈವೀ 
ಗುಣ ಬುದ್ದಿ ಇದ್ದರೆ, ಅವಿನಾಶಿ ಆಸ್ತಿ ಇದ್ದ ಹಾಗೆ. ಹಾಗೆದ ಮಾತ್ರಕ್ಕೆ ವಿದ್ಯೆ ಬೇಡ 
ನೆಂದಲ್ಲ. ವಿದ್ಯೆಯು ಸುಖಮಯ ಜೀವನಕ್ಕೆ ಅವಶ್ಯಕತೆ, ವಿದ್ಯೆ ಬುದ್ಧಿಯ ಮಹ 
ತನ್ನು ಸರಿಯಾಗಿ ತಿಳಿಸಿ ಹೇಳುವುದು ಪೋಷಕರ ಒಂದು ಕಲೆ, 

ಪೋಷಕರು ಮಕ್ಕಳನ್ನು ಬೆಳಸುವಾಗ ವಾತಾವರಣದ ಬಗ್ಗೆ ಗಮನಕೊಡು 
ವುದು ಬಹಳ ಮುಖ್ಯ ಮತ್ತು ಮಕ್ಕಳಿಗೆ ಸಮಯಾ ಸಮಯ ನೋಡಿ ಹೇಳ 
ಬೇಕಾದ್ದನ್ನು ಹೇಳಿದರೆ, ಆಗ ಆ ಬೀಜ ಮೊಳಕೆ ಆಗಿ, ಸಸಿಯಾಗಿ , ಮರವಾಗಿ 
ಫಲ ಕೊಡುತ್ತದೆ. ನಾವು ಹಾಗೆಯೇ ಮಕ್ಕಳಿಗೆ ಕಾಲ ಬೆಲೆ, ದೇಶ ಪ್ರಜ್ಞೆ .. 
ರಾಷ್ಟ್ರ ಪ್ರಜ್ಞೆ , ಜೊತೆಗೆ ಮುಷ್ಕರಗಳ ಬಗ್ಗೆ ಮಡಿಸಿ ವಾಹನಗಳನ್ನು ಮತ್ತು 
ಸಾರ್ವಜನಿಕರ ಆಸ್ತಿಪಾಸ್ತಿಗಳ ನಷ್ಟ ಆಗುವುದರ ಬಗ್ಗೆ ಜಾಗೃತಿಗೊಳಿಸಬೇಕು. 

- ಗುರು ಹಿರಿಯರಲ್ಲಿ ಮತ್ತು ದೇವರಲ್ಲಿ ಭಕ್ತಿಯ ಪ್ರಜ್ಞೆ ಮೂಡಿಸಬೇಕು. 
ನನ್ನ ವೈಯಕ್ತಿಕ ಸಲಹೆ ದೇವರಲ್ಲಿ ಭಕ್ತಿ ಮೂಡಿಸದರೆ ಅದರಿಂದ ಇತರರಿಗೆ 
೧೮೦ದರೆ ಗುರು ಹಿರಿಯರಿಗೆ ಗೌರವ ಕೊಡುವುದು ತಾನಾಗಿಯೇ ಬರುತ್ತದೆ. 
ಈ ವಿಚಯದಲ್ಲಿ ತಂದೆಗಿಂತ ತಾಯಿಗೆ ಈ ಕೆಲಸ ಸುಲಭ ಸಾಧ್ಯ : 

ಇಂದಿನ ಅನ್ನದ ಮಕ್ಕಳೆ ನಾಳೆಯ ಚಿನ್ನದ ಮಕ್ಕಳು, ಸ್ವಲ್ಪ ಕಷ್ಟವಾದರೂ 
ಈ ಪೋಷಕರು , ಈ ಕಾರ್ಯದಲ್ಲಿ ಮನಸ್ಸು ಕೊಟ್ಟರೆ ಅವರಿಂದ ರಾಷ್ಟ್ರಕ್ಕೆ 
ಒಳ್ಳೆಯ ಕೊಡಿಗೆ ಆಗುತ್ತದೆ. ಅವರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ: ಇದಕ್ಕೆ 
ವ್ಯತಿರಿಕ್ತವಾಗಿ ಹೋದಲ್ಲಿ ಕೇಳುವುದೇ ಬೇಡ. ಅದೇ ಮಕ್ಕಳು, ಕಳ್ಳರಾಗಿಯೋ 
ದರೋಡೆ ಕೋರರಾಗಿಯೋ ಅಥವಾ ರಾಷ್ಟ್ರ ದೋಹಿ ಎನಿಸಿಕೊಳ್ಳು ತ್ತಾರೆ. 


49 


ಸಿದ್ದಗಂಗಾ 


ಗ್ರಾಮಾಂತರ ಬಸವ ಜಯಂ -199 


ಹೆಚ್ . ವಿ. ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡವಿಭಾಗ ಸಿದ್ದಗಂಗಾ ಕಾಲೇಜು ತುಮಕೂರು 


- ಆತ್ಮೀಯ ಶರಣ ಬಂಧು, 


- ಬಸವ ಸೇವಾ ಮಣಿಹದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಗಳು ಈಗ ದರಿ 
ಯರು, ಇರುಳೆಂದರಿಯರು, ದಿನವೆಂದರಿಯರು, ನಾರವೆಂದರಿಯರು, ನಿರಂತರ ಕಿಯ 
ಶೀಲರ: ಗಿ ನಡೆದಿದ್ದಾರೆ. ಬಸವಣ್ಣನೇನಾದರೂ ಇದು ಭೌತಿಕವಾಗಿ ಜೀವಿಸಿದರೆ 
ಬಾಚಿತಬ್ಬಿಕೊಳ್ಳುತ್ತಿದ್ದ ಪರಮ ಪೂಜ್ಯರನ್ನು ಕಲ್ಯಾಣದಲ್ಲಿ ಹೊತ್ತಿಸಿದ ಬಸವ 
ಜ್ಯೋತಿ ಕಾಲ ದೇಶಗಳನ್ನು ದಾಟಿ ಬೆಳಗುತ್ತಲೇ ಬರುತ್ತಿದೆ, ಮುತ್ತಿರುವ ನೂರಾರು. 
ರೂಪದ ಕತ್ತಲೆಯನ್ನು ಹೊಡೆದೋಡಿಸುತ್ತಲೇ ಇದೆ. ದಯೆಯ ದೀವಿಟಕೆ ಹಿಡಿದು 
ಬಸವ ಕಮ್ಮಟದ ಶಿವನಾಣ್ಯವೆನಿಸಿ ಶ್ರೀ ಶ್ರೀ ಗಳು ನಡೆದಿದ್ದಾರೆ. 


ದಿನಾಂಕ 24 5 . 87 ರಂದು ಕರ್ನಾಟಕದ ಹೆಮ್ಮೆಯ ರಾಜಧಾನಿ 
ಬೆಂಗಳೂರಿನಲ್ಲಿ, ರಾಜಾಜಿ ನಗರ ಬಡವಾಣೆಯಲ್ಲಿ ಬಸವ 20 ತಿಯನ್ನು ಆಚರಿಸಿದ 
ಸಂತೋಷ ಬಸವತತ್ಯ ಪ್ರೇಮಿಗಳದು. ಮಲೆಯ ಮಹದೇಶ್ವರ ದೇವಸ್ಥಾನದ 
* ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಶರಣ ತತ್ತ್ವಗಳ ಸಂದೇಶವನ್ನು ಪ್ರಚಾರ ಮಾಡು 

ನ ಕಾಠ್ಯಕ್ರಮವೂ ಮೂಡಿಬಂತು, ಹಬ್ಬದ ಸಡಗರದ ಮಧ್ಯೆ ನಗರದ ಬಂಧುಗಳು 
ಕೆಲವೇ ಗಂಟೆಗಳಷ್ಟು ಕಾಲವಾದರೂ ತನ್ನ ಯಾಂತ್ರಿಕ ಜೀವನವನ್ನ ಮರೆತು , 
ಮಹಾನು ಭಾವುರ , ಬಸವಾದಿ ಶರಣರ ಸ್ಮರಣೆಯಲ್ಲಿ ತಮ್ಮ ಮನದ ಮೈಲಿಗೆಯನ್ನು 
ತೊಳೆದುಕೊಳ್ಳುವ ಪ್ರಯತ್ನ ಮಾಡಿದರು . 


* ಸಭೆಯನ್ನು ಆಶೀರ್ವದಿಸಿ ಅನುಗ್ರಹ ಭಾಷಣ ಮಾಡುತ್ತ ಪರಮ ಪೂಜ್ಯ 
ಶ್ರೀ ಶ್ರೀ ಗಳು ಬಸವಣ್ಣ ಅಲೌಕಿಕ ವ್ಯಕ್ತಿಯಲ್ಲ. ಹುಟ್ಟು,ಹೋರಾಟಗಾರ. 
ಒಂದು ಜನಾಂಗಕ್ಕೆ ಒಂದು ದೇಶಕ್ಕೆ ಸೇರಿದವನಲ್ಲ ವಿಶ್ವಬಂಧು, ವಿಶ್ವ ಧರ್ಮಿ ಎನ್ನು ತ್ಯ 
ಮುಂದುವರಿದು ಬಸವಣ್ಣನವರು ಮಾಡಿದ ಬಹುಮುಖ ಸೇವೆಯ ಪರಿಚಯ ಮಾಡಿ 
ಕೊಟ್ಟರು. ಕಾಯಕದಂಥ ಮಹಾತತ್ವವನ್ನು ಜಗತ್ತಿಗೆ ನೀಡಿ ನಿತ್ಯನೂತನ ಸಾತ್ರ 
ವನ್ನು ಆಚರಿಸಿ ತೋರಿಸಿದರು. ಕಾಲಕ ಕೇವಲ ಕಿಕ ಶ್ರೀಮಂತಿಕೆಯನ್ನಷ್ಟೇ 
ತರುವ ವಿಧಾನದಲ್ಲಿ ಅ೦ತರ೦ಗಿಕ ಪ್ರಗತಿಯನ್ನು ಸಾಧಿಸುವ ವಿಶಿಷ್ಟ ರೀತಿ 
ದುಡಿಮೆಯಲ್ಲಿ ಜೀವನದ ಅರ್ಥವಂತಿಕೆಯನ್ನು ಸಮಾಜದ ಅಭಿವೃದ್ಧಿಯನು , ಸಮ . 
ಷ್ಟಿಯ ಕಲ್ಯಾಣವನ್ನು ಕೊನೆಗೆ ಜೀವನದ ಸಾರ್ಥಕತೆಯನ್ನ ಕಂಡುಕೊಳ್ಳುವ 


ಜೂನ್, 1988 


. 


41 , 


ದೇವಸಥ ಕಾಯಕ ಅಷ್ಟೆ ಅಲ್ಲ ಬಂದ ಗಳಿಕೆಯನ್ನು ಅಪರಿಗ್ರಹ ' ತತ್ವದ 
ಅನುಸಾರವಾಗಿ ತನಗೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ ಉಳಿದುದನ್ನ 
ಸಮಾಜ ಸೇವೆಗೆ ಅರ್ಪಿಸುವ ದಾಸೋಹ ಕಾಯಕದ ಫಲ . ಮೇಲಾಗಿ ಕಾಯಸ್ಥ 
ವಾದ ಆತ್ಮನನ್ನು ಅರಿಯಲು ಯೋಗ್ಯ ಮಾರ್ಗ ಮತ್ತು ಸ್ವಾಭಿಮಾನದ ಬೀಗದ 
ಕೈ ಕಾಯಕವಾದರೆ , ನಿರಂಕಾರದ ನಿಚ್ಚಣಿಕೆ ದಾಸೋಹ, ಇಂದು ರಾಷ್ಟ್ರದ ಬಡತನ 
ನಿವಾರಣೆಯಾಗ ಬೇಕಾದರೆ ಕಾಯಕ- ದಾಸೋಹ ಗಳಿಂದ ಮಾತ್ರ ಸಾಧ್ಯ ಎಂದು 
ಪೂಜ್ಯ ಸಾದರು ನುಡಿದರು . 


ರಾತ್ರಿ 10 30 ಕ್ಕೆ ಸರಿಯಾಗಿ ನವರಂಗ್ ಟಾಕೀಸಿನ ಪಕ್ಕದ ಬಯಲು ರಂಗ 
ಮಂಟಪದಲ್ಲಿ ನಾಟಕ ಜಗಜ್ಯೋತಿಬಸವೇಶ್ವರ ಪ್ರಾರಂಭವಾಯಿತು. ನಗರದ 
ಬಸವ ಬಂಧುಗಳು ಬೆಳಗಿನತನಕ ನಾಟಕ ನೋಡಿ ತೃಪ್ತಿಯನ್ನು ವ್ಯಕ್ತಪಡಿಸಿದರು. 
ನಾಟಕ ಮುಗಿದು ಪಾತ್ರಧಾರಿಗಳು ಹೊರಬರುತ್ತಿದ್ದಾಗ ಶ್ರೀ ಸಿದ್ದಗಂಗಾ ತಾಂತ್ರಿಕ 
ಶಿಕ್ಷಣ ಸಂಸ್ಥೆಯ ಸಾಚಾಲ್ಯರಾದ ಶ್ರೀ ಪರಮೇಶ್ವರಪ್ಪನವರು ಅಭಿನಂದಿಸುತ್ತ , ಎಷ್ಟು 
ಭಾರಿ ನೋಡಿದರೂ ಇನ್ನೂ ನೋಡಬೇಕೆನಿಸುತ್ತದೆ ನಾಟಕ ಎಂದು ಮೆಚ್ಚುಗೆಯನ್ನು 
ವ್ಯಕ್ತಪಡಿಸಿದರು 


Win Best Compliments From : 


M3 Rujakamal Fire Works 
13, 3 , -1, 30 3d , ARSIKERE - 573 103 Karnataka . 
Manufacturers of : 


Quality FANCY FIRS WORKS . 
Contact : Offi, Ph - 325 , Factory- 8722 Resi -8733 


ಸಿದ್ದ ಗಂಗಾ. 


42 


* ಸಿದ್ದಗಂಗಾ ' ಚಿರಾಯುವಾಗಲೆಂದು ಹರಸಿ ... 

ಹಾರೈಸಿರುವ ಆಜೀವ ಸದಸ್ಯರಬಳಗ. 


| 1241 ವೈ , ಎ . ಪ್ರಶಾಂತಕುಮಾರ್, ಬಿಸ್ ವೈ . ವಿ. ಅಶ್ವತ್ಥನಾರಾಯಣಪ್ಪ 

ಜಂಗಮ ಕೋಟಿ, ಬೆಂಗಳೂರು ಸಿಟಿ, ಆರ್ . ಎಮ್ . ಎಸ್ . 
* 1242 ರುದ್ರಾಚ್ ಬಿನ್ ಈಶ್ವರ ಚರ್ ವಿಶ್ವಕರ್ಮ 

- ಜಂಗಮಕೋಟೆ ಬೆಂಗಳೂರು ಸಿಟಿ, ಆರ್ ಎಮ್ . ಎಸ್ . 
2 1443 ಶ್ರೀಮತಿ ಲೀಲಾವತಮ್ಮ W / o ಪ್ರಟ್ಟಸ್ವಾಮಿ, ಸೊರಬಗೆರೆ ,ಹೊಸ 

ಕೋಟೆ ತಾ|| ಬೆಂಗಳೂರು ಜಿಲ್ಲೆ, 
_ 1244 ಸಿ, ಬಸವರಾಜು S / o ಪುಟ್ಟಣ್ಣ ವ್ಯಾಪಾರಿಗಳು, ಬೂದಿಗೆರೆ , 

ಬೆಂಗಳೂರು ಜಿಲ್ಲೆ, 
= 1245 ಎಂ . ನಂಜಪ್ಪ ಮತ್ತು ಸಹೋದರರು , ಹೊಸರಸ್ತೆ , ಕೊಳ್ಳೇಗಾಲ 

571440 - ಮೈಸೂರು ಜಿಲ್ಲೆ . 
1246 ಬಿ. ಎಸ್ . ಗಂಗರಾಜು, D . No, 58 , ಕಾಳತ್ತೂರ್ ಲೇಔಟ್ , 

ಗಂಗಮ್ಮ ಸತ್ಕಲ್ , ಜಾಲಹಳ್ಳಿ ಪಶ್ಚಿಮ ಬೆಂಗಳೂರು 560013 
1247 ಆರ್ . ಜಯರಾಮ್ ಬಿನ್ ಎಂ . ರಾಮಯ್ಯ , ಅರಸಪ್ಪನ ಛತ್ರ 

ಅಂಕೆರೆ ಅಂಚೆ, ತುಮಕೂರು ತಾಲ್ಲೂಕು, 
1248 ಡಿ.ಸೋಮಶೇಖರಯ್ಯ , ಬಿನ್ ದೊಡ್ಡವೀರಪ್ಪ , ಬ್ರಹ್ಮಸಂದ್ರ , 

ತುಮಕೂರು ತಾಲ್ಲೂಕು, 
_ 1249 ಎಸ್ . ಬಸವರಾಜಯ್ಯ , ಬಿ. ಇ., ನಂ . 1857A 5 ನೇ ಮುಖ್ಯ 

- - ರಸ್ತೆ , ಆರ್ ಸಿ. ಸಿ. ಲೇಔಟ್ , ವಿಜಯನಗರ , ಬೆಂಗಳೂರು-560040 
1250 - ಡಾ|| ಆರ್ . ವೀರಭದ್ರಯ್ಯ , ನಂ . 54 , 5 ) ಅಡಿ ರಸ್ತೆ , ಹನುಮಂತ 

ನಗರ , ಬೆಂಗಳೂರು-560019, 
1251 ಹೆಚ್ ಸಿ ಪುಟ್ಟನಂಜಯ್ಯ , “ ಮಾನಸ ” 

ಜಾಕ್ ಅಂಡ್ ಜಿಲ್ ಹತ್ತಿರ, ಸಾರಿಕಾಲೇಜುಎದುರು ತುಮಕೂರು 
1252 ಆರ್ . ಎಂ . ಬಿ. ಆರಾಧ್ಯ , ನಂ . 26 , ವಿಶ್ವನಾಥಯ್ಯ ರಸ್ತೆ , ಮಾಧವ 
ನಗರ , ಬೆಂಗಳೂರು- 560001 

( ಮುಂದುವರಿಯುತ್ತದೆ.) 


COMFORTABLE 
| LUXURIOUS & 

PEACEFUL 
STAY 


AT 


ENCHAMBA LODGE 


SUBEDAR CHATRAMLGAR OROSÓ 
NEAR KARAD , THEATBF . 

" 
GANDHINAGAR 
BANGALORE9 
Ph . 27082 GRAMSKenMLODE 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ, ಶ್ರೀ ಸಿದ್ಧಗಂಗಾ ಕ್ಷೇತ್ರ 


MAIN 


ತಿಯ ವಿದ್ಯಾ 


HUMIUM 


IMUTT 


IND 


MOOVI 


ವಡವೆಯ 


5 ಜುಲೈ – 1989 


UUUUU 
! 


ಸಿದ್ದಗಂಗಾ 


* 
ಶೀಸಿದ್ದಗ 


IND 


10 


NINNI 


ಸಿದ್ದಗಂಗಾ 


COMFORTABLE 
1 LUXURIOUS & 

PEACEFUL 
STAY 


KENCHAMBA LODGE 


KENWAMBLOD 


Bowowere 


TOH 


SUBEDAR CHATRAM ROAD CROSS 
NEAR KAPAL THEATRE 
GANDHINAGAR : 
BANGALORE -9 
Ph . 27082 GRAM : KENCHMLODG 


ಸಿದ್ದಗಂಗಾ 


I 


HII isII 151 HIE - I 


- 


II 13 TU FT III I I I 


I I 


I III: Thị Kim 


1 m là 


ಸಂಪುಟ - ೨೫ 


ಸಂಚಿಕೆ- ೭ 


ಜುಲೈ , ೧೯೮೯ 


BERALKANEURISMITH DIGUNG 


MERHIN 

KTHEHET ME OVUN 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ನನ್ನಪ್ಪ ನನ್ನ ಯ್ಯ ನನ್ನ ತಂದೆ ನನ್ನ 
ನನ್ನ ಸ್ವಾಮಿ ನನ್ನ ಶ್ರೀ ಗುರುವೆ 1 ಪೊಡಮಡುವೆ 
ಸಿದ್ದಗಂಗಾ ಗುರುವೆಕೃಪೆಯಾಗು || 


ಬಸವ ಕಮ್ಮಟದ ಕಾಯಕದ ಶ್ರೀಗಿರಿಯೆ 
ಬಸವ ಪರಂಪರೆಯ ನಿಜನಿಧಿಯೆ : ಪೊಡಮಡುವೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ನಿತ್ಯ ನಿರಂಜನ ಸತ್ಯ ಶ್ರೀ ಶಿವಕುವರ 
ಕಸ್ತೂರಿ ಶ್ರೀ ಗಂಧ ಪರಿಮಳವೆ | ಪೊಡಮಡುವೆ 

ಸಿದ್ದಗಂಗಾ ಗುರುವೆ ಕೃಪೆಯಾಗು || 


- ಹೆಚ್ , ವಿ, ವೀರಭದ್ರಯ್ಯ 


ಒಳ ಪುಟಗಳಲ್ಲಿ 


ಲೇಖನ 


ಲೇಖಕರು 


ಪುಟ 


ಇರ್ಸನನನನನನನನನನ 


* ಶ್ರೀವಾಣಿ 
* ಶ್ರೀ ಸಿದ್ಧಲಿಂಗೇಶ್ವರ ವಚನ 
* ಮಾತು ಜ್ಯೋತಿ 
* ಸಂಪಾದಕೀಯ 


* ಸರ್ವಜ್ಞನ ಪ್ರತಿಭಟನೆಯ ಧ್ವನಿ - ಡಾ , ವಿವೇಕಾನಂದ ಸಾಲಿಮಠ 11 


* ಕೃಷಿ ಬೆಳವಣಿಗೆಯಲ್ಲಿ ಬೃರಗಳಪಾತ್ರ - ಡಿ. ವೆಂಕಟರಾವ್ 
* ಮಹಾತ್ಮಬಸವಣ್ಣನವರಸಂದೇಶ - ಎನ್ . ಎಸ್ ಹನಂಗಡಿ , 23 


* ಸಿದ್ದರಾಮನತ್ರಿವಿಧಿಗಳ: ಒಂದುವಿವೇಚನೆ ಡಾ || ಸಾ . ಶಿ. ಮರುಳಯ್ಯ 27 
* ಗ್ರಾಮಾಂತರ ಬಸವಜಯಂತಿ- 225 ಶ್ರೀ ಹೆಚ್ . ವಿ. ವೀರಭದ್ರಯ್ಯ 41 


ಶ್ರೀವಾಣಿ 


ಮಾನವನ ಜೀವನದಲ್ಲಿ ಪ್ರಾಯಃಸಂಪೂರ್ಣ 
ವಿನಾಶವಾಗುವಂತಹ ಸನ್ನಿವೇಶ ಪರಿಸ್ಥಿತಿಗಳ ಲಭ್ಯ 
ವಾದಾಗ ಯಾವುದಾ ವಿಶೇಷಸಹಾಯ ಸಂಪ 
ತಿನಿಂದಾಗಿ , ಶಕ್ತಿ ಲಭ್ಯವಾಗಿ ವಿಪತ್ತಿನಿಂದ 
ಪಾರಾಗುತ್ತಾನೆ. ವಾಸ್ತವಿಕವಾಗಿ ಆ ಮನುಷ್ಯ 
ನೂತನ ಚೈತನ್ಯವನ್ನು ಹೊಂದಿ ಬಾಳ್ವೆ ನಡೆಸಲು 

ಉಪಕ್ರಮಿಸುತ್ತಾನೆ; ಶಕ್ತಿವಂತನಾಗುತ್ತಾನೆ. 
ಅಂತೆಯೇ ಯಾವುದೋ ಒಂದು ರೀತಿಯಲ್ಲಿ ಒಂದು ಮಟ್ಟದಲ್ಲಿ ವ್ಯವಹಾರ 
ಮಾಡುತ್ತಿದ್ದ ಮನುಷ್ಯನು ಜೀವನದಲ್ಲಿ ಅನುಕೂಲವಾದ ಅಥವಾ ಉನ್ನತ 
ವಾದ ಮಟ್ಟ ಕ್ಕೇರಿದಾಗ, ಮೇಲ್ಪದವಿಗೆ ಬಂದಾಗ ತನ್ನ ಹಿಂದಣ ಸ್ವರೂಪ 
ವನ್ನೇ ಮರೆತು ಹಾಸಬನಾಗುತ್ತಾನೆ ತನ್ನನ್ನು ತಾನೇ ಮರೆಯುತ್ತಾನೆ. 
ಆತನು ಆ ಪದವಿಗೆ ಮುನ್ನ ಇದ್ದ ಸನ್ನಿವೇಶದ ಸ್ಮರಣೆ ಮಾಡಿಕೊಂಡು 
ಆಗ ವ್ಯವಹರಿಸುತ್ತಿದ್ದ ರೀತಿ ಅನುಸರಿಸುತ್ತಿದ್ದ ಕ್ರಮಗಳು ಗಳಿಸುತ್ತಿದ್ದ. 
ಯಶಸ್ಸು ಗಳನ್ನು ಸ್ಮರಿಸಿ ವೃದ್ಧಿಸಿಕೊಳ್ಳುವ ಪ್ರಯತ್ನ ಮಾಡುವುದೇ ಸೂಕ್ತ. 
ಈ ರೀತಿಯ ಸ್ಮರಣೆ ಹಾಗೂ ಕೃತಜ್ಞತಾ ಮನೋಭಾವ ಆತನ ಅಭಿವೃ . 
ದ್ವಿಗೆ ಸಹಕಾರಿಯಾಗುತ್ತದೆ ಮತ್ತು ಪೂರ್ವಾಪರ ವಿವೇಚನ ಶಕ್ತಿಯು 
ಕುದುರಿ ಇರುವ ಯಶಸ್ಸು , ಪದವಿ ಇತ್ಯಾದಿಗಳು ಭದ್ರ ಬುನಾದಿಯ ಮೇಲೆ 
ನಿಂತಂತಾಗುತ್ತದೆ. ಆದರೆ ಈ ರೀತಿ ಪೂರ್ವಸ್ಥಿತಿಯನ್ನು ಮರೆತು, ಕೊಂಚ 
ಸ್ಥಾನಕ್ಕೇರಿದಾಕ್ಷಣ ನೀತಿ ನಿಯಮಗಳನ್ನು ನಿರ್ನಾಮ ಮಾಡಿ, ಅಹಂಕಾ 
ರಿಯಾಗಿ ಸ್ವಚ್ಛಾಚಾರದಿಂದ ವರ್ತಿಸುವುದರಲ್ಲಿ ಆತನ ಅಧಃಪತನವು 
ಖಂಡಿತ. ಈ ರೀತಿಯ ಹೊಸತನವು ವಿನಾಶಕ್ಕೆ ಕಾರಣವಾಗುತ್ತದೆ. 
ಒಟ್ಟಿನಲ್ಲಿ ಎಚ್ಚರಿಕೆ ತಪ್ಪಿದಾಗ ತನ್ನ ನಾಶಕ್ಕೆ ತಾನೇ ಹೊಣೆಯಾಗಬೇಕಾ 
ಗುತ್ತದೆ. ಆದ್ದರಿಂದ ವ್ಯಕ್ತಿಯು ಕೃತಜ್ಞತಾ ಮನೋಭಾವದಿಂದ ವ್ಯವ 
ಹರಿಸುವುದು ತನ್ನ ಇಹಪರಸೌಖ್ಯಕ್ಕೆ ತಾನೇ ಸೋಪಾನವನ್ನು ನಿರ್ಮಿಸಿ 
ಕೊಂಡಂತಾಗುತ್ತದೆ. 


ಸಿದ್ದಗಂಗಾ ಮಾಸ ಪತ್ರಿಕೆಯ ಸಲಹಾ ಮಂಡಳಿ 


1 ಶ್ರೀ ಜಿ . ಪರಮೇಶ್ವರಪ್ಪನವರು ಪ್ರಾಚಾರರು, ಎಸ್ಐ . ಟಿ, ತುಮಕೂರು, 
2 ಶ್ರೀ ಎಂ . ವಿ . ಸಿದ್ದಲಿಂಗಮೂರ್ತಿಯವರು ಪ್ರಾಚಾದ್ಯರು, ಸಿದ್ದಗಂಗಾ ಶಿಕ್ಷಣ 

ಮಹಾವಿದ್ಯಾಲಯ , ತುಮಕೂರು 
3 ಶ್ರೀ ಹೆಚ್ . ಬಿ ಗಂಗಾಧರಯ್ಯ ಅಧೀಕ್ಷಕರು, ಬಸವೇಶ್ವರ ಶಿಕ್ಷಕರ ತರಬೇತಿ 

ಮಹಾವಿದ್ಯಾಲಯ ಶ್ರೀಮಠ 
4 ಶ್ರೀ ಜಿ. ಶಿವಶಂಕರ್ , ಪ್ರಾಚಾರರು, ಸಿದ್ದ ಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ 

ಕಾಲೇಜು, ತುಮಕೂರು 
5 ಶ್ರೀ . ಕೆ . ಹೆಚ್ . ಪರಮಶಿವಯ್ಯ , ಪ್ರಾಚಾದ್ಯರು ಸಿದ್ದಗಂಗಾ ಮಹಿಳಾ ಕಾಲೇಜು 

ತುಮಕೂರು 
6 ಶ್ರೀ . ಸಿ. ಎಸ್ , ಸಿದ್ದಲಿಂಗಯ್ಯ , ಪ್ರಾಚಾದ್ಯರು, ಸಿದ್ದಗಂಗಾ ಪದವಿ ಪೂರ್ವ 

ಕಾಲೇಜು, ತುಮಕೂರು 
7 ಶ್ರೀ ಎಸ್ . ಪಿ . ಶಿವಶಂಕರ್ , ಪ್ರಾಚಾದ್ಯರು, ಸಂಸ್ಕೃತಕಾಲೇಜು, ಶ್ರೀ ಮಠ 
8 ಶ್ರೀ . ಕೆ . ಸಿ . ಶಿವಗಂಗಯ್ಯ , ಮುಖ್ಯೋಪಾಧ್ಯಾಯರು ಶ್ರೀ ಬಸವೇಶ್ವರ ಉನ್ನತ ಪ್ರೌಢ 

ಶಾಲೆ, ಶ್ರೀ ಮಠ 
9 ಶ್ರೀ . ಎಸ್ . ವಿಶ್ವನಾಥಯ್ಯ , ಮುಖ್ಯೋಪಾಧ್ಯಾಯರು ಶ್ರೀ ಸಿದ್ಧಲಿಂಗೇಶ್ವರ ಸನಿವಾಸ 

ಪ್ರೌಢಶಾಲೆ, ಶ್ರೀ ಮಠ 


. 


ಸಂಪಾದಕ ಮಂಡಳಿ 


ಪ್ರಧಾನ ಸಂಪಾದಕರು 

ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 

ಹೆಚ್ . ವಿ. ವೀರಭದ್ರಯ್ಯ 
- ಸಹ ಸಂಪಾದಕರು 
ಬಿ . ವೀರಭದ್ರಯ್ಯ , ಪಿ . ಎನ್ . ಚಂದ್ರಶೇಖರಯ್ಯ . 

ಲೇಖಕರಲ್ಲಿ ಮನವಿ 


* ಸಿದ್ದಗಂಗಾ ಶ್ರೀ ಸಿದ್ದಗಂಗಾ ಮಠದಿಂದ ಪ್ರಕಟವಾಗುತ್ತಿರುವ ಮಾಸ ಪತ್ರಿಕೆ. ಶ್ರೀಮಠದ 
ಹಳೆಯ ವಿದ್ಯಾರ್ಥಿ ಸಂಘದ ಹೆಮ್ಮೆಯ ಸೇವಾ ಪುರವಣೆ; ಮೇಲಾಗಿ ಶ್ರೀಮಠದ ಮುಖವಾಣಿ 
ಪೂಜ ಶ್ರೀ ಶ್ರೀ ಡಾ|| ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನದಲ್ಲಿ ಮುನ್ನಡೆದಿರುವ 
ಪತ್ರಿಕೆ, ತ್ರಿವಿಧ ದಾಸೋಹಸೇವಾ ತತ್ಪರತೆಯಿಂದ ಹೆಜ್ಜೆ ಹಾಕುತ್ತಿದೆ. ಈ ಧೇಯ ಸಾಧನೆಗಾಗಿ 
ನಾಡಿನ ಗಣ್ಯ ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಧರ್ಮ , ವಿಜ್ಞಾನ, ಶಿಕ್ಷಣ, ಇತಿಹಾಸ , ವೈಚಾರಿಕ , 
ಚಿಂತನ , ಮುಂತಾದ ಲೇಖನಗಳನ್ನು ಸ್ವಾಗತಿಸುತ್ತದೆ. ಅಸ್ವೀಕೃತ ಲೇಖನಗಳನ್ನು ಪಡೆಯಲು 
ಸಾಕಷ್ಟು ಅಂಚೆ ಸ್ಟಾಂಪುಗಳನ್ನು ಲಗತ್ತಿಸಿರಬೇಕು. ಲೇಖನಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳುವ 
ಅಧಿಕಾರ ಸಂಪಾದಕರಿಗಿದೆ. ಅನುವಾದ, ರೂಪಾಂತರ ಲೇಖನಗಳಿಗೆ ಮೂಲಕೃತಿಕಾರರ ಅನುಮತಿ 
ಪಡೆದಿರಬೇಕು.ಸ್ವೀಕೃತ ಲೇಖನಗಳಿಗೆ ಸೂಕ್ತ ಸಂಭಾವನೆ ಕೊಡಲಾಗುವುದು. 


ಶ್ರೀ ಸಿದ್ಧಲಿಂಗೇಶ್ವರ ವಚನ 


ಚಿನ್ನದ ಗಿರಿಯಲ್ಲ ಚಿನ್ಮಯ ಮೂರ್ತಿಯ ಕಂಡೆನಯ್ಯ 
ಚಿನ್ನ ಕಾರ್ಮಿಕವಲ್ಲ, ಚಿನ್ಮಯ ಮೂರ್ತಿಯಲ್ಲ 
ಇದರನ್ವಯ ಏನು ಹೇಳಾ 
ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ 

ಮೇರು ಸಂಜ್ಞೆಯನುಳ್ಳ ಭೂ ಮಧ್ಯ ಚಕ್ರದಲ್ಲಿ ಜ್ಞಾನ 
ದಿಂದ ಪರಿಪೂರ್ಣವಾದ ಮಹಾಲಿಂಗ ವೆಂಬ ಜೋತಿಯನ್ನು 
ಶಾಂಭವ ಜ್ಞಾನವನುಳ್ಳ ಗುರೂಪದೇಶದಿಂದ ಕಂಡುಂಡ ಸುವರ್ಣ 
ಮಂತ್ರ ಸ್ವರೂಪನಾದ ಶಿವಶರಣನು ಅಣವಾದಿ ಮಲತ್ರಯಗಳ 

ಕಲ್ಮಷ ದೋಷ ದೊಡನೆ ಕೂಡಿರುವ ಜೀವರೊಳಗಲ್ಲವಾಗಿದ್ದು , 
4 ಜ್ಞಾನದಿಂದೆ ಪರಿಪೂರ್ಣವಾದ ಪರಬ್ರಹ್ಮನು ತನ್ನ ಜಗದೈಭವದ 

ಲೀಲಾವಿಳಾಸಕ್ಕೆ ಸದಾಶಿವ ತತ್ವ ಸ್ವರೂಪವನ್ನು ತಾಳಿತಲ್ಲದೆ, ತನ್ನ 
ನಿಜ ಸ್ವರೂಪವು ವೇದಾಗಮಗಳ ವಾಕ್ಕು ಮನಗಳಿಗೆ ಅಗೋಚರ 

ವಾಗಿದೆ. ಹೀಗಿರುವಾಗ ಶಿವಶರಣನಿಗೂ , ಪರಬ್ರಹ್ಮಕ್ಕೂ ಅನ್ವಯಿ - 
ಈ ಸುವುದು ಹೇಗೆ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ & 

ಎಂಬುದಾಗಿ ಬಿನ್ನವಿಸಿ ಕೊಳ್ಳುತ್ತಿದ್ದಾರೆ. 


ಸಂಪಾದಕೀಯ 


ಮಳೆ - 


ಮಳೆ ಬಂದಿದೆ; ಬರುತ್ತಿದೆ. ಕೆಲವು ಕಡೆ ವಿಶೇಷವಾಗಿ ಬಂದಿದೆ. 
ಸಾಕಷ್ಟು ಹಾನಿಯನ್ನೂ ಉಂಟು ಮಾಡಿದೆ. ಇನ್ನು ಕೆಲವು ಕಡೆ ಬೇಕಾಗುವಷ್ಟು 
ಬಂದಿಲ್ಲ. ಕೆಲವು ಪ್ರದೇಶಗಳಲ್ಲಿ ಬಿತ್ತನೆಗೆ ಪ್ರಾರಂಭವಾಗಿದೆ. ಬಿತ್ತಿದ ಬೆಳೆ 
ಹಾಳಾಗಿದೆ ಕೆಲವು ಭಾಗಗಳಲ್ಲಿ, ರಾಜ್ಯದ ರೈತವರ್ಗದ ಸಮುದಾಯಕ್ಕೆ 
ಒಟ್ಟಾರೆ ಸಂತೋಷವಾಗಿದೆ. ಸರ್ಕಾರದ ನೇತಾರರ ಪೊಳ್ಳು ಘೋಷಣೆಗಳನ್ನು , 
ಸುಳ್ಳು ಆಶ್ವಾಸನೆಗಳನ್ನು ಕೇಳಿ ಕೇಳಿ ಬೇಸತ್ತ ಶ್ರೀ ಸಾಮಾನ್ಯನಿಗಂತೂ 
ಹರ್ಷ ತಂದಿದೆ. ಯಾವ ಪಕ್ಷದವರು ರಾಜ್ಯವಾಳಿದರೇನು ? ನಾವು ರಾಗಿ 
ಬೀಸುವುದು ತಪ್ಪುವುದಿಲ್ಲ ಎಂಬುದನ್ನರಿತಿರುವ ರೈತನಿಗೆ ನಿಜವಾದ ಆನಂದವಾಗುವುದು 
ಮಳೆ ಮತ್ತು ಬೆಳೆಯಿಂದ, ರೈತನೇ ಏಕೆ ಇಂದಿನ ಕೈಗಾರಿಕಾ ಸ್ಥಾವರಗಳ 
ಜೀವ ಜೀವಾಳವೂ ಮಳೆಯನ್ನು ಆಧರಿಸಿರುವುದು ಸುಸ್ಪಷ್ಟ . ಜಲವಿದ್ಯುತ್ತಿಗೆ 
ಮೂಲಧನ ಮಳೆ, ರಾಜ್ಯದ ಬೃಹತ್ ವಿದ್ಯುದುತ್ಪಾದನಾ ಕೇಂದ್ರವಾದ 
ಶರಾವತಿ ಜಲಾನಯನ ಪ್ರದೇಶದಲ್ಲಿ ಸಮೃದ್ಧವಾಗಿ ಮಳೆಯಾಗಿ ಲಿಂಗನಮಕ್ಕಿ 
ತುಂಬಿದರೆ ಮಾತ್ರ ವರ್ಷದುದ್ದಕ್ಕೂ ವಿದ್ಯುತ್ ಬೆಳಕುಕೊಟ್ಟಿತು ! ಇಲ್ಲವೆ 
ಕಣ್ಣು ಮುಚ್ಚಾಲೆ ಮನೆ ಮನೆಯಲ್ಲೂ ನಡೆಯುವುದು ಹಗಲಿನಷ್ಟೇ ಅಪ್ಪಟ 
ಸತ್ಯ . ಒಂದು ಕಾಲಕ್ಕೆ ಮಳೆ ಕೇವಲ ಕೃಷಿ ಸಾಧಾರವಾಗಿತ್ತು . ಆದರಿಂದು ಜೀವನದ 
ಸಮಗ್ರ ಕ್ಷೇತ್ರಕ್ಕೆ ತನ್ನ ಕ್ರಿಯಾಶೀಲ ಬಾಹುವನ್ನು ಚಾಚುತ್ತ ಬಂದಿದೆ. ರಾಜ್ಯ 
ದಲ್ಲಿ ಈ ವರ್ಷ ಮಳೆ ತಡವಾಗಿ ಪ್ರಾರಂಭವಾಯಿತಾದರೂ ಹಿಂಗಾರು ಸರಿಯಾಗಿ 
ನಡೆಸುವ ಆಶೆಯನ್ನು ತೋರಿಸುತ್ತಿದೆ, ಮಳೆ ಹಿಂದಿನವರ್ಷ ಚೆನ್ನಾಗಿಯೇ ಆಗಿತ್ತು , 
ಈ ವರ್ಷವೂ ಆಗುವುದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಹವಾಮಾನ ತಜ್ಞರು 
ಹೇಳುತ್ತಿದ್ದಾರೆ. ಕೃಷಿಕ ಬಂಧುಗಳು ಬೀಜ, ಗೊಬ್ಬರ, ಎತ್ತು , ಕೂಲಿಗೆಹಣ ಮುಂತಾದು 
ವುಗಳಿಗೆ ತನ್ನೆಲ್ಲ ಬುದ್ದಿಯನ್ನು ಖರ್ಚನಾಡಿ ಜೋಡಿಸಿ ಕೊಳ್ಳುತ್ತಿದ್ದಾರೆ. ನಮ್ಮ 
ಮುಖಂಡರು ರೈತರ ಜೀವನವನ್ನು ಉದ್ದಾರ ಮಾಡುವ ಅನೇಕ ಯಾಜನೆಗಳ 
ನ್ನೇನೋ ರೂಪಿಸಿದ್ದಾರೆ, ರೂಪಿಸುತ್ತಲೂ ಇದ್ದಾರೆ, ಆದರೆ ಬಹುಪಾಲು ಅವೆಲ್ಲ 
ಗಂಧದಕಡ್ಡಿ ಉರಿಸಿ ಅಡಿಗೆ ಮಾಡಿದಂತಾಗುತ್ತಿದೆ ಅಥವಾ ಯೋಜನೆಗಾಗಿ ಮೀಸ 
ಲಾದ ಹಣ ಬಾವಿಯಿಂದ ನೀರು ಗದ್ದೆಗೆ ಬರುವಷ್ಟರಲ್ಲಿ ಮಧ್ಯದ ಕಾಲುವೆ. 
ಗಳೇ ಕುಡಿಯುವಂತಾಗಿದೆ. ಕೃಷಿ ಇಲಾಖೆಯಂತೂ ಪ್ರಸಾರಮಾಧ್ಯಮಗಳ ಮೂಲಕ 


ಜುಲೈ - 989 


ಹಾಗೂ ಇನ್ನಿತರ ವಿಧಾನಗಳಲ್ಲಿ ಕೃಷಿಸುಧಾರಣೆಯಬಗ್ಗೆ ಪ್ರಯೋಗ ಪ್ರದರ್ಶನ, 
ಪ್ರಯತ್ನಗಳನ್ನು ಮಾಡುತ್ತ ನಡೆದಿದೆ. ಆದರೆ ನಿರೀಕ್ಷಿಸಿದ ಫಲ ಕೈಗೆ ಬರುತ್ತಿಲ್ಲ. 
ಮಳೆ ಸಕಾಲಕ್ಕೆ ಬಂದರೆ ನಮ್ಮ ರೈತರಿಗೆ ಸಂತೋಷವಾದರೆ, ಬಂದ ಬೆಳೆಯನ್ನ 
ರಕ್ಷಿಸಿಕೊಳ್ಳುವ, ಅದನ್ನು ಯೋಗ್ಯ ರೀತಿಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಗ 
ಳಿದ್ರೂ ಮಧ್ಯವರ್ತಿಗಳ “ ಬಣ್ಣದ ನಾಟಕ ' ಗಳಿಂದ ಅನುಭವಿಸುತ್ತಿರುವ “ಮೂಕ 
ನೋವು” ತಪ್ಪುವ ದಿನಗಳು ಬೇಗ ಬರಬೇಕು. ಸ್ವಾತಂತ್ರ ಬಂದು ೪೩ ವರ್ಷ 
ಗಳು ತುಂಬುತ್ತ ಬಂದರೂ ಭಾರತೀಯ ಶ್ರೀಸಾಮಾನ್ಯನ ಕೃಷಿಕಾಯಕಕ್ಕೆ 
ತಗುಲಿರುವ ಕೃತಕ ಕಂಟಗಳಗಳು ದೂರಾಗದೇ ಉಳಿದಿರುವುದು ನಿಜಕ್ಕೂ ನಾಚಿಕೆ 
ಗೇಡು, ದುಡಿವ ಮನಸ್ಸ ಮುದುಡಬಾರದು. ಅದರಿಂದಒಳ್ಳೆಯದಾಗುವುದಿಲ್ಲ. 
ವ್ಯವಸಾಯ ಪ್ರಧಾನವಾದ ರಾಷ್ಟ್ರದಲ್ಲಿ ಮಳೆಯನ್ನೇ ಪ್ರಕೃತಿಯ ವರವೆಂದು ನಂಬಿ 
ರುವ ನೆಲದಲ್ಲಿ ಮಣ್ಣಿನ ಮಕ್ಕಳ ಆವಶ್ಯಕತೆಗಳನ್ನು ಪೂರೈಸಿಕೊಡುವ ಪ್ರಯತ್ನ 
ಗಳು ಪ್ರಾಮಾಣಿಕವಾಗಿ ಒದಗಿಬರಬೇಕು- ನಮ್ಮ ರಾಜಕಾರಣಿಗಳ ಸಿಹಿಯಾದ 
ಮಾತುಗಳಿಗಿಂತ ಒಂದೆರಡು ರೈತರಿಗೆ ಒಳ್ಳೆಯ ಕೆಲಸಗಳಾದರೂ ಎಷ್ಟೋ ಒಳ್ಳೆ 


ಯದು. 


ಆಚರಿಸಬಹುದೆ ? 
- ಎಂ . ಎ. ನೀಲಾಂಬಿಕೆ, ಎಂ . ಎ. ಉತ್ತರಾದಿಮಠರಸ್ತೆ ಮೈಸೂರು 

ಜಗದಗಲ ಮುಗಿಲಗಲ ಮಿಗೆಯಗಲ ವ್ಯಾಪಿಸಿ 
ಜಗದಣ್ಣನಾಗಿ ಶತಶತಮಾನಗಳಿಂ ಮೆರೆದಿದ್ದೆ 
ದೇಹ ದೇವಾಲಯವಾಗಿರಲು ದೇಗುಲಕೆ . 
ಹಾಗದಿರೆಂದು ಅರುಹಿನ ಕುರುಹ ನೀನಿತ್ತೆ . 
ದಲಿತರನ್ನು ಸಂಘಟಿಸಿ ಕ್ರಾಂತಿಯ ನೆಸಗಿದ್ದೆ 
ನೊಂದ ಹೆಣ್ಣಳ ರಕ್ಷಿಸಿ ಸಬಲ ರಾಗಿಸಿದ್ದೆ , 
ನಿನ್ನ ಹೆಸರನ್ನು ಸ್ಮರಿಸಿ ನಾವು ಮಾಡಿದುದೇನು ? 
ಸತಿಪದ್ಧತಿಯ ಹೀನ ಕಟ್ಟಳೆಗೆ ಮಣಿದಿಹೆವು 
ದೇವ ದಾಸಿಯರ ಸಾರ್ವಜನಿಕ ಸಾತ್ತಾಗಿಸಿದೆವು 
ನಿನ್ನೆಲ್ಲ ತತ್ವವನು ಬಸವಸಾಗರದಲ್ಲಿ 
ಮುಳುಗಿಸಿ ಎಂಟು ಶತಮಾನದಿಂದ ಗಲಿದ 
ನಿನ್ನ , ಮೂಳೆಸಿಗುವುದೆಂಬಾಶೆಯಿಂ ಹುಡುಕ 
ಹೊರಟ ನಾವು ಆಚರಿಸಬಹುದೆ ನಿನ್ನ ಜಯಂತಿಯ ? 


- 10 


ಸಿದ್ಧಗಂಗಾ 


ಅಖಿಲ ಕರ್ನಾಟಕ ಧಾರ್ಮಿಕ ಪತ್ರಿಕೆಗಳ ಒಕ್ಕೂಟ ರಚನೆ, 
1646, 1ನೇ ಮೈನ್, 21ನೇ ಮುಖ್ಯರಸ್ತೆ , ಬನಶಂಕರಿ 1ನೇ ಹಂತ, 2ನೇ ಬ್ಲಾಕ್ , ಬೆ. 560050 

- ದಿ. 9. 7- 89ರಂದು ಬೆಂಗಳೂರಿನ ನಿಜಗುಣ ಜಂಗಮ ಮಠದಲ್ಲಿ ಕರ್ನಾಟಕದ | 
ಬಹುತೇಕಧಾರ್ಮಿಕ ಪತ್ರಿಕೆಯ ಸಂಪಾದಕರು, ಪ್ರಕಾಶಕರು ಅಭಿಮಾನಿಗಳು ಉಪ 
ಸ್ಥಿತರಿದ್ದರು. ಧಾರ್ಮಿಕ ಪತ್ರಿಕೆಗಳು ಎದುರಿಸುತ್ತಿರುವ ಕಷ್ಟ ಕಾರ್ಪಣ್ಯಗಳ ನಿವಾರಣೆ 
ಹಾಗೂ ಧಾರ್ಮಿಕ ಪಾತ್ರದಲ್ಲಿ ಪತ್ರಿಕೆಯ ಪಾತ್ರ ನಿರ್ವಹಣೆಯ ಬಗ್ಗೆ ಒಂದು 
ವೇದಿಕೆ ಹಾಗೂ ಸಂಘಟಿಸಬೇಕೆಂದು ಭಾವಿಸಿ ಬ್ರಹ್ಮತೇಜ ಹಾಗೂ ಸುಗುಣ ಪತ್ರಿ 
ಕೆಯ ವ್ಯವಸ್ಥಾಪಕರು ಕರೆದ ಸಮ್ಮೇಳನವು ಪುತ್ತಿಗೆ ಶ್ರೀ ಶ್ರೀಗಳಿಂದ ದೀಪ ಬೆಳಗಿ 
ಸುವ ಮೂಲಕ ಅಖಿಲಕರ್ನಾಟಕ ಧಾರ್ಮಿಕ ಪತ್ರಿಕೆಗಳ ಒಕ್ಕೂಟವನ್ನು ರಚಿಸಿತು. 

ಅಧಿವೇಶನದಲ್ಲಿ ಪ್ರಪ್ರಥಮ ಅಧ್ಯಕ್ಷರಾಗಿ ಸುಗುಣ ಪತ್ರಿಕೆಯ ಹಾಗೂ ಶ್ರೀ 
ಸುತ್ತಿಗೆ ಮಠದ ಶ್ರೀ ಶ್ರೀ ಗಳಾದ ಸುಗುಣೇಂದ್ರ ತೀರ್ಥ ಮಹಾ ಸ್ವಾಮಿಗಳನ್ನು 
ಸರ್ವಾನುಮತದಿಂದ ಆಯ್ಕೆ ಮಾಡಿ ಅವರಿಗೆ ಪೂರ್ಣ ಅಧಿಕಾರ ನೀಡಿತು. 

ತತ್ವಕ್ಕಿಂತ ಪ್ರಾಮಾಣಿಕ ಕ್ರಿಯಾತ್ಮಕ ಧರ್ಮ ಪ್ರಚಾರದ ಕಾರ್ಯವನ್ನು 
ಪತ್ರಿಕೆಯು ಮಾಡಬೇಕು ಎಂದು ಉಪಸ್ಥಿತರಿದ್ದ ಧಾರ್ಮಿಕ ಪತ್ರಿಕಾ ಸಂಪಾದಕರಿಗೆ 
ಕರೆಕೊಟ್ಟರು. ಶ್ರೀ ಶ್ರೀ ಗಳು ಮುಂದುವರಿಯುತ್ತ ಪತ್ರಿಕೆಗಳಲ್ಲಿ ವೈಚಾರಿಕ 
ಸಮಸ್ಯೆಗಳೂ ಅನೇಕ ಹಲವುರೀತಿ ಇದ್ದರೂ , ಭೇಧ, ಭಾವ ಇದ್ದರೂ , ಪರಸ್ಪರ 
ಸಹನೆಯಿಂದ ವಿಚಾರ ಮಾಡಿಕೊಂಡು ಬಾವತ್ರಕರಾಗಲೂ ಸನ್ನದ್ದರಾಗಬೇಕು. 
ಧಾರ್ಮಿಕ ಪತ್ರಿಕೆಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೂ ಸರಕಾರದಿಂದ ದೊರೆ. 
ಯುವ ಎಲ್ಲಾ ರೀತಿಯ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳಲು 
ಸರ್ವಪ್ರಯತ್ನ ಮಾಡಿಕೊಳ್ಳಬೇಕು. 

ಇದಕ್ಕಾಗಿ ಧಾರ್ಮಿಕ ಪತ್ರಿಕೆಗಳ ಒಕ್ಕೂಟ ಇಂದಿನ ಪರಿಸ್ಥಿತಿಯಲ್ಲಿ ಅತೀ 
ಅವಶ್ಯಕವಾಗಿದೆ. ಧರ್ಮದ ಹೆಸರಿನಲ್ಲಿ ಸರಕಾರದ ಸೌಲಭ್ಯಗಳನ್ನು ಸಾಮಾಜಿಕ 
ನ್ಯಾಯಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಇತರ ದುಷ್ಟ ಶಕ್ತಿಗಳನ್ನು ಪ್ರಾಮಾ 
ಣಿಕ ರೀತಿಯಲ್ಲಿ ಬಯಲಿಗೆಳೆದು ಧಾರ್ಮಿಕ ಪತ್ರಿಕೆಗಳು ದೇಶಕ್ಕೆ ಧರ್ಮಕ್ಕೆ 
ಒಳ್ಳೆಯ ತಳಹದಿ ಹಾಕಬೇಕು. ಅಲ್ಲದೆ ಧಾರ್ಮಿಕ ಪತ್ರಿಕೆ ಪ್ರಕಟನೆಗೆ ನ್ಯೂಸ್ 
ಪ್ರಿಂಟ್ ಕಾಗದ ಹಾಗೂ ಅಂಚೆಯ ದರದಲ್ಲಿ ವಿನಾಯಿತಿ ನೀಡುವಂತೆ ಪ್ರಯತ್ನ 
ಮಾಡುವಲ್ಲಿ ಧಾರ್ಮಿಕ ಪತ್ರಿಕೆಗಳ ಒಕ್ಕೂಟ ಸಹಾಯಕವಾಗಲಿಎಂದು ಹಾರೈಸಿದರು . 

ಸಮಾರಂಭದಲ್ಲಿ ಶ್ರೀ ಶ್ರೀಗಳು ಶ್ರೀ ರಂಗಯ್ಯನವರನ್ನು ( ಧರ್ಮಶ್ರೀ ಪತ್ರಿಕೆ ) 
ಉಪಾಧ್ಯಕ್ಷರನ್ನಾಗಿಯೂ ಬ್ರಹ್ಮತೇಜ ಶ್ರೀ ಎಸ್ . ವೆಂಕಟರಾಮಯ್ಯನವರನ್ನು 
( ಬ್ರಹ್ಮತೇಜ ಪತ್ರಿಕೆ) ಕಾರ್ಯದರ್ಶಿಗಳನ್ನಾಗಿಯೂ ಹಾಗೂ ಎಂ . ಕೆ. ಭಾರತೀರಮ 
ಣಚಾರ್ಯರನ್ನು ( ತತ್ವವಾದ ಪತ್ರಿಕೆ ) ಕೋಶಾಧಿಕಾರಿಗಳನ್ನಾಗಿ ನೇಮಿಸಿದರು . 

ಕಾರ್ಯದರ್ಶಿ 


ಸರ್ವಜ್ಞನ ಪ್ರತಿಭಟನೆಯ ಧ್ವನಿ 

- ಡಾ . ವಿವೇಕಾನಂದ ಸಾಲಿಮಠ 
ಕನ್ನಡ ಉಪನ್ಯಾಸಕರು,ನೂತನ ಮಹಾ ವಿದ್ಯಾಲಯ , ಸಿಂದಗಿ- 586128 , ( ವಿಜಾಪೂರ ಜಿಲ್ಲೆ) 


೭೧ 


ಕನ್ನಡ ಸಾಹಿತ್ಯ ಪರಂಪರೆಯನ್ನು ಅವಲೋಕಿಸುತ್ತ ಬಂದಾಗ ಅದರ 
ಗರ್ಭದಲ್ಲಿ ಪ್ರತಿಭಟನೆಯ ಕೂಗಿನ ಧ್ವನಿಯು ಸುಪ್ತವಾಗಿ ಹರಿದು ಬಂದಿರುವುದನ್ನು 
ಮನಗಾಣದೆ ಇರಲಾರದು. ಗುಡಿಸಲು ಹಾಗೂ ಪ್ರಕೃತಿಯ ಮಡಲಿನಲ್ಲಿ ಬಿಸಿಲು 
ಮಳೆಗಳಿಗೆ ಮೈಯೊಡ್ಡಿದ ಜನಸಾಮಾನ್ಯರಿಂದ ತನ್ನಿಂದ ತಾನೆ ಹುಟ್ಟಿ ಬಂದ 
ಜನಪದ ಸಾಹಿತ್ಯದಿಂದ ಒಡಗೊಂಡು, ಗಾಜಾಶ್ರಯದ ಛತ್ರ ಚಾಮರದ ಬಿರುದು 
ಬಾವುಲಿಗಳಿಗೆ ಮಾರು ಹೋದಶಿಷ್ಟ ಕವಿಗಳಲ್ಲ , ಶಿವಭಕ್ತ ಕವಿಗಳಲ್ಲ , ಸಮಾಜದ 
ಪ್ರತಿನಿಧಿಗಾಗಿ, ಶ್ರೀ ಸಾಮಾನ್ಯರ ಧ್ವನಿಯ ಅಂತರಂಗವನ್ನು ತಿಳಿದುಕೊಂಡ 
ವಚನಕಾರರ ಬಿಚ್ಚುಗತ್ತಿಯ ವಿಚಾರಗಳ ವಚನಗಳಲ್ಲೂ , ಶ್ರೀಹರಿಯ ಧ್ಯಾನದಲ್ಲೂ 
ಅಲ್ಪ ಸ್ವಲ್ಪ ಸಮಾಜವಿಮರ್ಶೆಯನ್ನು ತೆರೆದ ಹೃದಯದಿಂದ ಮಾಡಿದ ಕೀರ್ತನ 
ಕಾರರಲ್ಲಿಯೂ , ಸಮಾಜವನ್ನು ಪ್ರತಿಯೊಂದು ಮುಖಗಳಿಂದಲೂ ತೀಕಗಣ್ಣಿ 
ನಿಂದ ಅವಲೋಕಿಸಿದ ಸರ್ವಜ್ಞನಿಂದ ಒಡಗೊಂಡು ೦ದಿನವರೆಗೂ ಹರಿದುಬಂದ ಬಂಡಾ 
ಯ , ದಲಿತಕಾವ್ಯ ಮಾರ್ಗದಲ್ಲಿಯೂ ಪ್ರತಿಭಟನೆಯ ಧ್ವನಿಯು ಓತಪ್ರೋತವಾಗಿ 
ನಿಂತನೀರಾಗದೆ, ಹರಿಯುವ ನೀರಿನ ಹಾಗೆ ಜನರನ್ನು ಬಡಿದೆಬ್ಬಿಸುತ್ತ ಬಂದಿರುವು 
ದನ್ನು ಕಂಡುಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಕನ್ನಡ ಪ್ರತಿಭಟನೆಯ ಕಾವ್ಯದ 
ನಾಲಗೆ ಮೈ ಚಾಚುತ್ತ ಬಂದುದರಲ್ಲಿಯೂ ಸಮಾಜದಲ್ಲಿಯ ಒಳಿತು - ಕೆಡುಕುಗಳನ್ನು 
ಕಣ್ಣಿಗೆ ಕಂಡದ್ದನ್ನು ಸರ್ವಜ್ಞನಷ್ಟು ತೆರೆದ ಹೃದಯದಿಂದ, ಬಿಚ್ಚು ಮನಸ್ಸಿನಿಂದ 
ವಚನಗಳ ಮೂಲಕ ಹೇಳಿದವರು ( ಬಸವಾದಿ ಶರಣರನ್ನು ಬಿಟ್ಟು ) ವಿರಳವೆಂದೇ 
ಹೇಳಬಹುದು. ಇವನು ಜನಸಾಮಾನ್ಯರ ನಾಡಿಯ ಮಿಡಿತವನ್ನು ಅರಿತವನಾಗಿದ್ದ 
ಈ ಕವಿಗೆ ಜನಪದ ಸಾಹಿತ್ಯ ಹಾಗೂ ವಚನಕಾರರ ಪ್ರಭಾವವೇ ಮೂಲ ಸೆಲೆಯಾ 
ಗಿರುವುದನ್ನು ಅವನ ವಚನಗಳನ್ನು ಒಂದೊಂದಾಗಿ ಒರೆದು ಕೊರೆದು ನೋಡಿದಾಗ 
ಅರಿವಾಗದೆ ಇರಲಾರದೆಂಬುದಕ್ಕೆ ಅವನ ವಚನಗಳ ರಾಶಿಯೇ ಸಾಕ್ಷಿಯಾಗಿ 
ನಿಲ್ಲುವುವು, 

ಪ್ರತಿಭಟನೆಯೆಂದರೆ ಕೇವಲ ಅನ್ಯಾಯದ ವಿರುದ್ದ ದೊಂಬಿ- ದಂಗೆಗಳಿಂದ 
ಬಂಡೆದ್ದು ನಿಲ್ಲುವದು ಮಾತ್ರವಲ್ಲ; ಸಮಾಜದಲ್ಲಿಯ ಪ್ರತಿಯೊಂದರ ಓರೆಕೋರೆ, 
ಅನಾಚಾರ ಅತ್ಯಾಚಾರಗಳ ಬಗೆಗೆ ಕೂಲಂಕಷವಾಗಿ ಅರಿತುಕೊಂಡು ಎಚ್ಚರಿಸುವುದ 
ಲ್ಲದೆ ತಿಳುವಳಿಕೆಯನ್ನು ನೀಡುವದಾಗಿದೆ. ಇಂದಿನ ನವ ತರುಣರು ಪ್ರತಿಭಟನೆ 
ಜುಲೈ - 1989 

11 


ಯೆಂದರೆ ಕಲ್ಲೆಸೆತದಲ್ಲಿ ತೊಡಗುವುದು , ಅವಾಚ್ಯ ಶಬ್ದಗಳನ್ನು ಗೋಡೆಗಳ ಮೇಲೆ 
ಬರೆಯುವದರ ಜೊತೆಗೆ ಅನೇಕ ದುಷ್ಟು ತ್ಯಗಳು ತೊಡಗಿ ಸಾಮಾನ್ಯರ ಬದುಕಿಗೆ 
ಸಾಕಷ್ಟು ತೊಂದರೆಯನ್ನೇ ತಂದೊದಗಿಸುವವರಾಗಿದ್ದಾರೆ. ಇಂತಹ ಕಾರ್ಯಗಳು 
ಈಗ ನಡೆದರೆ: ಇತಿಹಾಸದ ಪುಟಗಳನ್ನು ಒಂದೊಂದಾಗಿ ತಿರುವುತ್ತ ನಡೆದರೆ ಶಾಂತಿ 
ಸೌಹಾರ್ದತೆ, ಸಹೃದಯತೆಯಿಂದ ನಮ್ಮ ವಚನಕಾರರು, ಮಹಾಕವಿಗಳು ತಮ್ಮ 
ವಿಚಾರಗಳನ್ನು ವಚನ - ಮಹಾಕಾವ್ಯಗಳ ಮೂಲಕ ಜನಸಾಮಾನ್ಯರಿಗೆ ಒಳ್ಳೆಯ 
ತಿಳುವಳಿಕೆ ಕೊಡುವುದರ ಜೊತೆಗೆ ಅನ್ಯಾಯದ ವಿರುದ್ಧ ಎಚ್ಚರಿಸುತ್ತ 
ಸಿಡಿದೇಳುತ್ತ ಬಂದಿರುವುದನ್ನು ಕಾಣಬಹುದಾಗಿದೆ. ಇಂಥ ಇತಿಹಾಸದ ಪುಟಗ 
ಳಲ್ಲಿ ಎದ್ದು ಕಾಣುವ, ಸರ್ವವನ್ನು ಬಲ್ಲಿದ ಸರ್ವಜ್ಞನ ವಚನಗಳು ಕಣ್ಣಿಗೆ 
ರಾಚುತ್ತವೆ. 


ಸರ್ವಜ್ಞ ಆಲೆದಾಡುತ್ತ “ ನಾಡಿನ ಉದ್ದಗಲಕ್ಕಾ ಹಳ್ಳಿ ಹಳ್ಳಿಗಳನ್ನಾ ಸುತ್ತಿ 
ಹಳ್ಳಿಯ ಬಾಳು - ಬದುಕಿನಲ್ಲಿ ಬೆರೆತೂ ಬೆರೆಯದ ಹಾಗೆ ಬದುಕಿದ ಚೇತನ 
ಸರ್ವಜ್ಞನದು. ಹೀಗಾಗಿ ಆತನ ಪಾಲಿಗೆ ಸಮಕಾಲೀನ ಸಾಮಾಜಿಕ ಜೀವನ ತೆರೆದ 
ಪುಸ್ತಕವಾಗಿತ್ತು . ಆತನ ಸಾಕ್ಷಿಪ್ರಜ್ಞೆಗೆ ಅದರ ನೆಳಲು ಬೆಳಕು, ತಪ್ಪು , ಒಪ್ಪು 
ಯಾವುದೂ ಬಾಹಿರ ವಾಗಿ ರಲಿಲ್ಲ . ತನ್ನ ಬಂಡಾಯ ಪ್ರವೃತ್ತಿಗೆ ಸಹಜವಾಗಿ 
ಮೊದಮೊದಲು ಆತನ ಗಮನ ಸಮಾಜದ ಮುಖವಾಡಗಳನ್ನೆಲ್ಲ ಹರಿದು ಹಾಕಿ 
ನಿಜಸ್ವರಾಪವನ್ನ ತಾರಿಸಿಕೊಾಡುವುದರಕಡೆಗೆಹರಿದಿತ್ತು ” 1 ನಡೆದಂತೆಯೇ 
ಸರ್ವಜ್ಞನ ಕಾಲಕ್ಕೆ ದೇವರು , ಧರ್ಮ ತಿರುಳನ್ನು ಹಾಗು ಧಾರ್ಮಿಕ ವಿಧಿ 
ವಿಧಾನಗಳು ತಮ್ಮ ತಿರುಳನ್ನು ಕಳೆದುಕೊಂಡಿರಬೇಕು. ಅಲ್ಲದೆ , ಅಧರ್ಮ' ಅನೀತಿ 
ಬಾಹ್ಯಾಡಂಬರ, ಮೂಢನಂಬಿಕೆ, ಪಕ್ಷಪಾತ, ಬಾಟಾಟಿಕೆ , ಮಾಸಗಾರಿಕೆ ದು . 
ರ್ವತ್ರನೆ, ಮಾದಲಾದವು ಸಮಾಜದಲ್ಲಿ ತಾಂಡವಾಡುತ್ತಿರ ಬೇಕು. ಇಂತಹ 
ಪರಿಸ್ಥಿತಿಯಲ್ಲಿ ಕಂಡುದನ್ನು ಆಡುವ “ ಸರ್ವಜ್ಞನ ವಚನಗಳು ಸಿಡಿದೆದ್ದ ವು 2 
ಎಂಬುದನ್ನು ಕಾಣಬಹುದು. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಸರ್ವಜ್ಞನಿಗೆ 
ಆಗಾಧವಾದ ಲೋಕಾನುಭವದಾಡನೆ ಜನರ ಮನಸ್ಸನ್ನು ಅರಿತುಕೊಂಡು ಅನ್ಯಾ 
ಯದ ವಿರುದ್ಧ ಪ್ರತಿಭಟಿಸುವುದರ ಜೊತೆಗೆ ಅವರಲ್ಲಿರುವ ಅಂಧಕಾರದ . 
ಥ್ಯವನ್ನು ವಿರೋಧಿಸುವ ಧ್ವನಿಯೆತ್ತಿಯೂ ಸಫಲನಾಗಿದ್ದನೆಂಬುದು ಅವನ ವಚ 
ನಗಳ ಮಾಲಕ ತಿಳಿದುಕೊಳ್ಳಬಹುದು 


1 , ' ಸರ್ವಜ್ಞನ ಸಮಾಜ ದರ್ಶನ ಮತ್ತು ಸಾಹಿತ್ಯ ಸತ್ಯ ” 

ಡಾ ಎಂ . ಅಕಬರ ಆಲಿ ಪ್ರ ಕಸಾ. ಪ. ಬೆಂಗಳೂರು. 1983. 
2, ಸರ್ವಜ್ಞ ” ( ಸ ಕ. ಸಾ . ಚ, ಸರಿಪುಟ 5 ) ಪುಟ 60 

( ಲೆ) ಜಿ . ಡಿ. ನಾಡಕರ್ಣಿ, ಪ್ರ ಬೆಂವಿ. ವಿ, ಬೆಂಗಳೂರು (1982 ) 
ಸಿದ್ದಗಂಗಾ 


12 


ಸರ್ವಜ್ಞನಿಗೆ ಮೇಲು- ಕೀಳುಗಳೆಂಬ ಜಾತಿಮತಗಳ ತಾರತಮ್ಯವಿಲ್ಲ. ಇವುಗಳ 
ಬಗೆಗೆ ಸಮಾಜದಲ್ಲಿ ಕಣ್ಣಿಗೆ ಕಂಡದ್ದನ್ನು ತಿಳಿದು ಅವಲೋಕಿಸಿ ಒಳ್ಳೆಯದನ್ನು 
ಮೆಚ್ಚು , ಕೆಟ್ಟದ್ದನ್ನು ಮೆಟ್ಟುತ್ತ ನಡೆದವನಾಗಿದ್ದ. ಯಾವುದೇ ಜಾತಿ - ಮತಗಳ 
ಬಗೆಗೆ ಒಣ ಅಭಿಮಾನವಿಲ್ಲ, ವಿನಾಕಾರಣ ದ್ವೇಷವಿಲ್ಲ, ಬ್ರಾಹ್ಮಣ, ಜೈನ, ವೀರಶೈವ 
ಮಾದಲಾದ ಕುಲಗಳ ಗುಣ ಅವಗುಣಗಳನ್ನು ತಿಳಿದುಕೊಂಡು ಸದಾಚಾರ 
ನೀತಿಬೋಧನೆ ಮಾಡುವಲ್ಲಿಯೂ ಸಫಲನಾಗಿದ್ದಾನೆ, ಅವಗುಣಗಳ ಕುರಿತಾಗಿ 
ಮನಸಾರೆ ಹೊಗಳಿರುವುದು ಕಾಣಬಹುದಾಗಿದೆ, 


ಸತ್ತ ಕತ್ತೆಯ ಹೊತ್ತರೆತ್ತಣ ಹೊಲೆಯನು 
ಉತ್ತಮನೆಂದು ಹೆರರೊಡನೆ ಹೊತ್ತರವ 
ನಿತ್ಯವೂ ಹೊಲೆಯ ಸರ್ವಜ್ಞ 
ಕೊಂಡು ತಿನ್ನುವವ ಹೊಲೆಯನೆಂದು ನೀನೆನಬೇಡ 
ನೊಂದ ಜೀವವನು ತಾನರಿವ ಹಾರುವನು 
ಕೊಂಡಾದ ಹೊಲೆಯ ಸರ್ವಜ್ಞ . 


ಊರಲ್ಲಿ ಸಾವಪ್ಪಿದ ಕತ್ತೆಯನ್ನು ಹೊತ್ತೊಗೆದು ಊರನ್ನು ನೈರ್ಮಲ್ಯದಿಂದ ದೂರ 
ಮಾಡುವವನು ಅವನೆಂಥ ಹೊಲೆಯನು ? ಅಂತವನು ಹೊಲೆಯನಲ್ಲ ; ಅವನು 
ನಿಜವಾದ ಕಾಯಕಯೋಗಿಯೆಂದು ಸರ್ವಜ್ಞನ ಅಂತರಂಗದ ಅಭಿಮತ; ಅದರ ಸುಖದ 
ಸುಪ್ಪತ್ತಿಗೆಯಲ್ಲಿ ಲೋಲಾಡುವ, ತಾನೇ ಶ್ರೇಷ್ಠ ಕುಲಜನೆಂದು ಜಂಬಕೊಚ್ಚಿಕೊಳ್ಳುತ್ತ 
ಮತ್ತೊಬ್ಬರ ಒಡವೆಗಳನ್ನು ಲಪಟಾಯಿಸುವವರು ನಿತ್ಯವೂ ಹೊಲೆಯರೆಂದೂ , ಆಭಿ 
ರುಚಿಗೆ ತಕ್ಕಂತಹ ಆಹಾರ ಸೇವಿಸುವುದು ಮಾನವನಿಗೆ ರೂಢಿಯಾಗಿದೆ. ಇದನ್ನು 
ಅಲ್ಲಗಳೆದು ಕೇವಲ ಪ್ರಾಣಿಗಳನ್ನು ಕೊಂದು ತಿನ್ನುವವರೆಂದ ಮಾತ್ರಕ್ಕೆ ಹೊಲೆಯ 
ನೆಂದು ತುಚೀಕರಿಸ ಬೇಡ. ನೊಂದ ಬೆಂದ ಜೀವನವನ್ನು ಅರಿತು ತಿಳಿದುಕೊಂಡ 
ಕೊಲ್ಲುವವರು ,ಶೋಷಣೆಗೆ ತುತ್ತುಮಾಡುವವರಿಗೆ ಹೋಲಯನೆಂದನ್ನ ಬೇಕಲ್ಲದೆ ಜನನದ 
ಮೇಲಿಂದ ಮೇಲು ಜಾತಿಯವರೆಂಬ ಒಣದಿಮಾಕು ದಾರೀಕರಿಸಿ ಒಳ್ಳೆಯವನಾಗ 
ಬೇಕೆಂದು ಸರ್ವಜ್ಞ , ನೀತಿಬೋಧೆಮಾಡುತ್ತ , ಬಂಡಾಯದ ಧ್ವನಿ ಮೊಳಗಿಸಿರುವುದು 
ತಿಳಿಯಬಹುದಾಗಿದೆ. 


ತೋರಿಕೆಗೆ ಮಾಡುವ ಸ್ನಾನಾದಿಗಳಾಗಲಿ , ಜಪ ತಪಗಳಾಗಲಿ , ಲಿಂಗಾರ್ಚನೆ 
- ಗಳಾಗಲಿ , ಹಾಸು ಹೊದಿಕೆಗಳ ಮಡಿ- ಹುಡಿಗಳಾಗಲಿ ಯಾವುದಕ್ಕೂ 
ಬರಲಾರದವಗಳೆಂದು ಮನಗಂಡು ಬಿಡೆ ಮುಲಾಜುಗಳಿಲ್ಲದೆ, ಶಾಲಿನಲ್ಲಿಟ್ಟು ಹೊಡೆದ 
ಹಾಗೆ ಹೇಳಿರುವುದುಂಟು. 


ಜುಲೈ , 1989 


13 


ಮೂರೆಳೆಯನಿಟ್ಟಾತ ಹಾರುವಡೆ ಸ್ವರ್ಗಕ್ಕೆ 
ನೂರೆಂಟು ಎಳೆಯ ಕವುದಿಯ ಹೊದ್ದಾತ 
ಹಾರನೇಕಯ್ಯ ಸರ್ವಜ್ಞ . 
ಹೊಲೆಯಮಾದಿಗರುಂಡು ಸುಲಿದಿಟ್ಟ ತೊಗಲಸಲೆ 
ಕುಲಜರೆಂಬವರಿಗುಣಲಾಯ್ತು ಹೊಲೆಯರಾ 
ಕುಲವಾವುದಯ್ಯಾ ಸರ್ವಜ್ಞ . 


ನಮ್ಮ ಜನರು ಕಣ್ಣಿಗೆ ಕಾಣದ ಯಾವುದೋ ಸ್ವರ್ಗ- ನರಕದ ಕಲ್ಪನೆಗೆ ಜೋತು 
ಬಿದ್ದು ದಲ್ಲದೆ ಸ್ವರ್ಗಪಡೆಯಲು ಅನೇಕ ಬಗೆಯಾದ ವಿಧಿ- ಕ್ರಿಯೆಗಾಒಳಗಾಗದೆಯಿಲ್ಲ. 
ಅಂತಹ ಬಾಹ್ಯಾಡಂಭರದ ಬಗೆಗೆ ಮೂರೆಳೆಯ ಮತ್ತು ನೂರೆಂಟು ಎಳೆಯ 
ಸುಲಿದಿಟ್ಟ ತೊಗಲುಸಲೆಗಳ ದೃಷ್ಟಾಂತಗಳನ್ನು ಕೊಟ್ಟು ಚಾಟಿಯೇಟಿನಿಂದ 
ಹೊಡೆದಿರುವನು ಸರ್ವಜ್ಞ . 


ವೈದಿಕ ಮತಿಯರು ಮಡಿ- ಹುಡಿ ಮುಟ್ಟು - ಮೈಲಿಗೆಯೆಂಬ ನಾನಾ ಬಗೆಯಾದ 
ಮಡಿವಂತಿಕೆಯನ್ನು ಸಾಧಿಸಲು ಹವಣಿಸುವರಲ್ಲದೆ ಮಾಡುವರು ಸಹ , ಅಂತವುಗಳಿಂದ 
ಯಾವುದನ್ನೂ ಪಡೆಯಲು ಸಾಧ್ಯವಿಲ್ಲ. ಅವುಗಳನ್ನು ದಾರಿಕರಿಸುವುದೇ ಸರಿಯೆಂದು; 


ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹುದು ಜಗವೆಲ್ಲ 
ಮುಟ್ಟ ಬೇಡೆಂದು ತೋಲಗುವಾ ಹಾರುವನು 
ಹುಟ್ಟಿರುವದೆಲ್ಲಿ ಸರ್ವಜ್ಞ . 


ಗೂಗೆಗಣ್ಣಿನಂತೆ ಅವಲೋಕಿಸಿದ ಸರ್ವಜ್ಞ ಇಡೀ ಜಗದ ಸ್ತ್ರೀಯರು ಮುಟ್ಟಾದ 
ಸಮಯದೊಳಗಲ್ಲವೆ, ಗರ್ಭಧರಿಸುವದು ? ಹೀಗೆಲ್ಲದಿರುವಾಗ ಪ್ರತಿಯೊಬ್ಬರು ಅಂಥಾ 
ಮುಟ್ಟಾದ ಸಮಯದಲ್ಲಿಯೇ ಗರ್ಭ ಬೆಳೆದು ಜನಿಸಿದಾಗ ಮುಟ್ಟ ಬೇಡವೆಂದು 
ರ್ಆಭಟಿಸುವ ಜನರು ಎಲ್ಲಿಂದ ಹುಟ್ಟಿರುವರೆಂದು ಪ್ರಶ್ನಾರ್ಥಕವಾಗಿ ಲೋಕಕ್ಕೆ ಎಚ್ಚರಿ 
- ಸಿರುವನು ಇವೆಲ್ಲವುಗಳ ಪ್ರಕೃತಿಯು ಮಧ್ಯ - ಒಡನಾಟದಲ್ಲಿಯೇ ನಡೆಯುವಾಗ ಅಂಥ 
ಪ್ರಕೃತಿಯೂ ಸಹ ಮಾನವರೆಲ್ಲರಿಗಾ ಒಂದೇ ಬಗೆಯಾದ ಅನುಕೂಲತೆಯನ್ನು 
ಒದಗಿಸಿದೆ. 


14 


ಸಿದ್ದಗಂಗಾ 


ನಡೆವುದೊಂದೇ ಭೂಮಿ ಕುಡಿವುದೊಂದೇ ನೀರು 
ಸುಡುವೊಡೆ ಕಿಚ್ಚು ಎರಡಿಲ್ಲ ಜಗವೆಲ್ಲ 
ಜಡಗೊಂಬುತಿದೆಕೊ ಸರ್ವಜ್ಞ . 


ನಿಸರ್ಗದ ನಡುವೆ ಹುಟ್ಟಿ ಬೆಳೆದ ಮಾನವ ಶರೀರದ ರಚನೆಯನ್ನು ಅವಲೋಕಿಸಿದರೆ 
ಭೇದ - ಭಾವ, ಮೇಲು- ಕೀಳುಗಳಿಗಾ ಅವಕಾಶವಿಲ್ಲ ಎಂಬುದನ್ನು ಸಹ , 


ಅವಯವಗಳೆಲ್ಲರಿಗೆ ಸಮನಾಗಿ ಇರುತಿರಲು 
ಭವಿ - ಭಕ್ತ ಶ್ವಪಚ ಶೂದ್ರರಿವರಿಂತೆಂಬ 
ಕವನವೆತ್ತಣದು ? ಸರ್ವಜ್ಞ . 


ಭೂಮಿಯಲ್ಲಿ ಜನನ ತಾಳಿದ ಸರ್ವರಿಗೂ ಸರ್ವೆಸಾಮಾನ್ಯವಾಗಿ ಸಮಾನವಾದ 
ಅವಯವಗಳಿದ್ದರೂ ಭವಿ- ಭಕ್ತ , ನಾಸ್ತಿಕ - ಅಸ್ತಿಕ, ಶ್ವಪಚ - ಶೂದ್ರ, ಮೇಲು- ಕೀಳು 
ಮುಂತಾದವುಗಳು ಎಲ್ಲಿಂದ ನಿರ್ಮಾಣವಾದವು ? ಇವೆಲ್ಲವೂ ಮಾನವರೇ ತಮ್ಮ 
ಸ್ವಾರ್ಥದ ಹಿನ್ನೆಲೆಯಲ್ಲಿ ನಿರ್ಮಿಸಿಕೊಂಡಿರುವಂತಹವುಗಳೆಂದು ಸರ್ವಜ್ಞನಸ್ಪಷ್ಟವಾದ 
ಅಭಿಮತ, ಅದು ಅಷ್ಟೇ ಸತ್ಯದಿಂದಲೇ ಕೂಡಿರುವಂತಹದು. 


ನಮ್ಮಿಂದಲೇ ನಿರ್ಮಾಣಗೊಂಡ ಜಾತಿಯ ವಿಷಮತೆಯನ್ನೂ ಪರಿಶೀಲಿಸಿದ ಸರ್ವಜ್ಞ 
ಒಳ್ಳೆಯವರ ಮಾಲನೆಲೆ ಯಾವುದೆಂಬುದರ ಬಗೆಗಾ ಚಿಂತನ - ಮಂಥನ ಮಾಡದೆ 


ಜಾತಿಹೀನರ ಮನೆಯ ಜ್ಯೋತಿ ತಾ ಹೀನವೇ ? 
ಜಾತಿ ವಿಜಾತಿಯೆನಬೇಡ, ದೇವನೊಲಿ 
ದಾತನೇ ಜಾತ ಸರ್ವಜ್ಞ . 


- ಜಾತಿ ಹೀನರ ಮನೆಯ ಜ್ಯೋತಿ ತಾ ಹೀನವೇ ' ಮತ್ತು ಯಾತರದು 
ಹೂವೇನು ನಾತರದು ಸಾಲದೆ ಎಂಬ ಹೋಲಿಕೆಗಳಹಿನ್ನೆಲೆಯಲ್ಲಿ ಜಾತಿ - ವಿಜಾತಿ 
ಯೆನಬೇಡಎಂಬುದಾಗಿ ಹೇಳುತ್ತಲೇ ದೇವನೊಲಿದಾತನೇ ಜಾತ ಎಂಬ ಒಕ್ಕೊರಲಿನ 
ಸುಸಂಬದ್ಧವಾದ ಸರಳ ಸಾತ್ರವನ್ನು ಸರ್ವಜ್ಞನು ಘಂಟಾಘೋಷವಾಗಿ ಹೇಳಿರುವನು. 
* ಹನ್ನೆರಡನೆಯ ಶತಮಾನದಲ್ಲಿ ಮಾನವ ಕುಲಕೋಟಿಗೆ ಹೊಸ ನೈತಿಕ ಬಲವನ್ನು 
ತಂದುಕೊಟ್ಟ ಬಸವಣ್ಣನವರು ಸಹ: 


ಜುಲೈ -1989 


15 


ಜಾತಿವಿಡಿದು ಸೂತಕವನರಸುವೆ . 
ಜ್ಯೋತಿವಿಡಿದು ಕತ್ತಲೆಯನರಸುವೆ. 
ಇದೇಕೊ ಮರಳು ಮಾನವಾ ? 
ಜಾತಿಯಲ್ಲಿ ಅಧಿಕನೆಂಬೆ, 
ವಿಪ್ರಶತಕೋಟಿಗಳಿದ್ದಲ್ಲಿ ಫಲವೇನೋ ? 
ಭಕ್ತ ಶಿಖಾಮಣಿ ಎಂಬುದು ವಚನ 
ನಮ್ಮ ಕಾಡಲಸಂಗನ ಶರಣರಪಾದ ಪರುಷವನಂಬು 
ಕೆಡಬೇಡ, ಮಾನವಾ 


ಹೀಗೆ ಹೇಳಿರುವದಲ್ಲದೆ ಜಾತಿವಿಜಾತಿಯಾದಡೇನು ಅಜಾತರಿಗೆ ಶರಣೆನ್ನದವನು? 
ಆತನೇ ಹೋಲೆಯ ಕೂಡಲಸಂಗಮದೇವಾ ಎಂಬುದಾಗಿಯೂ ವ್ಯಕ್ತಪಡಿಸಿರುವರು . 


ಮೇಲು ಜಾತಿಯವರಿಂದ ಪೂಜೆಗೊಳ್ಳುತ್ತಿರುವ ವೇದ- ಶಾಸ್ತ್ರಗಳೆಲ್ಲ ಅರ್ಥ 
ಹೀನವಾದವುಗಳು. ಅವುಗಳಲ್ಲಿರುವ ಆಚಾರ-ವಿಚಾರಗಳೆಲ್ಲವೂ ಉಪಯೋಗವಿಲ್ಲದ 
ವುಗಳೆಂದು ಸರ್ವಜ್ಞನ ಖಂಡನೆಯ ಧ್ವನಿ 


ಗಾಯತ್ರಿ ವೇದಕ್ಕೆ ತಾಯೆಂದು ಹಾಗಳಿರಲು 
ವಾಯಕ್ಕೆ ದ್ವಿಜರು ಹಲವು ಶಾಖೆಗೆ ತಾವು 
ಹಾಯತಿಹರೇಕೆ ? ಸರ್ವಜ್ಞ . 
ವೇದಶಾಸ್ತ್ರಾಗಮವನಾದಿದಾಡೆ ಫಲವೇನು ? 
ವೇಧಿಸುವ ಚಿತ್ರ ಸಮರಸವು ಇಲ್ಲದೊಡೆ 
ಬದಿಯಲಿ ಹೋಮ ಸರ್ವಜ್ಞ . 


ವೇದಗಳಲ್ಲಿಯೂ ಗಾಯತ್ರಿ ಮಂತ್ರಗಳೇ ಮೂಲ ಅಧಾರಗಳೆಂದು ಹೇಳಲ್ಪಡು. 
ವವರು. ಕಾರಣವಿಲ್ಲದೆ ವೇದಪರಿಚಯಗಳನ್ನು ಮಾಡಿಕೊಂಡು ಬಡಿದಾಡುವುದು 
ಅಸಹ್ಯಕರ, ಪರಿಶುದ್ಧವಾದ ಮನಸ್ಸಿಲ್ಲದೆ ವೇದಶಾಸ್ತ್ರ ಪಠಣ ಮಾಡಿದರೆ ಅದು 
ಯಾವುದಕ್ಕೂ ಬರುವುದಿಲ್ಲವೆಂದು ಸರ್ವಜ್ಞ , ಅಂತವುಗಳನ್ನು ಓದುವವರನ್ನು ಕಂಡು 
ತನ್ನ ತಾಳಲಾಟವನ್ನು ಸೂಚಿಸಿರುವನು. 


ಸಿದ್ದಗಂಗಾ 


ಶ್ವಪಚರು ನಂಬಿಕೊಂಡು ಬಂದಿರುವ ಆಚಾರ - ವಿಚಾರ , ವೇದ ಶಾಸ್ತ್ರಗಳು 
ಸರ್ವಜ್ಞನ ಅವಹೇಳನಕ್ಕೆ ತುತ್ತಾಗದಂತೆ ಅವರ ಹೆಮ್ಮೆಯ, ಆರಾಧಿಸುವ ಗ್ರಂಥ. 
ಗಳಾದ ರಾಮಾಯಣ, ಮಹಾಭಾರತಗಳು ಆವನ ದವಡೆಯಲ್ಲಿ ನುಚ್ಚು ನೂರಾ 
ಗದೆ ಬಿಟ್ಟಿಲ್ಲವೆಂಬುದಕ್ಕೆ : 

ಹಾದರದ ಕಥೆಯನ್ನು ಸಾದರರ ವಧೆಯನ್ನು 
ಅದರಿಸಿ ವುಣ್ಯ ಕಥೆ ಎಂದು ಕೇಳುವರು 

ಮಾದಿಗರು ನಾಡ ಸರ್ವಜ್ಞ 
ಈ “ ಹಾದರದ ಕಥೆ ” ಸಾದರರ ವಧೆ ” ಯನ್ನು ಹೇಳುವ ಪುಣ್ಯಮ . 
ಋವಾದ ಕಥೆಗಳೆಂದು ಪೂಜಿಸಿ ಹೇಳುವ ಕೇಳುವವರು ಮಾದಿಗರೆಂಬ ತನ್ನ ಖಡಾ 
ಖಂಡಿತವಾದ ಪ್ರತಿಭಟನೆಯನ್ನು ವ್ಯಕ್ತಗೊಳಿಸಿರುವನು. ಬಸವಣ್ಣನವರ ಗಮ . 
ನಕ್ಕೂ ಈ ಹೊತ್ತಿಗೆಗಳು ಬಾರದೆ ಹಾಗಿಲ್ಲ : 

ಆದಿ ಪುರಾಣ ಅಸುರರಿಗೆ ಮಾರಿ 
ವೇದ ಪುರಾಣ ಹೋತಿಂಗೆ ಮಾರಿ 
ರಾಮ ಪುರಾಣ ರಕ್ಕಸರಿಗೆ ಮಾರಿ 
ಭಾರತ ಪುರಾಣ ಗಾತ್ರಕ್ಕೆ ಮಾರಿ 
ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು 
ನಿಮ್ಮ ಪುರಾಣಕ್ಕೆ ಪ್ರತಿಯಿಲ್ಲ 

ಕೂಡಲಸಂಗಮದೇವಾ 
ಎಂಬುದನ್ನು ಮನಗಾಣಬೇಕು. 

ಮುಂದುವರಿಯುತ್ತದೆ) 


KC ಸಿದ್ಧ ಗಂಗಾ ೨೨ ಸೇವೆಗೆ ಮತ್ತೊಂದು ಹೆಸರು 
ಅದು ನಿಮ್ಮ ಸಹಕಾರದ ಪ್ರತಿರೂಪ. ಅದರ ಯಶಸ್ಸು ನಿಮ್ಮದು, 
“ ಸಿದ್ದಗಂಗಾ ” ಮಾಸಿಕಕ್ಕೆ ತಾವೂ ಅಜೀವ ಸದಸ್ಯರಾಗಬಹುದು. 
ಆ ಪುಣ್ಯ ನಿಮ್ಮದಾಗಲಿ . ಇದು ನನ್ನು ವಿನಂತಿ 

ನೀವು ಮಾಡಬೇಕಾದುದಿಷ್ಟೆ 
ಕೇವಲ ಎರಡುನೂರಾ ಒಂದು ರೂಗಳನ್ನು ನೀಡಿದರೆ ಸಾಕು , ಪ್ರತಿ ತಿಂಗಳೂ 
“ ಸಿದ್ದಗಂಗಾ, ನಿಮ್ಮ ಮನೆಯ ಬಾಗಿಲಿಗೆ ಧಾವಿಸುತ್ತದೆ. 
ನಿಮ್ಮ ಮನದಭಾವನೆಗಳಿಗೆ , ಆಲೋಚನೆಗಳಿಗೆ, ರೂಪಕೊಡಲು 
ಸಿದ್ದಗಂಗಾ ಸಿದ್ದವಾಗಿದೆ, ಸಹಕರಿಸಿ, ಮುನ್ನಡೆಸಿ , ಇದು ನಮ್ಮ ನಿವೇದನೆ, 


ಸಿದ್ದಗಂಗಾ 


N 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಆಆ 
ಆಆ 
ಆ 
ಆಆಆಆVUGU 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ , ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗ ಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


' ಕಸ್ತೂರಿ 
ಬಾರ್ ಸೋಪ್ 


' ಕಸ್ತೂರಿ 
ನೀಲಂ ಬಾರ್ ಸೋಪ್ 


ಯಾ ಕ ಕ ರು : 


ರಾಮಕೃಷ್ಣ ಆಯಿಲ್ ಮಿಲ್, ತುಮಕೂರು 


{ armmmmmmmmmmmmmmmmmmm 


( ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ ) . 


ಕೃಷಿ ವಿಭಾಗ: 
ಕೃಷಿ ಬೆಳವಣಿಗೆಯಲ್ಲಿ ಗೊಬ್ಬರಗಳ ಪಾತ್ರ 


ಡಿ . ವೆಂಕಟರಾವ್ , ಎಂ . ಎ, ಆರ್ಥಶಾಸ್ತ್ರ ರೀಡರ್ , ಸರ್ಕಾರಿ ಕಲಾ ಕಾಲೇಜು, ಹಾಸನ 


ಹಸಿರು ಗೊಬ್ಬರ:- ಹಸಿರು ಸೊಪ್ಪು, ಬೆಳೆದು ಹೂ ಬಿಡುವ ಅವಸ್ಥೆಯಲ್ಲಿರುವ 
ಬೆಳೆಗಳು ಸೇರಿ ಆಗುವ ಗೊಬ್ಬರವೇ ಹಸಿರು ಗೊಬ್ಬರ, ಭೂಮಿಯನ್ನು ಉಳುವಾಗ 
ಅಥವಾ ಉತ್ತನಂತರ ಅದಕ್ಕೆ ಕೆಲವುವಿಶಿಷ್ಟ ಜಾತಿಯ ಗಿಡಮರಗಳ ಹಸಿರೆಲೆ 
ಗಳನ್ನು ಆಯು ಒಂದು ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಕೆಮ್ಮಣ್ಣನ್ನು ಸುರಿ 
ದಾಗ ಅದು ಕೊಳತು ಹದಕ್ಕೆ ಬರುತ್ತದೆ . ಅದರಲ್ಲಿರುವ ಪದಾರ್ಥಗಳೆಲ್ಲವೂ ಮಣ್ಣಿಗೆ 
ಸೇರಿ ಸಸ್ಯಾಹಾರವಾಗುತ್ತದೆ . ಇದಕ್ಕೆ ಸೊಪ್ಪು,ಗೊಬ್ಬರ, ಎರೆಗೊಬ್ಬರ ಎಂತಲೂ 
ಕರೆಯುತ್ತಾರೆ. ಗದ್ದೆ ಗಳಲ್ಲಿ ಹಸಿರು ಗಿಡಗಳನ್ನು ಬೆಳೆಸಿ, ಅವು ಹುಲುಸಾಗಿ ಹೂ 
ಬಿಡುವ ಸ್ಥಿತಿಯಲ್ಲಿದ್ದಾಗ ಅವುಗಳನ್ನು ಮಣ್ಣಿನ ಜೊತೆಸೇರಿಸಿ ಉತ್ತು ಮಿಶ್ರಮಾಡಿದಲ್ಲಿ 
ಬೆಳೆ ಚೆನ್ನಾಗಿ ಬರುತ್ತದೆ. ಈ ಪದ್ಧತಿ ಮುಖ್ಯವಾಗಿ ಗದ್ದೆಗಳಲ್ಲ , ತೋಟಗಳಲ್ಲೂ 
ರೂಢಿಯಲ್ಲಿರುತ್ತದೆ. ಈ ಪ್ರದೇಶಗಳಲ್ಲಿ ತೇವ ಹೆಚ್ಚಾಗಿರುವುದರಿಂದ ಹಸಿರೆಲೆಯು 
ಇವುಗಳಲ್ಲಿ ಜಾಗ್ರತೆ ಕೊಳೆಯುವುದಕ್ಕೆ ಅವಕಾಶವಿದೆ. ಅನುಕೂಲವಾದ ಕಡೆಗಳಲ್ಲಿ 
ಈ ಪದ್ದತಿಯನ್ನು ಹೊಲಗಳಗೂ ರೂಢಿಸಬಹುದು, ಆದರೆ ಹೊಲಗಳಲ್ಲಿ ಹಸಿರೆಲೆಗಳು 
ಕೊಳೆತು ಮಣ್ಣಿನಲ್ಲಿ ಸೇರಿಹೋಗಬೇಕಾದರೆ ಸ್ವಲ್ಪ ಹೆಚ್ಚು ಕಾಲ ಹಿಡಿಯುತ್ತದೆ. 


ಹಸಿರು ಗೊಬ್ಬರದ ಬಳಕೆ ಭಾರತಕ್ಕೆ ಹೊಸದೇನೂ ಅಲ್ಲ, ಬಹಳ ಹಿಂದಿನಿ 
-೦ದಲೇ ಇದರ ಬಳಕೆ ನಮ್ಮಲ್ಲಿತ್ತು . ಆದರೆ ಹೆಚ್ಚಿನ ಪ್ರಮಾಣದಲ್ಲಿರಲಿಲ್ಲ . ಇಂದು 
ಈ ಪದ್ಧತಿ ಭಾರತದ ಎಲ್ಲೆಡೆಯಲಿ ಜನಪ್ರಿಯವಾಗಿದೆ. ಇದಕ್ಕೆ ಮುಖ್ಯ ಕಾರಣ 
ಗಳೆಂದರೆ ಈ ಗೊಬ್ಬರ ಎಲ್ಲಾ ಸೇಂದ್ರಿಯ ಗೊಬರಗಳಿಗಿಂತಲೂ ಅಗ್ಗ ವಾದುದು. 
ಬಡ ರೈತರಿಗೆ ಇದು ತುಂಬಾ ಅನುಕೂಲವಾದುದು. ಇದನ್ನು ಪೂರೈಸಿಕೊಳ್ಳಲು 
ರೈತರಿಗೆ ಉಳುವ ಕೆಲಸ ಮಾತ್ರವಲ್ಲದೆ ಇನ್ನಾವ ವೆಚ್ಚವೂ ಇಲ್ಲ. ಈ ಗೊಬ್ಬರವನ್ನು 


ಜುಲೈ , 1989 


19 


ಭೂಮಿಗೆ ಹಾಕುವುದರಿಂದ ಫಸಲು ಹೆಚ್ಚುತ್ತದೆ, ಒಂದೇ ಗದ್ದೆಗೆ ರಾಸಾಯನಿಕ 
ಗೊಬ್ಬರಗಳೊಂದಿಗೆ ಹಸಿರು ಗೊಬ್ಬರ ಹಾಕಿ ಸರಾಸರಿ ಬೆಳೆಗಿಂತ ಮೂರು ನಾಲ್ಕು 
ಪಾಲು ಹೆಚ್ಚು ಬೆಳೆ ತೆಗೆಯಹುದು, ಧಾನ್ಯದ ಬೆಳೆ ಸಾಮನ್ಯವಾಗಿ ಎಕರೆಗೆ 
10ಮಣಕ್ಕಿಂತಲೂ ಕಡಿಮೆ . ಆದರೆ ಹಸಿರುಗೊಬ್ಬರ ಹಾಕಿದರೆ ಎಕರೆಗೆ ಎರಡ 
ರಿಂದ ಮೂರುಮಣಗಳವರಗೆ ಹೆಚ್ಚುತ್ತದೆ ಭೂಸತ್ವ ಹಾಗೂ ಸಸ್ಯಗಳ ಆಹಾರ 
ಪೂರೈಕೆಯ ಕ್ಷೇತ್ರದಲ್ಲಂತೂ ಹಸಿರುಗೊಬ್ಬರ ಅತಿಶ್ರೇಷ್ಠ ವಸ್ತುವಾಗಿದೆ. ಇದು 
ಮುಂದಿನ ಬೆಳೆಗೆ ಆಹಾರ ಪೂರೈಸುವುದರ ಜೊತೆಗೆ ಭೂಮಿಯ ಸತ್ವವನ್ನು 
ವರ್ಷವರ್ಷವೂ ಹೆಚ್ಚಿಸುತ್ತದೆ. ಭೂಮಿಯಲ್ಲಿನ ಲೆಕ್ಕವಿಲ್ಲದಷ್ಟು ಸೂಕ್ಷ್ಮಜೀವಿಗ . 
ಳಿಗೆ ಆಹಾರ ಒದಗಿಸಿ ಭೂಮಿಯನ್ನು ಚೈತನ್ಯದಾಯಕವಾಗಿ ಇರಿಸುತ್ತದೆ. ಇದು 
ಹೊಲದಲ್ಲಿಯೇ ತಯಾರಾಗುವುದರಿಂದ ಸಾಗಾಟದ ತಾಂದರೆಯೂ ಇಲ್ಲ. ಗೊ 
ಬ್ಬರ ಸಾಗಾಟದ ತೊಂದರೆಯಿಂದಾಗಿ ಅನೇಕರು ಒಂದೊಂದು ವರ್ಷ ಭೂಮಿ 
ಗೆ ಗೊಬ್ಬರವನ್ನ ಹಾಕುವುದಿಲ್ಲ ಅಂತಹವರಿಗೆ ಹಸಿರು ಗೊಬ್ಬರ ವರಪ್ರಸದವಾಗಿದೆ. 
ಭೂಮಿಯಲ್ಲಿ ಬೆಳೆ ಇದ್ದಾಗ, ಭೂಮಿಯಲ್ಲಿನ ಸಸ್ಯ ಆಹಾರಾಂಶಗಳನ್ನು , ಕ್ಷಾರಗಳನ್ನು 
ಮಳೆಯನೀರಿಗೆ ಹರಿದುಕೊಂಡು ಹೋಗಲು ಬಿಡದೆ ಹಸಿರು ಗೊಬ್ಬರದ ಬೆಳೆಗಳು 
ಹೀರಿಕೊಂಡು ಮುಂದಿನ ಬೆಳೆಗೆ ಆನುವುಮಾಡಿಕೊಡುತ್ತವೆ. ಗಾಳಿಯಲ್ಲಿರುವ 
ಸಾರಜನಕವನ್ನು ಬೆಳೆಗಳಿಗೆ ವಿಶೇಷವಾಗಿ ಒದಗಿಸಿಸುವುದು ಹಸಿರು ಗೊಬ್ಬರದ 
ಬೆಳೆಗಳ ವೈಶಿಷ್ಟ್ಯ . ಈ ಬೆಳೆಗಳನ್ನು ದಟ್ಟವಾಗಿ ಬೆಳೆಸುವುದರಿಂದ ಕಳೆ ನಿಯಂತ್ರಣವನ್ನು 
ಸಾಧಿಸುವುದರ ಜೊತೆಗೆ ಭೂಸವಕಳಿಯನ್ನು ತಡೆಯಬಹುದು. ಗುಣದಲ್ಲಿ ಅದ್ವಿತೀ 
ಯ ಮಟ್ಟದ್ದಾಗಿರುವ ಹಸಿರು ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರದೊಂದಿಗೆ ಸೇರಿಸಿ 
ಬಳಸಿದಲ್ಲಿ ಉತ್ಪತ್ತಿ ಇನ್ನೂ ಹೆಚ್ಚುತ್ತದೆ. 


ಹಲವು ಬಗೆಯ ಧಾನ್ಯದ ಸಸಿಗಳನ್ನು , ಹಸಿರು ಗೊಬ್ಬರವಾಗಿ ಉಪಯೋಗಿಸ 
ಲಾಗುತ್ತದೆ. ಹೊಂಗೆ, ಉದ್ದು , ಹೆಸರು , ಹುರುಳಿ, ಹಲಸಂದಿ , ಮುಂತಾದ ಧಾನ್ಯದ 
ಸಸಿಗಳನ್ನು ಹಸಿರು ಗೊಬ್ಬರವಾಗಿ ಬಳಸಲಾಗುತ್ತದೆ. ಇವು ರೈತರಿಗೆ ಚೆನ್ನಾಗಿ ತಿಳಿದಿದ್ದು 
ಇವುಗಳ ಬೀಜಗಳೂ ಧಾರಾಳವಾಗಿ ದೊರೆಯುತ್ತವೆ. ಗುಜರಾತಿನಲ್ಲಿ ಥೈ೦ಚಾ ಎಂಬ 
ಬೆಳೆಯನ್ನು ಹಸಿರು ಗೊಬ್ಬರವಾಗಿ ಬಳಸಲಾಗುತ್ತದೆ, ಇದನ್ನು ಉಪಯೋಗಿಸುವುದು 
-ರಿಂದ ಎಕರೆಗೆ ಅತಿಹೆಚ್ಚು ಫಸಲು ದೊರೆಯುತ್ತದೆ ಎನ್ನಲಾಗಿದೆ 

ಬೇರು ಗಂಟು ದ್ವಿದಲ ಬೆಳೆಗಳು ( Legumes ) ಹಸಿರುಗೊಬ್ಬರಕ್ಕೆ ಅತ್ಯುತ್ತಮ 
ವೆನಿಸಿವೆ. ಇದಕ್ಕೆ ಕಾರಣ ಭೂಮಿಗೆ ಇವುಗಳ ಸಾರಜನಕದ ಕೊಡುಗೆ. ಇವು 
ವಾತಾವರಣದಲ್ಲಿನ ಸಾರಜನಕವನ್ನು ಹೀರಿ ತಮ್ಮ ಬೇರುಗಳಲ್ಲಿನ ಗಂಟಿನಲ್ಲಿ ಸಂಗ್ರಹಿಸಿ 
ಕೊಳ್ಳುತ್ತವೆ. ಈ ಗಂಟುಗಳು ಮಣಿನಲ್ಲಿ ಸೇರಿದಾಗ ಸಂಗ್ರಹಿತ ಸಾರಜನಕ 


20 


ಸಿದ್ದಗಂಗಾ 


ಭೂಮಿಗೂ ಹಾಗೂ ಬೆಳೆಗಳಿಗೂ ದೊರೆಯುತ್ತದೆ. ನಮ್ಮ ದೇಶದಲ್ಲಿ ಬೆಳೆಗೆ ಅಗತ್ಯ 
ವಾಗಿರುವ ಸಾರಜನಕದ ಕೊರತೆ ತೀವ್ರವಾಗಿದೆ. ಹಸಿರು ಗೊಬ್ಬರದ ಬಳಕೆಯನ್ನು 
ಗೊಬ್ಬರವನ್ನು ಹೆಚ್ಚಿಸುವುದರಿಂದ ಈ ಕೊರತೆ ನೀಗಬಹುದಾಗಿದೆ. 


ಇತರೆ ಗೊಬ್ಬರಗಳು :- ಉಳಿದ ಉಪಯುಕ್ತ ಗೊಬ್ಬರಗಳಲ್ಲಿ ಮುಖ್ಯವಾದುವೆಂದರೆ 
ಮಿನೀನ ಗೊಬ್ಬರ ಹಾಗೂ ಸಮುದ್ರದ ಕಳೆ ಕರಾವಳಿ ಪ್ರದೇಶಗಳಲ್ಲಿ ದೊರೆಯುವ 
ಇವುಗಳನ್ನು ಗಣನೀಯ ಪ್ರಮಾಣದಲ್ಲಿ ಬಳಸುತ್ತಿಲ್ಲ, ಮೀನಿನ ದೇಹವು ಸಾರ 
ಜನಕ ವಸ್ತುಗಳಿಂದ ಕೂಡಿದ್ದು ಅದರ ಎಲುಬುಗಳಲ್ಲಿ ಹೆಚ್ಚಾಗಿ ರಂಜಕ ಪದಾರ್ಥ 
ಗಳಿರುತ್ತವೆ. ಮಾರಾಟಕ್ಕೆ ಕಂದು ಮೀನುಗಳು ಮಾರಲ್ಪಡದಿದ್ದಾಗ ಅವುಗಳಿಂದ 
ಗೊಬ್ಬರ ತಯಾರಿಸುತ್ತಾರೆ. ಸಮುದ್ರಗಳಲ್ಲಿ ಹಿಡಿಯುವ ಮೀನುಗಳಲ್ಲಿ ಕೆಲವನ್ನು 
ಆಹಾರಕ್ಕಾಗಿ ಬಳಸಿ ಉಳಿದವುಗಳಿಂದ ಉತ್ತಮ ಗೊಬ್ಬರ ತಯಾರಿಸುತ್ತಾರೆ. 
ತೋಟದ ಬೆಳೆಗಳಿಗೆ ಮೀನಿನಗೊಬ್ದರ ಅತ್ಯುತ್ತವೆನಿಸಿದೆ. ಭೂಮಿಗೆ ಹಾಕಿದ ಒಡನೆ 
ಅದನ್ನು ಮಣ್ಣಿನೊಂದಿಗೆ ಬೆರೆಸಿ ಬಿಡಬೆಕು, ಇಲ್ಲವಾದರೆ ಪಕ್ಷಿಗಳು ಮೀನಿನ 
ತುಂಡುಗಳನ್ನು ತಿಂದು ಬಿಡುತ್ತವೆ. 


ಹೀಗೆ ನಾನಾಬಗೆಯ ನಾಡ ಗೊಬ್ಬರಗಳು ರೈತರ ಪಾಲಿನ ರಕ್ಷೆಯಾಗಿವೆ. 
ಸಾಧ್ಯವಾದಷ್ಟು ಮಟ್ಟಿಗೆ ಈ ನೈಸರ್ಗಿಕ ಗೊಬ್ಬರಗಳನ್ನು ಪಡೆಯಲೇ ಬೇಕು. 
ಈ ಗೊಬ್ಬರಗಳನ್ನು ರೈತರೇ ತಯಾರಿಸಬಲ್ಲರು , ನಾಡಗೊಬ್ಬರಗಳ ಮತ್ತೊಂದು 
ವೈಶಿಷ್ಟ್ಯವೆಂದರೆ ಇವು ಸಸ್ಯಗಳಿಗೆ ಆಹಾರ ಒದಗಿಸುವುದಕ್ಕಿಂತಲೂ ಭೂಮಿಯ 
ಸತ್ವವನ್ನು ಕಾಯ್ದಿಡುವ ಮ ಹ ಶ್ರೀ ಕಾ ರ್ಯ ದಲ್ಲಿ ಹೆಚ್ಚಾಗಿ ಭಾಗವಹಿಸುತ್ತವೆ. 
ಮಣಿನ ಸಚ್ಚದ್ರತೆ ಹಾಗು ನೀರು ಹಿಡಿದಿಟ್ಟು ಕೊಳ್ಳುವ ಶಕ್ತಿಗನುಸಾರವಾಗಿ ಮಣ್ಣಿನ 
ಲಿನ ಅಸಂಖ್ಯಾತ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಒದಗಿಸುವ ಗುರುತರವಾದ ಹೊಣೆ 
ಯನ್ನು ನಾಡಗೊಬ್ಬರಗಳು ನಿರ್ವಹಿಸುತ್ತವೆ. ಪ್ರತಿಯೊಬ್ಬ ರೈತನು ತನ್ನ ಜಮೀನಿ 
- ನಲ್ಲಿ ಹೆಚ್ಚಿನ ಉತ್ಪಾದನೆ ಅಥವಾ ಇಳುವರಿ ಪಡೆಯಬೇಕೆಂದು ಆಶಿಸುವುದು ಸಹಜ 
ಅವನು ಬೆಳೆಯುವ ಬೆಳೆಗಳಿಂದ ಅಧಿಕ ಉತ್ಪನ್ನ ಪಡೆಯಬೇಕಾದರೆ ಹೂಲಗಳಿಗೆ 
ಬರೀ ರಸಾಯನಿಕ ಗೊಬ್ಬರ ಹಾಕಿದರೆ ಸಾಲದು ಮಣ್ಣಿನ ಫಲವತ್ತತೆಯನ್ನು ಹಾಗೂ 
ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಕ್ರಿಯೆಯನ್ನು ಹೆಚ್ಚಿಸಲು ನೈಸರ್ಗಿಕ ಗೊಬ್ಬರಗ 
. ಳಾದ ಕೊಟ್ಟಿಗೆ ಗೊಬ್ಬರ ಹಿಂಡಿ ಗೊಬ್ಬರ ಮೀನು ಗೊಬ್ಬರ ಮುಂತಾದವುಗಳನ್ನು 
ಹಾಕಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಕೊಂಡು ಹೆಚ್ಚ ಫಲ ಪಡೆಯಲು 
ಪ್ರಯತ್ನಿಸಬೇಕು ಮಣ್ಣಿನಲ್ಲಿರುವ ಫಲವತ್ತತೆ ಬಹುಕಾಲದವರೆಗೆ ಅಳಿಯದೆ ಉಳಿದು 
ಭೂಮಿಯ ಶೋಭೆ ಹೆಚ್ಚಬೇಕಾದರೆ ನೈಸರ್ಗಿಕ ಗೊಬ್ಬರಗಳನ್ನು ಹೆಚ್ಚಾಗಿ 


ಜುಲೈ , 1989 


21 


ಬಳಸುವುದು ಅಗತ್ಯ . ಇದರಿಂದ ಸಾಗುವಳಿ ಜಮೀನಿನ ಯೋಗ್ಯತೆಯು ಉತ್ತಮ 
ಗೊಳ್ಳುತ್ತದೆ. ಸಾಮಾನ್ಯವಾಗಿ ಯಾವ ರೈತನೂ ಗೊಬ್ಬರವನ್ನು ಹಾಕದೆ ಭೂಮಿ 
ಯಿಂದ ಬೆಳೆ ತೆಗೆಯಲು ಇಷ್ಟ ಪಡುವುದಿಲ್ಲ. ಗೊಬ್ಬರದ ಆವಶ್ಯಕತೆ ರೈತರಿಗೆ ತಿಳಿದಿದ್ದರೂ 
ಅದಮ ಕೂಡಿಸುವ ವಿಧಾನ ಉಪಯೋಗಿಸುವ ಕ್ರಮ ಇತ್ಯಾದಿ ವಿಚಾರಗಳಿಗೆ ಅವರು 
ಹೆಚ್ಚಿನ ಲಕ್ಷ ಕೊಡುವುದಿಲ್ಲ ಇದರಿಂದಾಗಿ ಗೊಬ್ಬರದಲ್ಲಿರುವ ಸಾರವು ವ್ಯರ್ಥವಾಗಿ 
ಹೋಗುತ್ತದೆ ನಮ್ಮ ರೈತರು ಬೀದಿಯಕಸ, ಕೊಟ್ಟಿಗೆಯಕಸ ಇವುಗಳನ್ನು ಗುಡಿಸಿ 
ಮನೆಯ ಹಿಂಭಾಗದ ಹಿತ್ತಲಿನ ಅಥವಾ ಊರ ಮುಂದಿನ ಗುಡಿಗಳಲ್ಲೂ ರಾಶಿ 
ಹಾಕುತ್ತಾರೆ. ಇದರಲ್ಲಿ ಬರೀ ಹುಲ್ಲು ಕಡ್ಡಿ , ಮಣ್ಣು ಇರುತ್ತದೆಯೇ ಹೊರತು 
ಸಗಣಿಯಾಗಲೀ ದನಕರುಗಳ ಮೂತ್ರವಾಗಲೀ ಇರುವುದಿಲ್ಲ. ರೈತರು ಸಗಣಿಯನ್ನು | 
ಸೌದೆಗೋಸ್ಕರ ಬೆರಣಿ ತಟ್ಟುತಾರೆ. ಮೂತ್ರವನ್ನು ಶೇಖರಿಸುವುದೇ ಇಲ್ಲ. ಇದರಿಂದ 
ಗೊಬ್ಬರದ ಸಾರ ವ್ಯರ್ಥವಾಗುವುದರ ಜೊತೆಗೆ ಕುಪ್ಪೆಯಿಂದ ದುರ್ಗಂಧವು ಹರಡಿ 
ರೋಗರುಜಿನಗಳು ಉಂಟಾಗುತ್ತವೆ. ಆದ್ದರಿಂದ ಜಮೀನಿನ ಉತ್ಪತ್ತಿಯನ್ನು 
ಹೆಚ್ಚಿಸಲು ರೈತನು ಗೊಬ್ಬರದ ವಿಚಾರದಲ್ಲಿ ಹೆಚ್ಚಿನ ಗಮನಕೊಡಬೇಕು, ಗೊಬ್ಬರದ 
ಸಾರ ನಾಶವಾಗದ ಹಾಗೆ ನೋಡಿಕೊಳ್ಳಬೇಕು. ಗೊಬ್ಬರದ ಗುಂಡಿಗಳನ್ನು ಅಸಡ್ಡೆ 
ಮಾಡುವ ಅಭ್ಯಾಸ ಹೋಗಬೇಕು. ಸಗಣಿಯನ್ನು ಸೌದೆಗಾಗಿ ಬಳಸುವುದು ತಪ್ಪ 
ಬೇಕು. ಭೂಮಿಯೇ ತಮ್ಮ ಸರ್ವಸ್ವ , ತಾಸು ಕೂಡಿಟ್ಟ ಗೊಬ್ಬರವೇ ಹಣವೆಂಬ 
ಭಾವನೆ ರೈತರಲ್ಲಿ ಮೂಡಬೇಕು ದನಕರುಗಳ ಗಂಜಲವನ್ನು ಶೇಖರಿಸುವ ಪದ್ಧತಿ 
ಆಚರಣೆಗೆ ಬರಬೇಕು. ಗೊಬ್ಬರಕ್ಕಾಗಿಯೇ ಸೆಣಬು, ಹುರುಳಿ, ಹೊಂಗೆ ಮುಂತಾದ 
ಪೈರುಗಳನ್ನು ಬೆಳೆಸಬೇಕು. ಹಿಂಡಿ, ಮೂಳೆ ಮುಂತಾದ ಪದಾರ್ಥಗಳನ್ನು ಗೊಬ್ಬರದ 
ರೂಪದಲ್ಲಿ ಬಳಸಬೇಕು ಭೂಮಿಯ ಯೋಗ್ಯತೆಗೆ ಅನುಸಾರವಾಗಿ ಗೊಬ್ಬರವನ್ನು 
ಬಳಸುವ ವಿಧಾನವನ್ನು ರೈತರು ಅರಿಯ ಬೇಕು ದನಕರುಗಳಕೊಟ್ಟಿಗೆ ಹೊಲಗದ್ದೆಗಳ 
ಸಮಿಷದಲ್ಲೇ ಇದ್ದರೆ ಅನುಕೂಲ. ಇದರಿಂದ ಗೊಬ್ಬರವನ್ನು ಹೊಲಗದ್ದೆಗಳಿಗೆ 
ಸಾಗಿಸುವ ಖರ್ಚುಕಡಿಮೆಯಗುತ್ತದೆ ಮತ್ತು ಗೊಬ್ಬರವನ್ನು ಸರಿಯಾಗಿಡಲು 
ಸೌಲಭ್ಯ ದೊರೆಯುತ್ತದೆ. ಅಲ್ಲದೆ ರೈತರವಾಸದ ಮನೆಯು ಆರೋಗ್ಯಕರ ಸನ್ನಿವೇಶ 
ದಲ್ಲಿರುತ್ತದೆ. ಒಟ್ಟಿನಲ್ಲಿ ರೈತರ ಸಂಪತ್ತು ಹೆಚ್ಚ ಬೇಕಾದರೆ, ಅವರ ಭೂಮಿ 
ಫಲವತ್ತಾಗಬೇಕಾದರೆ ಉತ್ತಮವಾದ ಗೊಬ್ಬರದ ಪ್ರಯೋಗಪ್ರಚಾರವಾಗಬೇಕು. 


( ಮುಂದುವರಿಯುತ್ತದೆ) 


22 


ಸಿದ್ಧಗಂಗಾ 


ಮಹಾತ್ಮ ಬಸವಣ್ಣನವರ ಸಂದೇಶ| 

ಎಲ್ . ಎಸ್ . ಹನಗಂಡಿ , ಎಂ . ಎ., ಬಿ . ಎಡ್ . 


ಮಹಾತ್ಮ ಬಸವೇಶ್ವರರು ೧೨ನೇ ಶತಮಾನದೊಳಗೆ ಕನ್ನಡನಾಡಿನಲ್ಲಿ ಆರಂಭ 
ವಾದ ನವೋದಯದ ಕಾರಣಕರ್ತರು, ಅನೇಕಾನೇಕ ಶಿವಶರಣರಿಗೆ ಸ್ಫೂರ್ತಿಯ 
ನೆಲೆಯಾಗಿ ನಿಂತು ವಿಶ್ವವನ್ನೇ ಬೆಳಗಿದ ಮಹಾನುಭಾವರು, ತಮ್ಮ ವ್ಯಕ್ತಿತ್ವದ ಪ್ರಭಾ 
ನದಿಂದ ಹಾಗೂ ತಮ್ಮ ಅಮೃತವಾಣಿಯಿಂದ ಸಮಾಜದ ಜಡತೆಯನ್ನು ಕಿತ್ತೊ 
ಗೆದು, ವಿಷಮತೆಯನ್ನು ತೊಡೆದು ಧರ್ಮ ಚೈತನ್ಯದ ಅಮೃತ ಸಂಚಾರವಾಗುವಂತೆ 
ಮಾಡಿದ ಪುಣ್ಯ ಪುರುಷರು, ಬಸವಣ್ಣನವರ ಆಚಾರ ವಿಚಾರಗಳು ಇಡೀಮಾನ 
ವತೆಯ ಜೀವನದ ಶಾಂತಿ, ಬಸವಣ್ಣನವರ ಆದರ್ಶ ಜೀವನವೇ ಜನತೆಗೆ ಒಂದು 
ಕೊಡುಗೆ ತಾವು ನಡೆದುದನ್ನೇ ನುಡಿದಿದ್ದಾರೆ ತಮ್ಮ ವಚನ ರಸಘಟ್ಟಗಳಲ್ಲಿ, 
ಅವರು ತಮ್ಮ ವಚನಗಳಲ್ಲಿ ನೀಡಿದ ಸಂದೇಶ ದಿವ್ಯವಾಗಿದೆ, ಅಮರವಾಗಿದೆ. 


ಹಾಗಾದರೆ ಮಹಾತ್ಮಾ ಬಸವಣ್ಣನವರು ನಮಗೆಲ್ಲ ಹೇಳಿದ್ದೇನು ? ನಡೆ 
ನುಡಿಗಳಲ್ಲಿ ಅವರಿತ್ತ ಜೀವನದ ಸಂದೇಶವೇನು ? 

ಆಚಾರತಪ್ಪಿ ಬರಿಯ ಆಕಾರಕ್ಕಿಳಿದ ಕರ್ಮಠತೆಯ ಜಂಜಡವನ್ನು ಬಿಟ್ಟು 
ಮುಂದೆ ಸಾಗಬೇಕೆಂದು ಬಸವಣನವರು ಸಾರಿದರು . ತಿರುಳುಮರೆತು ಬರಿಯ 
ಕರಟವನ್ನು ಮಾತ್ರ ನೆಚ್ಚಿದರೆ ಘೋರ ನರಕತಪ್ಪದು. ಆತ್ಮಶುದ್ದಿ ಯಿಂದ ಸ್ನಾನ, 
ಪೂಜೆ, ವ್ರತ ನಿಯಮಗಳನ್ನು ಬರಿಯ ಗುಡ್ಡಕ್ಕೆ ಕಲ್ಲುಹೊತ್ತಂತೆ ಎಂದು ಸಾರಿ 
ಹೇಳಿದರು. ಅದಕ್ಕಾಗಿ ತಾವು ಹೊರಬಂದು ಸಮಾಜವನ್ನು ತಿದ್ದುವ ಉದ್ದೇಶದಿಂದಲೇ 
ಹಲವಾರು ಸ್ಪಷ್ಟವಾಕ್ಯಗಳನ್ನು ಹೇಳಿದರು. 


ತೊರೆಯ ಮೀನಣ್ಣಗಳಿರಾ ತೊರೆಯ ಮೀವಸ್ವಾಮಿಗಳಿರಾ 
ತೊರೆಯಿಂ ಭೋ ! ತೊರೆಯಿಂ ಭೋ ! 
ಪರನಾರಿಯ ಸಂಗವ ತೊರೆಯಿಂ ಭೋ ! 
ಪರಧನದಾಮಿಷವ ತೊರೆಯಿಂಭೋ ಇವ ತೊರೆಯದೆ ಹೋಗಿ 
ತೊರೆಯ ಮಿಂದರೆ ಬರುದೊರೆಹೋಹುದು ಎಂದುಹೇಳಿದ್ದಾರೆ. 


ಬಸವಣ್ಣನವರು ಬಾಹ್ಯ ಡಂಭಾಚಾರದ ಭಕ್ತಿಯನ್ನು 
ಮಾಡಬಾರದೆಂದು ಹೀಗೆ ಹೇಳಿದ್ದಾರೆ. 


ಜುಲೈ , 1989 


ಸಿ 


ಕಲ್ಲನಾಗರ ಕಂಡರೆ ಹಾಲನೆರೆಯೆಂಬರು . 
ದಿಟನಾಗರ ಕಂಡರೆ ಕೊಲ್ಲೆಂಬರಯ್ಯಾ 
ಉಂಬ ಜಂಗಮ ಮನೆಗೆ ಬಂದರೆ ನಡೆಯೆಂಬರು 
ಉಣ್ಣದಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯಾ 


ಅಂತರಂಗ ಶುದ್ಧಿಯಿಲ್ಲದೆ ಮಾಡುವ ವ್ರತ - ಉಪವಾಸ - ನಿಯಮಗಳಿಗೆ 
ಬೆಲೆಯಿಲ್ಲವೆಂದು ಸ್ಪಷ್ಟ ಪಡಿಸಿದ್ದಾರೆ, 


ಹುಟ್ಟಿನಿಂದ ಜಾತಿಯಿಂದ ಯಾರೂ ದೊಡ್ಡವರಾಗುವುದಿಲ್ಲ. ಯೋಗ್ಯತೆ 
ಮತ್ತು ನಡೆನುಡಿಗಳಿಂದ ದೊಡ್ಡವರಾಗುತ್ತಾರೆ ಎಂದು ಅವರು ಬೋಧಿಸಿದರು. 


ಕೊಲ್ಲುವವನೆ ಮಾದಿಗ ಹೊಲಸುತಿಂಬುವನೇ ಹೊಲೆಯ ................... ಸಕಲ 
ಜೀವಾತ್ಮರಿಗೆ ಲೇಸ ಬಯಸುವನೇ ಕುಲಜನು ಎಂದು ನುಡಿದು ಕುಲ- ಜಾತಿಗಳಿಗೆ 
ಮಹತ್ವ ಕೊಡಬಾರದೆಂದು ಘಂಟಾಘೋಷವಾಗಿ ಸಾರಿದ್ದಾರೆ. ಕಾಯಕಕ್ಕೂ 
ಕುಲಕ್ಕೂ ಸಂಬಂಧವಿಲ್ಲ . ಕಾಸಿ ಕಮ್ಮಾರನಾದ , ಬೀಸಿಮಡಿವಾಳನಾದ; 


ಹಾಸನಿಕ್ಕೆ ಸಾಲಿಗನಾದ, ವೇದವನೋದಿ ಹಾರುವನಾದ........ . 
ಯಾವುದೇ ಕಾಯಕ ಮಾಡಿದರೂ ಕುಲಜನು ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ 
ಎಂದು ಬಸವಣ್ಣನವರು ಸಮತಾವಾದ ಆದರ್ಶವನ್ನು ತಿಳಿಸಿದ್ದಾರೆ, 


ನನ್ನ ಕರ್ಮ ಎಂದು ಜನ ಕೈ ಕಟ್ಟಿ ಕುಳಿತರೆ ಕೊಡುವವರಾರು, ನೀಡುವರಾರು 
ಅದಕ್ಕೆ ಬಸವಣ್ಣನವರು “ ಕಾಯಕವೇ ಕೈಲಾಸ ” ಎಂದರು ಹಿಂದಣ ಧರ್ಮೋ 
- ಪದೇಶಕರು ಹೆಚ್ಚಾಗಿ ಜಪ, ತಪ , ಸನ್ಯಾಸ - ಮುಂತಾದುವುಗಳು ಉಪದೇಶ ಮಾಡಿ 
ಜನರನ್ನು ನಾಡಿನಿಂದ ಕಾಡಿನಕಡೆಗೆ ಕಳುಹಿಸಲು ಪ್ರಯತ್ನಿಸಿದರೆ, ಬಸವಣ್ಣನವರು 
ಕಾಡಿನಲ್ಲಿದ್ದವರಿಗೂ ಕಂಕಣ ಕಟ್ಟಿದರು. ಕಾಯಕದಲ್ಲಿ ಸರ್ವಸಂಪನ್ನ ವಿದ್ಯೆ ಶಾಂತಿಯಿದೆ 
ಸಮೃದ್ಧಿಯಿದೆ- ಒಳ್ಳೆಯದೆಲ್ಲವೂ ಇದೆ. ಅದಕ್ಕೇ ಅದು ಕೈಲಾಸ, ಇರದಿರೆ ರೌರವನರಕ 
ಪ್ರತಿಯೊಬ್ಬರಿಗೂ ಕಾಯಕ ಹೆಚ್ಚಿನದು ಇದು ಬಸವಣ್ಣನವರ ಅತಿಶ್ರೇಷ್ಠ ಕೊಡುಗೆ, 


ಬಸವಣ್ಣನವರು ವಿದ್ಯೆಗೆ ಮಹತ್ವವಿತ್ತಿರುವರು “ ಅಭ್ಯಾಸಸ್ಯ ವಿಹೀನಸ್ಯ ತಸ್ಯ 
ಜನ್ಮನಿರರ್ಥಕಂ ” ಎಂದು ಹೇಳಿದ್ದಾರೆ. ವಿದ್ಯಾ ವಿನಯೇನಶೋಭತೆ ಎಂಬ ಮಾತು 
ಅತನದಲ್ಲಿ ಸ್ಪಷ್ಟ ನೂರನೋದಿ ನೂರಕೇಳಿದರೇನು ? ಆಶೆಹರಿಯದುರೋಷ ಬಿಡದು 
ದುಡಿದುದನ್ನು ತಾನೊಬ್ಬನೆ ಉಪಯೋಗಿಸಬಾರದು ಒಂದಿಷ್ಟು ಸಮಾಜಕ್ಕೆ ಕೊಡ 


24 


ಸಿದ್ಧಗಂಗಾ 


ಬೇಕು ಇದುವೇ ಸವಣ್ಣನವರು ಸಾರಿದ ಸಮಾಜವಾದ ( ಕಾಗೆಯೊಂದಗಳ 
ಕಂಡರೆ ಕರೆಯದೆತನ ಬಳಗವನ್ನು ? ಕೋಳಿಯೊಂದುಗುಟುಕ ಕಂಡರೆ ಕೂಗಿಕರೆಯದೆ 
ತನ್ನ ಕುಲವೆಲ್ಲ ........ ಇದರಂತೆ ಮನುಷ್ಯನೂ ತನ್ನಲ್ಲಿದ್ದು ದನ್ನು ಹಂಚಿಉಣ್ಣ ಬೇಕು 
ಎಂದು ನುಡಿದು, ದಾಸೋಹಭಾವನೆ ಬೆಳೆಸಿದರು 

- ದೇವನೊಬ್ಬ ನಾಮ ಹಲವು. ಪರಮ ಪತಿವ್ರತೆಗೆ ಗಂಡನೊಬ್ಬನೇ ಇರುವಂತೆ 
ಭಕ್ತನಿಗೆ ದೇವರುಒಬ್ಬನೇ ಇರುವನು ಮುಕ್ತಿ ಪಡೆಯಲು ಯಾವ ಜಾತಿ-ಗೋತ್ರಗಳು 
ಅಡ್ಡಿ ಬರಬಾರದೆಂಬುದು ಬಸವಣ್ಣನವರ ಸಂದೇಶ, 

ಸ್ವರ್ಗನರಕಗಳು ಬೇರೆ ಎಲ್ಲಿಯೂ ಇರುವಲೋಕಗಳಲ್ಲ. ನಮ್ಮ ಜೀವನದಲ್ಲಿಯೆ 
ಇವೆ. “ ಅಯಾ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ' ಆಚಾರವೇಸ್ವರ್ಗ 
ಅನಾಚಾರವೇ ನರಕ , ಸತ್ಯವನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯ 
ಲೋಕ ಎಂಬುದು ಬಸವಣ್ಣ ನವರ ಸಂದೇಶದ ಸಾರವಾಗಿದೆ, 


- ದೇವರನ್ನು ಒಲಿಸಲು ಕಾಡಿಗೆಹೋಗಿ ತಪಸ್ಸು ಮಾಡಬೇಕಾಗಿಲ್ಲ ಗುಡಿ 
- ಗುಂಡಾರಗಳನ್ನು ಸುತ್ತಿ ಕಂಡ ಕಂಡ ನೀರಿನಲ್ಲಿ ಮುಳುಗಬೇಕಾಗಿಲ್ಲ ಅಂತರಂಗ 
ಬಹಿರಂಗ ಶುದ್ದ ವಿದ್ದವರಿಗೆ ದೇವರು ಒಲಿಯುವನು . 

ಕಳಬೇಡ ಕೊಲಬೇಡ ಹುಸಿಯ ನುಡಿಯಲುಬೇಡ, ಮುನಿಯಬೇಡ, ಅನ್ಯರಿಗೆ 
ಅಸಹ್ಯಪಡಬೇಡ; ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲುಬೇಡ ಇದೇ ಅಂತರಂಗ 
ಶುದ್ದಿ , ಇದೇ ಬಹಿರಂಗ ಶುದ್ದಿ ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ 
ಎಂದು ನುಡಿದು ದೇವರನ್ನು ಒಲಿಸುವ ಸುಲಭಮಾರ್ಗವನ್ನು ಹೇಳಿದ್ದಾರೆ ಮಹಾತ್ಮ 
ಬಸವಣ್ಣನವರು. 

ಪ್ರಾಣಿಹಿಂಸೆ ಮಾಡಬಾರದು. ಸಕಲಪ್ರಾಣಿಗಳಲ್ಲಿ ದಯವಿರಬೇಕು, ದಯವೇ 
ಧರ್ಮದ ಮೂಲವಯ್ಯಾ , ಎಂದು ಹೇಳಿ ಬಸವಣ್ಣನವರು ಪಶುಬಲಿ - ಪ್ರಾಣಿವಧೆಗಳು 
ನಿಲ್ಲಿಸಬೇಕೆಂದು ಕಳಕಳಿಯ ಕರೆ ನೀಡಿದ್ದಾರೆ “ ಸಿರಿಗರ ಹೊಡೆದವರ ನುಡಿಸಲು 
ಬಾರದುನೋಡಯ್ಯಾ ಎಂದು ಹೇಳುವಾಗ ಧನಮದ ಎಲ್ಲಾ ಮದಕ್ಕಿಂತಲೂ 
ಹೆಚ್ಚಿನದು ಎಂದು ಹೇಳಿದ್ದಾರೆ, 


- ಶುದ್ಧ ಜೀವಿಗೆ ಕೋಪಸಲ್ಲದು, ಕೋಪಕ್ಕೂ ಹುಚ್ಚಿಗೂ ಕೂದಲೆಳೆಯಷ್ಟು 
ಈ ಅಂತರ ಚಿರಂತನವಾದಕೊಪವೇ ಹುಚ್ಚು . ಕೋಪ ಅಭಿಮಾನದ ಮೂಲ; ಆತ್ಮ 

ಹಾನಿಯಸೆಲೆ ಕೊಪಿ ಮಜ್ಜನಕ್ಕೆರೆದರೆ ರಕ್ತದಧಾರೆ. ಪಾಪಿ ಹೂವನೇರಿಸಲು 
ಮಸೆದಾಯುಧದಗಾಯ . 


ಜುಲೈ , 1989 


25 


ಮನುಷ್ಯ ಅಹಂಕಾರಕ್ಕೊಳಗಾಗಬಾರದು ' ನಾಹಂಕರ್ತಾ' ಮಾಡಿದೆನೆಂಬುದು 
ಮನದಲ್ಲಿ ಹೊಳೆದರೆ ಏಡಿಸಿಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರಾಲಿಂಗಕ್ಕೆ 
ಮಾಡಿದೆನೆನ್ನದೆರಾಜಂಗಮಕ್ಕೆ ಎಂದು ಹೇಳಿದ್ದಾರೆ. 

ಮೃದುವಚನವೇ ಸಕಲ ಜಪಂಗಳಯ್ಯಾ ; ಮೃದುವಚನವೇ ಸದಾಶಿವನೊಲುಮೆ 
ಎಂದು ಅಂದು ಸವಿಮಾತಿನ ಮಹಿಮೆಯನ್ನು ಸಾರಿದ್ದರೆ, “ಎನಗಿಂತಕಿರಿಯರಿಲ್ಲ 
ಶಿವಭಕ್ತರಿಗಿಂತ ಹಿರಿಯರಿಲ್ಲ' ಎಂಬ ವಚನದಲ್ಲಿ ಬಸವಣ್ಣನವರ , ನಿಜ ಹಿರಿತನ ಕಂಡು 
ಬರುತ್ತದೆ, ನಾನೇ ನಾನೇ ಎಂದು ತಮ್ಮ ಪೊಳ್ಳು ಎದೆ ಡೊಳ್ಳು ಹೊಟ್ಟೆಯನ್ನು 
ಮುಂದೆ ಚಾಚುವವರಿಗೆ ಬಸವಣ್ಣನವರ ಚಾಟಿ ಏಟು; 

ಸಂಸಾರದಲ್ಲಿದ್ದು ಆಸೆಪಡುವುದೆಂದರೆ, ತುಪ್ಪದಸವಿಗೆ ಅಲಗು ನೆಕ್ಕಿದಂತೆ ಎಂದು 
ಬಸವಣ್ಣನವರು ತಿಳಿಸಿದ್ದಾರೆ. ಮನಸ್ಸಿನ ಚಂಚಲತೆಯನ್ನು ಬಸವಣ್ಣನವರು ಎನ್ನ 
ಚಿತ್ತ ಅತ್ತಿಯ ಹಣ್ಣು ನೋಡಯ್ಯಾ ; ವಿಚಾರಿಸಿದೊಡೇನೂ ಹುರುಳಿಲ್ಲವಯ್ಯಾ , 
ಎಂದು ನುಡಿದಿದ್ದಾರೆ. 

ಈರೀತಿಯಾದ ಬಸವಣ್ಣನವರ ಸಂದೇಶ ಗಾಢಾಂಧಕಾರದಲ್ಲಿ ತೊಳಲಾಡುವ 
ಮಾನವರಿಗೆ ಒಂದು ದಿವ್ಯ ಜ್ಯೋತಿ, ದೀನರು , ದಲಿತರು, ಅಂತ್ಯಜರು, ಸ್ತ್ರೀಯರು, 
ಅನಾಥರೆಲ್ಲಾ ಜೀವನದಲ್ಲಿ ಆತ್ಮ ವಿಶ್ವಾಸವನ್ನು ಪಡೆದು ಬಾಳುವಂತೆ ಮಾಡಿದರು 
ಮಹಾತ್ಮ ಬಸವಣ್ಣನವರು , ಮೃತ ಪ್ರಾಯವಾಗಿ ಬಿದ್ದ ಜೀವಿಗಳಿಗೆ ತಮ್ಮ 
ಅಮೋಘವಾದ ಜೀವನ ಸಂದೇಶದ ಮೂಲಕ, ಸ್ವಂತ ನಡೆವಳಿಕೆಯ ಮೂಲಕ 
ಅಮೃತ ಸಿಂಚನಗೈದ ಮಹಾತ್ಮ ಬಸವಣ್ಣನವರು ಅಮರರಾದರು. 


ನಿಮ್ಮ ಬಟ್ಟೆಗಳ 


| 
ಕೇಸರಿ 
ಬಾರ್ 
ಸೋಪ್ 
KZESPRI 
A 
© 
BAR 
SOAP 
ಸe 
ಬಾರ್ 
ಸೋಪ್ 
ಕತೆ 

೨೪ 
ಬಾರ್ 
Jag 


ಶುಭತೆಗೆ 


ಕೇಸರಿ 
ಬಾರ್ 
ಸೋಪ್ 
| 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಸ್ಮತಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ಧಗಂಗಾ 


ಸಿದ್ಧರಾಮನ ತ್ರಿವಿಧಿಗಳು : ಒಂದು ವಿವೇಚನೆ. 

ಡಾ|| ಸಾ . ಶಿ . ಮರುಳಯ್ಯ 
ರಾಗಿಣಿ: ಆರ್ . ಪಿ ಸಿ, ಬಡಾವಣೆ ವಿಜಯನಗರ ಬೆಂಗಳೂರು. 


ತ್ರಿವಿಧಿ ಎಂದಕೂಡಲೆ, ಅದು ತ್ರಿಪದಿಯ ಪರ್ಯಾಯ ನಾಮ ಇದ್ದಿರಬೇಕು 
ಎಂಬ ಭಾವನೆ ಸಹಜವಾಗಿ ಮೂಡುತ್ತದೆ. ಆದರೆ ಸಿದ್ದರಾಮನ “ತ್ರಿವಿಧಿ ” ಗಳ 
ಸಂದರ್ಭದಲ್ಲಿ ಅದರ ಅರ್ಥವೇ ಬೇರೆ. ಕನ್ನಡ ಛಂದಸ್ಸಿನ ತ್ರಿಪದಿಗೂ ಯೋಗಿನಾಥ 
ಅಂಕಿತದ ತ್ರಿಪದಿಗಳಿಗೂ ಯಾವ ಸಂಬಂಧವೂ ಇಲ್ಲ. ಇವುಗಳದು ಛಂದೋ 
ಬಾಂಧವ್ಯ ಅಲ್ಲವೇ ಅಲ್ಲ , ಮೂರುಪಾದದ ತ್ರಿಪದಿ ಕುಗ್ಗಿ ಎರಡು ಪಾದದ ಏಳೆ 
ಆಗಿದೆ, ಹಿಗ್ಗಿ ನಾಲ್ಕು ಪಾದದ ಸಾಂಗತ್ಯ ಆಗಿದೆ , ಆದರೆ ನಾಲ್ಕು , ಐದು, ಆರು, 
ಏಳು, ಪಾದಗಳಷ್ಟು ವ್ಯಾಪ್ತಿಯುಳ್ಳ “ತ್ರಿವಿಧಿ ” ಯಂತು ಆಗಿಲ್ಲ, ಆಗಲಾರದು. 
ಅಂಶಗಣ ಘಟಿತವಿರಲಿ ಅಥವಾ ಮಾತ್ರಾಗಣ ಘಟಿತವಿರಲಿ ಕೇವಲ ೧೧ ಗಣಗಳ 
ಈ ಪುಟ್ಟ ಘಟಕ ನಲವತ್ತು ಐವತ್ತು ಗಣಗಳಷ್ಟು ವ್ಯಾಪ್ತಿಯನ್ನು ಪಡೆದು “ತ್ರಿಪದಿ ” 
ಎಂಬ ಹೆಸರಿಗೆ ಅಪವಾದವಾಗಿ ನಿಲ್ಲಲಾರದು. ಅಲ್ಲದೆ “ತ್ರಿಪದಿ ” ಯಲ್ಲಿರುವುದು 
ಶುದ್ದ ಮಾತ್ರಗಣವೃತ್ತ , ಅದನ್ನು ಆರು ಪಾದಗಳಲ್ಲಿ ಇಟ್ಟರೆ ಕುಸುಮ ಷಟ್ಟದಿ 
ಯನ್ನು ಹೋಲುತ್ತದೆ, ನಾಲ್ಕು ಪಾದಗಳಲ್ಲಿ ವಿನ್ಯಾಸ ಗೊಳಿಸಿದರೆ ಶುದ್ಧ ಸೀಸ 
ವಾಗುತ್ತದೆ. ಪ್ರಕೃತದಲ್ಲಿ ಶುದ್ದ ಸೀಸವೇ ಆಗಿರುವ ಸಿದ್ದರಾಮಯ್ಯನ ತ್ರಿವಿಧಿಗಳು 
(ಯೋಗಿನಾಥ ಎಂಬ ಅಂಕಿತದ ತ್ರಿವಿಧಿಗಳನ್ನು ಅವನುಬರೆದವುಗಳೆಂಬುದು ನಿಜ 
ವಿದ್ದರೆ ಖಂಡಿತ ಛಂದೋರೂಪಿ ತ್ರಿಪದಿಗಳೆನಿಸಲಾರವು ಅವುಗಳಿಗೆ ಬೇರೊಂದು 
ಅರ್ಥ ಇದೆ ಅದು ಧಾರ್ಮಿಕ ಅರ್ಥ ! - ತ್ರಿವಿಧಿ, ಎಂದರೆ ವೀರಶೈವ ಪರವಾದ 
ಭಾವ ( ಭಕ್ತಿ ), ಕ್ರಿಯಾ ಮತ್ತು ಜ್ಞಾನ ಎಂಬ ತ್ರಿವಿಧಿಗಳುThe three laws of 
Veerashaivism ) ಇವುಗಳು ವೀರಶೈವರಲ್ಲಿ ಆಚರಣೆ ಯೋಗ್ಯವಾದ 
ತ್ರಿವಿಧಿಗಳು, ಜೈನರಲ್ಲಿ ತ್ರಿಪುರ ದಹನವಿದ್ದಂತೆ, ವೀರಶೈವರಲ್ಲಿ ತ್ರಿವಿಧಿಗಳ ಪರಿಕಲ್ಪನೆ 
ಇದೆ. ಲಿಂಗ- ಅಂಗ ಸಾಮರಸ್ಯ ಸ್ಥಿತಿಗೆ ಅದರ ಪೂರ್ವಭಾವಿ ಸಿದ್ಧತೆಯ ಹಂತದ ಭಕ್ತಿ , 
ಕ್ರಿಯಾ, ಜ್ಞಾನಗಳೆಂಬ ಮೂರುಮೊದಲ ಸೋಪಾನಗಳು ಪ್ರಸಿದ್ಧವಾಗಿವೆ . ಆದರೆ 
ಇವು ಸಾಧಕನಿಗಾಗಿ ಸಮೆದಿಟ್ಟ ಸೋಪಾನಗಳು; ಆಷ್ಟೇ . ಅವುಗಳೇ ಅಂತ್ಯ ಅಥವಾ 
ಗುರಿ ಅಲ್ಲ, ಗುರಿ ಬಯಲಾಗುವುದು. ಅಂದರೆ ಲಿಂಗ - ಅಂಗಗಳು ಸೇರಿ ಶೂನ್ಯ 
ಆಗುವುದು ಅಥವಾ ಸಮರಸವಾಗುವುದು; ಜೀವ ಮತ್ತು ದೇವ ಬೆರೆತು ಶಿವ 
ಆಗುವುದು . ಅದು ನೀರು ಮತ್ತು ಅಲೆ ಸೇರಿ ಆದ ಸಮುದ್ರ ಆದಂತಹ ಅಥವಾ 
ಕಿರಣ ಮತ್ತು ಕಾಂತಿಗಳು ಕೂಡಿ ಸೂರ್ಯ ಆದಂತಹ ಪರಿಪೂರ್ಣ ಸ್ಥಿತಿ, ಆ 
ಜುಲೈ -1989 

27 


ಸ್ಥಿತಿಯ ಮಹಾಮಜಲಿಗೆ ಭಕ್ತಿ , ಕ್ರಿಯೆ ಮತ್ತು ಜ್ಞಾನಗಳು ಮೂರು ಮೆಟ್ಟಿಲು 
ಗಳು , ಅಂಗನಾದ ಜೀವನು ಈ ಮೂರೂ ಮೆಟ್ಟಿಲುಗಳನ್ನು ಕ್ರಮವಾಗಿ 
ಹತ್ತ ಬೇಕು. ಆಗಲೇ ಅವನಿಗೆ ಸಾಯುಜ್ಯ ಅಥವಾ ಶಿವದ ಪ್ರಾಪ್ತಿ ಅದನ್ನೇ 
ಸಿದ್ದರಾಮ 

ಮೂರು ಬೆಟ್ಟವ ದಾಂಟ ಮುಕ್ತಿರಾಜ್ಯವ ಕೂಡಿ 
ತೋರಿ ಶಿಖಿಕರ್ಪುರ ಯೋಗದಂತೆ 
ಬಯಲು ಬಯಲಿಸಿ ಬೆರಸಿ ಬಯಲಾದ ಬಸವಣ್ಣನ 
ನಿರ್ವಲಯ ಪದವೆನಗೆ ಯೋಗಿನಾಥ4 


ಎಂದು ಹೇಳಿದ್ದಾ ನೆ. 
- ಭಕ್ತಿ ಕ್ರಿಯಾ, ಜ್ಞಾನಗಳು ಮೂರು ಬೆಟ್ಟಗಳು, ಇವುಗಳನ್ನು ಭಕ್ತನಾದವನು 
ಕ್ರಮಿಸಬೇಕು. ಹಂತ ಹಂತವಾಗಿ ಅವನು ವಿಕಾಸಗೊಳ್ಳುತ್ತಾ ಹೋಗಬೇಕು. 
ಇದೇ ವೀರಶೈವದ ಪ್ರಕ್ರಿಯಾತ್ಮಕ ಪರಿಧಿ; ಇದೇ ವೀರಶೈವವಿತ್ತ ವಿಧಿ. 
( The law ) 


ಅಕ್ಕನಲ್ಲ ಇಂತಹ ತ್ರಿವಿಧಿಯ ಪರಿಕಲ್ಪನೆ ಇದೆ. ಅವಳ ಯೋಗಾಂಗ ತ್ರಿವಿಧಿ' 
ಶಿವಯೋಗಿ ಸಿದ್ಧರಾಮನ ತ್ರಿವಿಧಿಯಂತೆ ಪ್ರಸಿದ್ಧವೂ ಆಗಿದೆ. ಆದರೆ ತ್ರಿವಿಧಿಗೆ 
ಅವಳು ಕಲ್ಪಿಸಿದ ಅರ್ಥವೇ ಬೇರೆ. ವೀರಶೈವದ ತ್ಯಾಗಾಂಗ, ಭೋಗಾಂಗ ಮತ್ತು 
ಯೋಗಾಂಗ ನಿರೂಪಣೆ ಅದರ ವಸ್ತು 5, ಅದು ಇರುವುದೂ ಹೆಸರಿಗೆ ತಕ್ಕಂತೆ ತ್ರಿಪದಿ 
ಯಲ್ಲಿಯೇ ಆದರೆ ಅಂಶಗಣ ತ್ರಿಪದಿ ಮಾತ್ರಾಗಣ ತ್ರಿಪದಿಯಾಗಿ ಮಾರ್ಪಡು 
ತಿರುವುದು ಅಲ್ಲಿ ಸ್ಪಷ್ಟಗೋಚರ , ಅಕ್ಕ 'ಯೋಗಾಂಗ ತ್ರಿವಿಧಿ' ಯಂತೆ ತ್ಯಾಗಾಂಗ 
ತ್ರಿವಿಧಿ , ಭೋಗಾಂಗ ತ್ರಿವಿಧಿಗಳನ್ನು ರಚಿಸಿರುವ ಸಾಧ್ಯತೆಗಳಿವೆ. ಆದರೆ ಉಪಲಬ್ದ 
ವಿರುವುದು ಯೋಗಾಂಗ ತ್ರಿವಿಧಿ ಮಾತ್ರ , ಏನೇ ಇರಲಿ ಅಕ್ಕ ಮತ್ತು ಸಿದ್ದರಾಮರ 
ತ್ರಿವಿಧಿಗಳು ವೀರಶೈವಸಿದ್ಧಾಂತದ ಅಭ್ಯಾಸಿಗಳಿಗೆ, ಅನುಷ್ಠಾನಕ್ಕೆ ತರಬಯಸುವ 
ಸಾಧಕರಿಗೆ ಒಂದು ಹೊಸ ಆಯಾಮವನ್ನೇ ಸೃಷ್ಟಿಸಿಕೊಟ್ಟಿವೆ. 


ಯೋಗಿನಾಥ ಅಂಕಿತದ ತ್ರಿವಿಧಿಗಳು ನಾಲ್ಕು : 

1 . ಸಂಕೀರ್ಣ ತ್ರಿವಿಧಿ 
2 . ಬಸವಸ್ತೋತ್ರದ ತ್ರಿವಿಧಿ 
3. ಮಿಶ್ರಸ್ತೋತ್ರದ ತ್ರಿವಿಧಿ 
4 . ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, 


28 


ಸಿದ ಗಂಗಾ 


ಇವುಗಳಲ್ಲಿ ಭಾವಸ್ಥಲದ ಭಕ್ತಿ , ಕ್ರಿಯಾಸ್ಥಲದ ಷಟ್ಸ್ಥಲ, ಸಂಚಾಚಾರ, 
ಅಷ್ಟಾವರಣಗಳು ಜ್ಞಾನಸ್ಥಲದ ಶಿವಯೋಗಸಿದ್ದಾಂತ ಅಥವಾ ಶೂನ್ಯಸಿದ್ದಾಂತ 
ಗಳು ಓತಪ್ರೋತವಾಗಿವೆ. ಇವುಗಳ ಕರ್ತೃವು ಸ್ವಯಂ ಶಿವಯೋಗಿಯಾಗಿ, 
ಸ್ವಯಂ ಕವಿಯಾಗಿ ಗೋಚರಿಸುತ್ತಾನೆ. ತಾನು ಕಂಡ ದರ್ಶನವನ್ನು ಸ್ಪಷ್ಟ 
ನಿರ್ದಶನಗಳ ಮೂಲಕ ಅಭಿವ್ಯಕ್ತ ಪಡಿಸಿದ್ದಾನೆ. 


- ಭಕ್ತಿ , ಕ್ರಿಯಾ ಜ್ಞಾನಗಳೆಂಬ ತ್ರಿವಿಧಿ ( The Three Laws) ಗಳಲ್ಲಿ 
ಭಕ್ತಿಗೆ ಅಗ್ರಸ್ಥಾನ. ಸ್ನಾನದಿಂದಷ್ಟೇ ಅಲ್ಲ, ಸತ್ವದಿಂದಲೂ , ಅದಕ್ಕೆ ಮೊದಲ 
ಸ್ಥಾನಮೀಸಲು. ಭವಿ ಭಕ್ತನಾಗಬೇಕಾದರೆ ಅವನ ಪ್ರಾಥಮಿಕ ಅರ್ಹತೆ ಎಂದರೆ 
ಭಕ್ತಿ ; ಆತ ಮೂಲತ: ಭಕ್ತಿ ಸಂಪನ್ನನಿರಬೇಕು. ಭಕ್ತಿಯೇ ಅವನ ಶಕ್ತಿ ; ಅದು 
ಯಾವುದೇ ವಿಶ್ವಶಕ್ತಿಯನ್ನು ಸೆಳೆತರಬಲ್ಲ ಪ್ರಚಂಡ ಪಾಶ, ಅದು ಜೀವವು 
ದೇವನನ್ನು ಪರಿಭಾವಿಸುತ್ತ ಇಲ್ಲವೇ ಪ್ರತ್ಯಕ್ಷೀಕರಿಸಿಕೊಳ್ಳಲು ಇರುವ ಸಮರ್ಥ 
ಸಾಧನವೂ ಹೌದು. ಅದು ಆತ್ಮಬಲದುನ್ನತಿಯ ಅಗ್ನಿಗೋಪುರ ಶಕ್ತಿ , ನರ- ಹರರ 
ಬೆಸುಗೆಯ , ಐಕ್ಯಾನು ಸಂಧಾನ, ಇಂತಹ ಶಿವ- ಜೀವರ ಸ್ನೇಹ ಸೇತುವಾದ ಭಕ್ತಿಗೆ 
ಅಗ್ರಮಾನ್ಯ ಪ್ರಕ್ರಿಯೆ ವಿರಶೈವದಲ್ಲಿ, ಭಕ್ತನಾದವನಲ್ಲಿ ಏಕದೇವೋಪಾಸನೆ, 
ಲಿಂಗನಿಷ್ಠೆ , ಜಂಗಮಪ್ರೇಮ, ಭೂತದಯೆ , ಪರಶಿವನಲ್ಲಿ ಅಚಲ ವಿಶ್ವಾಸ, ದೇವ 
ದೇವನ ಆಸ್ತಿತ್ವದಲ್ಲಿ ನಂಬಿಕೆ, ಗುರುಭಕ್ತಿ , ಸರ್ವ ಸಮರ್ಪಣ ಭಾವ, ಮಧ್ಯ 
ನಿವಾರಣೆ ಇವೇ ಮೊದಲಾದ ಶ್ರೇಷ್ಠ ಗುಣಗಳು ತುಂಬಿರಬೇಕು. ಅವನು 
ಮಾಯಾ ಕೋಲಾಹಲಿ , ಆಶಾಪಾಶವನ್ನು ಕಡಿದೊಗೆದವನು: 


ಚೆನ್ನೆಯರ ಬಲೆಯಲ್ಲಿ 
ಎನ್ನನಿರಿಸಿದೆ ಪ್ರಭುವೆ . 
ಇದಕೆ ಭಾವಜನು ಬೇಂಟಕಾರಿ! 
ಕುನ್ನಿಗಳು ತಾವೈದು 
ಎನ್ನ ಗ್ರಹಿಸದ ಮುನ್ನ 
ಚಿನ್ಮಯ ಪ್ರಭು ಸಲಹೊಯೋಗಿನಾಥ 6 


ಎಂದು ಜಗತ್ತಿನಲ್ಲಿ ಮೊರೆಯಿಡುತ್ತಾನೆ; ಮಲತ್ರಯಂಗಳನ್ನು ಸುಟ್ಟ ಚಿದ್ ವಿಭೂತಿ 
ತಾನಾಗುತ್ತಾನೆ. 


ಜುಲೈ - 1989 


29 


ನೊಂದೆ ಸಂಸಾರದೊಳು ನೊಂದೆನೋ ಸತಿಯರೊಳು 
ಕಂದಿ ಕುಂದಿರೆ ನಿನ್ನ ನಜ್ಯದಯ್ಯ 
ಬೆಂದ ಸಂಸಾರವನ್ನು ಪರಿಹರಿಸಿ ಶಿವಭಕ್ತಿ 
ಯಂದವನು ತೋರಯ್ಯ ಯೋಗಿನಾಥ 7 


ಈ ಬೇಡಿಕೆಯನ್ನು ಪರಶಿವನ ಮುಂದಿರಿಸುತ್ತಾನೆ. ಅವನಿಗೆ ಶರಣ ಸಂಗಕ್ಕಿಂದ 
ಮಿಗಿಲಾದ ಸಗ್ಗ ಬೇರೊಂದಿಲ್ಲ. ಭಕ್ತರ ಬಳಗದಲ್ಲಿ ಅವನು ಪರಮಾತ್ಮನನು 
ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ. ಅಲ್ಲಿ ಅವನಿಗೆ ಎಲ್ಲ ತೃಪ್ತಿಯೂ ಇದೆ. ಹೇಳುತ್ತಾನೆ; 


ನಿತ್ಯ ಲಿಂಗಾರ್ಚನೆಯ ಭಕ್ತಿಯಿಂದಲೆ ಮಾಡಿ 
ನಿತ್ಯ ಪ್ರಸಾದವನ್ನು ಸ್ವೀಕರಿಸಿ 
ಮತ್ತೆ ಫಲಪದಗಳ ಭವವನೊಲ್ಲೆನು ಎಂದೆ 
ಮುಕ್ತಿ ಸಮತೆ ನೀವೆಂದೆನಿಸ 
ಭಕ್ತರ ಸಂಗವದು ಮತ್ತೆ ತುದಿಯಾರ್ಥ ಪದ 

ತತ್ವಮಸಿಯಿಂದ ಯೋಗಿನಾಥ 8 
ಇಂತಹ ಸತ್ಸಂಗದ ಸಂತನಿಗೆ ನಿತ್ಯ ಲಿಂಗಾರ್ಚನೆ, ಜಂಗಮ ತೃಪ್ತಿ ಇವುಗಳನ್ನು 
ಬಿಟ್ಟರೆ ಬೇರಾವ ಹವ್ಯಾಸವೂ ಇಲ್ಲ. ಅವನು ನಿತ್ಯ ಶಿವಾರ್ಚಕನಾದಂತೆ, ಸತ್ಯಸಂ 


ಸತ್ಯವೆಂಬುದು ಶೀಲ ತಥ್ಯವೆಂಬುದು ಸೀಮೆ 
ಭಕ್ತಿಯೆಂಬುದು ಶಿವನ ಆನುವು ತಾನೆ 
ಮುಕ್ತಿಯೆಂಬಾಯತವು ವ್ಯಕ್ತವಾಗಲು ತಾನೆ 
ನಿತ್ಯ ಪದವಾಯಿತೆ ಯೋಗಿನಾಥ 9 


ಇಂತಹ ಸತ್ಯ ಪಥಗಾಮಿಯು ಮೇಲೇರಿದಂತೆಲ್ಲಾ ವೀರ ವಿರಾಗಿಯಾಗುತ್ತಾ 
ಹೋಗುತ್ತಾನೆ, ಅವನು ಶಿವನನ್ನು ಬೇರೆಲ್ಲೊ ಅರಸ ಹೋಗುವುದಿಲ್ಲ. ತನ್ನ ದೇಹ 
ದೇವಾಲಯದಲ್ಲಿ ಸಾಕ್ಷಾತ್ಕರಿಸಿ ಕೊಳ್ಳುತ್ತಾನೆ. ಅನುವರಿತು ಅನು ಸಂಧಾನ 
ಯೋಗ್ಯ ಕಾರ್ಯದಲ್ಲಿ ನಿರತನಾಗಿ, ಆ ಪರಾತ್ಪರ ತೇಜವನ್ನು ಲಿಂಗರೂಪದಲ್ಲಿ 
ಸಂಕ್ಷಿಪ್ತಗೊಳಿಸಿ ಕೊಳ್ಳುತ್ತಾನೆ;10 ಭಕ್ತಿಯ ಪರಾಕಾಷ್ಠ ಸ್ಥಿತಿಯಲ್ಲಿ ಭವ್ಯನ ನಿಜ 
ನಿಲುವನ್ನು ತಾನೂ ಪಡೆದುಕೊಳ್ಳುತ್ತಾನೆ. 

ಇದಿಷ್ಟೂ ಭಾವಸ್ಥಲದ ಭಕ್ತಿ ಶಕ್ತಿಯ ಆರ್ಜನೆ. ಇದು ತ್ರಿವಿಧಿಗಳಲ್ಲಿನ 
ಮೊದಲ ವಿಧಿ, ಕ್ರಿಯೆ ಎರಡನೆಯ ವಿಧಿ. 


30 


ಸಿದ್ದಗಂಗಾ 


ವೀರಶೈವರಲ್ಲಿ ಕ್ರಿಯಾ ಎಂಬುದು ಬರಿಯ ಧಾರ್ಮಿಕ ಪ್ರಕ್ರಿಯೆ ಅಲ್ಲ. 
ಅದೊಂದು ಶ್ರೇಷ್ಠ ವಿಧಿ ವಿಧಾನ, ಅಥವಾ ಆಚರಿಸಲೇ ಬೇಕಾದ ಕಟ್ಟಳೆ, ಅದನ್ನು 
“ ಕ್ರಿ ”ಕಟ್ಟಳೆ, ಎಂದೇ ಕರೆಯುತ್ತಾರೆ. ಪ್ರಸಾದಿಗಳು ಕೆಲವರು ತಮ್ಮ ಮನೆಗಳಲ್ಲಿ 
- ಜಂಗಮ ಮೂರ್ತಿಯನ್ನು ಕರೆದು ನಿತ್ಯವೂ ಕೀಕಟ್ಟಳೆಯನ್ನು ನೆರವೇರಿಸುವುದುಂಟು 
ಮತ್ತೆ ಕೆಲವರು ಪ್ರತಿ ಸೋಮವಾರ, ಇನ್ನು ಕೆಲವರು ಹಬ್ಬ , ಉತ್ಸವ ಅಥವಾ 
ಆರಾಧನಾ ಸಂದರ್ಭಗಳಲ್ಲಿ ಕ್ರೀಕಟ್ಟಳೆ ಮಾಡಿಕೊಳ್ಳುತ್ತಾರೆ. 


ಕ್ರೀಕಟ್ಟಳೆ ಭಕ್ತಿ ಭಾವದ ಶ್ರೇಷ್ಠ ವಿಧಿ ವೀರಶೈವರಲ್ಲಿ, ಭಕ್ತನಾದವನು ಗುರು 
ಅಥವಾ ಜಂಗಮ ಜೋತಿಯನ್ನು ಬಿನ್ನಹ' ಮಾಡಿ ಆಹ್ವಾನಿಸುತ್ತಾನೆ, ಆಗಮಿಸಿದ 
- ಗುರು ಅಥವಾ ಜಂಗಮನಿಗೆ ಸ್ನಾನ ಮಾಡಿಸಿ ದೇವರ ಕೋಣೆಗೆ ಕರೆತರುತ್ತಾನೆ. 
ಅಲ್ಲಿ ಗುರು ಅಥವಾ ಜಂಗಮನು ಗದ್ದುಗೆಯ ಮೇಲೇರಿ ಕುಳಿತ ಕೂಡಲೇ ಭಕ್ತನು 
ಪಾತ್ರೆಯನ್ನಿಟ್ಟು ಪಾದಾರ್ಚನೆ ಮಾಡಿಕೊಳ್ಳುತ್ತಾನೆ. ಅಂದರೆ ಜಂಗಮನ 
ಪಾದಯಗಳನ್ನು ಚೆನ್ನಾಗಿ ತೊಳೆಯುತ್ತಾನೆ. ಅನಂತರ ವಿಧ್ಯುಕ್ತ ರೀತಿಯಲ್ಲಿ 
ಗುರುವು ಶಿವ ಪೂಜೆಯನ್ನಾರಭಿಸುತ್ತಾನೆ. ಅದಕ್ಕಾಗಿ ಕಾದು ನಿಂತಿದ್ದ ಭಕ್ತಾದಿಗಳು 
ಒಬ್ಬರು, ಇಬ್ಬರು, ಸ್ಥಳ ವಿಶಾಲವಾಗಿದ್ದರೆ, ಮೂರು ನಾಲ್ಕು ಜನ ಒಟ್ಟಿಗೆ ಕುಳಿತು, 
ತಮ್ಮ ತಮ್ಮ ಇಷ್ಟಲಿಂಗಗಳನ್ನು ತೆಗೆದು ಶ್ರೀ ಗು ರು ವಿನ ಇಷ್ಟಲಿಂಗದಡಿಯಲ್ಲಿ 
ಅಭಿಷೇಕದ ಪಾತ್ರೆಯಲ್ಲಿ ಹಿಡಿದುಕೊಳ್ಳುತ್ತಾರೆ. ಇದನ್ನು ಅಭಿಷೇಕ ಕಾಠ್ಯ ಎಂದು 
ಕರೆಯುತ್ತಾರೆ. ಎಲ್ಲ ಭಕ್ತರ ಇಷ್ಟಲಿಂಗಗಳಿಗೂ ಶ್ರೀ ಗುರುವಿನ ಇಷ್ಟಲಿಂಗದೊಡನೆ 
ಮಂತ್ರ ಪೂರಿತ ಅಭಿಷೇಕ ಆದಮೇಲೆ, ಪ್ರತ್ಯೇಕವಾಗಿ ಕುಳಿತು ಶಿವಪೂಜೆ ಮಾಡಿ 
ಕೊಳ್ಳುತ್ತಾರೆ. ಶ್ರೀ ಗುರುವು ತನ್ನ ಇಷ್ಟ ಲಿಂಗ ಪೂಜೆಯು ಪೂರ್ಣಗೊಂಡಮೇಲೆ 
ಭಕ್ತನಿಗೆ ಸೂಚನೆ ಕೊಡುತ್ತಾನೆ. ಅಷ್ಟರ ವೇಳೆಗೆ ಕೀಕಟ್ಟಳೆಗೆ ಬೇಕಾದ 
ವಸ್ತು ವಿಸ್ತರದ ಅಣಿ ಆಗಿರುತ್ತದೆ, ಅಂದರೆ ಗುರುವಿನ ಮುಂದಿದ್ದ ಪೂಜಾಸರಿ 
ಕರಗಳು ಪಕ್ಕಕ್ಕೆ ಸರಿಸಿ, ಅಲ್ಲಿ ಒಂದು ಗದ್ದಿಗೆ ಚಾಪೆ ( ಬಿದಿರಿನ ಚಚ್ಕ ದ 
ಪುಟ್ಟ ಚಾಪೆ) ಹಾಕಿ, ಅದರ ಮೇಲೊಂದು ಧಾವಳಿ ಹಾಸಿ, ಅದರ ಮೇಲೆ ಒಂದು 
ದೊಡ್ಡ ತಟ್ಟೆ , ತಟ್ಟೆಯೊಳಗೊಂದು ಚಿಕ್ಕ ಬಟ್ಟಲು, ಆ ಬಟ್ಟಲಲ್ಲಿ ( ಅಗ್ನವಣಿ ? 
(ನೀರು) ತುಂಬಿದ ಒಂದು ಪುಟ್ಟ ಗಿಂಡಿ ಅಥವಾ ಲೋಟ ಇಟ್ಟ ರು ತ್ತಾರೆ. 11 
ಒಂದು ಪಕ್ಕದಲ್ಲಿ ಒಂದು ವಿಭೂತಿ ಘಟ್ಟ ಮತ್ತೊಂದು ಕಡೆಯಲ್ಲಿ ಒಂದು ಮಡಿ 
ವಸ್ಯ , ಭಕ್ತನ ಕೈಗೆಟುಕುವಂತೆ ಪೂಜಾ ತಟ್ಟೆ ಇಡಲಾಗಿರುತ್ತದೆ. ಗುರುವು ' ಕ್ರೀ ? 
ಗಾಗಿ ಮೀಸಲಿರಿಸಿದ್ದ ತಟ್ಟೆಯಲ್ಲಿ ಅಷ್ಟಾವರಣದ್ಯೋತಕವಾಗಿ ಅಷ್ಟಕೋನಗಳನ್ನು , 
ಪುಟ್ಟ ಬಟ್ಟಲಲ್ಲಿ - ಓಂ ನಮಃ ಶಿವಾಯ ' ಎಂಬ ಪ್ರಣವ ಪಂಚಾಕ್ಷರಿಯನ್ನು 
ವಿಭೂತಿಯಿಂದ ಬರೆದು, ಅವುಗಳ ಮಧ್ಯದಲ್ಲಿ ಅದೇ ಮಂತ್ರ ಪೂತ ಅಗ್ಗವಣಿಯ 
ಜುಲೈ , 1989 


ತಿ 


3 


. 


ಗಿಂಡಿಯನ್ನಿರಿಸುತ್ತಾನೆ. ಭಕ್ತನು ಗುರುವಿನ ಬಲಪಾದವನ್ನು ಮೊದಲು ತೆಗೆದು, 
ತನ್ನ ಕಣ್ಣಿಗೊತ್ತಿಕೊಂಡು ಎಡಗೈ ಮೇಲಿರಿಸಿ ಕೊಂಡು ಬಲಗೈ ಬೆರಳಿನಿಂದ 
ಗಿಂಡಿಯ ಅಗ್ರವಣೆಯನ್ನು ತೆಗದು ಪಾದದ ಎರಡು ದಡಗಳಲ್ಲಿ ಬೆರಳುಗಳ ಮೇಲೆ 
ಸವರಿ ಗದ್ದಿಗೆ ಚಾಪೆಯ ಮೇಲೆ ನಿಧಾನವಾಗಿರಿಸಿ, ಎಡಪಾದವನ್ನು ತೆಗೆದು ಅದೇ 
ರೀತಿ ಮಾಡಿ , ಅವೆರಡೂ ಪಾದಗಳನ್ನು ಜೋಡಿಸಿ ಹಿಡಿದು ವಿಭೂತಿ ಧರಿಸಿ ಹೂ 
ಮುಡಿಸುತ್ತಾನೆ. ಅನಂತರ ತನ್ನ ಎಡಗೈಯನ್ನು ಗುರುವಿನ ಪಾದಗಳ ಮೇಲು 
ಭಾಗಕ್ಕೆ ತಂದು, ಅದರಲ್ಲಿ ಲಿಂಗ ಹಿಡಿದಿರುವ ಗುರುವಿನ ಹಸ್ತವನ್ನು ಇರಿಸಿ ಕೊಂಡು 
ಕ್ರಿಯಾಪಾತ್ರೆಯ ಅಗ್ಗವಣಿ, ಪಕ್ಕದ ವಿಭೂತಿ ಪುಷ್ಪಗಳಿಂದ ಗುರುವಿನ ಇಷ್ಟ 
ಲಿಂಗವನ್ನು ಪೂಜಿಸುತ್ತಾನೆ. ಅದಕ್ಕೆ ಧೂಪ ದೀಪ ನೈವೇದ್ಯ ಆದ ಮೇಲೆ ಗುರುವಿ 
ನೆಡೆಗೆ ಅವನ ಲಿಂಗ ಸಂಗತ ಹಸ್ತವನ್ನು ಸರಿಸಿ , ಪಾದದ ಕಡೆ ತನ್ನ ಗಮನ ಹರಿ 
ಸುತ್ತಾನೆ, ಅಲ್ಲಿನವರೆಗೂ ಪಾದಗಳನ್ನು ಅವನ ಎಡಗೈ ಸ್ಪರ್ಶಿಸಿಯೇ ಇರುತ್ತದೆ. 
ಆನಂತರ ಎರಡನೆಯ ಬಾರಿ ಪಾದಪೂಜೆ ಮಾಡುತ್ತಾನೆ. ಗುರುವು ತನ್ನ ಮೊಣ 
ಕಾಲುಗಳ ಮಧ್ಯದಲ್ಲಿ ಲಿಂಗ ಸಂಗತ ಹಸ್ತ ವಿಡಿದು ಕುಳಿತಿರುತ್ತಾನೆ, ಅವನ ಬಲಗೈ 
ಮೊಣಕಾಲುಗಳ ಮೇಲೆ ಅಡ್ಡ ಇರುತ್ತದೆ ಶಿರಬಾಗಿರುತ್ತದೆ. ನೋಡಿದರೆ ಷಟ್ 
ಸೋಪಾನಗಳ ಮೇಲೆ ನಿರ್ಮಿತವಾದ ಶಿವಾಲಯವೊ ಎನ್ನುವಂತಿರುತ್ತಾನೆ. ಭಕ್ತನು 
ಅವನ ಮೊಣಕಾಲು, ಭುಜ, ನೆತ್ತಿ , ಭಾಗಗಳಿಗೆ ವಿಭೂತಿ ಧರಿಸಿ, ಪತ್ರೆ ಪುಷ್ಪಗಳಿಂದ 
ಅಲಂಕರಿಸುತ್ತಾನೆ, ಸರ್ವಾಲಂಕೃತ ತೇರಿನಂತೆ ಗೋಚರಿಸುವ ಗುರುವಿಗೆ, ಆತನ 
ಪಾದ ಹೃದಯಗಳಿಗೆ ಕರ್ಪೂರಾರತಿ ಮಾಡುತ್ತಾನೆ. ಎಲ್ಲರೂ ಆರತಿ ಬೆಳಗುತ್ತಾರೆ 
ಮಂಗಳಾರತಿ ಹಾಡುಗಳು ಪುಟಿಯುತ್ತವೆ. ಆಗಮಿಸಿದ್ದ ಎಲ್ಲ ಭಕ್ತರ ಕೈಗಳಲ್ಲೂ 
ಪತ್ರೆ ಪುಷ್ಪ ಇರುತ್ತವೆ ಮಂತ್ರ ಪಠಣವೊಂದು ಮುಗಿದಕೂಡಲೆ ಎಲ್ಲರೂ ಶ್ರೀಗುರುವಿನ 
ಮಂಡೆಯ ಮೇಲೆ ಪುಷ್ಪವನ್ನೆ ರಿಸುತ್ತಾರೆ. ಅನಂತರ ಅಂದು ಮಾಡಿದ ಅಡುಗೆ 
ಎಲ್ಲವನ್ನೂ ಒಂದು ತಟ್ಟೆಯಲ್ಲಿ ಬಡಿಸಿಕೊಂಡು, ಮಡಿ ವಸ್ತ್ರವನ್ನು ಮುಚ್ಚಿಕೊಂಡು 
ತರುತ್ತಾರೆ. ಅದನ್ನು ಪಾದಪೂಜೆಗೆ ಕುಳಿತಿದ್ದ ಭಕ್ತನ ಬಲದೊಡೆಯ ಮೇಲೆ 
ಇರಿಸಿ, ಮುಚ್ಚಿದ್ದ ಬಟ್ಟೆಯನ್ನು ಓಸರಿಸುತ್ತಾರೆ. ಭಕ್ತನು ಶ್ರೀ ಗುರುವಿನ ಪಾದಕ್ಕೆ 
ನೈವೇದ್ಯ ಮಾಡುತ್ತಾನೆ. ಆ ನಂತರ ಗುರುವಿನ ಮೈ ಮೇಲೆ ಪಾದಗಳ ಮೇಲೆ 
ಇದ್ದ ಪತ್ರಪುಷ್ಪಗಳನ್ನು ತೆಗೆದು ಭಕ್ತನು ತನ್ನ ಎಡಗೈಯ ತೋರು ಬೆರಳು ಮತ್ತು 
ಕಿರು ಬೆರಳುಗಳ ಮೇಲೆ ಗುರುವಿನ ಪಾದದ್ವಯಗಳನ್ನಿರಿಸಿಕೊಂಡು ಎಡಗೈನ ಮಧ್ಯದ 
ಎರಡು ಬೆರಳುಗಳನ್ನೂ ಮಡಿಸಿಕೊಂಡು ಕ್ರಿಯಾ ಪಾತ್ರೆ ಅಥವಾ ಗಿಂಡಿಯ 
ಪಾದೋದಕವನ್ನು ಗುರುವಿನ ಹೆಬ್ಬೆರಳುಗಳ ಮೂಲಕ ಪುಟ್ಟ ಬಟ್ಟಲಿಗೆ ಎರೆಯುತ್ತಾನೆ. 
ಅನಂತರ ಎಡಗೈ ಮೇಲೆ ಗುರುವಿನ ಪಾದಗಳನ್ನಿರಿಸಿಕೊಂಡು ಗುರುವಿನ ಪಾದಕ್ಕೆ 
ಮೂರನೆಯ ಹಾಗೂ ಕೊನೆಯ ಪೂಜೆ ಮಾಡುತ್ತಾನೆ. ಆದರೆ ಈ ಪೂಜೆಯಲ್ಲಿ 


ಸಿದ್ದಗಂಗಾ 


32 


ಒಂದೇ ಒಂದು ಪುಷ್ಪವನ್ನು ಪಾದದ ಮೇಲೆ ಧರಿಸುವ ನಿಯಮವಿದೆ ಧೂಪ ದೀಪ 
- ಆದ ಮೇಲೆ ತಟ್ಟೆಯಲ್ಲಿ ಒಂದು ಬದಿಯಲ್ಲಿರಿಸಿ ಕೊಂಡಿದ್ದ ಹಣ್ಣು ಅಥವಾ ನೆನೆದ 

ಬೇಳೆಗಳ ಫಲಹಾರವನ್ನು ಪಾದಕ್ಕೆ ನೈವೇದ್ಯ ಮಾಡಿ, ಕೈಯಿಂದಲೇ ಪ್ರದಕ್ಷಿಣೆ 
ಮಾಡಿ, ಮಣಿದು, ಪಾದದ ಮೇಲಿನ ಆ ಪುಷ್ಪವನ್ನು ತೆಗೆದು ಗುರುವಿನ ಇಷ್ಟ 
ಲಿಂಗದ ಮೇಲಿರಿಸುತ್ತಾನೆ. ಅನಂತರ ಪಾದಯಗಳನ್ನು ಚೆನ್ನಾಗಿ ದಟ್ಟಿಸಿ 
( ಒರೆಸಿ) ಕೊಂಡು, ಆ ಪಾದಗಳನ್ನು ಕೈತುಂಬ ಮುಟ್ಟ ಕಣ್ಣಿಗೆ ಒತ್ತಿಕೊಳ್ಳು 
ತ್ತಾನೆ. ಅನಂತರ ಕ್ರಿಯಾ ಬಟ್ಟಲನ್ನು ಭಯ ಭಕ್ತಿ ಭಾವಗಳಿಂದ ಹಿಡಿದು 
ಕುಳಿತುಕೊಳ್ಳುತ್ತಾನೆ. ಶ್ರೀ ಗುರುವು ಪೂಜೆಗಾಗಿ ಚಾಚಿದ್ದ ತನ್ನ ಪಾದಗಳನ್ನೆ 
ರಡನ್ನೂ ಹಿಂದಕ್ಕೆ ತೆಗೆದು ಕೊಂಡು ಕುಳಿತು, ತನ್ನ ಇಷ್ಟಲಿಂಗದ ಮೇಲಿದ್ದ ಹೂ 
ಪತ್ರೆಗಳನ್ನು ತೆಗೆದು, ಅದರ ಮೇಲೆ ಪಾದೋದಕವನ್ನೆರೆದು, ಬಲಗೈಯಲ್ಲಿ ಲಿಂಗ 
ನನ್ನೆತ್ತಿಕೊಂಡು ಎಡಗೈ ಗುಣಿಯಲ್ಲಿನ ಪಾದೋದಕವನ್ನು ಆಪೋಷಣ ತೆಗೆದು 
ಕೊಳ್ಳುತ್ತಾನೆ. ಅನಂತರ ಭಕ್ತನು ಕ್ರಿಯಾಬಟ್ಟಲನ್ನು ಗುರುವಿಗೆ ಒಪ್ಪಿಸಿ, ತಾನು 
- ಸ್ತ್ರೀ ಸ್ವೀಕರಿಸಿ ಅಂದರೆ ಪಾದೋದಕವನ್ನು ಬಲಗೈ ಬೆರಳುಗಳಿಂದ ಅದ್ದಿ ತೆಗೆದು 
ತನ್ನ ಇಷ್ಟಲಿಂಗದ ಮೇಲೆರೆದು, ಇಲ್ಲವೇ ಬೆರಳುಗಳಲ್ಲಿದ್ದಂತೆಯೇ ಅದಕ್ಕೆ ತೋರಿ 
ಅಥವಾ ಅರ್ಪಿಸಿ “ಸೊರ್ ” ಎಂದು ಸ್ವೀಕರಿಸಿ , ಪಕ್ಕದಲ್ಲಿದ್ದ ವಿಭೂತಿಯನ್ನು ಕೈ ಗಳಿಗೆ 
ಒರಸಿಕೊಂಡು, ಗುರು ಕೊಟ್ಟ ಪಾದಪೂಜೆಯ ವೇಳೆಯ ಹಣ್ಣು , ಅಥವಾ ನೆನೆದೆ 
ಬೇಳೆಗಳ ನೈವೇದ್ಯವನ್ನು ಸ್ವೀಕರಿಸಿ, ತಾನು ಕುಳಿತಿದ್ದ ಸ್ಥಳವನ್ನು ಖಾಲಿಮಾಡು 
ತಾನೆ, ಶಿಷ್ಯನು ಬಿಟ್ಟ ಕೂಡಲೇ ಗುರುವು ಆಕ್ರಿಯಾ ತಟ್ಟೆಯನ್ನು ತನ್ನ ಎರಡೂ 
ಕೈಗಳಿಂದ ಹಿಡಿದುಕೊಂಡು ಇರುತ್ತಾನೆ. ಅಭಿಷೇಕಕ್ಕೆ , ಪಾದಪೂಜೆಗೆ ಬಂದಿದ್ದ 
ಭಕ್ತರೆಲ್ಲರೂ ಒಬ್ಬೊಬ್ಬರಾಗಿ ಬಂದು “ ಕ್ರೀ ' ಸ್ವೀಕರಿಸುತ್ತಾರೆ, ಗುರು ಕೈಯೆತ್ತಿ 
ಕೊಟ್ಟ ಪಾದ ಪೂಜಾ ವೇಳೆಯ ಹಣ್ಣು , ಅಥವಾ ನೆನೆದ ಬೇಳೆಗಳ ಪ್ರಸಾದವನ್ನು 
ಸ್ವೀಕರಿಸಿ, ವಿಭೂತಿಯನ್ನು ಸ್ಪರ್ಶಿಸಿ ಮೆಲೇಳುತ್ತಾನೆ, ಎಲ್ಲರೂ ಸ್ತ್ರೀ ಸ್ವೀಕರಿಸಿದ 
ಮೇಲೆ, ಮೊದಲು ಪಾದಪೂಜೆ ಮಾಡಿಕೊಂಡ ಭಕ್ತನು ಬಂದು, ಕುಳಿತು , ತನ್ನೆ 
ರಡೂ ಕೈಗಳಿಂದ ಕ್ರಿಯಾ ಬಟ್ಟಲನ್ನು ಮೇಲೆತ್ತಿ ಪಾದೋದಕವನ್ನು ಕುಡಿದು, ಆ 
ಬಟ್ಟಲಲ್ಲಿ ಕಿಂಚಿತ್ತೂ ತೇವಾಂಶ ಇಲ್ಲದಂತೆ ತನ್ನ ಬೆರಳುಗಳಿಂದ ಬಳಿದು ಬಳಿದು 
ತನ್ನ ತೋಳುಗಳಿಗೆ ಒರೆಸಿಕೊಳ್ಳುತ್ತಾನೆ, ಅನಂತರ ಭಸ್ಮದಿಂದ ಆ ಬಟ್ಟಲನ್ನು 
ಒರೆಸಿ ಕ್ರಿಯಾ ಪರಿಕರದ ಜೋಳಿಗೆಯಲ್ಲಿರಿಸುತ್ತಾನೆ. ( ಕ್ರೀ ಗಾಗಿ ಇಟ್ಟಿದ್ದ ದೊಡ್ಡ 
ತಟ್ಟೆಯನ್ನು ಗುರುವಿನ ಮುಂದೆ ಮಣೆಯ ಮೇಲಿರಿಸಿ , ಪ್ರಸಾದ ಬಡಿಸುತ್ತಾರೆ. 
ಎಡೆ ಇತ್ಯಾದಿಗಳೆಲ್ಲ ಆದ ಮೇಲೆ, ಪಂಕ್ತಿಯಲ್ಲಿ ಕಳಿತಿದ್ದ ಭಕ್ತರಿಗೆಲ್ಲಾ ನೀಡಿ ಆದ 
- ಮೇಲೆ ಕರ್ಪೂರ ಹಚ್ಚಿ , 


33 


ಜುಲೈ - 1989 


ಶಿವಯೋಗಿನಿ ಸಂತೃಪ್ತ ತೃಪ್ರೋ ಭವತಿ ಶಂಕರಃ 
ತತ್ಸಮ್ಯಾ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮ್ , 
ಎಂಬ ಶಿವಸಂಕಲ್ಪವನ್ನು ಪಠಿಸಿ, ಜೈ ನಮಃ ಪಾರ್ವತೀಪತೇ ಹರ ಹರು 
ಮಹಾದೇವ” ಎಂದು ಘೋಷಿಸುತ್ತಾರೆ. ಅನಂತರ ಗುರುವು ಪ್ರಸಾದವನ್ನು 
ಇಷ್ಟಲಿಂಗಕ್ಕೆ ನೈವೇದ್ಯ ಮಾಡಿ, ತಾನು ಒಂದು ತುತ್ತನ್ನು ಸ್ವೀಕರಿಸಿ, ತನ್ನ ತಟ್ಟಿ ಯು. 
ಶೇಷ ಪ್ರಸಾದವನ್ನು ಅಪೇಕ್ಷೆ ಪಡುವ ಇತರರಿಗೆ ನೀಡುತ್ತಾನೆ. ಅನಂತರ ಎಲ್ಲರೂ 
ತಮ್ಮ ತಮ್ಮ ಎಡೆಗಳಲ್ಲಿರುವ ಪ್ರಸಾದನ್ನು ಭುಜಿಸುತ್ತಾರೆ. 

( ಮುಂದುವರಿಯುತ್ತದೆ) 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ 4 

* ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್, ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ 
ಪಲ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು. 
ಚಿಕ್ಕಪೇಟೆ, ತುಮಕೂರು ಅಶೋಕರಸ್ತೆ , ತುಮಕೂರು 

ಶ್ರೀ ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ . 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರ ಹೋಟೆಲ್ 

ಒಮ್ಮೆ ಸಂದರ್ಶಿಸಿರಿ, 
ಬಿ . ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


S 
MAhhhh 


ಮೆ || ಒರಿಯಂಟಲ್ ಲೆದರ್ 
ಬಿ. ಟಿ. ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು :: ಬಿ. ಜಿ. ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮ ಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು. 

ಒಮ್ಮೆ ಭೇಟಿ ಕೊಡಿ! 


ಸಿದ್ದಗಂಗಾ 


34 


ಶಿಕ್ಷಣ ಮಾಡಬೇಕಾದ ಕೆಲಸಗಳು 

ಹೆಚ್ , ಮಹಾಲಿಂಗಪ್ಪ 
ಪ್ರವಾಚಕರು, ಶಿಕ್ಷಣ ಶಾಸ್ತ್ರ , ಶ್ರೀ ಸಿದ್ದಗಂಗಾ ಶಿಕ್ಷಣ ಮಹಾವಿದ್ಯಾಲಯ , ತುಮಕೂರು, 


“ ಶಿಕ್ಷಣ ಮಾಡಬೇಕಾದ ಕೆಲಸಗಳು ” ಎಂಬ ಈ ಲೇಖನ ಈ ಸಂಚಿಕೆಯ 
ಓದುಗರಿಗೆ ಶಿಕ್ಷಣದ ದಿಶೆ ದಿಕ್ಕು ಮತ್ತು ಮಾಡಲೆಬೇಕಾದ ಕೆಲಸಗಳ ಬಗ್ಗೆ ಒಂದು 
ರೀತಿಯ ಅರಿವುಮೂಡಿಸಲು ಸಹಾಯವಾಗಬಹುದು ಎಂಬ ಆಶಯದಿಂದ ಇದನ್ನು 
ತಮ್ಮ ಮುಂದಿಡುತ್ತಿದ್ದೇನೆ. ಅಪೇಕ್ಷಿತವಾದ ವಿಚಾರಗಳನ್ನು ಮಾತ್ರ ಸ್ವೀಕರಿಸಬೇಕೆಂದು 
ತಮ್ಮಲ್ಲಿ ನನ್ನ ನಿವೇದನೆ . 

ಇಂದಿನ ದಿನಗಳಲ್ಲಿ ಶಿಕ್ಷಣದ ಬಗ್ಗೆ ಸಾರ್ವಜನಿಕರು, ಪೋಷಕರು ಕೆಲವು ಶಿಕ್ಷ 
ಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಣಸಂಸ್ಥೆ ನಡೆಸುತ್ತಿರುವ ಕೆಲವು ಸಂಸ್ಥಾಪಕರು 
ಹೀಗೆ ಹಲವಾರು ರೀತಿಯ ಕಲ್ಪನೆಗಳನ್ನು ಬೆಳಸಿಕೊಂಡಿದ್ದಾರೆ. ಇದರಲ್ಲಿನ ಒಂದು 
ಸಾಮಾನ್ಯ ಅಭಿಪ್ರಾಯ ಮಾತ್ರ ಹೀಗಿದೆ, ಎಂದರೆ ತಪ್ಪಾಗಲಾರದು. ಶಿಕ್ಷಣವು 
ಶಿಕ್ಷಣಾರ್ಥಿಗಳಿಗೆ ಚೆನ್ನಾಗಿ ಓದುವುದನ್ನು ಬರೆಯುವುದನ್ನು ಗಣಿತ ಲೆಕ್ಕಾಚಾರ 
ಮಾಡುವುದನ್ನು ಅಪೇಕ್ಷಿತ ಭಾಷೆಗಳಲ್ಲಿ ( ಅದರಲ್ಲೂ ಇಂಗ್ಲೀಷ್ ಭಾಷೆಯಲ್ಲಿ) 
ಮಾತನಾಡುವುದನ್ನು ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯುವಂತೆ 
ಮಾಡುವುದನ್ನು ಕಲಿಸಬೇಕು. [ ಮಾರ್ಗ ಯಾವುದಾದರೂ ಚಿಂತೆಯಿಲ್ಲ] ಇವೇ 
ನಿಜವಾದ ಶಿಕ್ಷಣದ ಕೆಲಸಗಳೆಂದು ಭಾವಿಸಿ ಈ ದಿಶೆಯಲ್ಲಿ ಇವರಲ್ಲಿ ಒಂದು ರೀತಿ 
ಯ ಪೈಪೋಟಿ ನಡೆದಿದೆ. ಹಾಗಾದರೆ, ಇದು ಸರಿಯೇ ? ಸರಿಯಾದರೆ ಇದು 
ಎಷ್ಟರ ಮಟ್ಟಿಗೆ ಸರಿ ? ಸರಿಯಲ್ಲದಿದ್ದರೆ ಸರಿಯಾದದ್ದು ಯಾವುದು ? ಎಂಬ 
ಪ್ರಶ್ನೆಗಳನ್ನು ಹಾಕಿಕೊಂಡು ವಿವೇಚನೆ ನಡೆಸಿದಾಗ' ಹಾಗೂ ಚಿಂತನೆ ಮಾಡಿ 
ದಾಗ ಮಾತ್ರ ನಾವು ಇನ್ನೂ ಹೆಚ್ಚು ಸರಿಯಾದ ಹೆಚ್ಚು ಸ್ಪಷ್ಟವಾದ ಹಾಗೂ 
ಹಾಗೂ ಪ್ರಗತಿದಾಯಕವಾದ ವಿಚಾರಗಳನ್ನೂ ಶಿಕ್ಷಣ ಮಾಡಬೇಕಾದ ಕೆಲಸ 
ಗಳ ಬಗ್ಗೆ ಪಡೆಯಬಹುದಾಗಿದೆ. ಇದರಿಂದಮಾತ್ರ ಹೆಚ್ಚು ಹೆಚ್ಚು ಮಾನವ 
ಜನಾಂಗದ ಪ್ರಗತಿ ಹಾಗೂ ಕಲ್ಯಾಣ ಸಾಧ್ಯ . 


ಈ ದಿಶೆಯಲ್ಲಿ ನಮ್ಮ ಹಿಂದಿನ ಹಿರಿಯರು ಶಿಕ್ಷಣತಜ್ಞರು, ಚಿಂತನಕಾರರು, 
ಅನುಭವೀ ಶಿಕ್ಷಕರು ಮತ್ತು ತತ್ವಶಾಸ್ತ್ರಜ್ಞರು ಮಾಡಿದ ಚಿಂತನೆಗಳು ಹಾಗೂ 
ವಿಚಾರಗಳೂ ನಮಗೆ ಬಹಳ ಸಹಾಯ , ಶಿಕ್ಷಣ ಮಾಡಬೇಕಾದ ಕೆಲಸಗಳ ಬಗ್ಗೆ 
ಇಂತಹವರ ವಿಚಾರಗಳು ಹೀಗಿವೆ. 


ಜುಲೈ - 1989 


35 


ಶಿಕ್ಷಣ ಮಾಡಬೇಕಾದ ಕೆಲಸಗಳನ್ನು 3 ವಿಭಾಗಗಳಲ್ಲಿ ತಿಳಿಯಬಹುದು , 
ಅವುಗಳು ಹೀಗಿವೆ. 
1 ವ್ಯಕ್ತಿಯ ದೃಷ್ಟಿಯಿಂದ ಮಾಡಬೇಕಾದ ಶಿಕ್ಷಣದ ಕೆಲಸಗಳು. 
11 ಸಾರ್ವತ್ರಿಕವಾಗಿ ಶಿಕ್ಷಣ ಮಾಡಬೇಕಾದ ಕೆಲಸಗಳು 
101 ಸಮಾಜ ಹಾಗೂ ರಾಷ್ಟ್ರದ ದೃಷ್ಟಿಯಿಂದ ಶಿಕ್ಷಣ ಮಾಡಬೇಕಾದ ಕೆಲಸಗಳು 
| ವ್ಯಕ್ತಿಯ ದೃಷ್ಟಿಯಿಂದ ಶಿಕ್ಷಣ ಮಾಡಬೇಕಾದ ಕೆಲಸಗಳು . 
1 ಕಲಿಯುವವನ ವ್ಯಕ್ತಿತ್ವ ಬೆಳವಣಿಗೆಗೆ ಶಿಕ್ಷಣ ಸಹಾಯ ಮಾಡಬೇಕು. 
2 ಕಲಿಯುವವನಿಗೆ ಸರಿಯಾದ ದಿಕ್ಕು ಅಥವಾ ಮಾರ್ಗವನ್ನು ಶಿಕ್ಷಣ ತೋರಿಸಬೇಕು 

1 ಕಲಿಯುವವನ ವ್ಯಕ್ತಿತ್ವ ಬೆಳವಣಿಗೆಗೆ ಶಿಕ್ಷಣ ಸಹಾಯ ಮಾಡುವುದೆಂದರೆ 
ಕೆಲವು ಶಾರೀರಿಕವಾಗಿ , ಎತ್ತರ ಬೆಳೆಯಲು ಸಹಾಯ ಮಾಡುವುದು ಎಂದಲ್ಲ. 
ಶಾರೀರಿಕವಾಗಿ , ಬೌದ್ಧಿಕವಾಗಿ , ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ನೈತಿಕವಾಗಿ 
ಆಧ್ಯಾತ್ಮಿಕವಾಗಿ, ಹೀಗೆ ಸರ್ವೊತೋಮುಖವಾದ ವ್ಯಕ್ತಿತ್ವ ಬೆಳವಣಿಗೆಗೆ ನೀಡುವ 
ಸಹಾಯ ಎಂದರ್ಥ . ಈ ಸರ್ವೊತೋಮುಖವಾದ ಬೆಳವಣಿಗೆ ಸಮಗ್ರವಾಗಿರಬೇಕು. 
ಹಾಗೂ ತುಲನಾತ್ಮಕವಾಗಿರಬೇಕು, ಇಲ್ಲದಿದ್ದರೆ ಅನರ್ಥವೇ ಹೆಚ್ಚು . ನೈತಿಕ ಬೆಳ 
ವಣಿಗೆಯಿಲ್ಲದ ಬೌದ್ಧಿಕ ಮತ್ತು ಶಾರೀರಿಕ ಶಕ್ತಿ ಸಾಮರ್ಥ್ಯಗಳು ಮಾನವನಿಗೆ 
ತೊಂದರೆ ಹಾಗೂ ಕೇಡುತರುವ ಸಂಭವವೇ ಹೆಚ್ಚು . ಆದ್ದರಿಂದ ಬೆಳವಣಿಗೆಯು 
ಸರ್ವೊತೋಮುಖವೂ , ಸಮಗ್ರವೂ ಮತ್ತು ತುಲನಾತ್ಮಕವೂ ಆಗಿರಬೇಕು. ಶಿಕ್ಷಣ 
ಮಾಡಬೇಕಾದ ಒಂದು ಪ್ರಮುಖ ಕೆಲಸವೆಂದರೆ ವ್ಯಕ್ತಿಯ ಆರೋಗ್ಯವಾದ, 
ದೃಢಕಾಯವಾದ, ಶಕ್ತಿಯುತವಾದ, ಕ್ರಿಯಾತ್ಮಕವಾದ ಶರೀರದ ಬೆಳವಣಿಗೆ ; 
ಹೆಚ್ಚು ಜ್ಞಾನ, ತಿಳುವಳಿಕೆ, ವಿವೇಚನೆ ವಿಶ್ಲೇಷಣೆ, ಕಾರಣೀ ಶಕ್ತಿ , ಕಲ್ಪನಾಶಕ್ತಿ , 
ಸೃಜನಾತ್ಮಕಶಕ್ತಿಗಳು ಹಾಗೂ ಅಪೇಕ್ಷಿತ ಕೌಶಲ್ಯಗಳನ್ನು ಮೈಗೂಡಿಸಿಕೊಂಡ 
ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಎಂದರ್ಥ , ಈ ಶಕ್ತಿ ಸಾಮರ್ಥಗಳಲ್ಲಿನ ಸನು 
ನೈಯತೆ ಹಾಗೂ ಸಮಗ್ರತೆಯ ಸಾಧನೆಯೂ ಅತಿಮುಖ್ಯ . ಇಂತಹ ಬೆಳವಣಿ 
ಗೆಗೆ ಸಹಾಯ ಮಾಡುವುದೇ ನಿಜವಾದ ಶಿಕ್ಷಣದ ಕೆಲಸ . ಕೇವಲ ಓದು, ಬರಹ 
ಲೆಕ್ಕಾಚಾರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳಿಸುವಂತೆ ಮಾಡುವುದೇ ನಿಜವಾದ 
ಶಿಕ್ಷಣದ ಕೆಲಸವಲ್ಲ. ಇವು ಮೇಲೆ ತಿಳಿಸಿದ ಬೆಳವಣಿಗೆಗೆ ಕೇವಲ ಪೂರಕಾಂಶಗಳೇ 
ಹೊರತು ಶಿಕ್ಷಣವಲ್ಲ . ಶಿಕ್ಷಣವು ಇಷ್ಟಕ್ಕೆ ಸೀಮಿತವಾಗಿರದೆ ಇವುಗಳ ಮೂಲಕ 
ಮೇಲೆ ತಿಳಿಸಿದ ರೀತಿಯ ಬೆಳವಣಿಗೆಗೆ ಸಹಾಯ ಮಾಡುವುದೇ ನಿಜವಾದ 
ಶಿಕ್ಷಣದ ಕೆಲಸ. ಈ ಹಿನ್ನೆಲೆಯುಳ್ಳ ಕೆಲಸಕ್ಕೆ ಪೂರಕವಾದ ಶೈಕ್ಷಣಿಕ ಚಟುವಟಿಕೆ 
ಗಳನ್ನು , ಕಾರ್ಯ ಕ್ರಮಗಳನ್ನು ಯೋಜನೆಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳು 
ಹಾಕಿಕೊಳ್ಳುವ ಶ್ರಮವು ಅತ್ಯಂತ ಔಚಿತ್ಯ ಪೂರ್ಣ ಎನಿಸುತ್ತದೆ. 

( ಮುಂದುವರಿಯುತ್ತದೆ) 

ಸಿದ್ಧಗಂಗಾ 


36 


ಗ್ರಾಮಾಂತರ ಬಸವ ಜಯಂತಿ- 228 
ಈ ಹೆಚ್ . ವಿ . ವೀರಭದ್ರಯ್ಯ ರೀಡರ್ ಕನ್ನಡ ವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂರು 


ಆತ್ಮೀಯ ಶರಣ ಬಂಧು 

ವಿಜಯಪುರ ಬೆಂಗಳೂರು ಜಿಲ್ಲೆ ದೇವನಹಳ್ಳಿ ತಾಲ್ಲೂಕಿನ ಒಂದು ಪ್ರಮುಖ 
ಪಟ್ಟಣ, ವ್ಯಾಪಾರಕೇಂದ್ರ , ಉತ್ತಮ ಪುರಸಭೆಯನುಳ್ಳ ಹಿರಿಮೆ ಅದಕ್ಕೆ . ಪಟ್ಟಣ 
ಇತಿಹಾಸ ಪ್ರಸಿದ್ಧವಾದದ್ದು ದೇವಾಲಯಗಳ ಆಗರವೆಂದೇ ಪ್ರಸಿದ್ದಿ ಧರ್ಮಸಹಿ 
ಈ ತೆಗೆ ಸದಾ ಮನ್ನಣೆ ಹಿಂದೂ ಮುಸ್ಲಿಂ ಮೈತ್ರಿ ಅಲ್ಲಿದೆ, ಕಾಯಕ ಜೀವಿಗಳಾದ 
ಸಮಾಜ ಬಾಂಧವರ ಹಲವು ವರ್ಷಗಳ ಹಂಬಲ ಸಾಕಾರಗೊಂಡ ದಿನ 22. 6 . 1989 
ಅಂದು ವಿಜಯಪುರ ತಳಿರು ತೋರಣಗಳಿಂದ ಕಂಗೊಳಿಸಿತು ಪರಮಪೂಜ್ಯ 
ಸಿದ್ದಗಂಗಾ ಶ್ರೀ ಶ್ರೀ ಗಳವರ ಸಂಗಡ ಕನಕಪುರ ದೇಗುಲ ಮಠದ ಪೂಜ್ಯ ಶ್ರೀ ಶ್ರೀ 
ಮುಮ್ಮಡಿ ನಿರ್ವಾಣಸ್ವಾಮಿಗಳ ಜೊತೆಗೆ ವಿಜಯಪುರದ ಲಿಂಗವಂತ ಸಮಾಜದ 
-ಧರ್ಮ ಗುರುಗಳಾಗಿ ಪೂಜ್ಯ ಶ್ರೀ ಶ್ರೀ ಮಹಾದೇವ ಸ್ವಾಮಿಗಳು ಮೆರವಣಿಗೆಯ 
ಮೂಲಕ ಮಂಗಳವಾದ್ಯಗಳ ಶುಭ ಮೊಳಗಿನಲ್ಲಿ ಭಕ್ತಾದಿಗಳ ಶ್ರದ್ದೆ ಉತ್ಸಾಹಗಳ 
ನಡುವೆ ನಗರದ ರಾಜಬೀದಿಗಳ ಮುಖಾಂತರ ನೂತನವಾಗಿ ಸಂಸ್ಥಾಪಿತವಾದ 
ಶ್ರೀ ಸಂಗಮೇಶ್ವರ ಗುರುಕುಮಾರಾ ಶ್ರಮಕ್ಕೆ ಬಿಜಯವಾಡಿದರು. ವಿಜಯಪುರದ 
ಬದುಕಿನಲ್ಲಿ ಹೊಸಪುಟವೊಂದನ್ನು ತೆರೆಯಲು ಕಾರಣರಾದರು . 


ಪೂಜ್ಯ ಶ್ರೀ ಮಹಾದೇವಸ್ವಾಮಿಗಳು ಶ್ರೀ ಸಿದ್ದಗಂಗಾ ಮಠದ ಪ ರ ಮ 
ಪೂಜ್ಯ ಶ್ರೀ ಶ್ರೀ ಡಾ || ಶಿವಕುಮಾರಮಹಾಸ್ವಾಮಿಗಳವರ ಕರಕಮಲ ಸಂಜಾತರು , 
28.1.88 ರಂದು ಶ್ರೀ ಸಿದ್ದಗಂಗಾ ಮಠದಲ್ಲಿ ಪೂಜ್ಯರಾದ ಶ್ರೀ ಶ್ರೀ ಸಿದ್ದಲಿಂಗ 
ಸ್ವಾವಿಗಳು ಹಾಗೂ ಶ್ರೀ ಶ್ರೀ ಗಂಗಾಧರಸ್ವಾಮಿಗಳವರ ಜೊತೆಯಲ್ಲಿ ಪೂರ್ವಶ್ರಮ 
ವನ್ನು ತೊರೆದು ವಿರಕ್ತಶ್ರಮ ದೀಕ್ಷೆಯನ್ನು ಸ್ವೀಕರಿಸಿ ಲೋಕಸೇವೆಗೆ ತಮ್ಮನ್ನು 
ಅರ್ಪಿಸಿಕೊಂಡರು. ಸಂಸ್ಕೃತದಲ್ಲಿ ವಿದ್ವತ್ ಪದವಿಯನ್ನು , ಹಾಗೂ ಎಂ . ಎ . 
ಪದವಿಯನ್ನು ಪಡೆದಿರುವ ಪೂಜ್ಯ ಮಹಾದೇವಸ್ವಾಮಿಗಳು ವಿನಯ ಶೀಲರು , ಮಿತ 
ಭಾಷಿಗಳು, ಸಂಗೀತಪ್ರೇಮಿಗಳು , ಸ್ವತಃ ಹಾಡುಗಾರರು , ಮಿಗಿಲಾಗಿ “ ಇವನಾರವ 
ಇವನಾರವ ಇವನಾರವ ' ನೆನ್ನದೆ ಇವನಮ್ಮವ ಇವನಮ್ಮವ ಇವನಮ್ಮವ ” ನೆನ್ನುವ 
ಅಣ್ಣನವರ ವಚನಾನುಯಾಯಿಗಳು, ಸಿದ್ದಗಂಗಾ ಶ್ರೀ ಶ್ರೀ ಗಳವರ ಅನುಗ್ರಹ 
ಕಮ್ಮಟದಲ್ಲಿ ಅರಳಿದ ಸುಸಂಸ್ಕೃತರು. 


ಜುಲೈ - 1989 


37 


ದಿನಾಂಕ 22.6 .89 ರಂದು ವಿಧ್ಯುಕ್ತವಾಗಿ ಶ್ರೀ ಸಂಗಮೇಶ್ವರ ಕುಮಾರಾ? 
ಶ್ರಮದ ದತ್ತಿಯ ಅಧಿಕಾರ ಪತ್ರಗಳನ್ನು ಹಾಗೂ ವಿಜಯಪುರದ ಲಿಂಗವಂತ 
ಸಮಾಜದ ಬಂಧುಗಳ ಪ್ರಯತ್ನದಿಂದ ರೂಪತಾಳಿದ ಸದರಿ ಆಶ್ರಮದ ಧರ್ಮಾಧಿ 
ಕರವನ್ನು ಶ್ರೀ ಸಿದ್ದಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಡಾ|| ಶಿವಕುಮಾರ 
ಸ್ವಾಮಿಗಳವರ ನಿರಂಜನ ಹಸ್ತದಿಂದ ಭಕ್ತಿನಿಷ್ಠಾ ಪೂರ್ವಕವಾಗಿ ಸ್ವೀಕರಿಸಿದಾಗ 
ನೆರೆದ ಜನಸ್ತೋಮ ಕರತಾಡನವಾಡಿ ಆನಂದವನ್ನು ವ್ಯಕ್ತ ಪಡಿಸಿದ ದೃಶ್ಯ 
ಅವಿಸ್ಮರಣೀಯ, 


ಶರಣ ಬಂಧುಗಳಾದ ಶ್ರೀ ಬಸವರಾಜುರವರ ಸ್ವಾಗತದ ನುಡಿಗಳಾದ 
ನಂತರ ಸಮಾರಂಭವನ್ನು ಉದ್ಘಾಟಿಸುತ್ತ ದೇಗುಲ ಮಠಾಧ್ಯಕ್ಷರಾದ ಪೂಜ್ಯ 
ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು “ ಗುರುಗಳು ಕೊಟ್ಟಿರುವ ಒಂದು 
ಬೀಗ ಮತ್ತು ವಚನಗ್ರಂಥದಿಂದ ಮಹಾದೇವಸ್ವಾಮಿಗಳು ವಿಜಯಪುರದ ಈ ಆಶ್ರಮ 
ದಲ್ಲಿ ಬೆಳೆಯ ಬೇಕಾಗಿದೆ ಸಮಾಜ ಬಂಧುಗಳ ಪೂರ್ಣ ಸಹಕಾರ ಸಹಾಯಗಳು 
ನೂತನ ಶ್ರೀಗಳಿಗೆ ಒದಗಿ ಬರಲಿ, ಸಮಾರಂಭದ ಕಾಠ್ಯಕ್ರಮಗಳೆಲ್ಲ ಪರನುಪೂಜ್ಯ 
ಸಿದ್ದಗಂಗಾ ಶ್ರೀ ಶ್ರೀ ಗಳವರ ದಿವ್ಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುಂದುವರಿ . 
ಯಲಿ ” ಎಂದು ನುಡಿದರು. 


ವಿಜಯ ಪುರದ ಸಮಾಜ ಬಂಧುಗಳು ಸಾಹಸಿಗಳು - ಇದು ಜಂಗಮ ಜೋತಿ. 
ಯೊಂದನ್ನು ಇಲ್ಲಿ ಬೆಳಗಿಸಿದ್ದಾರೆ. ಈ ಜ್ಯೋತಿಯ ಬೆಳಕಿನಲ್ಲಿ ಇಡೀಸಮಾಜ 
ತೊಳಗಿ ಬೆಳಗುವಂತಾಗಲಿ ಎಂದು ಹಾರೈಸಿದರು ರಾಜಾಪುರ ಮಠದ ಶ್ರೀ ಶ್ರೀ ಗಳು 

- ಕಾರುಣ್ಯಮೇರು, ಕಾಯಕದ ಹಿಮಾಲಯ , ಆಧ್ಯಾತ್ಮದ ಗೌರೀಶಂಕರ 
ರೂಪಿಗಳಾದ ಸಿದ್ದಗಂಗಾ ಶ್ರೀ ಶ್ರೀ ಗಳವರಅಧಿಕಾರಸ್ವೀಕರಿಸಿದ ಪೂಜ್ಯ ಮಹಾದೇವ. 
ಸ್ವಾಮಿಗಳು ಪರಮ ಪೂಜ್ಯರಿಗೆ ಮತ್ತು ಸಮಾಜಕ್ಕೆ ಕೃತಜ್ಞತೆಗಳನ್ನರ್ಪಿಸಿದರು . 

ಹೃದಯದಿಂದ ಹೃದಯಕ್ಕೆ ದಾರಿತೋರುವ ಗುರುಗಳಿಂದು ಅಗತ್ಯವಾಗಿದ್ದಾರೆ. 
ಅ ೦ ಥ ವರ , ಜವಾ ಬ್ದಾರಿ ತು ೦ ಬಾ - ಮಹತ್ವ ಪೂಣ೯ ವಾ ದ ು . 
ಮೇಲಾಗಿ ಅವರು ಮಲಗುವ ಹಾಸಿಗೆ ಸುಖದ ಸುಪ್ಪತ್ತಿಗೆಯಲ್ಲ. ಅವರು ಊಟ 
ಮಾಡುವುದು ಲೋಕದ ನೋವನ್ನು ದಾರಿತೋರಿಸುವುದರಲ್ಲಿ ದೊಡ್ಡ ವರಿಗೆ ಅನಂದ 
ವಿರುತ್ತದೆ. ಧಾರ್ಮಿಕ ಸಿದ್ದಾಂತ ಹೃದಯವನ್ನು ಅರಳಿಸುವಂಥದ್ದು . ಅದಕ್ಕೆ 
ಭಕ್ತಿಯ ಅಂತರಂಗ ದಾರಿತೋರಬೇಕು ಬಸವಣ್ಣನವರಂಥವರು ಧರ್ಮಗುರುಗಳ 
ಗುರಿಯಾಗಬೇಕು. ಬಸವಣ್ಣನಿಗೆ ಅನಂತಮುಖ, ಅವೂ ಕೂಡ ಮಹೋನ್ನತ 
ವಾದವು, ಅಮಾಘವಾದವು ವಿನಯವೇ ಬಸವಣ್ಣನವರ ಜೀವನದ ಶ್ರುತಿದೊಡ್ಡವ 


38 


ಸಿದ್ಧಗಂಗಾ 


ಪರಿಚಯ ಮನಸ್ಸನ್ನು ತಿದ್ದಿ ಕೊಂಡದಿಸಿದುದನ್ನು ಅವರ ಮನೆ 


ನಾಗಬೇಕೆಂಬ ಹಂಬಲವುಳ್ಳ ಮನಸ್ಸಿಗೆ ಸಣ್ಣತನಗಳಿರುವುದಿಲ್ಲ, « ಎನಗಿಂತ ಕಿರಿ 
ಯರಿಲ್ಲ ” ಎಂದೇ ಪರಿಭಾವಿಸುತ್ತದೆ ಅಂಥ ಮನಸ್ಸು , ಬಸವಣ್ಣನವರಿಗೆ ಅರಿವು 
ಅಂಗೈಯ ನೆಲ್ಲಿಯಾಗಿತ್ತು , ಆದರ್ಶ ಅಣ್ಣನವರ ಬದುಕಿನ ಇನ್ನೊಂದು ಶ್ರುತಿ 
ಕೂಡಲಸಂಗನೆಂಬುದೇ ಅವರ ಜೀವದ ಜೀವ. ತಮ್ಮ ಮನಸ್ಸನ್ನು ನೂರಾರು 
ಸಮಯ ಸಂದರ್ಭ ಸನ್ನಿವೇಶಗಳಲ್ಲಿ ಸ್ಪಂದಿಸಿದುದನ್ನು ಅವರ ವಚನಗಳಲ್ಲಿ ಕಾಣಬ 
ಹುದು. ಆ ಮನಸ್ಸನ್ನು ತಿದ್ದಿ ಕೊಂಡರು, ಪರೀಕ್ಷಿಸಿಕೊಂಡರು, ಅದರ ಓರೆಕೋರೆಗಳ 
ಪರಿಚಯ ಮಾಡಿಕೊಂಡು ಬೆಳೆದರು. ಇಂದು ನೂತನವಾಗಿ ಅಧಿಕಾರ ಸ್ವೀಕರಿಸಿ 
ರುವ ಪೂಜ್ಯ ಶ್ರೀ ಮಹಾದೇವಸ್ವಾಮಿಗಳು ಅದೃಷ್ಟವಂತರು . ಅವರಿಗೆ ಸಿದ್ದಗಂಗಾ 
ಮಹಾಸ್ವಾಮಿಗಳವರ ಅನುಗ್ರಹ ಮಾರ್ಗ ದರ್ಶನಗಳು ಲಭ್ಯವಾಗಿವೆ. ಅವರಿನ್ನು 
ಬಸವತತ್ತ್ವಗಳ ಮಹಾಬೆಳಕಿನಲ್ಲಿ ಬೆಳೆಯಲಿ, ಅರಳಲಿ ಸಮಾಜ ಬಂಧುಗಳ 
ಅಭಿಮಾನದ ಕಣ್ಣಾಗಿ, ದಿಕ್ಕಾಗಿ ಬರಲಿ ಎಂದು ಉಪನ್ಯಾಸ ಮಾಡಿದರು ಕನ್ನಡ 
ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಾಧ್ಯಾಪಕ ಶ್ರೀ ಜಿ. ಎಸ್ . ಸಿದ್ಧಲಿಂಗಯ್ಯ 
ನವರು. 

* ಎತ್ತಣ ಮಾಮರ ಎತ್ತಣ ಕೋಗಿಲೆ , ಎಂಬ ಪ್ರಭುದೇವರ ವಾಣಿಯನ್ನು 
ಸ್ಮರಿಸಿದ್ದಾರೆ ಪೂಜ್ಯ ಶ್ರೀ ಮಹಾದೇವಸಾಮಿಗಳು ಇಂದು ಅಧಿಕಾರ ಸ್ವೀಕಾರ 
ಮಾಡುವ ಶುಭಾವಸರದಲ್ಲಿ ಎಷ್ಟೊಂದು ಅರ್ಥಪೂರ್ಣವಾದ ಮಾತು- ವಿಜಯ 
ಪುರದ ಶ್ರೀ ಸಂಗಮೇಶ್ವರ ಗುರುಕುಮಾರ ಶ್ರಮದ ದತ್ತಿ ಮಾಮರಕ್ಕೆ ಶ್ರೀ ಸಿದ್ದ . 
ಗಂಗಾ ಕೋಗಿಲೆ ಬಂದು ಕೂಗುತ್ತಿದೆ- ಜನಮನವನ್ನು ಆನಂದಗೊಳಿಸುತ್ತಿದೆ ಶರಣ 
ತತ್ವಗಳಿಂದ ಬದುಕು ಹಸನಾಗಬೇಕೆಂದು. ಜನಪದರ ಹೃದಯಗಾನದಿಂದ. 
ತುಂಬಿ ಬರಬೇಕೆಂದು, ಮಲ್ಲಿಗೆ ಇದ್ದಾಗ ಮುಳ್ಳಾಕೆ ಮುಡಿಯುವೆ ಕಲ್ಯಾಣ 
ದೊಳಗೆ ಬಸವಣ್ಣನಿರುವಾಗ ಕಲ್ಲಿಗ್ಯಾಕೆ ಕೈಯ ಮುಗಿಯುವೆ ”ಎನ್ನುತ್ತಾರೆ ಜನಪದರು 
ಬಸವಣ್ಣ ಬಾಳಿದ್ದು ಜನಸಾಮಾನ್ಯರಿಗಾಗಿ, ಇಂದು ಧರ್ಮ ಗರುಗಳೂ ಹಾಗೆ 
ನಡೆಯ ಬೇಕಾಗಿದೆ. ಸಿದ್ದಗಂಗೆಯ ಅಪ್ಪಗಳಿಂದು ಹಾಗೆ ನಡೆದು ತೋರಿಸಿದ್ದಾರೆ. 
ಪೂಜ್ಯ ಮಹದೇವ ಸ್ವಾಮಿಗಳಿಗೆ ಸಿದ್ದಗಂಗಾ ಶ್ರೀ ಶ್ರೀ ಗಳವರು ಆದರ್ಶವಾಗಿ 
ರಲಿ ಎಂದು ನುಡಿದರು ಶ್ರೀ ಹೆಚ್ . ವಿ ವೀಭದ್ರಯ್ಯನವರು 

ವಿಜಯಪುರದಲ್ಲಿಂದು ಸ್ಮರಣೀಯವಾದ ದಿನ. ಸಮಾಜದ ಬಂಧುಗಳು 
ಅಭಿಮಾನ ಪಡುವಂಥ ದಿನ, ಸಂಖ್ಯಾವಂತರಾದ ಶರಣ ಬಂದುಗಳು ಗುರು 
ಲಿಂಗ ಜಂಗಮದಲ್ಲಿ ವಿಶೇಷ ಭಕ್ತಿ ವಿಶ್ವಾಸವನ್ನಿರಿಸಿಕೊಂಡವರು. ಗುರು 
ಪೀಠಕ್ಕೂ ಸಮಾಜಕ್ಕೂ ಅನ್ಯೂನ್ಯ ಬಾಂಧವ್ಯ ವೀರಶೈವ ಧರ್ಮದಲ್ಲಿ , ತತ್ವ 
ಪಾಲನೆಗಾಗಿ ಮಠಗಳು ಸ್ಥಾಪಿತವಾದವು. ಮಠಾಧೀಶರು ಮಾರ್ಗ ದರ್ಶನ 
ಮಾಡುತ್ತ ಬಂದರು ವಿಶ್ವದ ಬೇರೆ ಕಡೆಗಳಲ್ಲಿ ನಗರಗಳಲ್ಲಿ ಸಂಸ್ಕೃತಿ ಉದಯ 
ನಾದರೆ ಭರತಖಂಡದಲ್ಲಿ ಋಷ್ಯಾಶ್ರಮಗಳಲ್ಲಿ ಪ್ರಶಾಂತ ವಾತವರಣದಲ್ಲಿ ಮೂಡಿ 
ಜುಲೈ -1989 

39 


ಬಂದಿದ್ದು ಇತಿಹಾಸದಿಂದ ವ್ಯಕ್ತವಾಗುತ್ತದೆ. ಅಂತೆ ಉದರುವಾದ ಸಂಸ್ಕೃತಿ 
ಯನ್ನು ವೀರಶೈವ ಧರ್ಮ ಗ್ರಂಥಸ್ಥ ಸಾಹಿತ್ಯವನ್ನಾಗಿ ಉಳಿಸದೆ: ಜನ ಜೀವನ 
ದಲ್ಲಿ ಕ್ರಿಯಾಶೀಲವನ್ನಾಗಿ ದುಡಿಯುವಂತೆ ಮಾಡಿತು. ವೀರಶೈವ ಮಠಗಳು, ಲೋಕ 
ಸಂಗ್ರಹಕಾರವನ್ನು ಆನಂದದಿಂದ ಮಾಡಿವೆ, ಮಾಡುತ್ತ ನಡೆದಿವೆ. ಬೇರೆ 
ಸಮಾಜದವರು ವೀರಶೈವ ಮಠಗಳನ್ನು ಸ್ಮರಿಸ ಬೇಕಾಗಿದೆ, ಮಠಗಳು ಶಿಕ್ಷಣ 
ಕೇಂದ್ರಗಳಾಗಿ, ನ್ಯಾಯಾಲಯಗಳಾಗಿ, ಆತ್ಮವ್ಯವಸಾಯದ ವಿಶ್ವವಿದ್ಯಾಲಗಳಾಗಿ 
ಸೇವೆ ಸಲ್ಲಿಸುತ್ತ ಬಂದಿವೆ ( ಶೆಟ್ರು ; ಯಜಮಾನು ” ಗಳ ಮೂಲಕ ಕಾರ . 
ನಿರ್ವಹಿಸುತ್ತ ಸಾಗಿವೆ. 

ಕಾವಿ ತುಂಬ ಪವಿತ್ರವಾದದ್ದು . ತ್ಯಾಗಮೂಲವಾದದ್ದು . ಸ್ವಾರ್ಥತ್ಯಕ . 
ವಾದದ್ದು . ಕಾವಿಲಾಂಛನ ಧಾರಿಯಾದಮೇಲೆ ಸಾಧಕರಾಗಬೇಕು ಅದಕ್ಕೆ 
ಅಂತರಂಗದ ನಿರೀಕ್ಷಣೆ ನಿರಂತರ ಶ್ರದ್ಧೆಗಳು ಬೇಕು. ತೌರು ಮನೆಯಿಂದ 
ಹೆಣ್ಣು ಮಗಳು ಬರುವಂತೆ ಮಹಾದೇವಸ್ವಾಮಿಗಳಿಂದು ಬಂದಿದ್ದಾರೆ. 
ಅವರು ಆಶ್ರಮ ಧರ್ಮಕಾಪಾಡಿಕೊಂಡು ಸಮಾಜದ ಬಂಧುಗಳು ನೀಡಿರುವ 
ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಉತ್ತರೋತ್ತರ ಬೆಳೆಸುತ್ತ ಧಾರ್ಮಿಕ 
ಪರಿಸರವನ್ನಿಲ್ಲಿ ನಿರ್ಮಾಣ ಮಾಡಬೇಕು. ಅವರ ಜವಾಬ್ದಾರಿ ದೊಡ್ಡದು. 
ಸಮಾಜದ ಬಂಧುಗಳು ಲಿಂಗ ಪೂಜಾಸಮಯದಲ್ಲಿ ಮಹಾದೇವಸ್ವಾಮಿಗಳಿಗೆ 
ಒಳ್ಳೆಯದಾಗಲಿ ಎಂದು ಲಿಂಗದೇವನಿಗೆ ಒಂದು ಹೂವು, ಒಂದು ಪತ್ರೆ ಇಡುತ್ತ 
ಬರಬೇಕು. ಈ ಆಶ್ರಮ ಈ ಪ್ರದೇಶದ ಆದರ್ಶ ಕೇಂದ್ರವಾಗಲಿ ಎಂದು 
ಆಶೀರ್ವದಿಸಿದ ಪರಮ ಪೂಜ್ಯರು ಮುಂದುವರಿಯುತ್ತ ಬಸವ ತತ್ವಗಳ 
ಪ್ರಯೋಗಶಾಲೆಯಾಗಲಿ ವಿಜಯಪುರದ ಶ್ರೀ ಸಂಮೇಶ್ವರ ಶ್ರೀ ಗುರು ಕುಮಾರಾ 
ಶ್ರಮ ಎಂಬುದಾಗಿ ನುಡಿದರು. 

ರಾತ್ರಿ ಜಗಜ್ಯೋತಿಬಸವೇಶ್ವರ ನಾಟಕ ಪ್ರದರ್ಶನ ಗೊಂಡಾಗ ಆಸ್ತಿಕ 
ಬಂಧುಗಳಲ್ಲದೆ ಯುವ ಜನಾಂಗವೂ ನೋಡಿ ತೃಪ್ತಿ ವ್ಯಕ್ತ ಪಡಿಸಿದರು . 
“ ಅನುಭವ ಮಂಟಪವನ್ನು ಚೂರೂ ಬಿಡದೆ ಅಭಿನಯಿಸ ಬೇಕು " ಎಂದು 
ಶರಣ ಬಂಧುಗಳು ಅಪೇಕ್ಷಿಸಿದಾಗ ಸಹಿಸಲಾಗದ ಚಳಿಯಿದ್ದರೂ ಸಂಪೂರ್ಣ 
ವಾಗಿ ಅಭಿನಯ ನೀಡಿದರು ಕಲಾವಿದರು , ಆತಿಥ್ಯವಂತೂ ಎಂದೆಂದೂ ಮಲೆ 
ಯಲಾಗದಂಥದ್ದು . ಕಲಾವಿದರು ಆತಿಥ್ಯಕ್ಕೆ ಮಾರು ಹೋದರು . ಮನಸಾ 
ವಂದಿಸಿದರು ವಿಜಯಪುರದ ಶರಣ ಬಂಧು ರಾಜಶೇಖರಪ್ಪನಂತೂ ಬಸ್ಸು 
ಹೊರಟಾಗಲೂ ನಿಲ್ಲಿಸಿ ಪ್ರತಿಯೊಬ್ಬರಿಗೂ ಬೆಳಗಿನ ಕಾಫಿ ಕುಡಿಸಿಯೇ ಕಳು 
ಹಿಸಿದ್ದು ನೆನಪಿನ ಸವಿ ಸ್ಮರಣೆಯಾಯಿತು. 

ಮತ್ತೆ ಬರೆಯುತ್ತೇನೆ 
40 

ಸಿದ್ದಗಂಗಾ 


ಸ್ಥಾಪನೆ 
: 
1915 

ತಂತಿ 
: 
' 
ಹ್ಯಾಪಿಮನ್ 
' 
' 
ಶಾಸ್ರೋಕ್ತವಾಗಿ 
ತಯಾರಿಸಿದ 
ಸುಗಂಧ 
ಸಾಮಗ್ರಿಗಳು 


FIGHT 


COYSES 
LILLY 
BO 

ನಿಕ 
Ac 
265 
? 
? 


ಪ್ರಖ್ಯಾತವಾದ 

ಪರಿಮಳದಶಾಂಗ0ದೂಪದ 
ಕೊಡ 

ವಿಭೂತಿ೧ಹವನಸಾಮಗ್ರಿಗಳತಯಾರಕರು 

ಶಿವಪೂಜಾ 

- 
ಸಾಮಗ್ರಿಗಳು 
ದೊರೆಯುತ್ತದೆ 
. 
ಫೋನ್ 
: 
ಅಂಗಡಿ 
– 
28009 
ಮನೆ 
- 
221623 
. 


High 
Cut 
Pere 
VESPOND 
BANGALORE 
2 


BASATA 


VAPPY 
- 
MOON 
SPECIAL 
BATHI 


" SIDDAGANGA " MONTHLY 


Reg No KRN C 


ಆಸ್ತಿಕ ಬಂಧುಗಳಲ್ಲಿ ಒಂದು ವಿನಮ್ರ ಮನವಿ 


1 ಶ್ರೀ ಸಿದ್ದಗಂಗಾ ಮಠದಲ್ಲಿ ನಿತ್ಯ ನಾಲ್ಕು ಸಹ ವಿದ್ಯಾರ್ಥಿ 

ಗಳಿಗೆ ದಾಸೋಹ ವ್ಯವಸ್ಥೆ ನಡೆಯುತ್ತಿದೆ. - 12 
1 2 ನಾಲ್ಕು ಸಹಸ್ರ ವಿದ್ಯಾರ್ಥಿಗಳು ವಿವಿಧ ಸಮಾಜದಿಂದ ಬಂರ್ದರಾ 

ಗಿರುತ್ತಾರೆ. ಜಾತ್ಯತೀತ ಮನೋಧರ್ಮವನ್ನು ರೂಢಿಸಿಕೊಂಡು 

- ಬೆಳೆಯುವ ಮುಕ್ತ ವಾತಾವರಣ ಇಲ್ಲಿನ ವೈಶಿಷ್ಟ್ಯ . 
ಈ 3 ನಿತ್ಯ ಬರುವ ಸಹಸ್ರ ಸಹಸ್ರ ಯಾತ್ರಾರ್ಥಿಗಳಿಗೂ ದಾಸೋಹ 

ನಡೆಯುತ್ತಿದೆ. 
4 “ ಸಿದ್ದ ಗಂಗೆಯ ಊಟ ಶಿವಗಂಗೆಯ ನೋಟ” ಎಂಬುದು 

ಗಾದೆ ಮಾತಾಗಿದೆ. 
5 * ಪ್ರಸಾದ ತೆಗೆದು ಕೊಂಡು ಹೋಗಿ” ಎಂಬುದೇ ಪರಮ 

ಪೂಜ್ಯ ಶ್ರೀ ಶ್ರೀ ಗಳವರು ಕ್ಷೇತ್ರಾರ್ಥಿಗಳಿಗೆಲ್ಲ ಹೇಳುವ ನಿತ್ಯ 

ಪಂಚಾಕ್ಷರಿ ಮಂತ್ರ 
6 ಇಂಥ ದಾಸೋಹ ಮಣಿಹದಲ್ಲಿ ನಿಮ್ಮ ಕಾಣಿಕೆ ಸಲ್ಲಿಸಲು 

ಅವಕಾಶವಿರುತ್ತದೆ, 
ಇದು 7 ದಾಸೋಹಕ್ಕೆ ಧನ- ಧಾನ್ಯ ರೂಪದಲ್ಲಿ ಯಥಾಶಕ್ತಿ ಕಾಣಿಕೆ 

ಅರ್ಪಿಸಿ ಧನ್ಯರಾಗಲು ಇದೊಂದು ಅಪೂರ್ವ ಅವಕಾಶ, 
ಅ . 8 ನೀವು ನೀಡುವ ಒಂದು ಸೇರು ಧಾನ್ಯ ಒಂದು ರೂಪಾಯಿ 

ಸಾರ್ಥಕ ವಿನಿಯೋಗಕ್ಕೆ ಮೀಸಲಾಗುತ್ತದೆ. 
ನೀವೂ ದಾಸೋಹದಲ್ಲಿ ಭಾಗಿಗಳಾಗುವ ಪುಣ್ಯ ಸಂಕಲ್ಪ ಇಂದೇ 
ಮಾಡುತ್ತೀರಾಗಿ ಸಿದ್ದಗಂಗಾ ' ಆಶಿಸುತ್ತದೆ. 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ಧಗಂಗಾ ಮಠ 


ప్రళయ చి 


ಆಗಸ್ಟ್ - 1988 


ಸಿದ್ದಗಂಗಾ 


ಕರ್ನಾಟಕ ವಾರ್ತೆ 


* ಗಾಂಧೀಯವರು ಅವಿರ್ಭಾವ, ಅಂದೊಂದು ಅಪೂರ್ವಸನ್ನಿವೇಶ. ಅವರು ಹಾಸ 
ವಾತಾವರಣದ ವಿದ್ಯುತ್ ಸ್ಪರ್ಶ ಮಾಡಿದ ವಿಶಿಷ್ಟ ಶಕ್ತಿ , ಆ ಸ್ಪರ್ಶದಿಂದ ನಮ್ಮ ಕಾರ್ಯ 
ಕ್ಷೇತ್ರದ ಹೆರಹು ಮತ್ತಷ್ಟು ವಿಸ್ತಾರವಾಯಿತು , ಆ ದಿವ್ಯ ಚೇತನ ಉಜ್ವಲ ಪ್ರಕಾಶದಿಂದ 
ನಮ್ಮ ಕಣ್ಣು ಗಳನ್ನು ಕವಿದಿದ್ದ ಕತ್ತಲೆಯ ತೆರೆ ಸರಿಯಿತು . ಗಾಂಧೀಜಿ ಅಂತರಿಕ್ಷದಿಂದ ಇಳಿದು 
ಬಂದವರಲ್ಲ . ಭಾರತದಕೋಟಿಕೋಟಿಜನರ ನಡುವೆ ಉದಿಸಿಬಂದವರು , 

- ಜವಾಹರಲಾಲ್ ನೆಹರು 


米米米米米米米米米米米米米米深深深深深深深深深深深深深深深深深深米深深深深深 


ಜವಹರಲಾಲ್ ನೆಹರು , ಸರ್ದಾರ್ ಪಟೇಲ್ , ಸುಭಾಷ್ ಚಂದ್ರ ಬೋಸ್, ಸರೋ 
ಜಿನಿ ನಾಯ್ಡು , ಜಯಪ್ರಕಾಶನಾರಾಯಣ್ , ಮಾದಲಾದ ಮಹಾನ್ ಸ್ವಾತಂತ್ರ್ಯ ಯೋಧ 
ರಾಂದಿಗೆ ಭಾರತದ ವೈಭವಪೂರ್ಣ ಸ್ವಾತಂತ್ರ್ಯ ಧೈಯಕ್ಕಾಗಿ ರಾಷ್ಟ್ರದ ಸಹಸ್ರ , ಸಹಸ್ರ , 
ಸಂಖ್ಯೆಯ ಜನತೆಗೆ ಸ್ಫೂರ್ತಿ ನೀಡಿದ ಹುರಿದುಂಬಿಸಿದ ಅದ್ಭುತ ದಾರ್ಶನಿಕ ಚೇತನ - 
ಮಹಾತ್ಮಾಗಾಂಧಿಜಿ , 


ತಮ್ಮ ಅಪೂರ್ವ ತ್ಯಾಗ ಮತ್ತು ಬಲಿದಾನದಿಂದ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದು 
ಕಾಟ್ಟ ಮಹಾತ್ಮಾರಿಗೆ ಸ್ವಾತಂತ್ರ್ಯ ದಿನದಂದು ಶ್ರದ್ದಾಂಜಲಿಯನ್ನು ರ್ಪಿಸುವುದು ನಮ್ಮ 
ಕರ್ತವ್ಯ . ಇದು ಒಂದು ಸಂಭ್ರಮದ ದಿನ ನಿಜ , ಅದರೆ ಅದರಾಂದಿಗೇ ಸ್ವಾತಂತ್ರ್ಯ 
ಪದದ ಪೂರ್ಣವಾದ ಅರ್ಥವನ್ನು ಅರಿತುಕೊಳ್ಳುವ ದಿನವೂ ಹೌದು, ಎಂಬುದನ್ನು ನಾವು 
ಮರೆಯಬಾರದು , 


ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ವಿವಿಧ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೆಮ್ಮೆಪಟ್ಟು 
ಕಾಳ್ಳುವಂತಹ ಸಾಧನೆ ಮಾಡಿದೆ. ಒಟ್ಟು ಜನತೆಯ ಕ್ಷೇಮಾಭ್ಯುದಯಕ್ಕಾಗಿ ಹಲವಾರು ಪ್ರಗ 
ತಿಪರ ಕಾರಕ್ರಮಗಳನ್ನು ಅನುಷ್ಠಾನಗೊಳಿಸಿರುವ ಕರ್ನಾಟಕ, ಮುನ್ನಡೆಯ ಹಾದಿಯಲ್ಲಿ 
ಮುಂಚುಣೆಯಲ್ಲಿರುವ ರಾಜ್ಯ 


ಕುಟುಂಬ ಯೋಜನೆ : ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ 
_ 1986 – 87 ರಲ್ಲಿ ಶೇ . 91 . 3 ರಷ್ಟು ಪ್ರಗತಿ ಸಾಧಿಸಿರುವ ಕರ್ನಾಟಕ ಚಿಕ್ಕ ಕುಟುಂಬದ 
ಆದರ್ಶಕ್ಕೆ ಮಾದರಿಯಾಗಿದೆ , 

(3ನೇ ರಕ್ಷಾಪುಟ ನೋಡಿ) 


ಸಿದ್ದಗಂಗಾ 


Delicited81161: # 2e1kHDila !1911d6Ulide1112IRST 

BUITENSEITEN 


ಸಂಪುಟ - ೨೪ 


ಸಂಚಿಕೆ - ಲೆ 


ಆಗಸ್ಟ್ ೧೯೮೮ 


detl61 & attaksi GitHINaik1NZIOFF9dmika4D : 


961 


MEUQUENRIHUR 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಕಾಗೆಯ ಸಹಬಾಳ್ವೆ ಕೋಗಿಲೆಯ ಶ್ರೀಕಂಠ 
ಸೊಗನವಿಲಿನ ಲಾಸ್ಯ ಒದಗುವುದು | ನೀನೊಲಿಯ 

ಸಿದ್ದಗಂಗಾ ಗುರುವೆ ಕೃಪೆಯಾಗು | 


ಯಂತ್ರ ಕಸಾಧ್ಯವು ತಂತ್ರಕಸಾಧ್ಯವು- 
ಮಂತ್ರಕಸಾಧ್ಯವು ಸಿದ್ಧ ಪುದು 1 ನೀನೊಲಿಯೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ದುಡ್ಡು ದುಗ್ಗಾಣಿಯು ಮನೆಮಠತೋಟವು 
ಪಟ್ಟ ಪದವಿಗಳೆಲ್ಲ ಧಾವಿಪವು | ನೀನೊಲಿಯೆ 

ಸಿದ್ದಗಂಗಾ ಗುರುವೆ ಕೃಪೆಯಾಗು || 


* - ಹೆಚ್ . ವಿ , ವೀರಭದ್ರಯ್ಯ 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


ಅನನನನನನನ 


* ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಮಸಾಲೆ 


-- ಮಹಾತ್ಮ ಗಾಂಧಿ, 


* ಸಿದ್ದಗಂಗಾ ದಾಸೋಹ ಮಂದಿರಕ್ಕೆ ಬಾಗಿಲುಗಳೇ ಇಲ್ಲ 
12 * ಭಾರತ ಸ್ವಾತಂತ್ರ - ಶ್ರೀ ಹೆಚ್ . ರೇವಣಸಿದ್ದಪ್ಪ . 

ಈ ಮಧ್ಯರಾತ್ರಿಯಲ್ಲಿ ಏಕೆ ? 
(( * ಮನುಷ್ಯ ಜೀವನ 
( @ * ಪುಣ್ಯ ಕ್ಷೇತ್ರಗಳು 

- ಶ್ರೀ ಕೆ. ಪಿ. ಶಿವಲಿಂಗಯ್ಯ , 
೧ * ತುಮಕೂರುಸೋಮೇಶ್ವರ - ಶಿವತಾರಕ ಮತ್ತು ರೇವಣಸಿದ್ದಪ್ಪ , 

ದೇವಾಲಯದ ಶಾಸನ 
( * ಇಳೆಯಾಂಡ ಗುಡಿಮಾರ- ೧ - ಶ್ರೀ ಬಿ. ನಂಜುಂಡಪ್ಪ 
• 41 ನೆಯ ಸ್ವಾತಂತ್ರ್ಯ - ಶ್ರೀ ಹೆಚ್ . ಬಿ. ಗಂಗಾಧರಯ್ಯ , 
ದಿನಾಚರಣೆಯ ವರದಿ 

- 26 
* ಡಾ|| ಮೇಡಂ ಮೇರಿ ಮಾಂಟಿಸೋರಿ- ಶ್ರೀ ಹೆಚ್ . ಮಹಾಲಿಂಗಪ್ಪ , 29 
* ಶ್ರೀ ಬಸವಣ್ಣನವರ ಹಿಂದಣ - ಶ್ರೀ ಬಿ. ಹೆಚ್ . ದೇಸಾಯಿ ಹಳಿಯಾಳ 

ಕರ್ನಾಟಕ ಮತ್ತು ವೀರಶೈವ ಮತ 
* ಗ್ರಾಮಾಂತರ ಬಸವಜಯಂತಿ - ಶ್ರೀ ಹೆಚ್ . ವಿ. ವೀರಭದ್ರಯ್ಯ . 37 
* ಇವಳ 


34 


asasnsoas 


柴柴柴柴柴柴柴柴柴柴柴柴柴柴柴柴柴柴米米米米 

ಶ್ರೀವಾಣಿ 
ಸ್ವಾತಂತ್ರ್ಯ , ಮನುಷ್ಯನ ಮೂಲಭೂತ ಹಕ್ಕು , ನಮಗೆ 
ಸ್ವಾತಂತ್ರ್ಯ ಬಂದು ನಾಲ್ಕು ದಶಕಗಳು ಉರುಳಿದವು, ಮಹಾತ್ಮಾ 
ಜೀಯವರ, ಮುಖಂಡತ್ವದಲ್ಲಿ ಬಂದ ನಮ್ಮ ಸ್ವಾತಂತ್ರ್ಯ 
ಜಗತ್ತಿನ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಆದರ್ಶಪೂರ್ಣವಾ 

ದುದು. ಅಹಿಂಸಾತ್ಮಕವಾದ ಆಂದೋಳನ , ಕೆಲವು 
ಮಂದಿ ಪ್ರಾಣ ತ್ಯಾಗ ಮಾಡಿದವರಾದರೂ ಅಹಿಂಸಾ ಮೂಲವಲ್ಲ , ಅದು 
ಆತ್ಮಾರ್ಪಣೆ, ಬಲಿದಾನ, ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಇತಿಹಾಸ ನಮಗೆ ಹೊಸದೇ 
ನಲ್ಲ : ದೇಶ ಪ್ರೇಮದ ಮುಂದೆ ಇವೆಲ್ಲವೂ ಕ್ಷಣಿಕ “ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ 
ಗುಯಸಿ” ಎಂಬ ಉದಾತ್ತ ಧೇಯ ಸಾಧನೆ. ನಮ್ಮ ಪೂರ್ವಜನರ ಜೀವನ ಮೌಲ್ಯ , ಆತ್ಮ 
`ಶ್ರೀಯ ಅಮರತ್ವಕ್ಕೆ ಮಾರ್ಗದರ್ಶಕ. ದೇಶಪ್ರೇಮವಿಲ್ಲದ ಜೀವನ ವ್ಯರ್ಥ, ದೇಶಪ್ರೇಮದ 
. ಜೊತೆಗೆ ಜೀವನ ರಸಪೂರ್ಣವಾಗಬೇಕು, ಸುಂದರ ಬಂಧುರವಾಗಬೇಕು, ತೇಜೋವಂತ 

ವಾಗಿರಬೇಕು. ವೀರವತ್ತರವಾಗಿರಬೇಕು. ಶಾಂತಿ ಸಮೃದ್ಧಿ ಯಿಂದ ಕೂಡಿರಬೇಕು, ಆಗಲೇ 
ಸ್ವಾತಂತ್ರ್ಯಕ್ಕೊಂದು ಅರ್ಥ. ಮಹಾತ್ಮಾಜಿಯವರ ಆಶಯ “ ಭಾರತೀಯ ಪ್ರತಿಯೊಬ್ಬ 
ಪ್ರಜೆಗೂ ಕನಿಷ್ಠ ಪಕ್ಷ ಪ್ರತಿನಿತ್ಯ ಎರಡುಹೊತ್ತಿನ ಊಟ ಸಿಗುವಂತಾಗಬೇಕು. ಆಗಲೇ 
ಸ್ವಾತಂತ್ರ್ಯಕ್ಕೊಂದು ಅರ್ಥ, 1947ರಲ್ಲಿ ನಮಗೆ ಬಂದ ಸ್ವಾತಂತ್ರ್ಯ ಕೇವಲ ರಾಜಕೀಯ 
ಸ್ವಾತಂತ್ರ್ಯ ಜೀವನ ನೆಮ್ಮದಿಯನ್ನು ಕಾಣಬೇಕಾದರೆ , ಆರ್ಥಿಕ ಸ್ವಾತಂತ್ರ್ಯ ಬೇಕು, ಸಾಮಾ 
ಜಿಕ ಸ್ವಾತಂತ್ರ್ಯ ಬೇಕು. ಸುಮಾರು 800 ವರ್ಷಗಳ ಹಿಂದೆ ಭಗವಾನ್ ಬಸವಣ್ಣನವರು 
ಸಮಗ್ರ ಕ್ರಾಂತಿಯ ಕಹಳೆ ಸಾರಿದರು . ಸ್ವಾತಂತ್ರವೇ ಅಂದಿನ ಕ್ರಾಂತಿಯ ಮೂಲಮಂತ್ರ . 
ಅದರ ಫಲವಾಗಿ ರಾಜಕೀಯ ಸ್ವಾತಂತ್ರ , ಧಾರ್ಮಿಕ ಸ್ವಾತಂತ್ರ್ಯ , ಸಾಮಾಜಿಕ ಸ್ವಾತಂತ್ರ್ಯ 
ಆರ್ಥಿಕ ಸ್ವಾತಂತ್ರ ಸ್ತ್ರೀ ಸ್ವಾತಂತ್ರ ಮುಂತಾದ ಹಲವು ರೀತಿಯ ಸ್ವಾತಂತ್ರ್ಯ ಅಂದೋ 
ಲನವನ್ನೇ ಸಾರಿ ಸಮಾಜಕ್ಕೆ ಇಡೀ ದೇಶಕ್ಕೆ ಮಹತ್ತರ ಚಾಲನೆಯನ್ನು ತಂದು ಕೊಟ್ಟರು. 
ವರ್ಣ ವರ್ಗರಹಿತ ಸಮಾಜ ನಿರ್ಮಾಣ ಆರ್ಥಿಕ ಸ್ವಾವಲಂಬನೆಗೆ ದುಡಿಮೆ ತಾರಕಮಂತ್ರವೆಂಬ 
ಸ್ವತಂತ್ರ ವಿಚಾರ ಮಂಥನಕ್ಕೆ ಮಾರ್ಗದರ್ಶನ ಮಾಡಿದರು. ಅವರ ಆದರ್ಶ ಇಂದಿನ 
ನೂರಾರು ಸಮಸ್ಯೆಗಳಿಗೆ ಪರಿಹಾರೋಪಾಯವಾಗಿದೆ, ಬಸವಣ್ಣನವರ ಆದರ್ಶ ಪಾಲನೆ 
ಮಾಡುವಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿಗಳ ಅಭ್ಯುದಯವಿದೆ ಆದರೆ ಇಂದು ಅನ್ಯಾಯ , ಅನೀತಿ 
ಅಕ್ರಮ, ಅನಾಚಾರ, ಅತಿಯಾಗಿವೆ, ಅವುಗಳ ನಿವಾರಣೆ ಯಾಗಬೇಕಾಗಿದೆ . ನಾಯಕರಿಂದ 
ಹಿಡಿದು ಸಾಮಾನ್ಯ ಪ್ರಜೆಯವರೆವಿಗೂ ಐಷಾರಾಮಿ ಜೀವನಕ್ಕೆ ಬಲಿಯಾಗಿ ಸತ್ಯ ಮತ್ತು 
ಪ್ರಾಮಾಣಿಕತೆಗಳು ಮೂಲೆಗುಂಪಾಗಿವೆ . ರಾಷ್ಟ್ರದಾದ್ಯಂತ ಅನ್ಯಾಯದ ತಾಂಡವ ನರ್ತನಕ್ಕೆ 
ನೂರಾರು, ಸಾವಿರಾರು , ನಿರಪರಾಧಿಗಳ ಬಲಿಯಾಗುತ್ತಿದೆ, ದಿನ ಬೆಳಗಾದರೆ ಪತ್ರಿಕೆಗಳ 

ಮುಖಪುಟದಲ್ಲಿ ಸಾವುನೋವಿನ ಕೊಲೆ ಸುಲಿಗೆಯ ದಕ್ಷರ ೯ುದ್ದಿ , ಇದು ಮಹಾತ್ಮರು 
* ಬಯಸಿದ ಸ್ವಾತಂತ್ರ್ಯವೇ ? ಇದು ಸ್ವಾತಂತ್ರವೋ ? ಅಥವಾ ಸ್ವಚ್ಛಂದ ಪ್ರವೃತ್ತಿಯೋ ? 
* ವಿಚಾರ ಶೀಲರು ಚಿಂತಿಸಬೇಕಾಗಿದೆ. ಕಾರ್ಯಪ್ರವೃತ್ತವಾಗಬೇಕಾಗಿದೆ. ನೆಮ್ಮದಿಯ 
+ ಬದುಕು ಜನತೆಗೆ ಸಿಗುವಂತಾಗಬೇಕಾಗಿದೆ. ಮಂಗಳಮಯ ವಾತಾವರಣ ಸೃಷ್ಟಿಯಾಗಲು 
* ಪ್ರತಿಯೊಬ್ಬ ಜನತೆಯೂ ಹೊಣೆಗಾರರಾಗಬೇಕಾಗಿದೆ. 


nsnsusnSSSSSSSSSSLSLSSAN 


\ ಇಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ. 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪi ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀತಭದ್ರಯ್ಯ 


ಸಹ ಸಂಪಾದಕರು : 

ಬಿ. ವೀರಭದ್ರಯ್ಯ 
ಪಿ , ಎನ್ . ಚಂದ್ರಶೇಖರಯ್ಯ 


' ಸಿದ್ದಗಂಗಾ : ನಾಡಿನ ಜನತೆಗೆ ಜಾನ ! 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ, ನಗೆಬರೆಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಗ. 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟು 
ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅ ಕ ಸ್ನಾ ತ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ತ್ರೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದ ಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ, 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


- ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ನಾರ್ಷಿಕ ಚಂದಾ 20 - 00 ರೂ 
ಆಜೀವಸದಸ್ಯತ್ವ 201 - 00 ರೂ . 


« ಸಂಪಾದಕರು ) 
ಗಂಗಾ' ಕನ್ನಡ ಮಾಸ ಪತಿ ಕೆ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


సంబందరిలయ 


warninn 
ಪರಿಣಾಮ 

“ ಒಬ್ಬ ಗೃಹಸ್ಥ ತಪ್ಪು ಮಾಡಿದಕೆ ಅದರ ಫಲವನ್ನು ಆತನ ಕುಟುಂಬ 
ಅನುಭವಿಸಬೇಕಾಗುತ್ತದೆ, ಆದರೆ ಒಬ್ಬ ಸ್ವಾಮಿ ತಪ್ಪು ಮಾಡಿದರೆ ಅದರ 
=ಫಲವನ್ನು ಸಮಾಜ ಊಟ ಮಾಡಬೇಕಾಗುತ್ತದೆ ? 


- ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಗ್ರಾಮೀಣ ಸಮಾರಂಭ ಒಂದರಲ್ಲಿ ಹೀಗೆ 
ನುಡಿದರು ಅರ್ಥಪೂರ್ಣವಾದ ನುಡಿಮುತ್ತು . ಬಸವಣ್ಣನವರು ಹೇಳಿದ್ದು, ಇಂತಹ 
ಮಾತುಗಳನ್ನು ಕುರಿತಿರಬೇಕು “ ನುಡಿದರೆ ಮುತ್ತಿನ ಹಾರದಂತಿರಬೇಕು” ಎಂಬು. 
ವಚನ ಸ್ವಾನುಭವಕ್ಕೆ ಬರದ ಯಾವುದನ್ನೂ ಶರಣರು ಹೇಳಲಿಲ್ಲ. ಅನುಭವ ವೇದ್ಯ 
ನಾಗದ ಯಾವುದೂ ಅವರಿಗೆ ಮಾನ್ಯವಾಗಲಿಲ್ಲ. ಪುಸ್ತಕ ಓದಿಗಿಂತ , ಮಸ್ತಕದ 
ಬುದ್ದಿ ಗಿಂತ ಹೃದಯದ ಬೆಳಕು ಅವರಿಗೆ ಮುಖ್ಯವಾಯಿತು. ಗೃಹಸ್ತ ನಾಗಲಿ, 
ಸ್ವಾಮಿ ಅಥವಾ - ಮಠಾಧಿಕಾರಿಯಾಗಲಿ ಜಾಗೃತನಾಗಿ ನಡೆಯದೇ ಹೋದರೆ 
ಅನರ್ಥವಾಗುವುದರಲ್ಲಿ ಸಂದೇಹವೆಲ್ಲಿಯದು ? ಅಲ್ಲದೆ ಗೃಹಸ್ಥೆ ಮಾಡುವ ತಪ್ಪಿ 
ನಿಂದಾಗುವ ಪರಿಣಾಮದ ಪ್ರಮಾಣ ಅಲ್ಪ ಮೇಲಾಗಿ ಸೀಮಿತವಾದರೆ' ಸ್ವಾಮಿ 
ಯಾದವನು ಮಾಡುವ ತಪ್ಪಿನ ಪರಿಣಾಮದ ಪ್ರಮಾಣ ದೊಡ್ಡದು ಹಾಗು ವ್ಯಾಪಕ 
. ವಾದುದು. ಸ್ವಾಮಿಯಾದವನು ಮೈಯೆಲ್ಲ ಕಣ್ಣಾಗಿ ಬಾಳುವುದರ ಜೊತೆಗೆ ತನ್ನ ನಡೆ 
ನುಡಿಯಿಂದ, ಚಲನ ವಲನಗಳಿಂದ, ಆಚಾರ ವಿಚಾರಗಳಿಂದ, ಸಂಚಾರ ಸಂಪರ್ಕ 
ಗಳಿಂದ ಸಹವಾಸ - ಪರಿಸರಗಳಿಂದ , ಚಿಂತನ ಮಂಥನಗಳಿಂದ, ಊಟ 
ಉಪ ಚಾ ರ ಗಳಿ೦ ದ, ಆಲೋಚನೆ ಆ ಕಾ ೦ ಕೈಗಳಿ೦ದ ತಾನು 
ಪ್ರತಿನಿಧಿಸುವ ಸಂಸ್ಥೆಯ ಮೇಲೆ ಸಮಾಜದ ಮೇಲೆ ಯಾವ ತೆರನಾದ 
ಪರಿಣಾಮಗಳುಂಟಾಗಬಹುದು ಎಂಬುದನ್ನು ದರ್ಶಿಸುವ ಶಕ್ತಿಯುಳ್ಳವನಾಗಿರ 
ಬೇಕಾಗುತ್ತದೆ- ತನ್ನ ಕಣ್ ನಾಟ, ತನ್ನ ಬಾಯಾತು ತಾನಿಡುವ ಒಂದು ಹೆಜ್ಜೆ 
ಭವಿಷ್ಯದಲ್ಲಿ ಎಂಥ ಪರಿಣಾಮವನ್ನುಂಟು ಮಾಡಬಹುದು ಎಂಬುದರ ಪೂರ್ವ 
ಪ್ರಜ್ಞೆಯುಳ್ಳವನಾಗಿರ ಬೇಕಾಗುತ್ತದೆ. ಇಲ್ಲದೆ ಹೋದರೆ ಫಲವನ್ನು ಅನುಭವಿಸುವ 
ಕುಟುಂಬದ ಸದಸ್ಯರು, ಸಮಾಜದವರು ಸಂಕಟವನ್ನನುಭವಿಸ ಬೇಕಾಗುತ್ತದೆ. 
ತ್ರಿಕಾಲಬಾಧಿತವಾದ ಸತ್ಯದ ಇಂಥ ಮಾತುಗಳು ಮುತ್ತಿನಹಾರ' ಕ್ಕಿಂತಲೂ ಹೆಚ್ಚು 
ಬೆಲೆಯುಳ್ಳವಾಗಲಾರವೆ ? ಗೃಹಸ್ಥ ಕೌಟುಂಬಿಕ ಉನ್ನತಿ- ಅವನತಿಗಳಿಗೆ ಪಾಸ 
ಪುಣ್ಯಗಳಿಗೆ, ಧರ್ಮ ಕರ್ಮಗಳಿಗೆ, ಸುಖ ದುಃಖಗಳಿಗೆ, ನೆಲೆ - ಬೆಲೆಗಳಿಗೆ, ಗೌರವ 
ಅಗಸ್ಟ್ , 1988 


ಅಗೌರವಗಳಿಗೆ ಕಾರಣನಾಗುವಂತೆ ಸ್ವಾಮಿಯೂ ಸಹ ಒಂದು ಸಂಸ್ಥೆಯ ಏಳು 
ಬೀಳುಗಳಿಗೆ, ಎತ್ತರ- ಬಿತ್ತರಗಳಿಗೆ ಕಾರಣನಾಗುತ್ತಾನೆಯಲ್ಲವೆ? ಲಗ್ನವಾದವರೆಲ್ಲರ. 
ಹೇಗೆ ಗೃಹಸ್ಥರಾಗಲಾರರಾ ? ಕಾವಿ ತೊಟ್ಟವರೆಲ್ಲರೂ ಸ್ವಾಮಿಗಳಾಗಲಾರರುತಾನೆ | 
“ ಮಂಡೆ ಬೋಳಾದೊಡೇನು ಮನ ಬೋಳಾಗದನಕ್ಕೆ ” ಎಂದಲ್ಲವೆ ಶರಣರವಾಣ 
ಮನಬಾಳಾಗುವುದೆಂದರೇನು ? ಆಶೆಯ ಬೇರನ್ನು ಕಿತ್ತೊಗೆಯ ಬೇಕೆಂದಲ್ಲವೆ 
ಬದಲಾಗಿ ವೇಷದ ಮರೆಯಲ್ಲಿ ವಿಷಯ ಸುಖಕ್ಕೆಳಸುವುದು ಮಾಸವಾಗಲಾರದೆ 
ಅಂಥ ಮಾಸದಿಂದ ವ್ಯಕ್ತಿನಾಶದೊಂದಿಗೆ ವ್ಯಕ್ತಿಯ ಸುತ್ತ ಸುತ್ತುವರಿದಿರುವ 
ಸಮಾಜವೂ ಪ್ರಪಾತದಂಚಿನಕಡೆಗೆ ಧಾವಿಸುವಂತಾಗುವುದಿಲ್ಲವೆ ? ಸಮಾಜಕೆ. 
ಮಾರ್ಗದರ್ಶನ ಮಾಡುವ ನೈತಿಕ ಶಕ್ತಿಯಾದರೂ ಹಾಗಾದಾಗ ಉಳಿಯುವುದೆಂತು 


ತಪ್ಪು ಮಾಡಿದ ಗೃಹಸ್ಥನನ್ನು ಶಿಕ್ಷಿಸುವ ಜವಾಬ್ದಾರಿ ಕುಟುಂಬದ ಸದಸ್ಯ 
ರಿಗಿರುವ ನೈತಿಕ ಹಕ್ಕು ಅಂತೆಯೇ ತಪ್ಪು ಮಾಡಿದ ಸ್ವಾಮಿಯನ್ನು ಶಿಕ್ಷಿಸುವ ಹಕ್ಕು 
ಸಮಾಜದ್ದು , ಅದು ಮಾಡಿಕೊಂಡು ವಿಧಾಯಕ ವ್ಯವಸ್ಥೆಯದು. ಬದಲಾಗಿ ತಪ್ಪು 
ಮಾಡಿದವನನ್ನು ಪ್ರೋತ್ಸಾಹಿಸುತ್ತ , ಸಹಕಾರ , ಸಹಾಯ ನೀಡುತ್ತ ಉತ್ತೇಜಿಸುವುದು 
ಕುಂಟುಂಬದ ವಿನಾಶಕ್ಕೆ , ಸಮಾಜದ ಸರ್ವನಾಶಕ್ಕೆ ಆಹ್ವಾನ ಕಾಟ್ಟಂತಾ 
ಗಲಾರದೆ ? ಅನುಭಾವಿಗಳ ಮಾತಾಂದು ಇಲ್ಲಿ ನೆನಪಿಗೆ ಬರುತ್ತದೆ-“ ಮಕ್ಕಳು 
ಸುಧಾರಿಸಬೇಕಾದರೆ ತಂದೆ ತಾಯಿಗಳು ಸುಧಾರಿಸಬೇಕು, ವಿದ್ಯಾರ್ಥಿಗಳ 
ಸುಧಾರಿಸಬೇಕೆಂದರೆ ಅಧ್ಯಾಪಕರು ಸುಧಾರಿಸಬೇಕು. ಜನಗಳು ಸುಧಾರಿಸ 
ಬೇಕೆಂದರೆ ಜನನಾಯಕರು ಸುಧಾರಿಸಬೇಕು, ನೌಕರರು ಸುಧಾರಿಸ ಬೇಕೆಂದರೆ 
ಅಧಿಕಾರಿಗಳು ಸುಧಾರಿಸಬೇಕು, ರೋಗಿಗಳು ಸುಧಾರಿಸಬೇಕೆಂದರೆ ವೈದ್ಯರು 
ಸುಧಾರಿಸಬೇಕು, ಹೆಂಗಸರು ಸುಧಾರಿಸ ಬೇಕೆಂದರೆ - ಗಂಡಸರು ಸುಧಾರಿಸಬೇಕು. 
ಭಕ್ತರು ಸುಧಾರಿಸಬೇಕೆಂದರೆ ಸ್ವಾಮಿಗಳು ಸುಧಾರಿಸಬೇಕು ” ಕಾಲೇಜಿನಲ್ಲಿ 
ಓದುತ್ತಿದ್ದಾಗ ಪ್ರಾಧ್ಯಾಪಕರೊಬ್ಬರು ಸಹಪಾಟಿಯೊಬ್ಬನನ್ನು ಕುರಿತು ಹೀಗೆಂದಿದ್ದರು 
“ನೀನು ಯಾವುದಾದರೂ ಮಠಕ್ಕೆ ಸ್ವಾಮಿಯಾಗಬೇಕಾದ ಸಂದರ್ಭ ಬಂದರೆ 
ಮಾದಲು ನಿನ್ನನ್ನು ನೀನು ಸುಧಾರಿಸಿಕೊ ಮತ್ತು ನಿಯಂತ್ರಿಸಿಕೋ ” ಎಂಬು. 
ದಾಗಿ “ ಕಾಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೆ ಕಾಣ 
ಬಹುದು ” ಎಂಬ ವಚನದ ಅರ್ಥ ಈಗೀಗ ಅರ್ಥವಾಗುತ್ತಿದೆ. ಅಕ್ಕನ ವಚನ 
ನೆನಪಿಗೆ ಬರುತ್ತದೆ " ಪರಿಣಾಮಿಗಳಲ್ಲಿ ನೈವೇದ್ಯವನೊಲ್ಲೆಯಯ್ಯ ನೀನು ” ಗೃಹಸ್ಥ . 
ನಾಗಲಿ, ಪರಿಣಾಮದ ಸ್ವರೂಪವನ್ನರಿಯದೇ ಹೋದಲ್ಲಿ ಪರಿಶ್ರಮವೆಲ್ಲ ವ್ಯರ್ಥ 
ವಾದೀತು ! ಪರಿಣಾಮಿ ಪ್ರಸಾದಿಯಾದಾಗ ಗೃಹಸ್ಥನಿಗೆ ಮಯ್ಯಾದೆ; ಸ್ವಾಮಿಗೆ 
ಗೌರವ, ಸಮಷ್ಟಿಗೆ ಹಿತ. 


ಸಿದ್ದಗಂಗಾ 


SSION 


SIIDtOILDLIiUTUtiliHillllllllllliH1N915111111513 


ಮಾಣಿಕ್ಯ ದೀಪ್ತಿ 
- ಆರೋಗ್ಯ ರಹಸ್ಯ - ೫ . 
ಮಸಾಲೆ 

ಮಹಾತ್ಮ ಗಾಂಧಿ 
ಹಿಂದಿನ ಅಧ್ಯಾಯದಲ್ಲಿ ನಾನು ಮಸಾಲೆ ಪದಾರ್ಥಗಳ ವಿಷಯವನ್ನು 
ಎತ್ತಲಿಲ್ಲ, ಉಪ್ಪು ಮಸಾಲೆ ದಿನಸುಗಳ ದೊರೆ. ಉಪ್ಪಿಲ್ಲದೆ ಅನೇಕರು ಊಟವನ್ನೇ 
ಮಾಡಲಾರರು. ಈ ದೇಹಕ್ಕೆ ಲವಣಗಳು ಅಗತ್ಯ . ನಾವು ದಿನವೂ ಬಳಸುವ ಉಪ್ಪು , 
ಒಂದು ಲವಣ, ಆಹಾರ ಪದಾರ್ಥಗಳಲ್ಲೆಲ್ಲ ಈ ಲವಣಗಳು ಸಹಜವಾಗಿ ಇರುತ್ತವೆ. 
ಆದರೆ ಅಶಾಸ್ತ್ರೀಯವಾಗಿ ಅಡುಗೆ ಮಾಡಿದಾಗ, ಉದಾ- ಅಕ್ಕಿಯನ್ನು ಬೇಯಿಸಿ 
ಗಂಜಿ ಬಸಿದಾಗ, ಆಲೂಗಡ್ಡೆಯನ್ನು ಇತರ ಕಾಯಿಪಲ್ಯಗಳನ್ನು ಬೇಯಿಸಿ ಆ 
ನೀರನ್ನು ಚೆಲ್ಲಿದಾಗ, ಅವುಗಳಲ್ಲಿದ್ದ ಲವಣ ಕಡಮೆಯಾಗುತ್ತದೆ. ಆಗ ಆಹಾರಕ್ಕೆ 
ಉಪ್ಪನ್ನು ಸೇರಿಸಿ ಆ ಕೊರತೆಯನ್ನು ಕಳೆಯಬೇಕು. ಉಪ್ಪು ದೇಹಕ್ಕೆ ಅತ್ಯಗತ್ಯವಾದ 
ಲವಣ . ಆದ್ದರಿಂದ ಅಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಬಳಸಬಹುದೆಂದು ಹಿಂದಿನ 
ಅಧ್ಯಾಯದಲ್ಲಿ ಹೇಳಿದ್ದೇನೆ. 

ಆದರೆ ಉಳಿದ ಅನೇಕ ಮಸಾಲೆ ದಿನಸು ದೇಹಕ್ಕೆ ಅಗತ್ಯವಿಲ್ಲ. ಉದಾ: ಒಣ 
ಮೆಣಸಿನಕಾಯಿ , ಹಸಿ ಮೆಣಸಿನಕಾಯಿ , ಮೆಣಸು, ಅರಿಸಿಣ , ಕೊತ್ತುಂಬರಿ ಬೀಜ, 
ಸಾಸುವೆ, ಮೆಂತ್ಯ , ಇಂಗು, ಸೋಪು ಇತ್ಯಾದಿ, ಇದನ್ನು ಉಪಯೋಗಿಸುವುದು 
ನಾಲಗೆಯ ರುಚಿಗೆ, ಈ ಐವತ್ತು ವರ್ಷದ ಸ್ವಂತ ಅನುಭವದಿಂದ ನಾನು 
ಹೇಳುತ್ತೇನೆ: ಆರೋಗ್ಯವಾಗಿ ಇರಲು ಇವು ಯಾವುದೂ ಅಗತ್ಯವಲ್ಲ. ಜೀರ್ಣಶಕ್ತಿ 
ಮಂದವಾದವರು ಔಷಧ ವೆಂದು ಇವನ್ನು ಕೆಲವು ಕಾಲ ಬಳಸಬಹುದು, ಅಗತ್ಯ 
ವಿದ್ದರೆ ಆದರೆ ರುಚಿಗಾಗಿ ಇವನ್ನು ಬಳಸಬಾರದು ; ಬಿಡಬೇಕು. ಎಲ್ಲಾ ಮಸಾಲೆ 
ಪದಾರ್ಥಗಳೂ , ಉಪ್ಪು ಕೂಡ, ಕಾಯಿಪಲ್ಯದ ಧಾನ್ಯದ ಸ್ವಾಭಾವಿಕ ರುಚಿಯನ್ನು 
ಕೆಡಿಸುತ್ತವೆ. ಈ ರುಚಿಗಳ ಆಸೆಯಿಂದ ನಾಲಗೆಯನ್ನು ಕೆಡಿಸಿಕೊಳ್ಳದವರಿಗೆ 
ಉಪ್ಪು ಮುಂತಾದ ಮಸಾಲೆ ಪದಾರ್ಥ ಸೇರಿಸಿ ಮಾಡಿದುದಕ್ಕಿಂತ ಅವನ್ನು ಸೇರಿಸು 
ದೆಯೆ ಮಾಡಿದ ಆಹಾರ ಹೆಚ್ಚು ರುಚಿಯಾಗಿರುತ್ತದೆ. ಆದುದರಿಂದ ಬೇಕಾದಾಗ 
ಉಪ್ಪನ್ನು ಜೊತೆಗೆ ಬಳಸಬಹುದು ಎಂದಿದ್ದೇನೆ, ಮೆಣಸಿನಕಾಯಿ ಬಾಯಿಗೆ ಖಾರ, 
ಹೊಟ್ಟೆಗೆ ಉರಿ, ಮೆಣಸಿನಕಾಯಿ ತಿನ್ನುವ ರೂಢಿಯಿಲ್ಲದವರಿಗೆ ಮೊದಮೊದಲು 
ಅದು ಸಹಿಸುವುದೇ ಇಲ್ಲ. ಮೆಣಸಿನಕಾಯಿ ಉಪಯೋಗಿಸಿ ಬಾಯಿಹುಣ್ಣು 
ಮಾಡಿಕೊಂಡ ಹಲವರನ್ನು ನೋಡಿದ್ದೇನೆ. ಒಬ್ಬ ಮನುಷ್ಯ ಇದ್ದ . ಅವನಿಗೆ ಮೆಣಸಿ 
ನಕಾಯಿ ಬಲು ಇಷ್ಟ . ಅದನ್ನೆ ಹೆಚ್ಚಾಗಿ ತಿಂದು ಅವನು ಅಕಾಲಮರಣಕ್ಕೆ 
ತುತ್ತಾದ. ದಕ್ಷಿಣ ಆಫ್ರಿಕಾದ ನೀಗೊ ಜನರು ಮಸಾಲೆಯನ್ನು ಮುಟ್ಟಲೇ 
ಮುಟ್ಟ ರು , ಆಹಾರದಲ್ಲಿ ಅರಿಸಿಣ ಬಣ್ಣವೇ ಬರಕೂಡದು ಅವರಿಗೆ, ಅದೇರೀತಿ 
ಇಂಗ್ಲೀಷರೂ ಮಸಾಲೆ ಪದಾರ್ಥಗಳನ್ನು ಸಹಜವಾಗಿ ಬಳಸರು, 


ಸಿದ್ದಗಂಗೆಯ ದಾಸೋಹ ಮಂದಿರಕ್ಕೆ ಬಾಗಿಲುಗಳೇ ಇಲ್ಲ. 


ಶ್ರೀ ಕ್ಷೇತ್ರದ ಸಿದ್ದಗಂಗೆಗೆ ಹತಾ ದಿಕ್ಕುಗಳಿಂದ ದಾರಿಗಳು, ಶಿಕ್ಷಣಾಕಾಂಕ್ಷಿ 
ಗಳಾಗಿ ಬರುವ ವಿವಿಧ ತರಗತಿಗೆ ಸೇರಬಯಸಿದ ವಿದ್ಯಾರ್ಥಿಗಳಿಗೆ ಲೆಕ್ಕವಿಲ್ಲ, 
ಅದೊಂದು ಶೈಕ್ಷಣಿಕ ಮಹಾಪೂರ- ರಾಜ್ಯದ ನಾನಾ ಜಿಲ್ಲೆ ಗಳಿಂದ ವಿದ್ಯಾರ್ಥಿಗಳು 
ಪೊಷಕ ರೊಂದಿಗೆ, ಬಸ್ಸು , ಟ್ರನುಗಳಲ್ಲಿ ಆಗಮಿಸುವ ದೃಶ್ಯ , ದಾರದ ಬಿಜಾ 
ಪುರ , ಬೀದರ್ , ಬಳ್ಳಾರಿ, ಗುಲ್ಬರ್ಗ, ರಾಯಚೂರು ಜಿಲ್ಲೆಗಳಿಂದ ಬರುವವರೇ ಈಗ 
ಹೆಚ್ಚು . ಅವರೆಲ್ಲ ದಾರದಿಂದ ಬಂದವರು ನಿರಾಶರಾಗಿ ಹಿಂತಿರುಗಬಾರದು, 
ಎಂಬ ಕಳಕಳಿ, ಶ್ರೀ ಕ್ಷೇತ್ರದ ಕುಲಪತಿಗಳಾಗಿರುವ ಪರಮಪೂಜ್ಯ ಶ್ರೀ ಶ್ರೀಗಳ 
ವರಿಗೆ ಬಂದವರೆಲ್ಲರಿಗೆ ಪ್ರವೇಶಾನುಕೂಲ ಭಾಗ್ಯ , ಪರಿಣಾಮವಾಗಿ ಮಠದ 
ವಿದ್ಯಾರ್ಥಿಗಳ ಸಂಖ್ಯೆ ಕಳೆದ 1987 - 88 ರಲ್ಲಿ 3319 ವಿದ್ಯಾರ್ಥಿಗಳ ಸಂಖ್ಯೆ 
ಇದೀಗ 1988 -89 ರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 3020 , 

ಇಷ್ಟೊಂದು ಭಾರವನೂ ಜವಾಬ್ದಾರಿಯನ್ನು ಪರಮಪೂಜ್ಯ ಶ್ರೀ ಶ್ರೀ 
ಗಳವರ ಇಂದು ನಿಭಾಯಿಸುತ್ತಿದ್ದಾರೆ. ಸಮಾಜದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿ 
ಯಿಂದ ಸಮಾಜ ಬಾಂಧವರಾದ ನಾವುಗಳು ನಮ್ಮ ಅಳಿಲು ಸೇವೆಯನ್ನು 
ಮಾಡಲು, ಕರ್ತವ್ಯ ಮುಖಿಗಳಾಗಬೇಕಾಗಿದೆ. ಅದು ತಮ್ಮಂಥ ದಾನಿಗಳಿಂದ 
ಉದಾರಿಗಳಿಂದ ತುಂಬಿರಬೇಕಲ್ಲವೆ ? ತುಂಬಿ ಬರಲಿ ಎಂದು ವಿನಮ್ಮ ಪ್ರಾರ್ಥನೆ. 


- ಸದ್ವಿನಿಯಾಗವಾದುದೆಲ್ಲ ಅಕ್ಷಯ ನಿಧಿಯಾಗುತ್ತದೆ. ಬದುಕಿಗೆ ಶ್ರೀ ಕ್ಷೇತ್ರದ 
ದಾಸೋಹಕ್ಕೆ ತಾವು ಅರ್ಪಿಸುವ ಒಂದಾಂದು ಬಿಡಿ ಪೈಸೆಯೂ ಸಾರ್ಥಕವಾ 
ಗುತ್ತದೆ. ರಾಷ್ಟ್ರದ ಪುಣ್ಯದ ತೆನೆಗಳಾಗಿ ಅರಳುತ್ತಿರುವ ವಿದ್ಯಾರ್ಥಿಗಳ ಬದುಕಿಗೆ 
ಆಸರೆಯಾಗುತ್ತದೆ. ತುಂಬ ಹೃದಯದಿಂದ ನೀಡಿ. ನೀಡಿದ ಕೈ ಎಂದೂ 
ಬಡಪಾಗುವುದಿಲ್ಲ. ಸಿದ್ದಗಂಗಾ , ಮಾಡುತ್ತಿರುವ ಮನವಿ ಇದು, 


Smumu 


ಮ ! ಒರಿಯಂಟಲ್ ಲೆದರ್ 
ಬಿ. ಟಿ . ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು :. ಬಿ . ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು . 

ಒಮ್ಮೆ ಭೇಟಿ ಕೊಡಿ ! 


ಸಿದ್ದಗಂಗಾ 


10 


- ಭಾರತ ಸ್ವಾತಂತ್ರ್ಯ ಮಧ್ಯರಾತ್ರಿಯಲ್ಲಿ- ಏಕೆ 

( 14 , 15 , - ಅಗಸ್ಟ್ 1947 ) 


* ಶ್ರೀ ಹೆಚ್ , ರೇವಣಸಿದ್ದಪ್ಪ 


3 ನೇ ಜಾನ್ 1947 ರಂದು ಭಾರತದ ಪ್ರಮುಖ ಮುಖಂಡರಲ್ಲಿ ನಾಲ್ವರು 
ವೈಸರಾಯ ಮೌಂಟ್ ಬ್ಯಾಟನ್ ಕಾಂಗ್ರೆಸ್‌ನ ಜವಾಹರ್ ಲಾಲ್ ನೆಹರುಾ ಮುಸ್ಲಿಂ 
ಲೀಗಿನ ಚಿನ್ನಾ ನಂತರ ಮಹಾತ್ಮ ಗಾಂಧಿ - ಅಲ್ ಇಂಡಿಯಾ ರೇಡಿಯಾ ಮೂಲಕ 
- ಭಾರತ ಮತ್ತು ಪಾಕಿಸ್ಥಾನ ರಚಿಸಲು ತಮ್ಮ ಒಪ್ಪಿಗೆಯನ್ನು ಪ್ರಕಟಿಸಿದರು. 


ಅಂದು ವೈಸರಾಯ ಮೌಂಟಬ್ಯಾಂಟಿನ್ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದರು 
ಸಮಾರು 300 ಪತ್ರಿಕಾದ್ಯಮಿಗಳು - - ಭಾರತ, ರಷ್ಯ , ಅಮೇರಿಕೆ , ಚೀನಾ, 
ಯೂರೋಪ್‌ನ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಪ್ರಶಾತರ ಸಮಯದಲ್ಲಿ ಒಬ್ಬ 
ಭಾರತೀಯ ಪತ್ರಿಕಾ ವರದಿಗಾರ ಕೇಳಿದ : ಸರ್ ಅಧಿಕಾರವನ್ನು ವಹಿಸಿಕೊಡಲು 
ತೀವ್ರ ಸಿದ್ದತೆಗಳು ನಡೆಯುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ದಿನಾಂಕವನ್ನಾ 
ನಿಗದಿ ಮಾಡಿಕೊಂಡಿದ್ದ ಕಬಹುದಲ್ಲವೇ ? . ಕೇಳಿದ. ಮೌಂಟ್ ಬ್ಯಾಟನ್ ಹೌದು 
ಎಂದರು ಹಾಗಾದರೆ ಆ ದಿನಾಂಕ ಯಾವುದು ಎಂದು ಆ ವರದಿಗಾರ ಕೇಳಿದ ನಂ 
ಓಟ್ ಬ್ಯಾಟನ್ ಹೇಳಿದರು ಹೌದು ನಾನಾಂದು ದಿನಾಂಕವನ್ನೂ ಅರಿಸಿದ್ದೇನೆ, ಕಾನೆಯ 
ಅಧಿಕಾರ ವರ್ಗಾವಣೆ ಭಾರತಕ್ಕೆ 15 ನೇ ಆಗಸ್ಟ್ 1947 ರಲ್ಲಿ ನಡೆಯಲಿದೆ. 
ಎರಡು ವರ್ಷಗಳ ಹಿಂದೆ 1945 ರಲ್ಲಿ ಆಗಸ್ಟ್ 15 ರಂದು ಬ್ರಿಟಿಷರು 2 ನೇ ವಿಶ್ವ 
ಯುದ್ಧದಲ್ಲಿ ಜಯಗಳಿಸಿ ವಿಜಯೋತ್ಸವ ಆಚರಿಸಿದ ನೆನಪಿಗೆ ಈ ಆಗಸ್ಟ್ 15 ನ್ನು 
ಆಚರಿಸಿದರು . 


ಆ ದಿನದ ಪ್ರಕಟಣೆ ಸಿಡಿಲಿನಂತೆ ಮೊಳಗಿತು. ಯಾವ ಪಕ್ಷದವರೊಂದಿಗೂ 
ಸಮಾಲೋಚಿಸದೇ ಧಿಢೀರನೇ ಅ ದಿನ ಪ್ರಕಟಣೆ ಮಾಡಿದುದು ಆಶ್ಚರ್ಯವನ್ನುಂಟು 
ಮಾಡಿತು. ಯಾರೂ ಅದನ್ನು ಪ್ರಶ್ನಿಸಲಿಲ್ಲ ವಿರಾಧಿಸಲಿಲ್ಲ. ಭಾರತದಲ್ಲಿ ಯಾವ 
ಶುಭ ಮುಹುರ್ತ ಗೊತ್ತು ಪಡಿಸಿಕೊಳ್ಳುತ್ತಿದ್ದರು. 


ಆ ದಿನ ರೇಡಿಯಾ ಮೂಲಕ ಸ್ವಾತಂತ್ರದ ದಿನಾಂಕವನ್ನು ಪ್ರಸಾರ ಮಾಡಿದಕೂಡಲೇ 
ಪಂಚಾಂಗವನ್ನು ಮಾಡಿದವರು ಅಂದು ಶುಕ್ರವಾರದ ಅಮಾವಾಸ್ಯೆಯಾಗಿದ್ದುದನ್ನು 
ಕಂಡುಕೊಂಡರು. ಕಾಶಿಯ ಪಂಡಿತರು 1 ದಿನ ಮು೦ದಾಡುವಂತೆ ಸಲಹೆ ನೀಡಿದರು 
ತಪ್ಪಿದರೆ ನಿರಂತರ ಅನಾಹುತಗಳಾಗುವುದೆಂದು ಅಭಿಪ್ರಾಯಪಟ್ಟರು, ಕಲ್ಕತ್ತಾದಲ್ಲಿ 
ಅಗಸ್ಟ್ , 1988 


ಗಮನಿಸಿದರು. ಆಗ 


ಮಕರ ರಾಶಿಯಲ್ಲಿದ್ದು 


ಅ ದಿನ ಶನಿಯು 


ಸ್ವಾಮಿ ಮದನಾನಂದರು ನವಾಂಶದ ದೊಡ್ಡ ನಕ್ಷೆಯನ್ನು ತೆರೆದು ನೋಡಿ ನಕ್ಷತ್ರ 
ಗಳ ಸಾರ್ಯ' ಚಂದ್ರ ಮತ್ತು ಗ್ರಹಗಳ ಸ್ಥಾನವನ್ನು ಗಮನಿಸಿದರು . ಆಗಸ್ಟ್ 
15 ರಂದು ಭಾರತವು ಮಕರ ರಾಶಿಯಲ್ಲಿದ್ದು ವೈಶಮ್ಯಗಳ ಸಾಚನೆ ನೀಡಿತು . 
ಅ ದಿನ ಶನಿಯ ಪ್ರಭಾವದಲ್ಲಿದ್ದು ರಾಹುವಿನ ಪ್ರಭುತ್ವದಲ್ಲಿದ್ದು ದುಷ್ಟರಿಣಾಮಕಾರಿ 
ಯಾಗಿತ್ತು . ಆಗಸ್ಟ್ 14 ನೇ ಮಧ್ಯ ರಾತ್ರಿ ಯಿಂದ 15 ನೇ ಮಧ್ಯರಾತ್ರಿಯ ವರೆಗೆ 
ಶನಿ, ಗುರು, ಶುಕ್ರ , ಶಾಪಗ್ರಸ್ತ , ನೇ ಮನೆಯಲ್ಲಿ ಕರ್ಮ ಸ್ಥಾನದಲ್ಲಿದ್ದು ಅನಿಷ್ಟ 
ಸಾಚಕವಾಗಿತ್ತು . 

ಸ್ವಾಮಿ ಮದನಾನಂದ ಖೇದದಿಂದ CC ಎಂಥಾ ಕೆಲಸ ಮಾಡಿಬಿಟ್ಟಿದ್ದಾರೆ ” 
ಎಂದು ನಿಟ್ಟುಸಿರು ಬಿಟ್ಟರು ತಕ್ಷಣವೇ ಒಂದು ಪತ್ರವನ್ನು ವೈಸರಾಯ ಮೌಂಟ್ ಬ್ಯಾ 
ಟನ್ ಬರೆದು ದೇವರ ಪ್ರೀತಿಗಾಗಿಯಾದರೂ ಭಾರತಕ್ಕೆ 15 ಆಗಸ್ಟ್ 1947 
ರಂದು ಸ್ವಾತಂತ್ರವನ್ನು ಕಾಡಬೇಡಿ ಶಾಪಗ್ರಸ್ತ, ದಿನವಾದ 15 ರಂದು ಭಾರತದ 
ಸ್ವಾತಂತ್ರವಾದರೆ ಕದ್ದಾಲೆಗಳು ಬರಗಾಲ ನೆರೆ ಹಾವಳಿ ಅನಾಹುತಗಳು 
ಸಂಭವಿಸುತ್ತವೆ. 

ದೆಹಲಿಯ ಜಾತಿಷಿಗಳು 14 ನೇ ದಿನ ಶುಭವಾಗಿದೆ ಎಂದು ಅಭಿಪ್ರಾಯ 
ಪಟ್ಟರು, ಅದರೆ 15 ನೇ ದಿನ ಸ್ವಾತಂತ್ರ್ಯ ಕಾಡುವುದಾಗಿ ನಿರ್ಧಾರವಾಗಿದ್ದ 
ಕಾರಣ ನೆಹರು ಒಂದು ಸಂಧಾನಕ್ಕೆ ಎಲ್ಲರನ್ನು ಒಪ್ಪಿಸಿದರು. ಅದರ ಪ್ರಕಾರ 14 ನೇ 
ದಿನ ಮಧ್ಯಾಹ್ನವೇ ಸಂವಿಧಾನಸಭೆಯನ್ನು ಕರೆಯಿಸಿ ಮಧ್ಯರಾತ್ರಿಯವರೆಗೆ ಸಮಾವೇಶ 
ಗಳನ್ನು ನಡೆಸಿ ಪಾಶ್ಚಾತ್ಯ ಕ್ಯಾಲೆಂಡರ್ ಪ್ರಕಾರ 12 ಗಂಟೆಗೆ 15 ನೇ ದಿನಾಂಕ 
ಆರಂಭವಾಗುವುದರಿಂದ 14 - 15 ರ ಮಧ್ಯರಾತ್ರಿ ಶಾನ್ಯ ಸಮಯದ ಶುಭ ಘಳಿ 
ಗೆಯಲ್ಲಿ ಸ್ವಾತಂತ್ರ್ಯ ಪಡೆಯುವಂತೆ ವ್ಯವಸ್ಥೆ ಮಾಡಲಾಯಿತು. ಆ ಸಮಯದಲ್ಲಿ 
ಅಧಿಕಾರದ ಹಸ್ತಾಂತರದ ದಾಖಲೆಗಳಿಗೆ ಪ್ರಧಾನ ಮಂತ್ರಿ ನೆಹರೂ ಮತ್ತು ವೈಸ್ರಾ 
ರ್ಯ ಮೌಂಟ್ ಬ್ಯಾಟನ್ನರು ಸಹಿ ಹಾಕಿದರು. ( ಅಧಾರ : ಕಾಲಿನ್ಸ್ - ೮ಾಪಿಯರ್ 
ಫ್ರಿದಂ ಅಡ್ ಮಿಟ್ನೈಟ್ ) ಮತ್ತು ದುರ್ಗಾದಾಸ್ : ಇಂಡಿಯಾ ಕರ್ಜನ್ಟು 
ನೆಹರಾ ) 


ನಿಶ್ಲಾಧಿಕೊ ರುದ್ರನ ಹೊಗಳುವ ಶ್ರುತಿಗಳು . ಈ 
( ವಿಶ್ವರೂಪಾಯ ವೈ ನಮಃ 
೧ ಪರನುರೂಪನೆ ನಮೋ , ಪರತತ್ವನೆ ನಮೋ , 
ಆದಿಯಾರೂಢಭಯಕರನೆ ನಮೋ , 
ಹರಿಯನು ಹರಿಸಿದನೇ ” ಎಂದು ಶ್ರುತಿಯು ಸಾರುತ್ತಿರಲು 
ಸಂಹಾರಕಾರಣನೆ ನಮೋ , ನಮ್ಮ ಕೂಡಲಸಂಗಮದೇವಾ 
ಮಹದ್ ನಹ ನಮಃ , 

ಶ್ರೀ ಬಸವಣ್ಣನವರು 


* ಮನುಷ್ಯ ಜೀವನ . 


ಮೂಡಣ ಬಾಂದಳ ಬೆಳೆ ಚಂದ್ರನಂತೆ ; 
ಪ್ರವಹಿಸುವ ತಿಳಿಜಲ ದೆಳೆ ತೊರೆಯಂತೆ ; 
ಬೀಸುವ ಮಧುರತರ ಮಾರುತನಂತೆ ; 
ಉಷೆಯ ಮಸಕು ಬೆಳೆಕಿನಂತೆ ಬಾಲ್ಯವು; 
ರಾಕಾ ಚಂದ್ರನ ಮೃತ ವರ್ಷದಂತೆ ; 
ಗಿರಿವನಗಳ ಅಬ್ಬರಿಸ ನದಿಯಂತೆ ; 
ತೀಡುಪ ಚಂಡತರ ಮಾರುತನಂತೆ ; 
ಬೇಸಿಗೆಯ ಉರಿಬಿಸಿಲಿಂತೆ ಯಾವನ . 
ಪಡುವಣ ಬಾಂದಳ ದಿಳಿ ಚಂದ್ರನಂತೆ . 
ಶಿರಧಿಯಲೆಗಳನು ಕಾಂಬ ನದಿಯಂತೆ . 
ತುಹಿನ ಗಿರಿಯ ಕಠಿಣ ಮಾರುತನಂತೆ , 
ತುಹಿನಾಗ ಮನದ ತೆರವಿಹುದು ಜರವು. 
ಪಡುವಣ ಬಾನಿನೊಳಳಿದ ಪರೆಯಂತೆ 
ಸಾಗರದದೊಳಿಳಿದ ಜಲರಾಶಿಯಂತೆ 
ಚೇತನ ರಹಿತವಹ ಮಾರುತನಂತೆ 
ಹೆಪ್ಪಾದ ಕಪ್ಪು ನಿಶೆಯಂತೆ ಸಾವು. 


ಪ್ರಸಾದ 

ನಾವು ಸ್ವೀಕರಿಸುವ ಆಹಾರವೆಲ್ಲವೂ ಶಿವನ ಪ್ರಸಾದ, ಪ್ರಸಾದವನ್ನು 
ಹೆಚ್ಚಾಗಿ ತಿನ್ನಬಾರದು ದೇಹಕ್ಕೆ ಎಷ್ಟು ಅವಶ್ಯಕವೂ ಅಷ್ಟನ್ನು ಮಾತ್ರ 

ತೆಗೆದು ಕೊಳ್ಳಬೇಕು ಊಟಮಾಡುವಾಗ ಅತ್ತ ಇತ್ತ ಚೆಲ್ಲದಂತೆ ಎಚ್ಚರಿಕೆ 
} ವಹಿಸಬೇಕು. ಒಂದೊಂದು ಅಗಳಿನಲ್ಲೂ ಜೀವಕಳೆ ಇರುತ್ತದೆ. ಜೀವಕ್ಕೆ ? 

ಚೈತನ್ಯ ರಸ ಇರುತ್ತದೆ. ಅದನ್ನು ಹಾಗೆ ವ್ಯರ್ಥಗೊಳಿಸಬಾರದು . ಅಲ್ಲದೆ 
ನಾವು ಆಹಾರವನ್ನು ತೆಗೆದು ಕೊಳ್ಳುವಾಗ ನಮ್ಮ ಮನೋಧರ್ಮ ಹೇಗಿರುತ್ತ 
ದೆಯೋ ಅದೇ ಭಾವನೆ ನಮ್ಮಲ್ಲಿ ಮೈಗೂಡಲು ಸ್ವಲ್ಪ ಮಟ್ಟಿಗೆ ಕಾರಣವಾ 
ಗುತ್ತದೆ. ಆದುದರಿಂದ ಒಂದೊಂದು ತುತ್ತನ್ನು ಉಣ್ಣುವಾಗಲೂ ಅದನ್ನು 
ಇತ್ತಿರುವ ದೇವನ ಸ್ವರೂಪವನ್ನು ಸ್ಮರಿಸಿಕೊಳ್ಳುತ್ತಿರಬೇಕು ೨೨ 

- ಡಾ | ಹೆಚ್ . ತಿಪ್ಪೇರುದ್ರಸ್ವಾಮಿ , 


ಅಗಸ್ಟ್ , 1988 


13. 


COMFORTABLE 
LUXURIOUS & 
PEACEFUL , 
STAY 


KENCHAMBA LODGE 


E 


KENCHAMBA LODOC 


1013732< 


ret 


SUREDAR CHATRAM ROAD OROSÉ 
NEAR KAPALI THEATRES 
GANDHINAGAR 
BANGALORES 
Ph . 27082 GBR KENCHIVLODGYI 


ಪುಣ್ಯ ಕ್ಷೇತ್ರಗಳು-೧೨ 
ಮಹಾತ್ಮಾ ಶ್ರೀ ಗುರುಮಲ್ಲೇಶ್ವರ ಕ್ಷೇತ್ರ ದೇವನೂರು: 


ನ್ಯಾ || ವಿ ! ಪ!! ಕೆಪಿ, ಶಿವಲಿಂಗಯ್ಯ ಎಂ , ಎ, ಬಿ, ಇಡ್ 
425 - ಎಚ್ , ಕುಮಾರನಿಲಯ , ವಿಜಯನಗರ ಬೆಂಗಳಾರ , - 40 


- ಪೀಠಿಕೆ : - ಪ್ರಸಿದ್ದ ಶ್ರೀಕಂಠೇಶ್ವರ ಸ್ವಾಮಿ ಕ್ಷೇತ್ರವಾದ ನಂಜನಗೂಡಿಗೆ 
ಪೂರ್ವದಿಕ್ಕಿನಲ್ಲಿ ಸುಮಾರು ೯ ಮೈಲಿದಾರಲ್ಲಿದೆ. ಹಿಂದೆ ಈ ಗ್ರಾಮವು ಸೋಮಳ್ಳಿ , 
ಮಿಣ್ಣಂಬಳ್ಳಿ , ಒಳಕಾಟೆ ಯತ್ನಹಟ್ಟಿ , ಹಳ್ಳದಕೇರಿ, ಮೇಗಳಕೇರಿ, ಎಂಬ ಸಣ್ಣ 
ಸಣ್ಣ ವಿಭಾಗಗಳಿಂದ ಕೂಡಿದ್ದಿ ತು . ಇವುಗಳಲ್ಲಿ ಪುರದಯ್ಯ , ನಂಬಿನಾರಾಯಣ 
ಮುಖ್ಯವಾದುವು. ಸಾಮೇಶ್ವರ' ಬಸವೇಶ್ವರ, ವೀರಭದ್ರೇಶ್ವರ, ಸಿದ್ದರಾಮೇಶ್ವರ, 
ಮಂಟೀ ಸ್ವಾಮಿ , ಮಲ್ಲೇದೇನ, ಮಾರಮ್ಮ , ವಿಘ್ನ (ಶ್ವರ, - ಈ ದೇವಾಲಯಗಳಾ 
ಇವೆ, ಇವೆಲ್ಲಕ್ಕೂ ಕಲಶವಿಟ್ಟಂತೆ ಪವಾಡಪುರುಷರಾದ ಶ್ರೀ ಗುರು ಮಲ್ಲೇಶ್ವರ 
ಸ್ವಾಮಿ ಗದ್ದುಗೆಯೂ ಅವರ ಹೆಸರಿನ ದಾಸಾಹಮಠವೂ ಇವೆ . 


ಮುನ್ನುಡಿ ಕೃಷ್ಣರಾಜ ಒಡೆಯರ ಧರ್ಮ ಬುದ್ದಿ ; - ಸುಮಾರು ಒಂದನಾರೆ 
ವತ್ತು ವರ್ಷಗಳ ಹಿಂದಿನ ಮಾತು “ ಮುನ್ನರಾಯ ಕೃಷ್ಣ ಭೂಪ- ಮನೆಮನೆಗು ದೀಪ ' 
ಎಂಬ ನಾಣ್ಣುಡಿಯಂತೆ ಕ್ರಿ . ಶ. 1799 ರಿಂದ 1868ರ ವರೆಗೆ ಮೈಸೂರು ರಾಜ್ಯ 
ವನ್ನು ಆಳಿದ ಮಹಾರಾಜರು ಧರ್ಮಕಾರ್ಯ ಮಾಡುವುದರಲ್ಲಿ ಧುರೀಣರಾಗಿದ್ದರು. 
ಸಾಧುಸಂತರನ್ನು ಮಹಿಮಾಪುರುಷರನ್ನು ಕಂಡರೆ ಶ್ರದ್ಧಾ ಭಕ್ತಿಗಳಿಂದ ತಾನೇ 
ಸ್ವಯಂ ನಿಂತು ಸೇವೆ ಸಲ್ಲಿಸಲು ಸಿದ್ಧರಾಗುತ್ತಿದ್ದರು. 


ಗುರುಮಲ್ಲೇಶ್ವರರ ಆಗಮನ :. ಆ ಕಾಲದಲ್ಲಿ ಮಹಾತ್ಮ ಗುರುನಲ್ಲೇ 
ಶ್ವರರು ಉತ್ತರ ಕರ್ನಾಟಕದ ಕಡೆಯಿಂದ ಮೈಸೂರಿಗೆ ಲೀಲಾಮೂರ್ತಿಗಳಾಗಿ ದಯ 
ಮಾಡಿಸಿದರು. ಅವರೊಂದಿಗೆ ಅವರ ಕ್ರಿಯಾಮೂರ್ತಿಗಳಾದ ಶ್ರೀ ಮುಪ್ಪಿನ ಸ್ವಾಮಿ 
ಗಳೂ ತಾಯಿಯಂತೆ “ಸ್ವಾಮಿಯವರನ್ನು ಪೋಷಿಸುತ್ತಿದ್ದ ಶರಣಮ್ಮನವರೂ , 
ಇವರಿಗೆಲ್ಲ ಸೇವೆ ಸಲ್ಲಿಸುತ್ತಿದ್ದ ಮತ್ತೊಬ್ಬ ವ್ಯಕ್ತಿಯೂ ಬಂದರು. 


ಗುರುಸ್ವಾಮಿಯವರ ಪವಾಡ : ಈಗಿನ ಮೈಸೂರು ನಗರದ ಬಸವೇಶ್ವರ 
- ರಸ್ತೆ ( ಹಿಂದಿನ ದೀವಟಿಗೆ ಬೀದಿ) ಯಲ್ಲಿರುವ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಮಠ 


ಆಗಸ್ಟ್ , 1988 


ದಲ್ಲಿ ಸ್ವಾಮಿ ಇರುತ್ತಿದ್ದರು ಅಲ್ಲಿ ಪ್ರತಿದಿನವೂ ಶಿವಶರಣರನ್ನು ಕುರಿತಾದಕಾಗ 
ಪ್ರವಚನ ಕಾರ್ಯ ನಡೆಯುತ್ತಿದ್ದಿತು. ಒಂದು ದಿನ ಶರಣರ ಮಹಿಮೆಯ ಬಗೆ: 
ವಾಖ್ಯಾನ ನಡೆಯುತ್ತಿದ್ದಾಗ ( ಈಗ ಅಂತಹ ಶರಣರು ಯಾರಿದ್ದಾರೀ ? ಎಲ್ಲಾ 
ಮೋಸ.... ” ಎಂದು ಆಡಿದ ಒಂದು ಧ್ವನಿ ಕೇಳಿ ಬಂದಿತು. 


ಆ ಮಾತನ್ನು ಕೇಳಿ ಬೇಸರಗೊಂಡ ಗುರ ಮಲ್ಲೇಶ್ವರರು ಚಾಕುವಿನಿಂದ ತಮ 
ಹೊಟ್ಟೆಯನ್ನೆ ಬಗೆದು ಕರುಳು ಈಚೆಗೆ ಬರುವಂತೆ ಮಾಡಿದರು. ತತ್ ಕ್ಷಣ ಸುದ್ದಿ 
ಮಿಂಚಿನಂತೆ ಹರಡಿ , ಸ್ವಯಂ ಮಹಾರಾಜರೇ ಇದನ್ನು ನೋಡಲು ಧಾವಿಸಿದರು . 
ಅಷ್ಟರಲ್ಲಿ ತಾಯಿ ಶರಣಮ್ಮನವರು ಗುರುಪಾದೋದಕವನ್ನು ಸ್ವಾಮಿಯ ಉದರ 
ಪ್ರದೇಶಕ್ಕೆ ಸ್ಪರ್ಶಿಸಿದರು . ಆಶ್ಚರ್ಯವೆಂಬಂತೆ ಒಡನೆಯೇ ಮೊದಲಿದ್ದಂತೆ ಸರಿ 
ಹೊಯಿತು. ! 


ಮಹಾರಾಜರ ಅರ್ಪಣೆ : - ಮಹಾರಾಜರು ಗುರುಮಲ್ಲೇಶರನ್ನು ಆರು 
ಮನೆಗೆ ಬಿಜಯಂಗೈಸಿ ಧನಕನಕ ವಸ್ತು ವಾಹನಗಳನ್ನು ಸಮರ್ಪಿಸಿ, ಸ್ವೀಕರಿಸಬೇಕೆಂದ 
ಪ್ರಾರ್ಥಿಸಿದರು. ಆ ಮೊರೆಗೆ ಸ್ವಾಮಿಯವರು ಮುಗುಳ್ಳಕ್ಕು “ ರಾಜರೇ ನಿಮ್ಮ ಸ್ವಂತ 
ದುಡಿಮೆಯೇನಾದರೂ ಇದ್ದರೆ ಅರ್ಪಿಸಿರಿ. ” ಎಂದರು. ಅದಕ್ಕೆ ಮುಮ್ಮಡಿಯವರು 
ಆಗಲಿ ಬುದ್ದೀ ನಾಳೆಯೇ ಅರ್ಪಿಸುತ್ತೇನೆ ಎಂದು ವಿನಂತಿಸಿಕೊಂಡು , ಆ ರಾತ್ರಿಯೇ 
ಮಾರುವೇಷದಿಂದ ಕುಲುಮೆಯೊಂದರಲ್ಲಿ ಕಬ್ಬಿಣ ಚಚ್ಚಿ ( ಹಾಗ- ಪಾವಲಿ) ನಾಣ್ಯ 
ಒಂದನ್ನು ಪಡೆದು ಮಾರನೆಯದಿನ ಶರಣರಿಗೆ ಅರ್ಪಿಸಿದರು. ಸ್ವಾಮಿಯವರು ಸಂತೋಷ 
ದಿಂದ ರಾಜರನ್ನು ಆಶೀರ್ವದಿಸಿ ಅವರಿತ್ತ ಒಡವೆ ವಸ್ತುಗಳನ್ನು ಪ್ರೀತಿಯಿಂದ ಸ್ವೀಕರಿ 
ಸಿದರು . ಇಂದಿಗೂ ಪ್ರತಿ ಗೌರಿ ಹಬ್ಬದ ದಿನ ದೇವನೂರು ಮಠದ ಸ್ವಾಮಿಗಳು 
ಅವನ್ನು ಧರಿಸಿ ಭಿಕ್ಷೆ ಸ್ವೀಕರಿಸಲು ಹೋಗುವ ಪದ್ದತಿಯುಂಟು. 


ದೇವನೂರಿಗೆ ಆಗಮನ :- ದೇವನೂರಿಗೆ ಪಟೀಲರಾಗಿದ್ದ ಸುಬ್ಬಣ್ಣನವರ 
ಶಂಕರಮ್ಮನವರಿಗೆ ಯಾವುದೋ ಭೂತ ಹಿಡಿದಿದ್ದು ಯಾವ ಪ್ರಯೋಗಕ್ಕೂ ಜಗ್ಗದೆ 
ಕೊನಗೆ ಆದೇ ಉಪಾಯ ಹೇಳಿತಂತೆ ! “ ಗೌಡರೇ ಏಕೆ ವೃಥಾ ಶ್ರಮ ಪಡುತ್ತಿ 
ದೀರಿ ? ನಾನು ಯಾವ ಮಂತ್ರವಾದಿಗೂ ಜಗ್ಗು ನನೆಂದು ತಿಳಿಯಬೇಡಿರಿ. 
ಮೈಸೂರು ಪಟ್ಟಣದಲ್ಲಿ ಭಕ್ತರನ್ನು ಉದ್ಧರಿಸುವ' ಮಹಾತ್ಮ ಗುರುಮಲ್ಲೇಶ್ವರರು ಇಲ್ಲಿ 
ದಯಮಾಡಿಸುವಂತೆ ಮಾಡಿರಿ , ಅವರ ದರ್ಶನವಾದೊಡನೆ ನಾನು ನನ್ನಷ್ಟಕ್ಕೆ 
ಹೊರಟು ಹೋಗುವೆನು ” ಎಂಬುದೇ ಆ ಸಲಹೆ !! 


91 


ಸಿದ್ಧಗಂಗಾ 


* ಸುಬ್ಬಣ್ಣನವರು ಮೈಸೂರು ಸೇರಿಪ್ರಯಾಸ ಪಟ್ಟು ಸ್ವಾಮಿಯ ಕೃಪೆಗೆ ಪಾತ್ರ 
ರಾಗಿದ್ದ ಚಿಕ್ಕಲಿಂಗಮ್ಮಯ್ಯನ ನೆರವಿನಿಂದ ತಮ್ಮ ಕಷ್ಟವನ್ನು ನಿವೇದಿಸಿಕೊಂಡು 
ಅದನ್ನು ನಿವಾರಿಸಲು ಬೇಡಿಕೊಂಡರು. 

ದೇವನೂರಿನ ಪುಣ್ಯ ತುಂಬಿ ಬಂದಂತೆ ಸ್ವಾಮಿಯ ಕೃಪೆಮಾಡಿ ಆ ಗ್ರಾಮಕ್ಕೆ 
- ದಯಮಾಡಿಸಿದರು. ಶಂಕರಮ್ಮನವರು ಭೂತದ ಕಾಟದಿಂದ ಬಿಡುಗಡೆ ಹೊಂದಿದರು . 
ಭಕ್ತ ದಂಪತಿಗಳು ಶ್ರೀ ಗುರುಮಲ್ಲೇಶ್ವರರನ್ನು ಅಲ್ಲಿಯೇ ನೆಲೆಸುವಂತೆ ಬೇಡಿದರು. 
ಅದಕ್ಕೆ ಸಮ್ಮತಿಸಿದ ಶ್ರೀ ಗುರುಮೂರ್ತಿ ಇಡೀ ಪ್ರಾಂತ್ಯವನ್ನೇ ಮಂಗಳ ಬೀಡನ್ನಾಗಿ 
ಮಾಡಿದರು. 


ಭಿಕ್ಷದ ಮಠಗಳು : - ದೇವನೂರನ್ನು ಕೇಂದ್ರವನ್ನಾಗಿಸಿಕೊಂಡು ಸುತ್ತ 
ಮುತ್ತಲ ನೂರಾರು ಗ್ರಾಮಗಳಲ್ಲಿ ಭಕ್ರೋದ್ದಾರ ಕಾರ್ಯವನ್ನು ಪ್ರಾರಂಭಿಸಿದ 
ಶ್ರೀ ಗುರುಮಲ್ಲೇಶ್ವರರು ಭಿಕ್ಷದ ಕಾಯಕ ಮಾಡಿಸಿ , ಅಲ್ಲಲ್ಲಿ ಭಿಕ್ಷದ ಮಠಗಳನ್ನು 
ಸ್ಥಾಪಿಸಿ ಅಸಂಖ್ಯಾತ ಶಿಷ್ಯರನ್ನು ಸೃಜಿಸಿದರು; ಅರ್ಥಾತ್ ಉಪದೇಶವಿತ್ತು ಕೃತಾರ್ಥ 
ರನ್ನಾಗಿಸಿದರು . 


ಗುರುಮೂರ್ತಿಯ ಆಕರ್ಷಣೆ :- ಗುರುಸದೃಶರಾಗಿದ್ದ ಶ್ರೀ ಮುಪ್ಪಿನಸ್ವಾಮಿ 
ಗಳವರು ಶಿವನೊಳಗಾಗಲು ಅವರ ಗದ್ದುಗೆಯನ್ನು ಸ್ವಾಮಿಯವರೇ ನಿಂತುಮಾಡಿಸಿ 
ದರು. ಮಹಾಮಹಿಮರೂ ರೇಣುಕರ ಅವತಾರಿಗಳೂ ಆದ ಸ್ವಾಮಿಯವರಲ್ಲಿಗೆ | 
ಬಿಳಿಗಿರಿಯ ರಂಗಯ್ಯನು ದಾಸಯ್ಯನಾಗಿಯೂ ಮಲೆಯ ಮಾದೇಶ್ವರರು ಕಾಡಲಿ 
ಸ್ವಾಮಿಯೋಗಿಯೂ ಬಂದಿದ್ದೆ ರಂದು ಸ್ಥಳದ ಹಿರಿಯರ ಅಂಬಾಣ ! ಶಾಂತ 
ಮಲ್ಲೇಶ್ವರರೂ ಕೆಂಡಗಣ್ಣ ಸ್ವಾಮಿಯವರೂ ನಂಜನಗೂಡಿನ ನಂಜುಂಡಸ್ವಾಮಿಯ 
ಗುರುಸ್ವಾಮಿಯವರ ಜೊತೆಯಲ್ಲಿ ಇರುತ್ತಿದ್ದರಂತೆ ! ಬೆಟ್ಟದಪುರದ ಚಿಕ್ಕ ವೀರ ದೇಶಿ 
ಕೇಂದ್ರರು, ಮಲ್ಲನವಲೆಯ ದ್ವಿತೀಯ ಕಂಬಳೀಶ್ವರರು, ತುಮಕಾರು ಜಿಲ್ಲೆಯ 
ಬೆಳ್ಳಾವೆಯಲ್ಲಿ ಗದ್ದುಗೆಯಾಗಿರುವ ಖಾರದಸ್ವಾಮಿಗಳು , ಆಗಿನ ಸುತಾರು ವೀರ 
ಸಿಂಹಾಸನಾಧೀಶರಾಗಿದ್ದ ಹಿರಿಯ ಶಿವರಾತ್ರೀಶ್ವರರು ಬೆತ್ತಲೆಸ್ವಾಮಿಗಳು ಈ 
ಮಹನೀಯರೆಲ್ಲ ಸ್ವಾಮಿಯ ದರ್ಶನಾರ್ಥವಾಗಿ ಬಂದು ಎಷ್ಟೇ ಕಾಲ ಸನ್ನಿಧಿಯಯಲ್ಲೇ 
ಇರುತ್ತಿದ್ದರು. ಇವರಲ್ಲಿ ನಿಸ್ವಾಮಿಗಳ , ವಿರಕ್ತಸಾಮಿಗಳು, ಉcಡು ೦ಡೆ 
ಸ್ವಾಮಿಗಳು ಶ್ರೀ ಮಠದಲ್ಲಿಯೇ ಗದ್ದುಗೆಯಗಿದ್ದಾರೆ. 

ಶಿಷ್ಯ - ಸಂಪತ್ತು : - - ಸಪ್ಪೆ ವೀರಪ್ಪ ತಾತ, ಮರಿಮಾದಪ್ಪ ತಾತ, ಉಡಿಗಾ 
ಲದ ಬಂಡಿಮರಪ್ಪ ತಾತ, ಕಾಮಗೆರೆಯ ಶಂಭುಲಿಂಗಪ್ಪ ತಾತ, ಶಿವಕಥೆಯ ಶಿವಪ್ಪ 
ಶಾಸ್ತ್ರಿಗಳು, ಕುದೇರಿನ ಕಿನಾರಿ ಸುಬ್ಬಣ್ಣ , ಕುರುಬೂರು ಮಣೆಗಾರ್ ಬಸವಣ್ಣ 
ಆಗಸ್ಟ್ 1988 

17 


ಹಾಗೂ ಗುರುಸ್ವಾಮಿಯವರ ಕರಕಮಲಸಂಜಾತರಾದ ಶ್ರೀ ಭಿಕೇಶಪ್ರಭುಗಳು - ಇವ 
ರೆಲ್ಲ ಶ್ರೀ ಗುರುಮಲ್ಲೇಶ್ವರರ ನೆಚ್ಚಿನ ಶಿಷ್ಯರುಗಳು. 

. ಕ್ರಿ . ಶ . 1899 ರಲ್ಲಿ ಲಿಂಗದಾಳಗಾದ ಶ್ರೀ ಗುರುಮಲ್ಲೇಶ್ವರರ ತೇಜೆರಾಭರಿ 
ತವಾದ ಗದ್ದುಗೆಯನ್ನು ಸ್ಥಾಪಿಸಿದ : ಭಿಕ್ಷದಪ್ಪ ನವರು ಅದರ ನಿತ್ಯ ಪೂಜಾದಿಗಳಿಗೆ 
ಉತ್ತಮ ವ್ಯವಸ್ಥೆ ಮಾಡಿದರು . 


ಇದೀಗ ' ಶ್ರೀ ಗುರುಮಲ್ಲೇಶ್ವರ ಸುಪ್ರಭಾತ ದ ಕೆಲಭಾಗವನ್ನು 
ನನನ ನಾಡಾಣ : -- 


ರಾಗ : ಬಿಲಹರಿ - 


ಶ್ರೀಮಂಜನನೆ ಭವಪಾಶಛೇದಕನೆ 
ಕಾಮಸಂಹರ ಶಿವನೇ ರೇಣುಕರ ಅವತಾರಿ 
ಪಾಮರರನು ರಿಸ ದೇವನೂರಿನ ವಿಭುವೆ 
ಸ್ವಾಮಿ ಗುರುಮಲ್ಲೇಶ ತವ ಸುಪ್ರಭಾತಂ 


ಶಿವಸಿದ್ದಲಿಂಗೇಶ ಶಿಶುವಾಗಿ ಕಂಡಂತೆ 
ಶಿವನಂಶ ತಾ ಬಂದು ಗುರು ರೂಪು ಗಾಂಡಂತೆ 
ಶಿವಕರುಣೆಯಿಂ ನೀವು ಬಂದಿರಿ ಏನಾದದಲಿ 
ಶಿವನೆ - ಗುರುಮಲ್ಲೇಶ ತವ ಸುಪ್ರಭಾತಂ 


ಮುಮ್ಮಡಿಯ ಕೃಷ್ಣ ಭಾವರನ ಮಹಿಶೂರಲ್ಲಿ 
ಬಾಮ್ಮವರಿಯುವ ಬೀಡು ಮಹಲಿಂಗ ಮಠದಲ್ಲಿ 
ಸಮ್ಮುಖದಿ ಶಿವಕಥೆಯ ಕೇಳುತ್ತಿರುವಾಗಲ್ಲಿ 
ನಮ್ಮ - ಗುರುಮಲ್ಲೇಶ ತವ ಸುಪ್ರಭಾತಂ 


Tಾಗ - ಹಿಂದೋಳೆ: 
ಹರಭಕ್ತರಾರಿಹರು ಅಂತಸ್ಸರೀಗಿಲ್ಲಿ 
ಒರೆದದ್ದು ಅಣಕದಂತಾಗಿತ್ತು ತವಮನದಿ 
ಕರುಳನ್ನು ನೀ ಬಗೆದು ತಾರಿ ಮಹಿಮೆಯ ಮೆರೆದೆ 
ಗುರುವೆ - ಗುರುಮಲ್ಲೇಶ ತವ ಸುಪ್ರಭಾತಂ 


18 


ಸಿದ್ದಗಂಗಾ 


ತಾಯಿ ಶಿವಶರಣಮ್ಮ ಗುರುಪಾದ ತೀರ್ಥದಿಂ < 
ಮಾಯಿಸಲು ಗಾಯವನು ಅಣಕಿಗಳುಬೆದರಿದರು 
ಕಾಯದಿಚ್ಛೆಯ ನುಳಿದು ಗುರುಮಹಿಮೆ ಪಾಡಿದರು 
ರಾಯ - ಗುರುಮಲ್ಲೇಶ ತವ ಸುಪ್ರಭಾತಂ 


ಕಂತೆ ಭಿಕ್ಷೆಯ ಗೈಸಿ ಚಿಂತೆ ಶಿವನೊಳಗಿರಿಸಿ 
ಅಂತಪ್ಪರಾಜರನೆ ಕಾಯಕಕೆ ಯಾಜಿಸಿದೆ 
ಕಂತುಹರ ಬಕುತಿಯನು ಎತ್ತಲುಂ ಬೀರಿದ್ದೆ 
ಅಂತ .. ಗುರುಮಲ್ಲೇಶ ತವ ಸುಪ್ರಭಾತಂ 


ರಾಗ - ಮೋಹನ : 
ದೇವನಾರಿನ ಪುಣ್ಯವದು ಫಲಿಸಿ ಬಂದಿತ್ತು 
ಆವುದಾ ಭಾತ ತಾ ಶಂಕರಮಝಾದಗಿತ್ತು 
ದೇವರಕ್ಷಿಸು ಎಂದು ಬೇಡಿದರು ಸುಬ್ಬಣ್ಣ 
ಕಾವ -. ಗುರುಮಲ್ಲೇಶ ತವ ಸುಪ್ರಭಾತಂ 


ಗುರುಬರಲು ಗ್ರಹಪೀಡೆ ಹರುಷದಿಂ ತೊಲಗಿತ್ತು 
ಗುರುವ ದರ್ಶಿಪ ಬಯಕೆಯದು ಪೂರ್ಣಗೊಾಂಡಿತ್ತು 
ಹರನಾಜ್ಜೆಯಿಂ ಗುರುವು ಕೃಪೆಮಾಡಿ ನೆಲೆಸಿದರು 
ಪರಮ - ಗುರುಮಲ್ಲೇಶ ತವ ಸುಪ್ರಭಾತಂ 


ಉಪಸಂಹಾರ : 


ಅಂತಾ - ಶರಣರು ಮೆಟ್ಟಿದ ಧರೆಪಾವನ ” ಎಂಬಂತೆ ಶ್ರೀ ಗುರುಮಲ್ಲೇಶ್ವ 
ರರು, ಪದಾರ್ಪಣ ಮಾಡಿ ಉದ್ದರಿಸಿದ ದೇವನೂರು ” ( ಅನ್ವರ್ಥವಾಗಿ ) ಸಾರ್ಥ 
ಕವಾಗಿದೆ. ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷರಾದ ( ಗುರುದೇವ' ಶ್ರೀ ಶ್ರೀ ಶಿವಕುಮಾರ 
ಮಹಾಸ್ವಾಮಿಗಳಾದಿಯಾಗಿ ನಾಡಿನ ಎಲ್ಲ ಶ್ರೀ ಗಳವರೂ ಈ ಪುಣ್ಯ ಕ್ಷೇತ್ರಕ್ಕೆ 
ದಯಮಾಡಿಸಿ ಅದನ್ನು ಮತ್ತೂ ಪುನೀತಗಾಳಿಸಿದ್ದಾರೆ. ಎಂದರೆ ಅತಿಶಯೋಕ್ತಿಯೇನಲ್ಲ 


ಆಗಸ್ಟ್ 1988 


19 


ತುಮಕೂರುಸೋಮೇಶ್ವರ ದೇವಾಲಯದ ಶಾಸ 


ಶಿವತಾರಕ ಮತ್ತು ರೇವಣಸಿದ್ದಪ್ಪ 
ಇತಿಹಾಸ ಪರಿಷತ್ತು ಸಿದ್ದ ಗಂಗಾ ಕಾಲೇಜು ತುಮಕುಾರು 


ಕ್ರಿ . ಶ. 955 ( 877 ಶಕ ವರ್ಷ ) ಈ ಶಾಸನವು ಗಂಗರ ಕಾಲದು | 
ಇದರಲ್ಲಿ ತುಮೈಗೂರು ಎಂಬ ಹೆಸರು ಕಂಡುಬರುತ್ತದೆ. ಈ ಶಾಸನದ ಅಧ 
ಭಾಗ ಮಾತ್ರ ದೊರೆತಿದೆ. ಉಳಿದ ಭಾಗದ ಕಲ್ಲು ತುಂಡಾಗಿ ಹೋಗಿದೆ. ಅದು 
ಲಭ್ಯವಾಗಿಲ್ಲ. ಇದರಲ್ಲಿ 12 ಸಾಲು ಕಂಡು ಬರುತ್ತವೆ, 


ಸಾರಾಂಶ :- ಈ ಕೆರೆಯನ್ನು ಸೋಮೆ ಕಟ್ಟಿ ಎಂದು ಕರೆಯಲಾಗಿದೆ 
ಈ ಕೆರೆಯ ನೀರಿನ ಬಳಕೆಯ ಮೇಲ್ವಿಚಾರಣೆಗಾಗಿ ಬಿಟ್ಟಿಯಣ್ಣನೆಂಬ ಅಧಿಕಾ 
ಯನ್ನು ನೇಮಿಸಲಾಗಿತ್ತು . ಅವನಿಗೆ 12 ಖಂಡುಗ ಬಿತ್ತುವಷ್ಟು ಭೂಮಿಯನ್ನು 
ಕೊಟ್ಟು ಬ್ರಹ್ಮಪುತ್ರ ಎಂಬ ಬಿರುದನ್ನು ಕೊಡಲಾಗಿತ್ತು . ಈ ಬಿರುದನ್ನು ಕಂಡ 
ನಯ್ಯನ ಮಗ ಅಜ್ಜನಯ್ಯನು ಕೊಟ್ಟನೆಂದು ತಿಳಿದು ಬರುತ್ತದೆ. 

ಸಾಲು 


1 : ... ಶಕವರ್ಷ ೮೬೭. ಕಶನೆಂಬ... 
2 ದೊಳು ಮೈಗೂರ ಕೆರೆಯನಾಳೆದೊ .... 
3 ತುಣ್ಯರ ಬೆಸದೊಳೆ ಕನ್ನ ಮ ಮಕ್ಕಳ್ ಅಜನಯ್ಯ 
4 ತಿಯ್ಯ ಸಮ 
5 ರೆಯ ಯಾಡೆಯ೦ಕಟ್ಟಿ 
6 ಕಟ್ಟಿದಯೊಟ್ಟೆ, ಜ್ಞಾಪನ್ನಿ ರ್ಖ೦ 
7, ಣ್ಣು ಗಮಣ್ಣು ಬಿತ್ತುವಟ್ಟ ಮುಮ ಬ್ರಹ್ಮ 
8 ಪುತ್ರ ರಮನ್ನು ವೆಸರುಮಂ ಕೊಟ್ಟು ಪಟ್ಟಂಗಟ್ಟಿ : 
9 ಮ ನಾಕುಂಮೂರು ದೂರೆಯುಂಯೊನ್ನಂ, 
10 ಈತರು ಕಾಂಗೆಯು ಬೆಸಗೆಯೆಗ್ಗಡೆ 
11 ನಡೆಯಿಸುಗಂ ಬಹುಭಿವೃದಿ ಸುಧಾ ಭುಕ್ತಾ 
12 ರಾಜ....ಟಯಸ್ಯಾಯ ಸ್ವಾಯದಾ ಭೂಮಿ .... 


ಸಿದ್ದಗಂಗೆ 


ಮಕ್ಕಳಿಗೆ ಶಿವಶರಣರ ಕಥಾ ನಾಲಿಕೆ 
' ಇಳೆಯಾಂಡ ಗುಡಿಮಾರ- ೧ 


- : ಬಿ . ನಂಜುಂಡಪ್ಪ 


ಇಳೆಯಾಂಡ ಗುಡಿ ಎಂಬುದು ಚೋಳದೇಶದ ಒಂದು ಪ್ರಸಿದ್ಧವಾದ ಪಟ್ಟಣ. 
ಅಲ್ಲಿ ಇಳೆಯಾಂಡ ಗುಡಿಮಾರನೆಂಬ ಒಬ್ಬ ಭಕ್ತನಿದ್ದನು. ಆತನು ಮಾಡುತ್ತಿದ್ದುದು 
ಆರಂಭ ಕೆಲಸ. 


ಇಳೆಯಾಂಡ ಗುಡಿಮಾರ ಬಹಳ ಸರಳ ಸ್ವಭಾವದವನು ; ದೈವಭಕ್ತಿ ಪರನು 
ತನ್ನ ಕಾಯಕದಿಂದ ಸಂಪಾದಿಸಿದ ಹಣದಲ್ಲಿ ಕೇವಲ ಸ್ವಲ್ಪ ಭಾಗವನ್ನು ತನ್ನ 
ಜೀವನಕ್ಕಾಗಿ ಇರಿಸಿಕೊಂಡು ಉಳಿದ ಬಹಳ ಭಾಗವನ್ನು ಶರಣ ದಾಸೋಹಕ್ಕಾಗಿ 
ವಿನಿಯಾಗಿಸುತ್ತಿದ್ದನು. ಆತನು ತನ್ನ ಬಳಿಗೆ ಬಂದ ಭಕ್ತರನ್ನು ಬಹಳ ಕಿಂಕು. 
ರ್ವಾಣಭಾವದಿಂದ ಕಂಡು ತನ್ನ ಸರ್ವಸ್ವವನ್ನೂ ಅವರಿಗೆ ಒಪ್ಪಿಸಿ ಬಿಡುತ್ತಿದನು. 
ಆದುದರಿಂದ ಭಕ್ತರು ಆತನ ಬಳಿಗೆ ತಂಡ ತಂಡವಾಗಿ ಬರುತ್ತಿದ್ದರು. 


- ಇಳೆಯಾಂಡ ಗುಡಿಮಾರನ ದಾಸಾಹ ವೃತಿ ದಿನೇ ದಿನೇ ಹೆಚ್ಚಿತು, ಇದ್ದ 
ಭೂಮಿ ಕಾಣೆಯನ್ನೆಲ್ಲಾ ಮಾರಿಬಿಟ್ಟು ಎಲ್ಲವನ್ನೂ ಆತನು ದಾಸಾಹಕ್ಕಾಗಿ 
ವಿನಿಯಾಗಿಸಿದನು. ತೊಟವನ್ನೂ ಮಾರಿದದಾಯಿತು. ಕೊನೆಗೆ ಅರ್ಧಮನೆಯ 
ಹೋಯಿತು ಉಟ್ಟು ದು ತೊಟ್ಟುದು ಎಲ್ಲವೂ ಭರಿಗೆ ಸೇರಿತು ಕಡೆಯಲ್ಲಿ ಉಳಿ 
ದುದು : ತನ್ನ ಹೆಂಡತಿ ಗೊಂದು ಚಿಂದಿ ಬಟ್ಟೆ , ತನಗೂ ತನ್ನ ವೆ ಗನಿಗೂ ಒಂದೊಂದು 
ಹರಕು ಚಿಂದಿ; ಇರಲು ಸ್ವಲ್ಪ ಮನೆ. ಆದರೆ ಅವರ ಪಾಲಿಗೆ ಉಳಿದ ದೊಡ್ಡ ಆಸ್ತಿ . 
ಪಿಂದರೆ ಅವರ ವಿಶಾಲಹೃದಯ . ಅಷ್ಟಾದರೂ ಅವರ ಮನಸ್ಸು ಶರಣ ಸೇವೆಗಾಗಿ 
ತವಕ ಪಡುತ್ತಿತ್ತು ಧನವಿಲ್ಲದಿದ್ದರೇನು; ಧಾನ್ಯವಿಲ್ಲದಿದ್ದರೇನು; ಮನೆಯಿಲ್ಲದಿ 
ದ್ದರೇನು ? ತನ್ನ ದೇಹ ಮನ ಪ್ರಾಣಗಳನು ಶರಣ ಸೇವೆಗೆ ಸವೆಸಿ ಬಿಡಬೇ . 
ಕೆಂಬುದು ಇಳೆಯಾಂಡ ಗುಡಿಮಾರನ ನಿರಂತರವಾದ ಹಂಬಲ . 


ಈ ರೀತಿಯ ಪರಾಪಕಾರ ಬುದ್ದಿಯ ನಿಸ್ಸಹ ಜೀವನದಿಂದ ಆತನು 
ಬಾಳು ಸಾಗಿಸಿದನು ವಯಸ್ಸು ತೊಂಭತ್ತಾಯಿತು, 

ಒಂದು ದಿನ ರಾತ್ರಿ ಎಂದೂ ಇಲ್ಲದ ಕಾರ್ಮಾಡಗಳು ಕೂಡಿ, ಆಕಾಶದಲ್ಲಿ 
ಮಿಂಚೂ ಗುಡುಗೂ ಕಾಣಿಸಿಕೊಂಡವು. ಆಕಾಶ ಹೆಪ್ಪುಗಟ್ಟಿ ದಂತಿತ್ತು . ದೊಡ್ಡ 
ಮಳೆ ಬಂತು. ಭೂಮಿ ನೀರಿನಲ್ಲಿ ತೇಲಿ ಬಿಡುವುದೋ ಎನ್ನುವಷ್ಟು ಮಳೆ ಕಗ್ಗ 
ತಲು ಕವಿದು ದಿಕ್ಕುಗಳೇ ಕಾಣುತ್ತಿರಲಿಲ್ಲ . 
- ಆಗಸ್ಟ್ 1988 


ಪರಮೇಶ್ವರನು ತನ್ನ ಭಕ್ತ ಇಳೆಯಾಂಡ ಗುಡಿಮಾರನನ್ನು ಪರೀಕ್ಷಿಸಲು 
ಬಂದುದು ಆ ದಿನವೇ ಶಿವನು ಒಬ್ಬ ಮುದುಕನ ವೇಷ ಧರಿಸಿ ಆ ಭಯಂಕರ ಸಿಡಿಲು 
ಗುಡುಗುಗಳ ಮಧ್ಯೆ ಮಳೆಯಲ್ಲಿ ನೆನೆದು, ಚಳಿಯಿಂದ ನಡುಗಿ, ಬಹಳ ಆಯಾಸ 
ಪಟ್ಟವನಂತೆ ತಾರಿ , ಇಳೆಯಾಂಡ ಗುಡಿಮಾರನ ಮನೆಯ ಬಾಗಿಲಲ್ಲಿ ಬಂದು 
ನಿಂತನು . ಒಳಗೆ ಇಳಿಯಾಂಡ ಗುಡಿಮಾರನು ಹೊದೆಯಲು ಬಟ್ಟೆಯಿಲ್ಲದೆ, ಹರುಕು 
ಸುತ್ತಿಕೊಂಡು ಚಳಿಯಲ್ಲಿ ನಡುಗುತ್ತಿದ್ದನು. ಆದರೆ ಆತನ ಮನಸ್ಸು ಪರಮಾ. 
ತ್ಮನ ಧ್ಯಾನದಲ್ಲಿ ತೊಡಗಿತ್ತು . 

ಬಾಗಿಲ ಹೊರಗೆ “ ಹರ ಹರ ( ಶಿವ ಶಿವ ” ಎಂಬ ಶಬ್ದ ಕೇಳಿಸಿತು. ಯಾರೋ 
ಭಕ್ತರು ಬಂದಿರಬಹುದೆಂದು ತಿಳಿದು ಇಳೆಯಾಂಡ ಗುಡಿಮಾರನು ಕೂಡಲೇ ಆತುರ. 
ದಿಂದ ಎದ್ದು ಬಂದು ಬಾಗಿಲು ತೆರೆದನು. ವೈಯೆಲ್ಲಾ ಸುಕ್ಕುಗಟ ಕೊಲೂರಿ 
ನಿಂತ ಒಬ್ಬ ವೃದ್ದ ಭಕ್ತನು ಕಂಡನು. ಆತನ ಮೈಸೊರಗಿ ಹೋಗಿತ್ತು ; ಕಣ್ಣು 
ಹುಬ್ಬುಗಳು ಚಾಲು ಬಿದಿ ದ್ದ ವು . ತಣ್ಣೀರಿನಲ್ಲಿ ಮುಳುಗಿದಂತೆ ಆತನ ಮೈ ನೆನೆ 
ದಿತ್ತು . ಗಡಗಡನೆ ನಡುಗುತ್ತಿದ್ದ ಆ ಮುದುಕನನ್ನು ಕೈ ಹಿಡಿದು, ಮನೆಯಾಳಕ್ಕೆ 
ಕರೆತಂದ ನಮಸ್ಕರಿಸಿ, ಕುಳ್ಳಿರಿಸಿದನು . ಬಳಿಕ, ಇಳೆಯಾಂಡ ಗುಡಿಮಾರನು ವಿನಯ 
ದಿಂದ, ಆತನನ್ನು ಕುರಿತು “ಸ್ವಾಮಿ , ಇದೇನು, ನಡುರಾತ್ರಿ ಕಗ್ಗತ್ತಲಲ್ಲಿ ಬಂದಿ 
ದೀರಿ ? ಮಳೆ ಬೇರೆ; ಮೈಯೆಲ್ಲಾ ನೆಂದು ಹಾಗಿದೆ ” ಎಂದು ಕೇಳಿ ದನು. 
ವೃದ್ದನು ನಡುಗಿ ( ಅಪ್ಪ , ಚಳಿ ಬಹಳ; ಶೈತ್ಯದಿಂದ ಪ್ರಾಣ ಹಾಗುತ್ತಿದೆ. 
ನಿಲ್ಲಲಾರೆ, ಕೈಕಾಲುಗಳಲ್ಲಿ ತ್ರಾಣವೇ ಇಲ್ಲ. ದೇಹವೆಲ್ಲಾ ಚಳಿಯ ದೆಸೆಯಿಂದ 
ಮರವಾಗಿ ಬಿಟ್ಟಿದೆ ಎಂದನು. 


ಉಷ್ಟೋಪಚಾರಗಳಿಂದ ಆ ವೃದ್ದ ಭಕ್ತನನ್ನು ಸಂತೈಸಬೇಕೆನಿಸಿತು, ಆದರೆ 
ಮನೆಯಲ್ಲಿ ಒಂದು ಕಡ್ಡಿ ಸೌದೆಯೂ ಇರಲ್ಲಿಲ್ಲ, ಇಳೆಯಾಂಡ ಗುಡಿಮಾರನು ಸ್ವಲ್ಪವೂ 
ತಡವ ಡದೆ, ತನ್ನ ಮನೆಯ ಒಂದು ಜಂತೆಯನು ಕಿತ್ತು , ಬೆಂಕಿಹೊತ್ತಿಸಿ 
ದನು . ಆ ಬೆಂಕಿಯ ಕಾವಿನಿಂದ ಆ ಮುದುಕನನ್ನು ಉಪಚರಿಸತವಾಡಗಿ ದನು . 
ಆದರೆ , ಎಷ್ಟು ಕಾಸಿದ ಮುದುಕನ ಮೈ ನಡುಕ ಹರಿಯಲಿಲ್ಲ, ಇಳಿಯಾಂಡ . 
ಗುಡಿಮಾರನು ಆತನ ಪಾಳು, ತಾಡೆ ಸಾದ, ಎದೆ, ಬೆನ್ನು ಕೆನ್ನೆ ಎಲ್ಲವನ್ನೂ 
ಬೆಂಕಿಯಲ್ಲಿ ಕಾಸಿ , ತನ್ನ ಕೈಗಳಿಂದ ಒತ್ತಿದನೂ , ನಡುಗುವುದು ನಿಂತಿತು ಚಳಿ 
ಯೇನೊ , ಕಡಿಮೆಯಾಯಿತು. ಆದರೆ , ಶಾಖ ಹೆಚ್ಚಿದಂತೆಲ್ಲಾ ಮುದುಕನಿಗೆ 
ಹಸಿವು ಹೆಚ್ಚಾಯಿತು. 

ಮುದುಕನ ಹಸಿವಿನ ಕಾರು ಗಳಿಗೆ ಗಳಿಗೆಗೂ ಹೆಚ್ಚಾಗುತ್ತಾ ಬಂದಿತು. 
ಆದರೆ, ಮನೆಯಲ್ಲಿ ಏನೂ ಇರಲಿಲ್ಲ. ಇಳೆಯಾಂಡ ಗುಡಿಮಾರನು ಊಟುಮಾಡಿ 


ಸಿದ್ದ ಗಂಗಾ 


22 


೦ದಿಗೆ ಮೂರುದಿನಗಳಾಗಿದ್ದವು, ವೃದ್ದನು ಹಸಿವೆಂದು ಕೂಡಲೇ ಆತನಿ!! ನೀರು 
ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಆದರೆ, ಆತನ ಹೆಂಡತಿ ಬಹಳ ಸೂಕ್ಷ್ಮ ಬುದ್ದಿ 
ಮುಳ್ಳವಳಾದುದರಿಂದ ಗಂಡನ ಸ್ಥಿತಿಯನ್ನು ಅರಿತ ಆಕೆಗೆ ತಟ್ಟನೆ ಒಂದು ಆಲಾ 
ಮನೆ ಹೊಳೆಯಿತು' ಕೂಡಲೆ , ಆಕೆ ತನ್ನ ಗಂಡನ ಬಳಿ ಬಂದು, ಪಿಸುಮಾತಿನಲ್ಲಿ. 
ಈ ಹಿಂದಿನ ದಿನ ಹೊಲದಲ್ಲಿ ಬಿತ್ತಿದ ಬೀಜದ ಕಾಳುಗಳನ್ನು ಆರಿಸಿ ತರುವಂತೆ 
ಹೇಳಿದಳು . ಸಮಯಾಚಿತವಾದ ಆಕೆಯ ಸಲಹೆ ಆತನಿಗೆ ಸರಿಯೆನಿಸಿತು - ಬಹಳ 
ಗಿತ್ಸಾಹದಿಂದ ಇಳೆಯಾಂಡ ಗುಡಿಮಾರನ್ನು ಬಿತ್ತಿದ ಕಾಳುಗಳನ್ನು ಆರಿಸಿ ತರುವು 
ರಕ್ಕಾಗಿ, ಆ ಮಧ್ಯರಾತ್ರಿಯಲ್ಲೇ ತನ್ನ ಹೊಲದ ಕಡೆ ಹೊರಟನು. 


ಇಳೆಯಾಂಡ ಗುಡಿಮಾರನು ಮನೆ ಬಿಟ್ಟು ಹೊರಗೆ ಹೊರಟ ವೇಳೆಗೆ ಸರಿಯಾಗಿ 
ಮಳೆಯ ಹೊಡೆತ ಮತ್ತು ಚಳಿಯ ಕಾರೆತ ಮತ್ತಷ್ಟು ಹೆಚ್ಚಾಯಿತು. ಕಾರ್ಗತ್ತಲೆ 
ತುಂಬಿತ್ತು . ಆದರೆ ಆತನು ಯಾವುದನ್ನೂ ಲೆಕ್ಕಿಸಲಿಲ್ಲ. ದಾರಿಯಲ್ಲಿ ಸಿಕ್ಕಿದ ಹೋಲ 
ಹಳ್ಳ ಕೆರೆತೊರೆಗಳನು ದಾಟಿ ತನ್ನ ಹೊಲಕ್ಕೆ ಬಂದನು ಬಳಿಕ , ಅಲ್ಲಿ ಬಿತ್ತಿದ್ದ ಕಾಳು 
ಗಳನ್ನೆಲ್ಲಾ ಆಯು ಶೇಖರಿಸಿ, ಮನೆಗೆ ತಂದನು. 


ಇಳೆಯಾಂಡ ಗುಡಿಮಾರನ ಪತ್ನಿ ಒಲೆ ಹೊತ್ತಿಸಿ, ತನ್ನ ಗಂಡನು ತಂದ 
ಬೀಜದ ಕಾಳಿನಿಂದ ಅನ್ನ ಮಾಡಿದಳು. ಕೀರೆಸೊಪ್ಪಿನ ಮೇಲೋಗರವೂ ಸಿದ್ದ 
ವಾಯಿತು. 


ಆದರೆ , ಅದು ಕಠಿಣ ಪರೀಕ್ಷೆಯ ಸಮಯ ! ಊಟಕ್ಕೆ ಬಾಳೆಯಲೆ ತರಲು 
ಹೋದಮಗನಿಗೆ ಹಾವು ಕಚ್ಚಿ ತು . ಆ ಕ್ಷಣವೇ ಅವನು ಸತ್ತುಹೋದನು. ಈ 
ಸುದ್ದಿ ತಿಳಿದ ದಂಪತಿಗಳು ನಿಶ್ಚತ್ಯರಾದರು, ಈ ಹಸಿವಿನಿಂದ ಸೊರಗುತ್ತಿದ್ದ ವೃದ್ಧನ 
ಕೂಗು ಬೇರೆ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅವರಿಗೆ ಕ್ಷಣಕಾಲ ದಿಕ್ಕು ತೋರ 
ಲಿಲ್ಲ. ಮಗನ ಸಾವಿನ ಸಮಾಚಾರ ಹೊರಪಟ್ಟರೆ ವೃದ್ದ ಭಕ್ತ ಊಟ ಮಾಡುವನೋ 
ಇಲ್ಲವೋ ಎಂಬ ಸಂದೇಹ ಬೇರೆ ಹುಟ್ಟಿತು. ಆದುದರಿಂದ ಆ ಸಮಾಚಾರ ಸ್ವಲ್ಪವೂ 
ಹೊರಬೀಳದಂತೆ ಎಚ್ಚರಿಕೆಯಿಂದಿದ್ದರು. ' ಇಳೆಯಾಂಡ ಗುಡಿಮಾರನು ತಾನೇ 
ಹೋಗಿಊಟದ ಎಲೆಗಳನ್ನು ತಂದನು. 


- ಅಡುಗೆ ಸಿದ್ಧವಾಯಿತು. ಇಳಿಯಾಂಡ ಗುಡಿಮಾರನು ವೃದ್ಧನ ಬಳಿಗೆ ಬಂದು 
ಕೈ ಮುಗಿದು ನಮಸ್ಕಾರ ಮಾಡಿದನು. 
- ವೃದ್ದ ಭಕ್ತ : ಹಸಿವು ಬಹಳ ಇನ್ನು ತಡೆಯಲು ಸಾಧ್ಯವಿಲ್ಲ. 


ಆಗಸ್ಟ್ , 1988 


ಇಳೆಯಾಂಡ ಗುಡಿಮಾರ : ಅಡುಗೆ ಸಿದ್ದವಾಗಿದೆ. ಭೋಜನಕ್ಕೆ ದಯ . 
ಡಿಸಬೇಕು, ತಡವಾದುದಕ್ಕೆ ಕ್ಷಮಿಸಬೇಕು. 


ವೃದ್ಧ : ಒಬ್ಬನೇ ಕುಳಿತು ಊಟ ಮಾಡುವುದು ನನಗೆ ಅಭ್ಯಾಸವಿಲ್ಲ, ನೀ 
ನಿನ್ನ ಮಗನೂ ಸಹ ನನ್ನ ಪಂಕ್ತಿಗೆ ಬರಬೇಕು. 


ಇಳೆಯಾಂಡ ಗುಡಿಮಾರನಿಗೆ ಏನು ಹೇಳಬೇಕೋ ಎಂಬುದು ತೋರಲಿ 
ಮೌನದಿಂದಿದ್ದನು. 


ವೃದ್ದ ಭಕ್ತ : ( ಇನ್ನು ತಡವೇಕೆ ? ಜಾಗ್ರತೆ ಬನ್ನಿ . ” ಇಳೆಯಾಂಡ ಗು 
ಮಾರನಿಗೆ ಚಿಂತೆಗಿಟ್ಟುಕೊಂಡಿತು. ( ಮಗನು ಸತ್ತ ಸಮಾಚಾರವನ್ನು ಗೂಟ 
ಗಿಟ್ಟು ದಾಯಿತು, ಇನ್ನು , ಸತ್ತವನನ್ನು ಹೇಗೆ ಕರೆತರಲಿ ?... ಇನ್ನು ತಡಮಾಡಿ 
ಪ್ರಯೋಜನವಿಲ್ಲ . ( ಧೈಶ್ಯ ತಂದು ಕೊಂಡು ಆದುದಾಗಲಿ ಇನ್ನು ಬೇಡಿ ನೊ 
ತೇನೆ ಊಟ ಮಾಡದಿದ್ದರೆ ನನ್ನ ಪ್ರಾಣವನ್ನು ಒಪ್ಪಿಸಿ ಬಿಡುತ್ತೇನೆ.” ಎಂ 
ನಿಶ್ಚಯಿಸಿಕೊಂಡನು. 

- ಏನಾಶ್ಚರ್ಯ ! ನಿದ್ದೆಯಿಂದ ಎಚ್ಚೆತ್ತವನಂತೆ . ತಮ್ಮ ಮಗನೇ ಎದ್ದು 
ಬಂದನು ! ಆ ದಂಪತಿಗಳ ಆನಂದ ಮೇರೆಮೀರಿತು . , 


ತಂದೆಯೂ ಮಗನೂ ಸಹ ಪಂಕ್ತಿಯಲ್ಲಿ ಕುಳಿತು ಕೊಳ್ಳಲು ಸಿದ್ದರಾಗಿ ಬಂದ 
ಆದರೆ ವೃದ್ದನು ಮಾಯವಾಗಿದ್ದನು. ಆ ಸ್ಥಳದಲ್ಲಿ ಸೂರ್ಯಕೋಟಿತೇಜಸ್ವಿ 
ಮಿಗಿಲಾದ ಬೆಳಗಿನಿಂದಕೂಡಿದ ಪರಮೇಶ್ವರನು ಕಾಣಿಸಿಕೊಂಡನು. 


ಇಳೆಯಾಂಡ ಗುಡಿಮಾರನೂ ಆತನ ಸತಿಯ ಮಗನೂ ಪರಮೇಶ್ವರನ ಪಾದ 
ನಮಸ್ಕರಿಸಿದರು ಮನಸಾರೆ ಕೊಂಡಾಡಿದರು. 


ಬಳಿಕ ಪುಷ್ಪಕ ವಿಮಾನದಲ್ಲಿ ಎಲ್ಲರೂ ಕೈಲಾಸಕ್ಕೆ ಹೊರಟರು ಕೈಲಾಸರು 
ಪರಮೇಶ್ವರನು ಅವರಿಗೆ ಗಣಪದವಿಯನ್ನು ಅನುಗ್ರಹಿಸಿದನು. 

ಎಲ್ಲ ಕಳಕೊಂಡು ಯೆಲ್ಲವನು ಪಡೆದ 


ಶಿವನ ಶಯ್ಯ ಶ್ರೀ ಚಾಳದೇಶದಲಿ ಶರಣನಿದ್ದ ಯಿಳೆಯಾಂಡ 
ಗುಡಿಮಾರನೆಂಬ ಬೇಸಾಯಗಾರ ಧನಧಾನ್ಯ ತುಳಿಕಿ ಭಂಡಾರ ; 


24 


ಸಿದ್ದಗಂಗೆ 


ಹೆಚ್ಚುತಿರಲು ಸಂಪತ್ತು ವುಕ್ಕಿತೋ ಶಿವನ ಭಕ್ತಿರಸ ಭಾಂಡ 
ದೇವನಿತ್ತು ದನು ದೇವಗರ್ಪಿಸಿದ ! ತೃಪ್ತಿಜೀವನದ ಸಾರ ! 
ಜಂಗಮರಿಗೆ ಶಿವಶರಣರಿಂಗೆ ಸರ್ವಸ್ವಧಾರೆಯೆರೆದೆರೆದು, 
ದಾಸಾಹನಿಂದ ನೆಲೆಯೆನಿತು ಚಂದ ! ಭಂಡಾರ ಬರಿದಾಬರಿದು ! 
ಭಾಮಿ ಹಾಯ್ದು , ಮನೆ ಬಿತ್ತು , ದೇ ಈ ವೋ ಜಗಜರ್ಜರಿತವಂತು, 
ಮಾನ ಮುಚ್ಚಲಿಕೆ ತುಂಡು ಚಿಂದಿ ಮಗಮಡದಿ ತನಗೆ ಗತಿ ಬಂತು ! 


ಭಕ್ತಿಯಳವನ್ನು ಯೇಕಿಸಿ ಮೇಣ್ ಮುಕ್ತಿ ನೀಡಿ ತಾನು 
ಬಂದನಹ ಜರಾವೃದ್ದ ವೇಷದಲಿ ಶರಣಗುಡಿಗೆ ಶಿವನು ! 
ಮನೆಯೂ ಬರಿದು , ಮನ ಹಿರಿದೆಯಿಳೆ ಯಾ೦ಡನಾಯ ಮೊಳೆವಿತ್ತಿನಿಂದ 
ಅಶನವುಣಿಸಿದನು ಶಿವನ ತಣಿಸಿದನು ತಾನೆ ನಿರಶನ ದಾಳಿರ್ದ ! 
ಹಾವುಕಚ್ಚಿ ಮಗ ಮಡಿದರೂ ಭವನ ಭಕ್ತಿಪರ್ಧಿಯೊಳೆ ಮಿಂದ ! 
ಎಲ್ಲಕಳಕೊಂಡು ಯೆಲ್ಲವನ್ನು ಪಡೆದ ! ಶರಣ - ಶಿವಪಾದ ಸೇರ್ದ 


- ಕಯ್ಯಾರ ಕಿಞ್ಞಣ್ಣ ರೈ 


ಕೇಸರಿ 
ಬಾರ್ 
ಸೂಪ್ 
ESARE 
BAR 
SOAP 
ತಸ9 
ಬಾರ್ 
ಕೋರ್ಸ್ 


ನಿಮ್ಮ ಬಟ್ಟೆಗಳ 


ಶುಭ್ರತೆಗೆ 


ಜಿಲ್ಲ 
ಕೆಸ 
ಬಾರ್ 
ಸೋಪ್ 


* 
ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ ಪ್ಲಾಹ್ಮಲಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಆಗಸ್ಟ್ 1988 


25 


41 ನೆಯ ಸ್ವಾತಂತ್ರ ದಿನಾಚರಣೆ ವರದಿ 


- ಹೆಚ್ . ಬಿ . ಗಂಗಾಧರಯ್ಯ 
ಆಗಸ್ಟ್ - 15 ಭಾರತದ ಇತಿಹಾಸದಲ್ಲಿ ಸ್ಮರಣೀಯವಾದುದು . ಶತ ಶತ. 
ಮಾನಗಳ “ ಪರಕೀಯರ ಆಳ್ವಿಕೆಯಿಂದ ಭಾರತ ವಿಮೋಚನೆ ಹೊಂದಿ ಹೊಸ 
ದಿಗಂತ.. . ರಾಷ್ಟ್ರ ಧ್ವಜವನ್ನು ಹಾರಿಸಿ ಜನಕೋಟಿ ನಲಿದಾಡಿದ ದಿನ, ಇದರ 
41 ನೆ ಯ ವಾರ್ಷಿಕ ಸ್ವಾತಂತ್ಪವನ್ನು ಶ್ರೀ ಮಠದ ಸನಿವಾಸ ಶಿಕ್ಷಣ ಸಂಸ್ಥೆ 
ಗಳ ಸಂಯುಕ್ತ ವಿದ್ಯಾರ್ಥಿಸಂಘದ ಆಶ್ರಯದಲ್ಲಿ ಆಚರಿಸಲಾಯಿತು. 

ತ್ರಿವಿಧ ದಾಸೋಹ ಮೂರ್ತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಗಳವರ 
ಅಧ್ಯಕ್ಷತೆಯಲ್ಲಿ ತುಮಕೂರು ಕ್ಷೇತ್ರದ ಶಾಸಕರಾದ ಶ್ರೀ ಕೆ. ಎಂ . ಲಕ್ಷ್ಮೀನರ. 
ಸಿಂಹಯ್ಯನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. 
ಬೆಳ್ಳಿಗೆ 7 - 30 ಘಂಟೆಗೆ ಶ್ರೀ ಕೆ. ಎಂ . ಲಕ್ಷ್ಮೀನರಸಿಂಹಯ್ಯನವರು ಧ್ವಜಾರೋಹಣ 
ಮಾಡಿದರು ಅನಂತರ 3 ,500 ವಿದ್ಯಾರ್ಥಿಗಳಿಂದ ಶಿಸ್ತಿನಿಂದ ಅಭೂತ ಪೂರ್ವ 
ಪಥಚಲನ 45 ನಿಮಿಷಗಳು ನಡೆದು ಅತಿಥಿಗಳಿಗೆ ವಂದನೆ ಸಲ್ಲಿಸಲಾಯಿತು. ಐದು 
ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು ದೇಶ ಭಕ್ತಿಗೀತೆಗನ್ನು ಸಾಮೂಹಿ ನಾಗಿ , 
ಹಾಡಿದರು . 
* ಸ್ವಾತಂತ್ರ ಬಂದು 40 ವರ್ಷಕಳೆದರೂ ಆರ್ಥಿಕವಾಗಿ ದೇಶ ಹಿಂದೆ ಬಿದ್ದಿದೆ. 
ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ . ಜನಸಂಖ್ಯೆ ಅತಿಯಾಗಿ ಬೆಳೆಯ ತಿರು 
ವುದು ಒಂದು ಮುಖ್ಯ ಕಾರಣವಾಗಿದೆ. ಈ ಬಗ್ಗೆ ನಮ್ಮ ಜನತೆ ವಿವೇಕಶಾಲಿ . 
ಗಳಾಗಿ ಯೋಚಿಸಬೇಕಾಗಿದೆ. ಶ್ರೀ ಮಠದಲ್ಲಿ ವಿದ್ಯಾರ್ಥಿ ಗಳಾದ ನೀವು ನಾಡಿನ 
ಎಲ್ಲಾ ಭಾಗಗಳಿಂದ ಬಂದಿದ್ದೀರಿ, ಶಿಸ್ತು ಮತ್ತು ಆರ್ದಶವಾದ ಗುಣಗಳನ್ನು 
ಮೈಗೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ದೇಶ ಸೇವೆಯಲ್ಲಿ ತೊಡಗಬೇಕು. 
ಈ ದಿಶೆಯಲ್ಲಿ ಸಂಮ ಪೂಜ್ಯ ಶ್ರೀ ಶ್ರೀ ಗಳವರ ಪವಿತ್ರವಾದ ಜೀವನ ಮೌಲ್ಯ 
ಗಳು ನಿಮ್ಮನ್ನು ಪ್ರಭಾವಗೊಳಿಸುತ್ತವೆ. ಅವರ ಕಾರ್ಯದಲ್ಲಿ ಇತ್ತೀಚೆಗೆ ಎಷ್ಟೇ 
ಕಷ್ಟಕ ರ್ಸಣ್ಯಗಳು ಬಂದರೂ ತಮ್ಮ ಕಾರ್ಯವನ್ನು ನಿರಂತರವಾಗಿ ನಾಡಿನ ಅಭಿ 
ವೃದ್ದಿಗೆ: ಗಿ ಮುಂದುವರಿಸುತ್ತಾ ಬಂದಿದ್ದಾರೆ. ಇದು ಮಹಾತ್ಮರ ಮೇರು ಗುಣ. 
ಇಂದು ಯುವಕ ಜನಾಂಗದಲ್ಲಿ ದ್ವೇಷಾಸೂಯೆಗಳು ಅತಿಯಾಗಿ ದೇಶ ಅನೇಕ 
ಸಮಸ್ಯೆಗಳನ್ನು ಎದುರಿಸಿ ಮುನ್ನಡೆಯಬೇಕಾಗಿದೆ . ಈ ಪವಿತ್ರ ಶ್ರೀ ಮಠದ ಧೂಳಿ 
ನಲ್ಲಿ ಬೆಳೆದು ಶ್ರೀ ಶ್ರೀ ಗಳವರ ಆಶೀರ್ವಚನ ಪಡೆದು ಅವರ ಮಾರ್ಗದರ್ಶನದಲ್ಲಿ 
ಉದಾತ್ತ ಭಾವನೆಗಳ ಚಿಂತನೆ ಮಾಡಬೇಕೆಂದು ಶ್ರೀ ಲಕ್ಷ್ಮೀನರಸಿಂಹಯ್ಯನವರು 
ನುಡಿದರು . . 


26 


ಸಿದ್ದಗಂಗಾ 


: ಶ್ರೀ ಶ್ರೀ ಗಳವರು ಆಶೀರ್ವಚನ ನೀಡಿ ವಿದ್ಯಾರ್ಥಿಗಳನ್ನು ಕುರಿತು ನೀವುಗಳೆ 
ಲ್ಲರೂ ಸ್ವತಂತ್ರ ಭಾರತದಲ್ಲಿ ಹುಟ್ಟಿ ಬಾಳಿ ಬೆಳಗುತ್ತಿರುವುದು ಪುಣ್ಯವೆಂದು ಭಾವಿಸ 
ಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಜನತೆ ಮತ್ತು ದೇಶದ ಪರಿಸ್ಥಿತಿಯ ಅರಿವುನಿಮಗಿಲ್ಲ. 

ಅಲ್ಪ ಸಂಖ್ಯಾತರಾದ ಬ್ರಿಟಿಷರು ಆಳುತ್ತಿದ್ದರು. ನಮ್ಮ ಭಾರತೀಯರ ಸಂಖ್ಯೆ 
35 ಕೋಟಿ. ಆದರೆ ಐಕಮತ್ಯವಿಲ್ಲದೆ ಒಗ್ಗಟ್ಟು ಇಲ್ಲದ ಕಾರಣ ಇವರು ನಮ್ಮ 
ಅಸಂಖ್ಯಾತ ಜನತೆಯ ಮೇಲೆ ಪ್ರಭುತ್ವ ಸಾಧಿಸಿದರು. ಆತ್ಮ ಗೌರವ ಇಲ್ಲದೆ 
ಗುಲಾಮರಾಗಿ ನಮ್ಮ ಪೂರ್ವಿಕರು ಬಾಳು ಸಾಗಿಸುತ್ತಿದ್ದರು. ಮಹತ್ತರ ಆಕಾಂಕ್ಷೆ . 
ಹೊಂದಿ ಕೆಲವು ನಾಯಕರು ಬ್ರಿಟಿಷರು ದೇಶದಿಂದ ಕಾಲೆಗೆಯಲು ಸಂಧಾನ 
ನಡೆಸಿದರು. ಫಲವಾಗಲಿಲ್ಲ. ಹೋರಾಟ ಅನಿವಾರ್ಯವಾಯಿತು. ಗಾಂಧೀಜಿಯವರು 
ಮುಖಂಡತ್ವ ವಹಿಸಿಕೊಂಡರು . ಜನತೆಯಲ್ಲಿ ಆತ್ಮವಿಶ್ವಾಸ ಮೂಡಿಬಂತು, ಭಾರತದ 
ಸಂಸ್ಕೃತಿ ಪರಂಪರೆಯ ಜೀವನಾಡಿಯನ್ನು ಅವರು ಅರಿತಿದ್ದರು, ಅವರ ಅಹಿಂಸಾ ಮಾರ್ಗ 
ದಲ್ಲಿ ಬ್ರಿಟಿಷರು ಬೇರೆ ಮಾರ್ಗವಿಲ್ಲದೆ ಸ್ವಯಂ ಪ್ರೇರಿತರಾಗಿ ತಮ್ಮ ಆಳ್ವಿಕೆಯನ್ನು 
ಅಂತ್ಯಗೊಳಿಸಿದರು. 


Man is a rational animal: ಈ ಭೌತಿಕ ದೇಹದಿಂದ ಆಧ್ಯಾತ್ಮಿ 
ಕತೆ ಪಡೆದು ಪರಿಪೂರ್ಣ ಮಾನವನಾಗಬೇಕು. ಎಲ್ಲರಿಗೂ ಸಮಾನವಾದ ಜೀವನ 
ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ . ನಾಲ್ಕು ದಶಕಗಳು ಕಳೆದರೂ 
ಈ ಗುರಿ ಎಲ್ಲರಿಗೂ ಆಶಾದಾಯಕವಾಗಿಲ್ಲ . ಬಡತನ, ಅನಕ್ಷರತೆ ಇಂದು ಹೆಮ್ಮರ. 
ವಾಗಿ ಬೆಳೆದು ನಿಂತಿವೆ. ಇಂಥ ಮಹತ್ತರವಾದ ಐತಿಹಾಸಿಕ ಸ್ವಾತಂತ್ರ್ಯ ದಿನದಂದು 
ನಾವುಗಳೆಲ್ಲರೂ ಒಟ್ಟಾಗಿ ಪ್ರತಿಜ್ಞೆ ಸ್ವೀಕರಿಸಿ ದೇಶವನ್ನು ಭವ್ಯವಾಗಿ ಕಟ್ಟಲು 
ಪ್ರಯತ್ನ ಮಾಡಬೇಕು, 


Freedom of india has got great significance . 
Every one must become a true Indian . Each man is 
great in his own place . 
- ವಿದ್ಯಾರ್ಥಿಗಳು. ಕಾರ್ಮಿಕರು, ಅಧಿಕಾರಿಗಳು, ರೈತರು ಮತ್ತು ನಾಯಕರು 
ಗಳು ಶ್ರದ್ಧೆ ಮತ್ತು ನಿಷ್ಠೆಯಿಂದ ತಮ್ಮ ಪಾಲಿನ ಕರ್ತವ್ಯಗಳನ್ನು ಪ್ರಾಮಾಣಿಕ 
ನಾಗಿ ಮಾಡುವ ಮನೋಭಾವವಿರಬೇಕು, ಗಾಂಧೀಜಿ ಅವರು ಆತ್ಮೀಯ ಸಂಪತ್ತಿ 
ನಿಂದ ಸ್ವಾತಂತ್ರ್ಯಗಳಿಸಿ ಕೊಟ್ಟು ಮಹಾತ್ಮರಾಗಿ ಅಮರರಾದರು . ಇಂದು ವ್ಯಕ್ತಿ 
ಗಳ ನಡುವೆ ದೇಶದೇಶಗಳ ನಡುವೆ ಆಧಿಕಾರದಾಹ, ಆಕ್ರಮಣದಾಹ, ಸಂಪತ್ತು 
ದ ಹ ನಡೆಯುತ್ತಿವೆ. ಸೇವೆಗೋಸ್ಕರ ಅಧಿಕಾರವಲ್ಲ. ವ್ಯಕ್ತಿ ತಾನು ಮಾಡಿದ 
ಕೃತ್ಯಗಳನ್ನು ಮುಚ್ಚಿ ಭೋಗ ಜೀವನ ನಡೆಸಲು ಸಂಚು . 
ಆಗಸ್ಟ್ , 1988 

27 


ವಿದ್ಯಾರ್ಥಿಗಳಾದ ನೀವು ಆದರ್ಶ ವ್ಯಕ್ತಿತ್ವರೂಪಿಸಿಕೊಂಡು ಸ್ವಯಂ ಸಾಧು 
ಯಿಂದ ನಿಮ್ಮ ಭವಿಷ್ಯ ಮತ್ತು ಬಾಳನ್ನು ಹಸನು ಮಾಡಿಕೊಳ್ಳಬೇಕು. ಉಜ್ವ 
ರಾಷ್ಟ್ರ ಪ್ರೇಮ ಮತ್ತು ಭಕ್ತಿಯಿಂದ ಕಾರ್ಯ ಪ್ರವೃತ್ತರಾಗುತ್ತೇವೆಂದು ಸಂಕ : 
ಮಾಡಬೇಕು. 
- ಮಧ್ಯಾಹ್ನ 4 ಗಂಟೆಯಿಂದ ಶ್ರೀ ಸಿದ್ದಗಂಗಾ ವಿದ್ಯಾಸಂಸ್ಥೆಗಳ ನಿರ್ದೆಶಕರು 
ಶ್ರೀ ಸಿದ್ದಗಂಗಾ ಮಹಾ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ರೀ ಎಂ . ನಿ, ಸಿದ್ದ 
ಲಿಂಗಮೂರ್ತಿಯವರ ನೇತೃತ್ವದಲ್ಲಿ ಐದು ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳಿದ 
ಸಾಂಸ್ಕೃತಿಕ ಮತ್ತು ಮನರಂಜನಾ ಕಾರ್ಯಗಳು ನಡೆದವು. 

ಕಾರ್ಯಕ್ರಮಗಳು ಆಕರ್ಷಣೀಯವಾಗಿದ್ದು ಸ್ವಾತಂತ್ರ್ಯ ದಿನದ ಮಹತ್ವವನ 
ನಿರೂದಪಿಸಿದ್ದವು. ಅಕ್ಕಪಕ್ಕದ ಗ್ರಾಮಗಳಿಂದ ಸಹ ಸ್ರಾರು ಜನರು ಈ ಕಾಯ ! 
ಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಸಂತೋಷ ಮತ್ತು ಮೆಚ್ಚುಗೆಯನ್ನು ವ್ಯ 
ಪಡಿಸಿದರು . 

ಇದರ ಅಂಗವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಶ್ರೀ ಮಠದ ಎ 
ವಿದ್ಯಾರ್ಥಿ ಸಮುದಾಯಕ್ಕೆ ಶಿಕ್ಷಕ ವರ್ಗಕ್ಕೆ ಮತ್ತು ಭಕ್ತಾದಿಗಳಿಗೆ ವಿಶೇಷವಾ 
ಸಿಹಿ ಊಟದ ವ್ಯವಸ್ಥೆ ಮಾಡಿದ್ದರು. 


ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
* ಬೇಕರಿ , 

* ಕಾಂಡಿಮೆಂಟ್ಸ್ ಈ 
ಉತ್ತಮವಾದ ಬ್ರೆಡ್ , ಬನ್ , ಕೇಕ್ , ಅಪ್ಪಟ ತುಪ್ಪದಿಂದ ತಯಾರಿ . 
ಸಪ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು: 
ಚಿಕ್ಕಪೇಟೆ, ತುಮಕೂರು 

ಅಶೋಕ ರಸ್ತೆ , ತುಮಕೂರು 
* ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ {{ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರ ಹೋಟೆಲ್ 

ಒಮ್ಮೆ ಸಂದರ್ಶಿಸಿರಿ , 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟಲ್ ಕಟ್ಟಡ, ತುಮಕೂರು. 


ಸಿದ್ದಗಂಗೆ 


28 


* ಶಿಕ್ಷಣ ತಜ್ಞೆ 

ಡಾ | ಮೇಡಂ ಮೇರಿ ಮಾಂಟೆಸೊರಿ 
wwwwwwwwwAMMANAA 

ಶ್ರೀ ಹೆಚ್ . ಮಹಾಲಿಂಗಪ್ಪ ಎಂ . ಎ, ಬಿ ಇಡಿ . 
- ಅಧ್ಯಾಪಕರು , ಸಿದ್ದಗಂಗಾ ಶಿಕ್ಷಣ ಮಹಾವಿದ್ಯಾಲಯ, ತುಮಕೂರು, 


ಮೇರಿ ಮಾಂಟೆಸಾರಿಯವರು 1870 ರಲ್ಲಿ ಯಾವ ದೇಶದಲ್ಲಿ ಜನಿಸಿದರು. 
ಇವರು ಚಿಕ್ಕಂದಿನಿಂದಲೇ ಉತ್ತಮ ಶಿಕ್ಷಣ ಪಡೆದಿದ್ದರು. ಈಕೆ ವೈದ್ಯಕೀಯ ಶಿಕ್ಷಣ 
ವನ್ನು ಪಡೆದ ಪ್ರತಿಭಾವಂತೆ, ರಾಮ ವಿಶ್ವವಿದ್ಯಾನಿಲಯದ ವೈದ್ಯ ಶಾಸ್ತ್ರದ ಪದವಿ 
ಯನ್ನು ಪಡೆದ ಪ್ರಪ್ರಥಮ ಮಹಿಳೆ. 


ಸ್ತ್ರೀ ಸಹಜ ಸ್ವಭಾವದಂತೆ ಈಕೆಗೆ ಚಿಕ್ಕಮಕ್ಕಳೆಂದರೆ ತುಂಬಾ ಪ್ರೀತಿ, ವೈದ್ಯ 
ವೃತ್ತಿಯು ಇವರಿಗೆ ಅಷ್ಟು ಮಾನಸಿಕ ತೃಪ್ತಿ ಮತ್ತು ಸಮಾಧಾನವನ್ನು ತರಲಿಲ್ಲ. 
ಆದ್ದರಿಂದ ವೈದ್ಯಕೀಯ ಜೀವನ ತೊರೆದು ದುರ್ಬಲ ಮನಸ್ಸಿನ ಬಾಲಕರ ಬಗ್ಗೆ 
ಅಭ್ಯಾಸ ಮಾಡುವ ಆಸಕ್ತಿ ಬೆಳಸಿಕೊಂಡಿದ್ದರು. ಅದೇ ವೇಳೆಯಲ್ಲಿ ದುರ್ಬಲ 
ಮನಸ್ಸಿನ ಬಾಲಕರಿಗೆ ಶಿಕ್ಷಣ ನೀಡುವ ಜವಾಬ್ದಾರಿಹೊತ್ತ ( ಗುಡ್ ಬಿಲ್ಲಿಂಗ್ ) 
ಎಂಬ ಸಂಸ್ಥೆ ರೋಂನಲ್ಲಿ ಸ್ಥಾಪಿತವಾಯಿತು. ರೋಂನಲ್ಲಿಯ ಬಡವರನೆಲ್ಲಾ ಕಲೆ 
ಹಾಕಿ ಅವರ ದಾರಿದ್ರ ನಿವಾರಣೆಗೆ ಕೈಲಾದ ಸೇವೆ ಸಲ್ಲಿಸುವುದೇ ಇದರ ಧೈಯವಾ 
ಗಿತ್ತು 3ರಿಂದ 6 ವರ್ಷದ ಬಡ ಮಕ್ಕಳ ಶಿಕ್ಷಣ ವ್ಯವಸ್ಥೆಗೆ “ ದಿ ಹೌಸ್ ಆ 
೭೮ ಹುಡ್ ” ( ಮಕ್ಕಳ ಗೃಹ ಎಂಬ ಶಾಲೆಯನ್ನೂ ಇವರು ತೆರೆದರು, ಈ 
ಶಾಲೆಗೆ ಸೇರಿದ ಮಾನಸಿಕ ದುರ್ಬಲ ಮಕ್ಕಳಿಗೆ ಶಿಕ್ಷಣ ನೀಡುವ ಅವಕಾಶವನ್ನು 
ಮಾಂಟೆಸೊರಿಗೆ ನೀಡಿದರು . ತಮ್ಮ ಮನದಾಸೆಗೆ ಸರಿಹೊಂದುವ ಅವಕಾಶ ಸಿಕ್ಕಿ 
ದುದಕ್ಕೆ ಇವರಿಗೆ ಬಹಳ ಸಂತೋಷವೇ ಆಯಿತು. ಈ ಸಂದರ್ಭದಲ್ಲಿ ಮಕ್ಕಳ ಸುಧಾ. 
ರಣೆಗೆ ಸಂಬಂಧಿಸಿದಂತೆ ಅನೇಕಪ್ರಯೋಗಗಳನ್ನು ಮಾಡಿದರು, ತಮ್ಮದೇ ಆದ 
ಶೈಕ್ಷಣಿಕ ಚಿಂತನೆ ಹಾಗೂ ಬೋಧನಾ ವಿಧಾನಗಳನ್ನು ಕಂಡುಕೊಂಡರು. ಮುಂದೆ 
ಇವು ಯೂರೋಪ್ ಖಂಡದಲ್ಲೆಲ್ಲಾ ಪ್ರಚಲಿತವಾಗಿ ಅಪಾರ ಜನಪ್ರಿಯತೆಯನ್ನು 
ಇವರಿಗೆ ತಂದವು. 


394ರೋಮ್ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಮನಶ್ಯಾಸ್ತ್ರೀಯ ವೈದ್ಯಶಾಲೆ 
( Psychiatric clinic ) ಯಲ್ಲ ತಮ್ಮ ಸೇವೆ ಸಲ್ಲಿಸಿದರು. ಇಲ್ಲಿ ದುರ್ಬಲ 
ಮಕ್ಕಳ ಸುಧಾರಣೆ ಮಾಡುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು . 
ಇವರ ಅನುಭವದ ಪ್ರಕಾರ “ ಮಕ್ಕಳ ಮಾನಸಿಕ ದುರ್ಬಲತೆಗೆ ಅವರಲ್ಲಿನ ಇಂದ್ರಿಯಗಳ 


ಆಗಸ್ಟ್ , 1988 


29 


ದಕ ಕಾರ್ಯ ನಿರ್ವಹಣೆ- ಆದ್ದರಿಂದ ಮಕ್ಕಳ ಇಂದ್ರಿಯಗಳ ದಕ ಕಾರ್ಯ 
ನಿರ್ವಹಣೆಗೆ ಅವಶ್ಯವಾದ ತರಬೇತಿ ಮತ್ತು ವ್ಯಾಯಾಮ ಚಟುವಟಿಕೆಗಳನ್ನು 
ಇದರಿಂದ ಇಂತಹ ಮಕ್ಕಳ ಕಲಿಕೆಯಲ್ಲಿ ಆಗಾಧವಾದ ಸುಧಾರಣೆ ಕಂಡು ಬಂತು. 
ಇಂತಹ ತರಬೇತಿಯಿಂದ ಕೆಲವು ದುರ್ಬಲ ಮನಸ್ಸಿನ ಮಕ್ಕಳ ಕಲಿಕೆಯು ಸಾಧಾರಣ 
ಮಕ್ಕಳ ಕಲಿಕೆಗಿಂತ ಉತ್ತಮವಾಯಿತು. ಈ ವಿಧಾನವೇ ಮುಂದೆ ಬಹು ಜನಪ್ರಿಯ 
ವಾದ ` ನಾಂಟೀನೋ ? ಆಗ ' ಯೆಂದು ಪ್ರಖ್ಯಾತಿ ಗಳಿಸಿತು . 


ಇವರು 1922ರಲ್ಲಿ ಶಿಶು ವಿಹಾರಗಳ ( ntant Schoo !) ತನಿಖಾಧಿಕಾರಿ 
ಗಳಾಗಿ ನೇಮಕಗೊಂಡು ಉತ್ತಮ ಸೇವೆ ಸಲ್ಲಿಸಿದರು . ಮಕ್ಕಳಿಗೆ ತನ್ನದೇ ಆದ ವಿಶೇಷ 
ವಿಧಾನದಲ್ಲಿ ಶಿಕ್ಷಣ ನೀಡಿದರು. ಈ ಮಾಂಟೀಸೋರಿಯ ವಿಧಾನದಲ್ಲಿ ಶಿಕ್ಷಕ ತೆ ಬೇತಿ 
ನೀಡುವ ಕಾರ್ಯವನ್ನೂ ಮಾಡಿದರು . 

ಮುಂದೆ ಇಟಲಿ ದೇಶದಲ್ಲಿ ಮುಸಲೋನಿ ಅಧಿಕಾರಕ್ಕೆ ಬಂದನು. ಇವನ . 
ವಿರೋಧದಿಂದ - ಮಾಂಟೆಸೊರಿಯ ಸೋನ ದೇಶಕ್ಕೆ ಹೋಗಬೇಕಾಯಿತು 
ಮಾಂಸೋರಿಯ ಶಿಕ್ಷಣ ವಿಧಾನ, ವ್ಯಕ್ತಿತ್ವದ ಬೆಳವಣಿಗೆಗೆ ಹಾಗೂ ಸುಧಾರಣೆಗೆ 
ಬದ್ದವಾಗಿತ್ತು . ಆದರೆ ಮುಸಲೋನಿಗೆ ಬೇಕಾಗಿದ್ದು ದು ಯುದ್ಧ ಮಾಡುವ ಮನೋ 
ಭಾವವುಳ್ಳ ವ್ಯಕ್ತಿತ್ವದ ನಿರ್ಮಾಣ ಈ ಅಭಿಪ್ರಾಯ ಭೇದದಿಂದ ಈಕೆಯು ಇಟಲಿ 
ಬಿಟ್ಟು ಸ್ಪೇನ್ ದೇಶಕ್ಕೆ ತೆಗಬೇಕಾಯಿತು. ಆನಂತರ ಸ್ಪೇನ್ ದೇಶದಲ್ಲಿ 
ಫಾಸಿಸ್ಟ್ ಸರ್ಕಾರ ಆಡಳಿತಕ್ಕೆ ಬಂದಾಗ ಸೋ ನ್ ದೇಶವನ್ನು ಬಿಟ್ಟು : 1939 ರಲ್ಲಿ 
ಭಾರತಕ್ಕೆ ಬಂದರು. ಇಲ್ಲಿ 1951 ರವರೆಗೂ ಇದ್ದು 1952ರಲ್ಲಿ ಹಾಲೆಂಡ್ ದೇಶಕ್ಕೆ 
ಮರಳಿದರು. ಅಲ್ಲಿಯೆ ತನ್ನ ಕೊನೆಯುಸಿರೆಳೆದು ಇಹ ಜೀವನದ ವ್ಯಾಪಾರದಿಂದ 
ಮುಕ್ತರಾದರು. 
- ಮೇಡಮ್ ಮೇರಿ ಮಾಂಟೆಸಾರಿಯವರು ಜಗತ್ತಿನ ಅಗ್ರಗಣ್ಯ ಶಿಕ್ಷಣ ತಜ್ಞ 
ರಲ್ಲಿ ಒಬ್ಬರೆನಿಸಿ ಪ್ರಖ್ಯಾತರಾಗಿದ್ದರು. ಶೇಷ್ಠ ಶಿಕ್ಷಣಸುಧಾರಕಿಯೆಂದೇ ಖ್ಯಾತಿ 
ಪಡೆದರು. ಇವರು ತಮ್ಮ ಜೀವನಾನುಭವದಿಂದ ಅನೇಕ ಉತ್ತಮ ಗ್ರಂಥಗಳನ್ನು 
ರಚಿಸಿದರು , ಅವರು ಬರೆದ ಕೆಲವು ಹೆಸರಾಂತ ಪುಸ್ತಕಗಳು ಈ ಕೆಳಕಂಡಂತಿವೆ. 
1 The Discovery of the child ಮಗುವಿನ ಅನ್ವೇಷಣೆ) 
2 The secret of child hood (ಶೈಶವಾವಸ್ಥೆಯ ರಹಸ್ಯಗಳು) 
3 what you should know about your chila 

(ನಿಮ್ಮ ಮಗುವಿನ ಬಗ್ಗೆ ನಿವೇನು ತಿಳಿದಿರಬೇಕು ?) . 
4 : The Montessori methcd ( ಮಾಂಟೆಸೊರಿ ವಿಧಾನ) . 
5 The child . Peace and Education ಮಗು, ಶಾಂತಿ, ಮತ್ತು ಶಿಕ್ಷಣ 


30 


ಸಿದ್ಧಗಂಗಾ 


* 6 Recoustrnction in Education ( ಶಿಕ್ಷಣದ ಪುನರ್ ನಿರ್ಮಾಣ 


ಇವರ ಚಟುವಟಿಕೆ ಹಾಗೂ ಕೃತಿಗಳಿಂದ ಮೂಡಿಬಂದ ಅನೇಕ ಶೈಕ್ಷಣಿಕ 
ವಿಚಾರಗಳನ್ನು ಈ ಮುಂದೆ ತಿಳಿಯಬಹುದಾಗಿದೆ. 


ಶಿಕ್ಷಣದ ಅರ್ಥ : 


''Education is the active help , given to the normal 
EXpansion of the life of the child ” 


* ಮಗುವಿನ ಜೀವನದ ಸಾಮಾನ್ಯ ವಿಕಾಸಕ್ಕೆ ನೀಡುವ ಚೈತನ್ಯಾತ್ಮಕ 
ಸಹಾಯವೇ ಶಿಕ್ಷಣ ” 

ಅಂದರೆ ಶಿಕ್ಷಣ ಕ್ರಮವು ಒಂದ ಚೈತನ್ಯಾತ್ಮಕ ಸಹಾಯ . ಇದರಿಂದ ಮಗು 
ವಿನ ಜೀವನದ ಸಾಮಾನ್ಯ ವಿಕಾಸ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಆಗಬೇಕು. 
ಇಂತಹ ಚೈತನ್ಯಾತ್ಮಕ ಸಹಾಯ ನೀಡುವ , ಸಾಕ್ತ ವಾತಾವರಣವನ್ನು ಮಗು 
ವಿಗೆ ರೂಪಿಸುವ ಕ್ರಮವೇ ಶಿಕ್ಷಣ, 


“ To make inner, outer' is the main Function of 
Education and Education means development from 
within , 

“ಮಗುವಿನಲ್ಲಿ ಆಂತರಿಕವಾಗಿ ಅಡಗಿರುವುದನ್ನು ಬಹಿರಂಗಕ್ಕೆ ಬರುವಂತೆ 
ಮಾಡುವುದು ಶಿಕ್ಷಣದ ಕರ್ತವ್ಯ ಮತ್ತು ಶಿಕ್ಷಣವೆಂದರೆ ಅಂತಃ ಪ್ರೇರಣೆಯಿಂದಾದ 
ಅಭಿವೃದ್ಧಿ ಅಥವಾ ಬೆಳವಣಿಗೆ ” 


ಅಂದರೆ ಮಗುವಿನಲ್ಲಿ ಹುಟ್ಟಿನಿಂದ ಬಂದ ಆಂತರಿಕ ಶಕ್ತಿ ಸಾಮರ್ಥಗಳು ವಿಕಾಸ 
ಹಾಂದಿ ಅವನ ಜೀವನದಲ್ಲಿ ಅಭಿವ್ಯಕ್ತಗಾಂಡು ಸಾರ್ಥಕವಾಗುವಂತೆ ಮಾಡು 
ವುದೇ ಶಿಕ್ಷಣ, ಮಗುವಿನ ಅಭಿವೃದ್ಧಿ ಅವನ ಸಹಜ ಸ್ವಭಾವಕ್ಕೆ ಅನುಗುಣ 
ವಾಗಿ ಅಂತಃ ಪ್ರೇರಣೆಯಿಂದ ಮೂಡಿ ಬರುವಂತೆ ಶಿಕ್ಷಣ ವ್ಯವಸ್ಥೆ ಗೊಳ್ಳಬೇಕು 
ಎಂದರ್ಥ. 


ಆಗಸ್ಟ್ 1988 


ಶೈಕ್ಷಣಿಕ ಗುರಿಗಳು: 
1 ವೈಯಕ್ತಿವಾದ ವ್ಯಕ್ತಿತ್ವ ನಿರ್ಮಾಣದ ಗುರಿ. 

ಮಗುವು ತನ್ನದೇ ಆದ ಸಹಜ ಧರ್ಮಕ್ಕೆ ಅನುಗುಣವಾದ ತನ್ನ ವಿಶೇಷ 
ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದ, ಇತರರಿಂದ ಭಿನ್ನವಾಗಿರಲು ಬಹುದಾದ 
* ವ್ಯಕ್ತಿತ್ವ ಬೆಳವಣಿಗೆಯ ಗುರಿಯನ್ನು ಶಿಕ್ಷಣ ಹಾಂದಿರಬೇಕು. ಅಂದರೆ ವ್ಯ 
ವಿಶೇಷಣಗಳಿಗೆ ಸಾಕಷ್ಟು ಮಾನ್ಯತೆ ಹಾಗೂ ಗೌರವ ನೀಡಿ ವೈಯುಕ್ತಿಕ ಗಮನ 
ನೀಡಿ ಅವನ ವಿಶೇಷತೆಗಳಿಗೆ ಅನುಗುಣವಾದ ಬೆಳವಣಿಗೆಗೆ ಶಿಕ್ಷಣ ಶ್ರಮಿಸ ಬೇಕ 
ಇದು ಶಿಕ್ಷಣದ ಗುರಿಯಾಗಬೇಕು. ಸಾಮೂಹಿಕ ಶಿಕ್ಷಣದ ವ್ಯವಸ್ಥೆಯಲ್ಲಿ ವಿ 
ವಿನ ವ್ಯಕ್ತಿತ್ವ ವಿಶೇಷಣಗಳು ಹಾಳಾಗದಂತೆ ಲಕ್ಷವಹಿಸುವುದು ನಮ್ಮ ಆದ್ದ 
ಕರ್ತವ್ಯವಾಗಬೇಕು. 
2 , ಅಂತ: ಪ್ರೇರಣೆ ಯಿಂದಾಗುವ ಬೆಳವಣಿಗೆಯ ಗುರಿ. 


ಒತ್ತಾಯ ಪೂರ್ವಕವಾಗಿ ಆಗಲಿ ಬಾಹ್ಯ ಒತ್ತಡಗಳಿಂದ ಆಗಲಿ ಮಗುವಿನ 
ಬೆಳವಣಿಗೆಯ ಮೇಲೆ ಏನನ್ನು ಹೇರಬಾರದು , ಮಗುವಿನಲ್ಲಿ ಅಡಗಿರುವ ಪ್ರತಿಭೆ. 
ಶಕ್ತಿ ಸಾಮರ್ಥ್ಯಗಳ ಸಹಜ ವಿಕಾಸಕ್ಕೆ ಸ್ವಯಂ ಆಸರೆಗಳಿಂದ ಪ್ರೇರಣೆ ಹೊಂದಿದ 
ಬೆಳವಣಿಗೆಗೆ ಶಿಕ್ಷಣ ಬದ್ಧವಾಗಿರಬೇಕು. ಇದಕ್ಕೆ ಅವಶ್ಯವಾದ ಉತ್ತಮ 
ಪರಿಸರ ನೀಡುವ ಗುರಿಯನ್ನು ಶಿಕ್ಷಣ ಹೊಂದಿರಬೇಕು. 


3 ಸ್ವಯಂ ಶಿಕ್ಷಣದ ಗುರಿ ( Auto Education ) 


- ಸ್ವಂತ ಪ್ರಯತ್ನಗಳಿಂದ ಮಗುವು ಕಲಿಯುವಂತೆ ಮಾಡುವ ಗುರಿಯನ್ನು 
ಶಿಕ್ಷಣ ಹಾಂದಿರಬೇಕು. ಕಲಿಕೆಯ ಕ್ರಮದಲ್ಲಿ ಮಗುವು ಸಹಾಯ ಅಪೇಕ್ಷಿಸಿದಾಗ 
ಮಾತ್ರ , ಶಿಕ್ಷಕರು , ಸಹಾಯವನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀಡಬೇಕು 
ಉಳಿದದ್ದನ್ನು ಮಗುವು ತಾನಾಗಿಯೇ ಕಲಿಯಬೇಕು. ಕೈ ತುತ್ತು ಉಣೆಸುವ 
ಕ್ರಮಕ್ಕೆ ಆಸ್ಪದ ವಿರಬಾರದು ಸ್ವಂತ ಕಲಿಕೆಗೆ ಸಹಾಯವಾಗುವ ಹೆಸರಾಂತ ಡೈ : 
ಡಾ ಕ್ಸಿಕ್ ಉಪಕರಣಗಳನ್ನು ಮಾಟೆಸಾರಿ ಕಂಡುಹಿಡಿದಿದ್ದರು. 
4 ಸ್ವಯಂ ಶಿಸ್ತು ಮೂಡಿಸುವ ಗುರಿ: 

ಮಗುವಿನಲ್ಲಿ ಸಯಂ ಶಿಸ್ತು ಮೂಡಿಸುವ ಗುರಿಯನ್ನು ಶಿಕ್ಷಣ ಹಾಂದಿರಬೇಕು 
ಮಕ್ಕಳ ಮೇಲೆ ಶಿಸ್ತನ್ನು ಒತ್ತಾಯ ಪೂರಕವಾಗಿ ಹೇರುವುದು ಉಚಿತವಲ್ಲ . ಬಹು 
ಮಾನ ಅಥವಾ ಶಿಕ್ಷೆಗಳು , ಅಷ್ಟು ಸಹಾಯ ಮಾಡಲಾರವು ಶಿಸ್ತಿನ ಗುಣದ ಬೆಲೆ 

ಸಿದ್ದಗಂಗಾ 


32 


ಹಾಗೂ ಮೌಲ್ಯವನ್ನು ಮಕ್ಕಳಿಗೆ ಅರಿವಾಗುವಂತೆ ಮಾಡುವ ಚಟುವಟಿಕೆ ನೀಡಿ 
ಸ್ವಯಂಶಿಸ್ತನು ಮಕ್ಕಳಲ್ಲಿ ಬೆಳೆಸುವುದು ಉತ್ತಮ . ಇದಕ್ಕೆ ಶಿಕ್ಷಣ ಬದ್ಧವಾಗಿರ 
ಬೇಕು. 
ಈ 5 ಮಗುವಿಗೆ ಸ್ವಾತಂತ್ರ ನೀಡುವ ಗುರಿ : 


ಮಕ್ಕಳಿಗೆ ತಮ್ಮ ವಿಚಾರವಂತಿಕೆ ಹಾಗೂ ಅಭಿವ್ಯಕ್ತತೆಗೆ ಪೂರ್ಣ ಸ್ವಾತಂತ್ರ್ಯವನ್ನು 
ಶಿಕ್ಷಣ ನೀಡಬೇಕು. ಶಿಕ್ಷಕನು ತನ್ನ ಆಚಾರ ವಿಚಾರಗಳನ್ನು ಮಕ್ಕಳ ಮೇಲೆ ಒತ್ತಾ 
ಯವಾಗಿ ಹೇರಬಾರದು . ಮಕ್ಕಳ ಸ್ವಾತಂತ್ರವನ್ನು ಶಿಕ್ಷಕರು ಹರಣ ಮಾಡಬಾರದು . 


- ಮಕ್ಕಳಿಗೆ ನೀಡುವ ಸ್ವಾತಂತ್ರವುಸ್ವಯಂ ನಿರ್ವಹಣೆಗೆ ದಾರಿದೀಪವಾಗಬೇಕು 
ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಇತರರ ಮೇಲೆ ಪರಾವಲಂಬಿಯಾಗದೆ, 
ಸ್ವತಂತ್ರ ನಿರ್ವಹಣೆಗೆ ಅನುಕೂಲವಾದ ತರಬೇತಿ ಹಾಗೂ ಶಕ್ತಿ ಸಾಮರ್ಥಗಳ 
ಬೆಳವಣಿಗೆಯನ್ನು ಶಿಕ್ಷಣ ಮಾಡಬೇಕು. ಇದಕ್ಕೆ ಪೂರಕವಾದ ವಿಧಿವಿಧಾನಗಳನ್ನು 
ಮಾಂಟೆಸೊರಿ ವಿಧಾನದಲ್ಲಿ ಯೋಜಿಸಲಾಗಿದೆ 


ಮಗುವಿನ ಪ್ರಕೃತಿ ಸ್ವಭಾವಕ್ಕನುಗುಣವಾಗಿ ಶಿಕ್ಷಣ ನೀಡುವ ಗುರಿ : 


ಮಗುವಿನ ಮನಶ್ಯಾಸ್ತ್ರವನ್ನು ಗಮನದಲ್ಲಿಟ್ಟು ರೂಪಿಸುವ ಶಿಕ್ಷಣ ಅವಶ್ಯ . 
ಮಗುವಿನ ಅವಶ್ಯಕತೆ ಆಸಕ್ತಿ ಹಾಗೂ ಶಕ್ತಿ ಸಾಮರ್ಥಗಳನ್ನು ಗಣನೆಯಲ್ಲಿಟ್ಟು 
ಕೊಂಡು ಶಿಕ್ಷಣ ಕ್ರಯ ರೂಪಿಸಬೇಕು. ಮಕ್ಕಳ ಕ್ರಿಯಾತ್ಮಕ ಸಹಕಾರವನ್ನು 
ಶಿಕ್ಷಕರು ಕಲಿಕೆಯ ಕ್ರಮದಲ್ಲಿ ಅಳವಡಿಸಿಕೊಳ್ಳುವುದು ಅವಶ್ಯ . 

( ಮುಂದುವರೆಯುತ್ತದೆ) 


- ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲದೆ ಆಯಾ 
ಅಘೋರ ತಪವ ಮಾಡಿದಡೇನು ಅಂತರಂಗ ಶುದ್ದಿ ಇಲ್ಲದವರ 
ಎಂತು ನಂಬುವನಯ್ಯ ಕೂಡಲಸಂಗಮದೇವ. 


ಶ್ರೀ ಬಸವಣ್ಣನವರು . 


ಆಗಸ್ಟ್ , 1988 


33 


( ಮುಂದುವರಿದ ಲೇಖನ ) 
ಶ್ರೀ ಬಸವಣ್ಣನವರ ಹಿಂದಣ ಕರ್ನಾಟಕ ಮತ್ತು 

ವೀರಶೈವ ಮತ- ೩ 


ಕೃಪೆ:- ಶರಣ ಧರ್ಮ 
ವೀರಶೈವ ಧರ್ಮಕ್ಕೆ ಶಿವಾಗಮಗಳು ಪ್ರಮಾಣ ಗ್ರಂಥಗಳಾಗಿವೆ: 

ವೀರಶೈವ ಮತವೇನೋ ಶ್ರೀ ಬಸವಣ್ಣನವರ ಪೂರ್ವದಲ್ಲಿಯೂ ಇದ್ದಿತು. 
ಆದರೆ ಅಂತ್ಯಜಾದಿಯಾಗಿ ಎಲ್ಲರಿಗೂ ಲಿಂಗಧಾರಣ ಮಾಡಿ ಮತ್ತು ಜನ್ಮಕ್ಕೆ ಪ್ರಾಧಾನ್ಯ 
ವಿಲ್ಲದೆ ಶೀಲಾಚಾರಗಳಿಗೇನೇ ಪ್ರಾಮುಖ್ಯತೆಯನ್ನು ಕೊಟ್ಟು ವರ್ಣಗಳನ್ನೇ ತೆಗೆದು 
ಹಾಕಿ ಸ್ತ್ರೀಯರಿಗೂ ಪುರುಷರಂತೆಯೇ ಧಾರ್ಮಿಕ ಸ್ವಾತಂತ್ರ್ಯವನ್ನುಂಟು ಮಾಡಿದ 
ಬಸವಣ್ಣನವರ ವೀರಶೈವ ಮತವೇ ಪೂರ್ವದಲ್ಲಿಯೂ ಇದ್ದಿತೇ ? ಎಂದು ಅನೇಕರು 
ಪ್ರಶ್ನೆ ಮಾಡುವುದುಂಟು. ಏಕೆಂದರೆ ಇವುಗಳೆಲ್ಲಾ ಅವೈದಿಕ ರೀತಿಗಳೆಂತಲೂ ಬಸ 
ವಣ್ಣನವರೇ ಇವುಗಳನ್ನು ವೀರಶೈವ ಮತದಲ್ಲಿ ಹೊಸದಾಗಿ ಸೇರಿಸಿದರೆಂತಲೂ ಅವರು 
ತಿಳಿಸಿದ್ದಾರೆ. ಇದು ಯುಕ್ತವಲ್ಲ. 

ಕಾಮಿಕಾದಿ ವಾತುಲಾಂತ 28 ಶಿವಾಗಮಗಳು ವೀರಶೈವರಿಗೆ ಪ್ರಮಾಣ ಗ್ರಂಥ 
ಗಳೆಂಬ ವಿಷಯದಲ್ಲಿ ಭಿನ್ನಾಭಿಪ್ರಾಯವೇ ಇಲ್ಲ. ಮತ್ತು ಈ ಶಿವಾಗಮಗಳು ಹನ್ನೆ 
ರಡನೆಯ ಶತಮಾನಕ್ಕಿಂತಲೂ ಪೂರ್ವದವುಗಳೆಂಬ ಅಂಶವನ್ನು ಎಂತಹ ವಿತಂಡ 
ವಾದಿಯು ಕೂಡ ಒಪ್ಪದಿರಲಾರನು . ಏಕೆಂದರೆ ಅನೇಕ ಶೈವಪುರಾಣಗಳಲ್ಲಿ ಈ ಆಗಮ 
ಗಳ ವಿಷಯವು ವಿವರವಾಗಿ ವಿವರಿಸಲ್ಪಟ್ಟಿದೆ. ಪುರಾಣಗಳ ಕಾಲಮಾನ ವಿಷಯ 
ದಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಅವು 12 ನೆಯ ಶತಮಾನದಿಂದ ಇತ್ತಲಾಗಿ 
ಉಂಟಾದವುಗಳೆಂದು ಮಾತ್ರ ಈ ವರೆಗೆ ಯಾರೂ ಪ್ರತಿಪಾದಿಸಿಲ್ಲ. “ ವೇದಾಗಮ 
ಪುರಾಣೇತಿಹಾಸ ” ಎಂಬ ರೂಢಿಯಲ್ಲಿರುವ ಈ ಶಬ್ದ ಸಮುಚ್ಚಯವು ಕೂಡ ಆಗಮ 
ಕಾಲವು ಇತಿಹಾಸ ಪುರಾಣಗಳಿಗಿಂತಲೂ ಪ್ರಾಚೀನವಾದುದೆಂಬುದನ್ನೇ ವ್ಯಕ್ತ ಪಡಿಸು 
ಇದೆ. ಆದ ಕಾರಣ ಬಸವಣ್ಣನವರು ವೀರಶೈವ ಮತದಲ್ಲಿ ಯಾವ ಸುಧಾರಣೆಗಳನ್ನು 
ಅಥವಾ ಸಂಕರವನ್ನು ಮಾಡಿದರೆಂದು ಅನೇಕರು ತಿಳಿದಿದ್ದಾರೆಯೊ ಆ ವಿಷಯಗಳು 
ಆಗಮಗಳಲ್ಲಿ ಯಾವ ಪ್ರಕಾರ ಹೇಳಲ್ಪಟ್ಟಿವೆಯೆಂಬುದನ್ನು ನೋಡೋಣ. 


ಪಾರಮೇಶ್ವರಾಗಮದಲ್ಲಿ ಹೇಳಿರುವುದೇನೆಂದರೆ : 
ಬ್ರಾಹ್ಮಣಾಃ ಕ್ಷತ್ರಿಯಾ; ವೈಶ್ಯಾ ಶೂದ್ರಾಯೇ ಚಾನ್ಯ ಜಾತಯಃ | 
ಲಿಂಗಧಾರಣ ಮಾತ್ರೇಣ ಶಿವನಿವನ ಸಂಶಯಃ || 


ಸಿದ್ದಗಂಗಾ 


34 


“ ಬ್ರಾಹ್ಮಣ, ಕ್ಷತ್ರಿಯ ವೈಶ್ಯ ಶೂದ್ರ ಅಥವಾ ಇನ್ನಾವ ಜಾತಿಯವರಾಗಿದ್ದರೂ 
ಅವರು ಲಿಂಗಧಾರಿಗಳಾದ ಮಾತ್ರದಲ್ಲಿಯೇ ಸಾಕ್ಷಾತ್ ಶಿವ ಸ್ವರೂಪಿಗಳಾಗುತ್ತಾರೆ. ” 


ಈ ಪ್ರಕಾರ ಲಿಂಗಾಂಗಿಗಳಾದವರಲ್ಲಿ ಅನಂತರ ಉಚ್ಚನೀಚತ್ವಗಳನ್ನು ಎಣಿಸ 
ಬಾರದೆಂಬ ವಿಷಯದಲ್ಲಿ. 

ನ ಬಾಲವೃದ್ಧಿ ಭೇದೋಸ್ತಿ ನಮಸ್ಕಾರಾದಿ ಪೂಜನೇ ! 
ಸರ್ವೆಪಿ ವಂದನೀಯಾಹಿ ವಿಧವಾಃ ಪುಷ್ಟಿಣೀ ಮುಖಾ || 


ನಮಸ್ಕಾರ ಅಥವಾ ಪೂಜಾದಿಗಳನ್ನು ಮಾಡುವುದಾದರೆ ಆತನು ಬಾಲಕ 
ಅಥವಾ ವೃದ್ದ ಅವಳು ವಿಧವೆ ಅಥವಾ ಮುತ್ತೈದೆ ಎಂಬ ಭೇದಗಳನ್ನು ಮಾಡದೆ 
ಸಕಲರು ಪೂಜ್ಯರೆಂದೇ ತಿಳಿಯಬೇಕು. 


ಈ ಪ್ರಕಾರ ಸಕಲ ವೀರಶೈವರೂ ಪೂಜ್ಯರಾಗುವ ಕಾರಣವನ್ನು ಕುರಿತು 


ಯಸ್ಯಾಸಿ ಭಕ್ತಿಶಾನಿ ವೀರಶೈವ ಮತಾಶ್ರಯೇ | 
ಭಕ್ತಿ ಮಾತ್ರ ಪವಿತ್ರಾಹಿ ಸರ್ವವಿವಾಧಿಕಾರಿಣ : || 


“ ಪಾರ್ವತೀ ! ವೀರಶೈವ ಮತದ ವಿಷಯದಲ್ಲಿ ಯಾರಿಗೆ ಭಕ್ತಿಯಿದೆಯೋ ಅವರು 
- ಆ ಭಕ್ತಿಯಿಂದಲೇ ಪವಿತ್ರರಾಗುತ್ತಾರೆ. ಈ ಭಕ್ತಿ ಮಾರ್ಗವನ್ನನುಸರಿಸಲು ಸಕಲ 
- ರಿಗೂ ಸಮಾನವಾದ ಅಧಿಕಾರವಿದೆ. ? 
ಇದೇ ವಿಷಯವಾಗಿ ಸೂಕ್ಷ್ಮಾಗಮದಲ್ಲಿ, 

ಯಸ್ಯನಂ ಶಾಂಭವೀ ದೀಕ್ಷಾ ಜಾತಾಗುರು ಕೃಪಾವಶಾತ್ 
ಪೂರ್ವಜಾತ್ಯಾದಿಕಂ ತಸ್ಯನಸ್ಮರೇತ್ ಪಾಕೃತಂ ಹಿ ತತ್ || 
' ಯಾರಿಗೆ ಗುರುಕೃಪೆಯಿಂದ ಈ ಶಿವದೀಕ್ಷೆಯು ಪ್ರಾಪ್ತವಾಗುತ್ತದೆಯೋ 


ವಂ ಶಾಂಭವಿಆರ್ 
ಪಾಕೃತಂ ಹಿತಾಗುತ್ತದೆಯೋ 


ಅವರ ಮುಂಚಿನ ಜಾತಿ ಮೊದವಾದುವುಗಳನ್ನು ಎಣಿಸಬಾರದು? 

ಅಪ್ರಾಕೃಸತ್ಯ ಭಕ್ತಸ್ಯ ಗುರುಹಸ್ತಾಮಲಾಂಬು ಜಾತ್ | 

ಪುನರ್ಜಾತಸ್ಯಾತ್ಮ ಜನ್ಮ ಜಾತ್ಯುದಿ ನಚ ಕಲ್ಪಯೇತ್ || 
“ ಪರಮ ಪವಿತ್ರವಾದ ಗುರುಕರ ಕಮಲದಿಂದ ಭಕ್ತನು ಜನ್ಮ ಎತ್ತುವುದರಿಂದ ಆತನ - 
ಸ್ವಜನ್ಮ ಮತ್ತು ಸ್ವಜಾತಿಗಳ ಕಲ್ಪನೆಯೇ ಉಳಿಯುವುದಿಲ್ಲ. ” 


ಆಗಸ್ಟ್ 1988 


35 


ಪಾಷಾಣಾಧಿಕೃತಂ ಲಿಂಗಂ ಯದ್ವತ್ತೂ ಜ್ಯಂ ಪ್ರತಿಷ್ಠಿತಂ | 
ನೀಚವಂಶೋದ್ಭವಶ್ಚಾಪಿ ಭಕ್ತಶ್ಚಿ ದೀಶ್ವರೇ ತಥಾ | 


“ ಪಾಷಾಣಾದಿಗಳಿಂದ ಮಾಡಲ್ಪಟ್ಟ ಲಿಂಗವು ಪ್ರಾಣಪ್ರತಿಷ್ಠಿತವಾದೊಡನೆ ಹೇಗೆ 
ಪೂಜೆಗೆ ಯೋಗ್ಯವಾಗುತ್ತದೆಯೋ ಹಾಗೆಯೇ ನೀಚ ವಂಶದಲ್ಲಿ ಜನಿಸಿದವನು ಕೂಡ 
ಶಿವಭಕ್ತನಾಗುವುದರಿಂದ ಆತನೂ ಪೂಜ್ಯನಾಗುತ್ತಾನೆ. ” 


ಭಕ್ತಸ್ಯ ಪ್ರಾಕ್ತನಂ ಜನ್ಮ ನಾಮಜಾತ್ಯಾದಿಕ೦ಚ ಯತ್ | 
ಸೃಚೋದ್ಯಾಕಥಯೇದ್ಯಾಸಿ ಸವೈ ಪಾತಕಿನಾಂ ವರಃ || 


“ ಯಾರು ಭಕ್ತನ ಹಿಂದಣ ಜನ್ಮ , ಜಾತಿ, ಹೆಸರು ಮೊದಲಾವುಗಳನ್ನು ವಿಚಾರಿ 
ಸುತ್ತಾರೆಯೋ ಅಥವಾ ಹೇಳುತ್ತಾರೆಯೋ ಅವರು ಪಾಪಿಗಳಲ್ಲಿ ಪಾಪಿಗಳು. ” 

- ಈ ಆಗಮ ವಚನಗಳ ಮೇಲಿಂದ ಶ್ರೀ ಬಸವಣ್ಣನವರು ವೀರಶೈವ ಮತದಲ್ಲಿ 
ಈ ವಿಷಯಗಳ ಸುಧಾರಣೆಯನ್ನಾಗಲೀ ಅಥವಾ ಸಂಕರವನ್ನಾಗಲೀ ಮಾಡದೆ 
ಶುದ್ಧ ವೈದಿಕ ಪದ್ಧತಿಗಳನ್ನೇ ಊರ್ಜಿತಗೊಳಿಸಿದರೆಂಬುದು ಸ್ಪಷ್ಟವಾಗುವುದಿಲ್ಲವೇ ? 


ಈವರೆಗಿನ ಸಂಕ್ಷಿಪ್ತ ವಿವರಣೆಯಿಂದಲೇ ಶ್ರೀ ಬಸವಣ್ಣನವರು ಅವತರಿಸು 
ವುದಕ್ಕೆ ಮುಂಚೆ ಕರ್ನಾಟಕದಲ್ಲಿ ರಾಜಕೀಯ ಶಾಂತತೆಯಿದ್ದಿ ತೇ ವಿನಹ ಜನಾಂಗದ 
ಆತ್ರೋನ್ನತಿಗೆ ಅನುಕೂಲವಾದ ಧಾರ್ಮಿಕ ಸ್ಥಿತಿಯಿರಲಿಲ್ಲವೆಂತಲೂ ಮತ್ತು ವೀರಶೈವ 
ಮತವು ಬಹುಮಟ್ಟಿಗೆ ಲೋಪವಾಗಿಯೇ ಹೋಗಿದ್ದಿತೆಂತಲೂ ವಾಚಕರಿಗೆ ವೇದ್ಯ 
ನಾಗದೆ ಇರಲಾರದು . ಇಷ್ಟೇ ಅಲ್ಲ, ಅಳಿದು ಹೋಗಿದ್ದ ಆ ಪ್ರಾಚೀನ ವೀರಶೈವ 
ಮತವನ್ನೇ ಶ್ರೀ ಬಸವಣ್ಣನವರು ಪುನಃ ಶಾಸ್ತ್ರ ಸಮ್ಮತವಾದ ರೀತಿಯಲ್ಲಿಯೇ 
ಪ್ರಚಾರ ಮಾಡಿದರೆಂಬ ಅಂಶವೂ ವ್ಯಕ್ತವಾಗಿರಬಹುದು. 


ಲೇ , ಹರ್ಡೆಕರ ಮಂಜಪ್ಪನವರು 


- ಬಸವ ಚರಿತ್ರೆಯಿಂದ 


ಸಿದ್ದಗಂಗಾ 


36 


ಗಾಮಾಂತರ ಬಸವ ಜಯಂತಿ | 


ಕೆ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂರು 


ಆತ್ಮೀಯ ಶರಣ ಬಂಧು, 
ದಿನಾಂಕ 24 .5²87ರಂದು ರಾಜಾಜಿನಗರದಿಂದ ಹೊರಟ ಬಸವ ತತ್ವ ಪ್ರಚಾರ 
ಯಾತ್ರೆ 31 . 5 - 87ರಂದು ಬೆಂಗಳೂರಿನ ಮತ್ತೊಂದು ಬಡಾವಣೆ ದಾಸರಹಳ್ಳಿಯಲ್ಲಿ 
ಬಸವ ಜಯಂತಿಯನ್ನು ಆಚರಿಸುವಲ್ಲಿ ಯಶಸ್ವಿಯಾಯಿತು. 

ಗ್ರಾಮಾಂತರ ಬಸವ ಜಯಂತಿ ನಗರದಲ್ಲೇಕೆ ಎಂದು ಪ್ರಶ್ನೆ ಮಾಡುತ್ತೀರಿ. 
ಇಲ್ಲವೇ ? ನಿಜ ಹೇಳಬೇಕಾದ ಪ್ರಶ್ನೆಯೇ ಗ್ರಾಮೀಣಪ್ರದೇಶದ ಬಸವತತ್ವ ಪ್ರೇಮಿ 
ಗಳಿಗೆಂದೇ ರೂಪಿತವಾದ ಈ ಯೋಜನೆಯ ಮೂಲಉದ್ದೇಶ ಬಸವ ಸಂದೇಶ, ಜೀವನ 
ಸಾಧನೆ ಮುಂತಾದುವುಗಳನ್ನು ತಿಳಿಯಲು ಅಪೇಕ್ಷಸುವ ಯಾರೇ ಆದರೂ ಅವರಿಗೆ 
ಕಿರುಪರಿಚಯವನ್ನಾದರೂ ಮಾಡಿಕೊಡುವ ಸಲುವಾಗಿ ನಗರಕ್ಕೂ ವ್ಯಾಪಿಸಿಕೊಳ್ಳ 
ಬೇಕಾಯಿತು. ಅಲ್ಲದೆ ನಗರದ ವಿವಿಧ ವೃತ್ತಿಯ ಬಂಧುಗಳಿಗೂ ತನ್ನದಿನದಿನದ 
ಬದುಕಿನ ನಡುವೆಯೂ ಬಸವ ತತ್ವಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬು 
ದನ್ನು ಮನದಟ್ಟು ಮಾಡಿಕೊಡುವುದೂ ಸೂಕ್ತವೆನಿಸಿತು. ಲೋಕಪಾವನ ಮೂರ್ತಿ 
` ಯಾದ ಬಸವಣ್ಣನವರ ಹಾಗೂ ಅವರ ಅನುಯಾಯಿಗಳ ಜೀವನವನ್ನು ಅನುಸರಿಸು 
ವುದರಿಂದ ನಮಗೆ ಅದರಿಂದಪ್ರಯೋಜನವಿದೆಯೆಂಬುದನ್ನು ವಿಚಾರಶೀಲನಾದ ನೀನು 
ಒಪ್ಪುತ್ತೀಯಲ್ಲವೆ. ಮತ್ತು ಒಂದು ಕಾರಣ ಇಂದಿರಾನಗರವೆಂಬುದು ಒಂದು ಕಾಲಕ್ಕೆ 
ಹಳ್ಳಿಯೇ ಆಗಿತ್ತು ದಾಸರಹಳ್ಳಿ ಬೆಂಗಳೂರಿಗೆ ಸೇರಿಹೋದಒಂದುಹಳ್ಳಿಯೇ ಆಗಿದೆ. 

ಪ್ರಾತಃಕಾಲ ಹತ್ತು ಘಂಟೆಗೆ ಸರಿಯಾಗಿ ಸಮಾರಂಭ ವಿದ್ಯುಕ್ತವಾಗಿ ಪ್ರಾರಂಭ 
ನಾಯಿತು, ಭಕ್ತಾದಿಗಳ ಉತ್ಸಾಹ ಶ್ರದ್ದೆಗಳು ಸಮಾರಂಭಕ್ಕೆ ವಿಶೇಷಶೋಭೆಯನ್ನು 
ತಂದು ಕೊಟ್ಟಿದ್ದರೆ ಕಾರ್ಯಕರ್ತರ ದಕ್ಷತೆ ವಿವೇಚನೆಗಳು ಯೋಜಿತ ರೀತಿಯಲ್ಲಿ 
ಸಮಾರಂಭ ನಡೆಯಲು ಅನುವು ಮಾಡಿಕೊಟ್ಟಿದ್ದವು. ಸಮಾವೇಶಗೊಂಡಿದ್ದ ಬೃಹತ್ 
ಜನಸ್ತೋಮವನ್ನು ಕಂಡಾಗ ಪರಮ ಪೂಜ್ಯರೇಕೆ ಗ್ರಾಮೀಣ ಮುಗ್ಗ ಬಂಧುಗಳತ್ತ 
ವಿಶೇಷ ಒಲವುತೋರಿಸುತ್ತಾರೆ. ಎಂಬುದು ಹೊಳೆಯಿತು. ಗ್ರಾಮೀಣ ಮುಗ್ಗರುಗಳಲ್ಲಿ 
- ರುವ ನಿಷ್ಠೆಯಿಂದಾಗಿ ಪೂಜ್ಯ ಶ್ರೀ ಶ್ರೀಗಳವರು ಅವರತ್ತ ಕರುಕಂಡ ಹಸು ಧಾವಿಸು 
ವಂತೆ ನಡೆಯುತ್ತಾರೆ. ಕೇವಲ ಕ್ಷಣಿಕವಾದ ಅನುಕೂಲತೆಗಳಿಗೆ ನಿಷ್ಠೆಯನ್ನು ತೊಳೆ 
ಯಬೇಕಾದ ಆಕರ್ಷಣೆಗಳಿಗೆ ಬಲಿಯಾಗುವವರು ಅವರಲ್ಲ ಎಂಬುದನ್ನು ಪದೇ ಪದೇ 
ಹೇಳುತ್ತಲೇ ಇರುತ್ತಾರೆ. ಸುಸಂಸ್ಕೃತಿಯ ಲಕ್ಷಣವಾದ ನಿಷ್ಠೆಯನ್ನು ಬೆಳೆಸಿಕೊಳ್ಳು 
ವುದರಿಂದ ದೇಶಕ್ಕೂ ಸಮಾಜಕ್ಕೂ ಕಲ್ಯಾಣವುಂಟೆಂಬುದನ್ನು ಗ್ರಾಮೀಣ ಮುಗ್ಧ 
ಬಂಧುಗಳಿಂದ ಕಲಿಯಬೇಕಾಗಿದೆ. ಇಂದು ಮುಖಂಡರು ಕಲಿತವರೆಂದು ಬೀಗುವ 
- ಯುವಜನಾಂಗ ಎಂಬುದನ್ನು ಮನಗಾಣುವಂತಾಯಿತು. 
ಆಗಸ್ಟ್ , 1988 


37 . 


ಬಂಡೆಮಠದ ಪೂಜ್ಯ ಶ್ರೀ ಶ್ರೀ ಶಿವರುದ್ರಸ್ವಾಮಿಗಳು ಸಮಾರಂಭವನ್ನು 
ಉದ್ಘಾಟಿಸು , ಬಸವಣ್ಣನವರು ಮಹಾನುಭಾವರು ಶರಣ ಶ್ರೇಷ್ಠರು ಅವರು ತೋರಿ 
( ಸಿದ ಹಾದಿಯಲ್ಲಿ ನಡೆಯುವುದೇ ನಾವು ಅವರಿಗೆ ಅರ್ಪಿಸಬಹುದಾದ ಕಾಣಿಕೆ ಎಂದರು. 

ಬಸವಣ್ಣನವರು ಹುಟ್ಟು ಹೋರಾಟಗಾರರು ಹಿಂದೂ ಧರ್ಮದ ಸುಧಾರಕರು, 
ಮನಕುಲದ ಮಂಗಳ ದೀಪ ಅವರು ಎಂದು ಉಪನ್ಯಾಸ ಮಾಡುತ್ತ ಕನ್ನಡ ಸಾಹಿತ್ಯ 
ಅವರು ರಚಿಸಿದ ವಚನಗಳಿಂದ ಶ್ರೀಮಂತವಾಯಿತು. ಅದರ ಅಧ್ಯಯನ ಮಾಡುವು 
ದರಿಂದ ಬಸವಣ್ಣನವರ ನಿಜವಾದ ಪರಿಚಯ ನಮಗಾಗುತ್ತದೆ ಎಂದರು ಶ್ರೀ ಸಿದ್ದ 
ಗಂಗಾ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀ ಬಿ. ವೀರಭದ್ರಯ್ಯನವರ 

- ಬಸವಣ್ಣ ಮಾಡಿದ ಸುಧಾರಣೆ ಯನ್ನು ಗಮನಿಸಿದರೆ ಅದರಲ್ಲೂ ಗ್ರಾಮೀಣಬಂಧು 
- ಗಳನ್ನು ಗಮನಿಸಿದರೆ ಎಷ್ಟೊಂದು ಅರ್ಥಪೂರ್ವವಾದ ಸುಧಾರಣೆಯೆಂಬುದನ್ನು ಹಳ್ಳಿಯ 
ಹೆಣ್ಣು ಮಕ್ಕಳ ಸವಿ ಸೊಲ್ಲುಗಳಿಂದ ಎತ್ತಿ ತೋರಿಸಿದರು. ಶ್ರೀ H . V . ವೀರಭದ್ರಯ್ಯನವರು 

ಬಸವಣ್ಣನವರು ಮಾಡಿದ ಸುಧಾರಣೆ ಅದ್ಭುತವಾದುದು. ಇಂದು ಕಾರ್ಲ್ 
ಮಾರ್ಕ್ಸ್‌ನ ತತ್ವಗಳಿಗೆ ಜಗತ್ತು ಮಾರು ಹೋಗುತ್ತಿರುವುದನ್ನು ನೋಡಿದರೆ, ಅದರ 
ಬೀಜಗಳು ಬಸವಣ್ಣನವರಲ್ಲಿದೆಯೆಂಬುದನ್ನು ಸ್ಮರಿಸಬೇಕಾಗುತ್ತದೆ. ಭಗವಾನ್ 
ಬಸವಣ್ಣನವರು ದನಕಾಯುವ, ಕ್ಷೌರ ಮಾಡುವ, ದೋಣಿ ನಡೆಸುವ, ಬಟ್ಟೆ ಒಗೆ 
ಯುವ, ಮೆಟ್ಟು ಹೊಲಿಯುವ, ಕಸ ಗುಡಿಸುವ, ಹಗ್ಗ ಹೊಸೆಯುವಂಥವರು 
ಸಾಹಿತ್ಯ ರಚಿಸುವಷ್ಟು ಸುಧಾರಣೆ ಮಾಡಿದ್ದನ್ನು ಗಮನಿಸಿದರೆ ಅವರು ಮಾಡಿದ 
ಕ್ರಾಂತಿಯ ಸ್ವರೂಪ ಎಂಥದೆಂದು ಗೊತ್ತಾಗುತ್ತದೆ. ಮನುಷ್ಯ ಮನುಷ್ಯನಾಗಿ 
ಬಾಳುವ ಕಲೆಯನ್ನು ಕಲಿಸಿಕೊಟ್ಟರಲ್ಲದೆ ಜೀವನ ಸುಂದರವಾದ ಕಲೆಯೆಂಬುದನ್ನು 
ಸಾಬೀತು ಮಾಡಿ ತೋರಿಸಿದರು . ದುಡಿಮೆಗಿಂತ ದೊಡ್ಡದು ಯಾವುದೂ ಇಲ್ಲ. ದುಡಿ 
ಮೆಯಲ್ಲಿ ಆತ್ಮವಿಶ್ವಾಸ, ಆತ್ಮಾಭಿಮಾನಗಳು ವ್ಯಕ್ತವಾದರೆ ದುಡಿದುದನ್ನು ನೀಡುವಲ್ಲಿ 
ಅರ್ಪಣೆ, ಅಹಂಕಾರ ನಿರಸನಗಳು ಅರಳುವುದನ್ನು ಕಾಣಬಹುದು. ವ್ಯಕ್ತಿಯ 
ಚಾರಿತ್ರ , ಸಮಾಜ, ರಾಷ್ಟ್ರದ ಚಾರಿತ್ರ ನಿರ್ಮಾಣಕ್ಕೆ ಮೂಲಭೂತವಾದದ್ದು . ಬಸ 
ವಾದಿ ಶರಣರು ವ್ಯಕ್ತಿಯ ಚಾರಿತ್ರಕ್ಕೆ ವಿಶೇಷ ಗಮನ ನೀಡುತ್ತ ಪರಮಪೂಜ್ಯ ಶ್ರೀ 
ಶ್ರೀಗಳವರು ನಾವು ಆ ಮಾರ್ಗದಲ್ಲಿ ನಡೆಯುವುದೊಂದೇ ಅವರಿಗೆ ತೋರಿಸಬಹುದಾದ 
ಗೌರವ, ಎಂಬುದಾಗಿ ಅಪ್ಪಣೆಕೊಡಿಸಿದರು. 
. ರಾತ್ರಿ ಹತ್ತು ಘಂಟೆಗೆ ಸರಿಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ನಾಟಕ ಮಂಡಳಿಯವ 
ರಿಂದ ಜಗಜ್ಯೋತಿಬಸವೇಶ್ವರ ನಾಟಕ ( 200ನೆಯ ಪ್ರದರ್ಶನ ಅಭಿನಯಿಸಲಾಯಿತು 
ಅಂತರಾಷ್ಟ್ರೀಯ ನಾಟಕಗಳನ್ನು ನೋಡಿದ ಬೆಂಗಳೂರಿನ ಬಂಧುಗಳು ನಾಟಕ ನೋಡಿ 
ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ನಾಟಕದ ವೇಗಗತಿಯನ್ನು ಗಮನಿಸಿದ 
ಪೀಣ್ಯದ ವೃತ್ತಿ ಕಲಾವಿದನೊಬ್ಬ “ ಇಷ್ಟೊಂದು Quick ಆಗಿ ಯಾವ ಕಂಪನಿಯಲ್ಲ 
ದೃಶ್ಯ ಬದಲಾವಣೆಯಾಗುವುದನ್ನು ನಾನು ಕಂಡಿಲ್ಲ ಸ್ವಾಮಿ , ನಿಜಕ್ಕೂ ಸಿದ್ಧಗಂಗೆ 
ಸ್ವಾಮಿಗಳ ಸೇವೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ” ಎಂದು ದಾಸರಹಳ್ಳಿಯ 
ಪೆಟ್ಟಿಗೆ ಅಂಗಡಿಯೊಂದರ ಮುಂದೆ ಹೇಳುತ್ತಿದ್ದುದನ್ನು ವರದಿಗಾರ ಗಮನಿಸಿದಾಗ 
ಸಾರ್ಥಕ ಯೋಜನೆ ಇದು ಎನಿಸಿತು." 


38 


ಸಿದ್ದಗಂಗಾ 


米米米米米米米米米米米米米米米米米米米米米米 

( 2ನೇ ರಕ್ಷಾಪುಟದಿಂದ) 


ಕುಡಿಯುವ ನೀರು : - ಕಳೆದ ಐದು ವರ್ಷಗಳಲ್ಲಿ 50 ಸಾವಿರ ಕಾಳವೆ ಬಾವಿಗಳನ್ನು 
ಕಾರೆದಿರುವ ಕರ್ನಾಟಕ ದಾಖಲೆಯ ನಿರ್ಮಿಸಿದೆ , 


ಪಂಪುಸೆಟ್ಟುಗಳಿಗೆ ವಿದ್ಯುತ್ ಪೂರೈಕೆ :- ಪಂಪು ಸೆಟ್ಟುಗಳಿಗೆ ವಿದ್ಯುತ್ 
ಪೂರೈಸುವ ವಿಚಾರದಲ್ಲಿ ಗುರಿ ಮೀರಿದ ಸಾಧನೆಯಾಗಿದೆ . 


ಖುಷ್ಠಿ ಭಾಮಿ ಅಭಿವೃದ್ಧಿ ಖುಷ್ಠಿ ಭಾಮಿ ಅಭಿವೃದ್ದಿಗಾಗಿ ವೈಜ್ಞಾನಿಕ 
ಯೋಜನೆಗೆ ಕೈಗೊಂಡಿರುವ ಕರ್ನಾಟಕ ಇರುವ ಸಂಪನ್ಮಾಲಗಳನ್ನು ಸಮರ್ಥವಾಗಿ ಬಳಸಿ 
ಕೃಷಿ ಕ್ಷೇತ್ರದಲ್ಲಿ ಅಧಿಕ ಉತ್ಪಾದನೆಗೆ ಅವಕಾಶ ಕಲ್ಪಿಸಿದೆ , ಇಪ್ಪತ್ತು ಆಂಶಗಳ ಕಾರಕ್ರಮದ 
ಅನುಷ್ಠಾನದಲ್ಲಿ ಕರ್ನಾಟಕ ಒಳ್ಳೆಯ ಸಾಧನೆ ತೋರಿದೆ . 


- ಜನತೆಯ ಕೈಗೇ ಅಧಿಕಾರ :- ಗಾಂಧೀಜಿಯ “ ಗ್ರಾಮರಾಜ್ಯ ” ದ ಕಲ್ಪನೆ 

ಯನ್ನು ಕೃತಿಗಿಳಿಸಿ ಪಂಚಾಯತಿರಾಜ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವ ಕರ್ನಾಟಕ ಅಧಿಕಾರ 

ವಿಕೇಂದ್ರೀಕರಣದ ಹಾದಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿರುವ ರಾಜ್ಯ , ಈಗ ರಾಜ್ಯದಲ್ಲಿ ಜನತೆಯ 
ಈ ಕೈಗೇ ಅಧಿಕಾರ , ಅಭಿವೃದ್ಧಿ ಕಾಠ್ಯಕ್ರಮಗಳನ್ನು ರೂಪಿಸುವವರಾ ಅವರೇ , ಅನುಷ್ಠಾನ 
= ಗಾಳಿಸುವ ಹಾಣೆಯಾ ಅವರೆದೇ . 


米米米米米米米米米米米米米米米米米米米米米米米米米米米米米米米米米米紫米米米 


ಚುನಾವಣಾ ಸುಧಾರಣೆ ಹಲವಾರು ಚುನಾವಣಾ ಸುಧಾರಣೆಗಳನ್ನು ಜಾರಿ 
ಗೆ ತಂದಿರುವ ಕರ್ನಾಟಕ ಪ್ರಜಾಪ್ರಭುತ್ವ ತತ್ವವನ್ನು ಅನ್ವರ್ಥಗಾಳಿಸಿದೆ . 


ಸ್ವಚ್ಛ ಆಡಳಿತ ಅಧಿಕಾರದ ದುರುಪಯೋಗ ಮತ್ತು ಭ್ರಷ್ಟಾಚಾರವನ್ನು ತಡೆ 
ಗಟ್ಟಿ ಆಡಳಿತ ಕ್ಷೇತ್ರದಲ್ಲಿ ಸ್ವಚ್ಛತೆ ಮತ್ತು ದಕ್ಷತೆಯನ್ನು ಮಾಡಿಸುವ ಸಲುವಾಗಿ ಕರ್ನಾಟಕ 
ಸರ್ಕಾರ ಕೈಗೊಂಡಿರುವ ಒಂದು ಆದರ್ಶ ನಿರ್ಧಾರ ಲೋಕಾಯುಕ್ತದ ರಚನೆ , 

ಬಡತನ , ಅನಕ್ಷರತೆ , ಅಜ್ಞಾನ ಮತ್ತು ಶೋಷಣೆಗಳ ನಿರ್ಮಾಲನಕ್ಕೆ ನಿರಂತರ 
ಪ್ರಯತ್ನ ನಡೆಸುತ್ತಿರುವ ಕರ್ನಾಟಕ ಸರ್ಕಾರ ಜನತೆಯ ವಿಶ್ವಾಸದಾಂದಿಗೇ ಸಾಮಾಜಿಕ 
ಸಮಾನತೆಯನ್ನು ಸಾಧಿಸುವ ದೃಢವಿಶ್ವಾಸನ್ನು ಹಾಂದಿದೆ , 


ಕರ್ನಾಟಕ ವಾರ್ತೆ 


* * * 


* * ** * ** * * * 


* * 


ತುಮಕೂರಿಗೆ 
ಬರುವವರಿದ್ದೀರಾ 
? 
ಹಾಗಿದ್ದರೆ 
, 
ವೈವಿಧ್ಯಮಯ 
ಆಟ 
,ವಸತಿ,ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ. 


Reg No KRN 0 - 9 


Nanjundeswaro 


ಹೋಟೆಲ್ಶ್ರೀ 
ನಂಜುಂಡೇಶ್ವರಊಟ,ವಸತಿಮತ್ತು 

ಉಪಹಾರ 
ಮಂದಿರ 
,ಜಿ 
. 
ಹೆಚ್ 
. 
ರಸ್ತೆ 
, 
ತುಮಕೂರು 
. 
| 

ರವಾಣಿ8591 
, 
2373 
, 
2577 


M 


Eವಿ 


I 
Hotel 
Shree 
N 


ಶ್ರೀನಂಜುಂಡೇಶ್ವರ 

ಬೇಕರಿತುಮಕೂರು೧೨ಿಪ್ರಖ್ಯಾತ 

ಬೇಕರಿಚಿಕ್ಕಪೇಟೆತುಮಕೂರು|ದೂರವಾಣಿ 
: 
8077 


DRA 


ಶ್ರೀ ಸಿದ ಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ 


3 
, 
257 
) 


“ SIDDAGANGA " MONTHLY 


ONEX 


CHWUNALSWALA 


ಅನಿಲಗಳು 


ಶ್ರೀ 
ನಂಜುಂಡೇಶ್ವರ 
ರೆಸ್ಟೋರೆಂಟ್ 

ಸಿ 
. 
ವಿ 
, 
ಮಹದೇವಯ್ಯತುಮಕೂರಿನಲ್ಲಿ 
ಉತ್ತರ 
ಭಾರತದ 
ಶೈಲಿಯ 
ಊಟಉಪಹಾರಗಳ 
ಶ್ರೇಷ್ಟ 
ದರ್ಜೆಯ 
ರೆಸ್ಟೋರೆಂಟ್ 
|ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
- 
1ದೂರವಾಣಿ 
: 
2677 


ಶ್ರೀನಂಜುಂಡೇಶ್ವರಸ್ವೀಟ್ಸ್ಎಲ್ಲಾವಿಧವಾದಸಿತುಮತ್ತುಖಾರತಿಂಡಿಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಪಧೆಅಶೋಕ 
ರಸ್ತೆ 
ತುಮಕೂರು 
- 
1ದೂರವಾಣಿ 
: 
2017 


ಸೆಪ್ಟಂಬರ್ 


1988 


- ಸಿದ್ಧಗಂಗಾ 


* ಸಿದ್ದಗಂಗಾ ' ಚಿರಾಯುವಾಗಲೆಂದು ಹರಸಿ 

ಹಾರೈಸಿರುವ ಆಜೀವ ಸದಸ್ಯರಬಳಗ . 
ಸತ್ವ ಶ್ರೀ : 


1263 ಹೆಚ್ . ಡಿ , ಶಿವಲಿಂಗಯ್ಯ , ಹೆಚ್ಚು ಲುಸೆ, ಹಡ್ಲಿ ಅಂಚೆ, 

ಸೋಮವಾರ ಪೇಟೆ- ತಾ ! ದಕ್ಷಿಣ ಕೊಡಗು ಜಿಲ್ಲೆ , 
1264 ಬಿ. ಸಿದ್ದಲಿಂಗಯ್ಯ , ಸರ್ಕಾರಿ ವಿದ್ಯುತ್ ತನಿಕಾಥಿಕಾರಿ 

ಬಿ . ಬಿ . ರಸ್ತೆ , ಚಿಕ್ಕಬಳ್ಳಾಪುರ , ಕೋಲಾರ ಜಿಲ್ಲೆ . 
1265 ಬಿ .ಎಲ್ . ಚಂದ್ರಶೇಖರ್ S / o ಬಿ.ಎನ್ . ಲಿಂಗಪ್ಪ , ರಾಮ ಮಂದಿರ 

ರಸ್ತೆ , ಬೆಳಕವಾಡಿ ಮತ್ತು ಅಂಚೆ, ಮಳವಳ್ಳಿ ತಾ|| ಮಂಡ್ಯ ಜಿಲ್ಲೆ .. 
1266 ಎಂ .ಎಸ್ .ತೇಜಸ್ವಿನಿ D / o ಎಂ , ಆರ್ , ಸೋಮಶೇಖರ್, 
- 1 ನೇ ಮುಖ್ಯ ರಸ್ತೆ , ತ್ಯಾಗರಾಜ ನಗರ, ಬೆಂಗಳೂರು- 28 . 
1267 ಎಂ . ಗಣೇಶ್ , ಶಿಕ್ಷಕರು S / o ಮಲ್ಲಪ್ಪ ಗೌಡ, ಮೇಲ್ವೆ , ಕುಂದೂರು 

ಅಂಚೆ , ಆಲೂರು ತಾ|| ಹಾಸನ ಜಿಲ್ಲೆ . 
1268 ಜಿ.ಹೆಚ್ . ಗಂಗಾಧರಯ್ಯ , ಶಿಕ್ಷಕರು, S/ o ಕೆ. ಹೊನ್ನಪ್ಪ , ಗೂಳ್ಯ 

ಪುರುಷನಹಳ್ಳಿ ಅಂಚೆ, ದೊಡ್ಡ ಬಳ್ಳಾಪುರ ತಾ!!, ಬೆಂಗಳೂರು ಜಿಲ್ಲೆ 
1269 ಜಿ. ಕೃಷ್ಣಯ್ಯ ಶಿಕ್ಷಕರು, ಶ್ರೀ ಸಿದ್ದಲಿಂಗೇಶ್ವರ ಮಾಧ್ಯಮಿಕ ಶಾಲೆ 

ಶ್ರೀ ಸಿದ್ದಗಂಗಾ ಮಠ. 
1271) ಹೆಚ್ . ಹೆಚ್ . ಪಂಕಜಿ, ಶಿಕ್ಷಕಿ , ಶ್ರೀ ಸಿದ್ದಲಿಂಗೇಶ್ವರ ಮಾಧ್ಯಮಿಕ 

ಶಾಲೆ, ಶ್ರೀ ಸಿದ್ಧಗಂಗಾ ಕ್ಷೇತ್ರ . 
1271 ಡಿ, ಮಹಾಲಕ್ಷ್ಮೀದೇವಿ, ಶಿಕ್ಷಕಿ, ಶ್ರೀ ಸಿದ್ದಲಿಂಗೇಶ್ವರ ಮಾಧ್ಯಮಿಕ 

ಶಾಲೆ, ಶ್ರೀ ಸಿದ್ಧಗಂತಾ ಕ್ಷೇತ್ರ . 
1272 ಎಂ , ಹುಚ್ಚಯ್ಯ , ಶಿಕ್ಷಕರು, ಶ್ರೀ ಸಿದ್ಧಲಿಂಗೇಶ್ವರ ಮಾಧ್ಯಮಿಕ 

ಶಾಲೆ, ಶ್ರೀ ಸಿದ್ದಗಂಗಾ ಕ್ಷೇತ್ರ , 


1271 


h 


( ಮುಂದುವರಿಯುತ್ತದೆ) 


wwwwwwwwwwwwwwwwwwwww 


ಸಿದ್ದಗಂಗಾ 


INIIBIBUS 181307BISA 


SH # Estaurana 


ಜHownಯaಖಜಾನಿಕ 


ಸಂಪುಟ- ೨೪ 


ಸಂಚಿಕೆ - ೯ 


- 


ಸೆಪ್ಟೆಂಬರ್ , ೧೯೮೮ 


ALBURKUMINRIQIBMBNBB 


ERHENSIONIRANEH 


dEA 


TET 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ಹರಿವ ಮನವನು ಹಿಡಿದು ಒಂದೆಡೆಗೆ ಬಂಧಿಸು, 
ತೊರೆಯದಿರು ಯತ್ನವನ್ನು 1 ಎಂದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | | 


ಮಾಡುವ ಕಾಯಕ ಯಾವುದಾದರೆ ಏನು 
ಮಾಡು ಮನವಿಟ್ಟು ಎರಡಿರದೆ | ಎಂದ 
ಸಿದ್ದಗಂಗಾ ಗುರುವೆಕೃಪೆಯಾಗು ||" 


ನೊಂದ ಜೀವಿಗಳು ಹೊಂದಾಣಿಕೆಯಿರಲಿ 
ಬೆಂದ ಬದುಕಿಗೆ ತಂಪು ನಡೆಯಿರಲಿ 1 ಎಂದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 

- ಹೆಚ್. ವಿ. ಪೀರಭದ್ರಯ್ಯ 


ಇಇಇಇಇಇಇಇಇಇಇಇಇಇ9 

ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಚಹಾ ಕಾಫಿಕೋಕೋ - ಮಹಾತ್ಮ ಗಾಂಧಿ, 


* ಸ್ತೋತ್ರ 


* ಡಾ ||ಮೇಡಂಮೇರಿ ಮಾಂಟೆಸೊರಿ- ಶ್ರೀ ಹೆಚ್ . ಮಹಾಲಿಂಗಪ್ಪ , .13 


- 


18 


* ಶ್ರೀ ಸಿದ್ಧಗಂಗಾ ಕ್ಷೇತ್ರ - ಶ್ರೀ ಎಸ್ , ನಾಗರಾಜಯ್ಯ 
* ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆನ್ನಂ- ಹೆಚ್ . ಸದಾಶಿವಯ್ಯ 


* ಕ್ಷೇತ್ರವಾರ್ತೆ 

- ಶ್ರೀ ಪಿ .ಎನ್ . ಚಂದ್ರಶೇಖರಯ್ಯ 23 
* ಶೈವಧರ್ಮದ ಹಿನ್ನಲೆ - ಶ್ರೀ ಕೆ.ಎಸ್ . ರಾಮಚಂದ್ರರಾವ್ 26 
* ಸಿದ್ಧಗಂಗೆಯ ಮಠ - ಶ್ರೀ ಜೀರಿಗೆಕಟ್ಟೆ ಬಸಪ್ಪ 
* ಮಹಾದೇವಿಯಕ್ಕನ ಮಹತಿ – ಶ್ರೀ ಪಿ . ಚಂದ್ರಶೇಖರಾರಾಧ್ಯ 31 


2 * ಗ್ರಾಮಾಂತರ ಬಸವಜಯಂತಿ - ಶ್ರೀ ಹೆಚ್ . ವಿ. ವೀರಭದ್ರಯ್ಯ , 36 . 


ಶ್ರೀವಾಣಿ 


“ಮನಏವ ಮನುಷ್ಯಾಣಾ೦ಕಾರಣಂಬಂಧ 
ಕ್ಷಯೋ … ” ಮನುಷ್ಯನ ಮೊಮನಸ್ಸೇ ಬಂಧನ ಮತ್ತು 
ಮೋಕ್ಷಗಳಿಗೆ ಮುಖ್ಯ ಕಾರಣ . ಜೀವನದನೋವು- ನಲಿವು 

ಸುಖ - ದುಃಖ ಮತ್ತು ಇಹಪರ ಸೌಖ್ಯಗಳಿಗೆಲ್ಲಾ ಮನಸ್ಸೇ 
ಕಾರಣವೆಂದಾಗುತ್ತದೆ. ಆದ್ದರಿಂದ ಮನಸ್ಸಿನ ಸ್ವಭಾವ ಮತ್ತು ಇತಿಮಿತಿಗಳ 
ಅರಿವು ಅಗತ್ಯ . ಮನವೆಂಬ ಮರ್ಕಟನ ತಡೆಯಲಾರೆನು ದೇವ (ಎನಿತಿದ 
ಚಪಲ ಚೇಷ್ಟೆಗಳ ವರ್ಣಿಸಲಿ || ಎನ್ನುತ್ತಾರೆ ಸರ್ಪಭೂಷಣ ಶಿವಯೋಗಿಗಳ 
ವರು. ಚಂಚಲ ಸ್ವಭಾವವುಳ್ಳ ಕಪಿಗೆ ಮನಸ್ಸಿನ ಹೋಲಿಕೆ ಕೊಟ್ಟಿದ್ದಾರೆ. 
ಚಪಲ ಚೇಷ್ಟೆ ವರ್ಣಿಸಲಸದಳವನ್ನು ತ್ತಾರೆ. ಈ ಚಂಚಲ ಸ್ವಭಾವದ ಮನ 
ಸ್ಪನ್ನು ಸಂಯಮಿಸಬೇಕು. ಅದರ ಪ್ರವೃತ್ತಿಯನ್ನು ಒಂದೆಡೆ ಕೇಂದ್ರೀಕರಿಸ 
ಬೇಕು, ಮತ್ತೊಬ್ಬ ಅನುಭಾವಿಗಳು ಅಪ್ಪಣೆ ಕೊಡಿಸಿದಂತೆ ' ಮನವ ಹಿಡಿದು 
ಆಳ್ವರಾರ ಕಾಣೆನು ' ಹುಲಿ , ಕರಡಿ , ಹಾವು ಮೊದಲಾದ ಕಾಡುಮೃಗಗಳನ್ನು 
ಹಿಡಿದು ಆಡಿಸುವವರನ್ನು ಕಾಣಬಹುದು, ಮನಸ್ಸನ್ನು ಒಂದೆಡೆ ನಿಲ್ಲಿಸಿ ಆಳುವ 
ರನ್ನು ಕಾಣಲಾಗದು. ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನು ಕಳೆದು ಏಕಾಗ್ರತೆ 
ಸಾಧಿಸಬೇಕು. ಅದು ಕಷ್ಟ ಸಾಧ್ಯ , ಯೋಗ ಸಾಧನೆಗೆ ಕೈ ದುವನ್ನಾಗಿ 

ಮಾಡಿಕೊಳ್ಳಬೇಕು . ಜಾಗರೂಕವಾಗಿ ಮನಸ್ಸನ್ನು ಪಳಗಿಸಬೇಕು. ನಿಜ 
ಈ ಗುಣ ಶಿವಯೋಗಿಗಳು ತಮ್ಮ ಒಂದು ಹಾಡಿನಲ್ಲಿ ಮನೋಜ್ಞವಾಗಿ ತಿಳಿಸಿದ್ದಾರೆ 
* 'ಮನವೆಂಬ ಗಿಳಿಯತೊಯ್ಯಾರಿಭೋವಿ - ಮೆಲ್ಲನೆ ಮುದ್ದು ನುಡಿ 

ಗಲಿಸೆಲೆ ಮಾನಿನಿ ' || ಮನಸ್ಸು ಒಂದು ಗಿಳಿ ಅದಕ್ಕೆ ಬಹಳ ಪ್ರೀತಿಯಿಂದ - 
ಮೈದಡವಿ ನ ದ್ದು ನಡೆನಡಿಯನ್ನು ಕಲಿಸಬೇಕು. ಅದರ ಮೇಲೆ ಬಲತ್ಕಾರ 
ಕೂಡದು. ಅದರ ಸಹಜ ಸ್ವಭಾವ ಮತ್ತು ರಹಸ್ಯವನ್ನರಿಯುವ ಬುದ್ದಿವಂತಿಕೆ 

ಬೇಕು. ಅಸಹಜವಾಗಿ ಒತ್ತಾಯದಿಂದ ನಿಗ್ರಹಿಸುವುದು ಸಾಧ್ಯವಿಲ್ಲ. ಎಂದು. 
= ಮನಸ್ಸಿನ ಸಹಜ ಸ್ವರೂಪವನ್ನೇ ಬಯಲಿಗೆಳೆದಿದ್ದಾರೆ ಆದ್ದರಿಂದ ಯಾವುದೇ 

ವಸ್ತು ಒತ್ತಡದಿಂದ ಹಿಡಿತಕ್ಕೆ ಬಾರದು. ಮನಸ್ಸನ್ನು ಒತ್ತಾಯದಿಂದ ನಿಗ್ರ 
ಹಿಸುವ ಪ್ರಯತ್ನ ಸಲ್ಲದು, ಅದು ವ್ಯರ್ಥ ಅಷ್ಟೇ ಅಲ್ಲ, ವಿರುದ್ಧ ದಿಕ್ಕಿನತ್ತ 
ಸಾಗಿ ಅನರ್ಥಕಾರಿಯಾಗುತ್ತದೆ. ಅದಕ್ಕೆ ಬದಲು ಪ್ರೀತಿ ಮೇಲ್ನುಡಿಗಳಿಂದ 
ಅರಿವನ್ನು ಮೂಡಿಸಬೇಕು. ಬುದ್ದಿವಂತಿಕೆಯಿಂದ ವಿವೇಕವನ್ನು ಚುರುಕು 
ಗೊಳಿಸಬೇಕು ಚಿತ್ತ ಶುದ್ದಿ ಯುಂಟಾದರೆ ಮನಸ್ಸಿನ ತಾಕಲಾಟ ಕಡಿಮೆ | 
ಯಾಗಿ ನಿಜ ನೆಲೆಯನ್ನರಿಯಲು ಸಾರ್ಥಕವಾಗುತ್ತದೆ, 


米米米米米米米米米米米米米米米米米米米米樂米米米米米米米米米米米紫米米米米米米 


ಲೇಖಕರಲ್ಲಿ ಮನವಿ 


ಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 
1 . ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪ ! ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ ಸಂಪಾದಕರು 

ಬಿ . ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


“ ಸಿದ್ದ ಗಂಗಾ ನಾಡಿನ ಜನತೆಗೆ ಜಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ, 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ , ಕಲೆ , ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ, ನಗೆಬರೆಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು : ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗ ಲಲ್ಲಿ ಸ್ಪಷ್ಟಾ 
ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅ ಕ ಸ್ಮಾ ತ್ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರ ವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲ ಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ತ್ರೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ 3 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿ ಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ . 

* * * 

ಪ್ರಕಾಶಕರು 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


* 


* 


* 


ಮುದ್ರಕರು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


•G ಸಂಪಾದಕರು ” 
“ ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
| ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


సంబందరిలయ 


ರಳಲ್ಲಿ ಎಣ್ಣೆ ಹಿಂಡುವ ಕೆಲಸ 


ಸ್ವಾತಂತ್ರ್ಯ ಬಂದು ನಾಲ್ಕು ದಶಕಗಳೇ ಸಂದು ಹೋದವು. ರಾಷ್ಟ್ರ ಜೀವನದಲ್ಲಿ 
ಹತ್ವದ ಘಟನೆಗಳು ಸಂಭವಿಸಿದುವು. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಹನ್ನೊಂದು 
ಧಾರಣೆಗಳು ತಲೆದೋರಿದವು. ಸುಧಾರಣೆಗಳೆಂಬಂತೆ ಬಂದವುಗಳೆಷ್ಟೊ ಅದ 

, ಶಿಕ್ಷಣ ಕ್ಷೇತ್ರದಲ್ಲಿ ಸಾಗಿರುವ ಹೊಸ ಹೊಸ ಸುಧಾರಣೆಗಳನ್ನು ಗಮನಿಸಿದಾಗ 
ಭಾರತೀಯನಿಗೆ ನಿರಾಶೆಯಾಗದಿರದು, ವಿಜ್ಞಾನ, ತಂತ್ರಜ್ಞಾನ, ಅಣುವಿಜ್ಞಾನ, 
ಕೈದ್ಯಕೀಯ ಜ್ಞಾನ, ಬಾಹ್ಯಾಕಾಶ ವಿಜ್ಞಾನಗಳಲ್ಲಿ ವಿಸ್ಮಯಗೊಳಿಸುವಂಥ ಆಭಿವೃದ್ಧಿ 
ರಾಗಿರುವುದು ನಿಜ, ಕೈಗಾರಿಕಾ ಕ್ಷೇತ್ರದಲ್ಲಿ ಬೃಹತ್ ಕೈಗಾರಿಕೆ ಸ್ಥಾವರಗಳೂ 
ರಾಷ್ಟ್ರ ಜೀವನದ ಸಮೃದ್ಧಿಗೆ ಶ್ರಮಿಸುತ್ತಿರುವುದು ದಿಟ. ಕೃಷಿ ಕ್ಷೇತ್ರದಲ್ಲಿ ಹಸಿರು 
ಕ್ರಾಂತಿನಡೆದಿರುವುದು ವೇದ್ಯ , ಅರಣ್ಯ ರಂಗದಲ್ಲಿ ಆಗಿರುವ , ಆಗುತ್ತಿರುವ ಭಯಂಕರ 
Dಂಧ್ಯಸಕ ಯೋಜನೆಗಳ ವಿರುದ್ಧ ಪ್ರತಿಭಟನಾತ್ಮಕ ಚಳುವಳಿಗಳೂ ಸುಧಾರಣೆಯ 
ದಿಕ್ಕು ಬದಲಾಗಬೇಕೆಂಬುದನ್ನು ಸೂಚಿಸುವುದಿಲ್ಲವೇ ? ಪರಿಸರ ಪ್ರಜ್ಞೆ ಜಾಗೃತವಾ 
ಗುವುದು ಶುಭ ಚಿಹ್ನೆಯಲ್ಲವೇ ? ಕೇವಲ ಅಣುಸ್ಥಾವರಗಳ ಸ್ಥಾಪನೆಯಿಂದ ಮಾತ್ರ 
ದೇಶಾಭಿವೃದ್ಧಿಯಾದೀತೆ? ಪೂರ್ವಿಕರು ಶಾಂತ ಜೀವನಕ್ಕೆ ಬೇಕಾಗಬಹುದಾದ ಪರಿಸರ 
ಪ್ರಜ್ಞೆಯುಳ್ಳವರಾಗಿದ್ದರು ಎಂಬುದನ್ನು ಮರೆಯಬಹುದೇ ? ಅದೂ ಹೋಗಲಿ ನಿತ್ಯ 
ಹರಿದ್ವರ್ಣದ ಅರಣ್ಯಗಳಿಗೆ ಹೆಸರಾಗಿದ್ದ ನಮ್ಮ ನಾಡಿನಲ್ಲಿಂದು ಕಾಣುತ್ತಿರುವುದೇನು ? 
-ಎತ್ತ ನೋಡಿದರೂ ಕಾಂಕ್ರೀಟ್ ಕಾಡುಗಳನ್ನಲ್ಲವೇ ? ತರುಮರಾದಿಗಳಿಂದ ದೊರೆ. 
ಯುವಶಾಂತವಾತಾವರಣ ಭವ್ಯವಾದ ಕಾಂಕ್ರೀಟ್ ಕಟ್ಟಡಗಳಲ್ಲಿ ದೊರೆಯಬಲ್ಲುದೇ ? 
ಅಲ್ಲದೆ, ಹೊಸ ಶಿಕ್ಷಣ ನೀತಿಯನ್ನು ರೂಪಿಸುತ್ತಿರುವ ನಮ್ಮ ಸರ್ಕಾರ, ಮುಖಂಡರು 
ಆಲೋಚನೆ ಮಾಡುತ್ತಿಲ್ಲವೇಕೆ ? ಸ್ವಾತಂತ್ರ್ಯಗಳಿಸಿದಮೇಲೆ ನಾವು ಕಟ್ಟಿದ ಅಣೆ 
ಕಟ್ಟುಗಳೆಷ್ಟು , ಸ್ಥಾಪಿಸಿದ ಬೃಹತ್ ಕೈಗಾರಿಕೆಗಳನ್ನು ಕೈಗೊಂಡ ಸ್ಥಾವರಗಳೆಷ್ಟು 
ವೆಚ್ಚ ಮಾಡಿದಕೋಟ್ಯಾಂತರ ಹಣವೆಷ್ಟು ? ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ಮಿಸಿದ 
ಸುಸಂಸ್ಕೃತ ಯುವಜನಾಂಗವೆಷ್ಟು ? ಶಿಕ್ಷಣಕ್ಕಾಗಿ ರಾಷ್ಟ್ರದ ಆದಾಯದಲ್ಲಿ ಬಳಸು 
ತಿರುವ ಹಣವೆಷ್ಟು ? ಯಾರಿಗೆ ಬೇಕಾಗಿದೆ ಶಿಕ್ಷಣ ಕ್ಷೇತ್ರ ? ರಾಜಕೀಯ ಲಾಭ 
ಕ್ಕಾಗಿ ಎಲ್ಲ ನಡೆದಿರುವಾಗ ಗಾಂಧೀಜಿ ಹೇಳುತ್ತಿದ್ದ ಸುಸಂಸ್ಕೃತ, ಯುವಜನಾಂಗ 
ರಾಷ್ಟ್ರದ ಅಮೂಲ್ಯ ಸಂಪತ್ತು ? ಎಂಬುದನ್ನು ಗಂಭೀರವಾಗಿ ಚಿಂತಿಸುವರೆಷ್ಟು 


ಸೆಪ್ಟೆಂಬರ್ , 1988 , 


ನಮ್ಮಲ್ಲಿಂದು ಪ್ರತಿಭಾವಂತ ಇಂಜಿನಿಯರುಗಳಿದಾರೆ , ವೈದ್ಯರುಗಳಿದ್ದಾರೆ ಪ್ರತಿಭಾ 
ಆಡಳಿತಗಾರರಿದ್ದಾರೆ, ಪ್ರತಿಭಾವಂತ ಶಿಕ್ಷಕರೂ ಇದ್ದಾರೆ. ಆದರೆ ಸುಸಂಸ್ಕೃತರೆನ 
ಮಂದಿ ಸಿಕ್ಕುತ್ತಾರೆ, ರಾಷ್ಟ್ರ ಬಯಸುವುದು ಸಂಸ್ಕೃತವಂತ ಜನಾಂಗವನ್ನು , ಸಹಬಾ 
ಹೆಸರಾದ ಭಾರತದಲ್ಲಿ ಇಂದು ನಡೆದಿರುವುದಾದರೂ ಏನು? ದೀನದಲಿತರ ಮೇ 
ಧನಾಥ್ರ, ಬಲವುಳ್ಳವರ ದೌರ್ಜನ್ಯ , ಹರಿಜನರ ಮೇಲೆ ಸವರ್ಣಿಯರ ರೋ 
ಸ್ತ್ರೀಯರ ಮೇಲೆ ಹಾಡುಹಗಲಲ್ಲೇ ಅತ್ಯಾಚಾರ, ಅದೂ ಶಿಕ್ಷಿತರೆನಿಸಿಕೊಂಡವಂದ 
ಸೇವಾಸಂಸ್ಥೆಗಳ ಮೇಲೆ ಆಕ್ರಮಣ, ಧರ್ಮಕ್ಷೇತ್ರಗಳ ಬಗ್ಗೆ ತೀವ್ರ ಅನಾದರ , ಸರ 
ದೆಂಬಂತೆ ಅಪಪ್ರಚಾರ , ಏನು ನಡೆದಿದೆ ಇದೆಲ್ಲ ? ಯಾರು ಯೋಚಿಸಬೇಕು. ಇದನ್ನೆ 
ಸರಿಪಡಿಸುವವರಾದರೂ ಎಲ್ಲಿದ್ದಾರೆ? ಯುವಜನಾಂಗಕ್ಕೆ ಕೊಡುತ್ತಿರುವ ಆದರ್ಶಗಳ 
ರಾಷ್ಟ್ರ ಭಕ್ತರ, ಸಮಾಜ ಹಿತೈಷಿಗಳ, ಚಾರಿತ್ರಿಕ ಪುರುಷರ, ಧರ್ಮ ದೀಪಕ 
ಜೀವನವನ್ನೆ ? ಅಥವಾ ಕೊಲೆಗಡುಕರ, ಗೂಂಡಾಗಳ , ಕುಪ್ರಸಿದ್ಧರ ಜೀವನವನ 
ಆಲೋಚಿಸುವುದು ಬೇಡವೇ ? ಶಿಕ್ಷಣದ ಬಗ್ಗೆ ನಮ್ಮ ಮುಖಂಡರುಗಳಿಗೆ ತೀವ್ರ ಆಸ 
ಬಾರದೇ ಹೋದರೆ ಎಲ್ಲ ಸುಧಾರಣೆಗಳೂ ಮರಳಲ್ಲಿ ಎಣ್ಣೆ ಹಿಂಡಿದಂತಾದೀತು! 


ಜಗದ್ದುರುವೆ 
Wwww•••••••••••••• 

- ಎಂ . ಎ . ನೀಲಾಂಬಿಕೆ 


ಸಿದ್ದಲಿಂಗೇಶ ಸಿದ್ದಲಿಂಗೇಶ ; 
ಜನತೆಯ ಮೊರೆಕೇಳ ಜಪದಕಂಬನಿ ಒರಿಸೆ ; 
ಮತ್ತೊಮ್ಮೆ ಅವತರಿಸೆ ನೀ ; 
ಶಿವಕುಮಾರನಾಗಿ ಮತ್ತೊಮ್ಮೆ ಅವತರಿಸಿಹೆ ನೀನು !! 


ಸಿದ್ದ ಸಿದ್ದರ ಸಿದ್ಧ , ಯೋಗಿ ಯೋಗಿಯು ನೀನು ; 
ತ್ಯಾಗಿ ತ್ಯಾಗಿಗಳಲ್ಲಿ ತ್ಯಾಗಿಯು ನೀನು ; 
ಜ್ಞಾನಾನ್ನದ ಜೊತೆಗೆ, ದೈನದಾಸೋಹನಡೆಸಿ ; 
ತ್ರಿವಿಧದಾಸೋಹಿ ಯಾಗಿ ಮೆರೆಯುತಿಹೆ ನೀನು ; | 


ಸಿದ್ದಗಂಗೆಯು ಇಂದು ಕಲ್ಯಾಣನೆನಿಸಿಹುದು ; 
ಕೈಲಾಸವನ್ನಿಲ್ಲಿ ಕಾಣಿಸಿಹೆ ನೀನು ; 
ಭವದ ಬಾದೆಯ ಕಳೆದು ; ಮುಕ್ತಿಮಾರ್ಗವತೋರಿ; 
ಜಗದ ಗುರುವಾಗಿ ಬೆಳಗುತಿಹೆ ನೀನು || 


ಸಿದ್ದಗಂಗಾ 


IND 


DUDIDIDDINIDHI18N11111115 


ಮಾಣಿಕ್ಯ ದೀಪ್ತಿ 
ಆರೋಗ್ಯ ರಹಸ್ಯ -೬ 
ಚಹ ಕಾಫಿ ಕೊಕೆ : 


* ಮಹಾತ್ಮ ಗಾಂಧಿ 


ಇವು ಯಾವುದೂ ದೇಹಕ್ಕೆ ಅಗತ್ಯವಲ್ಲ. ಚಹಾದ ರೂಢಿ ಚೀನಾ ದೇಶದಲ್ಲಿ 
ಮೊದಲಾಯಿತು ಎನ್ನುತ್ತಾರೆ. ಆ ದೇಶದಲ್ಲಿ ಚಹಾಕ್ಕೆ ಒಂದು ವಿಶೇಷ ಉಪ 
ಯೋಗವಿದೆ. ಚೀನಾದಲ್ಲಿ ಕುಡಿಯುವ ನೀರು ಶುದ್ದವೆಂದು ಹೇಳುವಂತೆಯೇ ಇಲ್ಲ. 
ಆದ್ದರಿಂದ ನೀರನ್ನು ಕಾಯಿಸಿಯೇ ಕುಡಿಯ ಬೇಕು. ಯಾರೋ ಒಬ್ಬ ಚೀನೀ 
ಮನುಷ್ಯ , ನೀರಿನ ಜೊತೆಗೆ ಸೇರಿಸಿ ಕಾಯಿಸಿದರೆ ನೀರಿಗೆ ಒಳ್ಳೆಯ ಬಂಗಾರದ 
ಬಣ್ಣವನ್ನು ಕೊಡುವ ಒಂದು `ಸೊಪ್ಪನ್ನು ಕಂಡುಹಿಡಿದ. ಅದರ ಹೆಸರು ಚಾ 
ನೀರು ಮರಳದೆ ಇದ್ದರೆ ಆ ಬಣ್ಣ ಬರುವುದಿಲ್ಲ . ಹೀಗಾಗಿ ನೀರು ಮರಳಿದೆಯೋ 
ಇಲ್ಲವೋ ಪರೀಕ್ಷಿಸಲು ಈ ಸೊಪ್ಪು ಒಂದು ಅಮೋಘ ಸಾಧನವಾಯಿತು. ಅದರ 
ಮೇಲೆ ಮರಳುವ ನೀರನ್ನು ಹನಿಸುವುದು ನೀರು ಮರಳುತ್ತಿದ್ದರೆ ಸೋಸಕದಿಂದ 
ಇಳಿದ ನೀರಿಗೆ ಬಂಗಾರದ ಬಣ್ಣವಿರುತ್ತದೆ. ಆ ನೀರಿಗೆ ಒಂದು ಬಗೆಯ ಮೃದು 
ರುಚಿಯನ್ನು ನೀಡವುದೂ ಚಾ ಯೆಲೆಯ ಇನ್ನೊಂದು ಗುಣ . 


ಮೇಲೆ ಹೇಳಿದಂತೆ ಮಾಡಿದರೆ ಚಹಾ ಹಾನಿಕರವಲ್ಲ. ಆದರೆ ಸಾಧಾರ 
ಣವಾಗಿ ಚಹಾ ಮಾಡುವ ರೀತಿ ಬೇರೆ. ಅದರಲ್ಲಿ ಗೂಣವಂತೂ ಇಲ್ಲ, ಹಾನಿ 
ಯೇನೋ ಇದೆ. ಚಾಯೆಲೆಯಲ್ಲಿರುವ ಟ್ಯಾನಿನ್ ಮೈಗೆ ವಿಷ, ಚರ್ಮಾಲಯ 
ಗಳಲ್ಲಿ ತೊಗಲನ್ನೂ ಹದಮಾಡುವಾಗ ಅದನ್ನು ಸೆಟೆಸಲು ಟ್ಯಾನಿನ್ನನ್ನು ಬಳ 
ಸತ್ತಾರೆ. ಅದನ್ನು ಹೊಟ್ಟೆಗೆತೆಗೆದು ಕೊಂಡರೆ ಹೊಟ್ಟೆಯ , ಕರುಳಿನ ಲೋಳೆಯ 
ಮೆದುಪೊರೆಯನ್ನು ಅದು ಗಡುಸಾಗಿ ಮಾಡುತ್ತದೆ. ಇದರಿಂದ ಜೀರ್ಣಶಕ್ತಿಗೆ ಬಾಧ 
ಕವಾಗಿ ಅಗ್ನಿ ಮಾಂದ್ಯ ಬರುತ್ತದೆ. ಇಂಗ್ಲೆಂಡಿನ ಅನೇಕ ಸ್ತ್ರೀಯರು ಬ್ಯಾನಿನ್ 
ಇರುವ ಚಹಾ ಕುಡಿಯುವ ರೂಢಿಯಿಂದ ಹಲವಾರು ರೋಗಗಳಿಗೆ ಗುರಿಯಾಗಿ 
ದ್ದಾರೆ ಎಂದು ಹೇಳುತ್ತಾರೆ. ಚಹಾ ಕುಡಿಯುವ ಚಟವಿದ್ದವರಿಗೆ ಹೊತ್ತಿಗೆ 
ಸರಿಯಾಗಿ ಒಂದು ಬಟ್ಟಲು ಚಹಾ ಸಿಗದಿದ್ದರೆ ಚಡಪಡಿಸಿಬಿಡುತ್ತಾರೆ. ನನ್ನ 
ಅಭಿಪ್ರಾಯದಲ್ಲಿ, ಚಹಾದ ಉಪಯೋಗ ಕಿಂಚಿತ್ತಾದರೂ ಇದ್ದರೆ ಅದೊಂದು 
ಬಿಸಿ ಬಿಸಿ ಸಿಹಿ ಪಾನೀಯ, ಅದರಲ್ಲಿ ಹಾಲು ಸಕ್ಕರೆ ಸೇರಿಸಿ ಕುಡಿದರೂ ಇದೇ 
ಲಾಭ ವಾಗುತ್ತದೆ. 


ಸೆಪ್ಟೆಂಬರ್ 1988 


ಚಹಾದ ಬಗ್ಗೆ ಹೇಳಿದುದೆಲ್ಲವೂ ಕಾಫಿಗೂ ಹೆಚ್ಚು ಕಡಿಮೆ ಅನ್ವಯಿಸುತ್ತದೆ, 
ಕಾಫಿ ಕಫವನ್ನು ಕತ್ತರಿಸುತ್ತದೆ, ವಾಯುಹರ , ಆದರೆ ವೀರನಾಶಕಾರಿ , ಶಕ್ತಿ 
ಕಯಕಾರಿ. ರಕ್ತವನ್ನು ನೀರಾಗಿಸುತ್ತದೆ. ( ಕಾಫಿಯಿಂದ ಮೂರು ನಷ್ಟ , ಎರಡು 
ಲಾಭ ಎಂದು ಒಂದು ಹಿಂದುಸ್ತಾನಿ ಗಾದೆಯಿದೆ. ಈ ಗಾದೆ ಸರಿಯೋ ತಪ್ಪೋ , 
ಎಷ್ಟು ಮಟ್ಟ ಗೋ ; ನಾನರಿಯೆ . 
- ಕೋಕೊ ವಿಷಯದಲ್ಲಿಯೂ ನನಗೆ ಇದೆ ಅಭಿಪ್ರಾಯ . ತಿಂದದ್ದನ್ನು , ಸಹಜ 
ವಾಗಿ ಅರಗಿಸಿಕೊಳ್ಳುವವರಿಗೆ ಚಹಾ , ಕಾಫಿ, ಕೋಕೋ ಯಾವುದರ ಸಹಾ 
ಯವೂ ಬೇಡ. ಆರೋಗ್ಯವಂತನಿಗೆ ಸಾಧಾರಣ ಆಹಾರದಿಂದಲೆ ಸಮಸ್ತ ತೃಪ್ತಿ 
ಯೂ ಸಿಗುತ್ತದೆ. ಈ ಮೂರನ್ನೂ ನಾನು ಧಾರಾಳವಾಗಿ ಸೇವಿಸಿದ್ದೆ ನೆ, 
ಅವನ್ನು ಸೇವಿಸುತ್ತಿದಾಗ ನನಗೆ ಏನೋ ಒಂದು ಕಾಯಿಲೆಯಿದ್ದೇ ಇರುತ್ತದೆ. 
ಅವನ್ನು ಬಿಟ್ಟುದರಿಂದ ನನಗೆ ಆದ ನಷ್ಟವೇನೂ ಇಲ್ಲ. ಲಾಭವೇ ಬೇಕಾದಷ್ಟು 
ಆಗಿದೆ. ಚಹಾ ಮೊದಲಾದ್ದರಿಂದ ಏನು ತೃಪ್ತಿ ಸಿಗುತ್ತಿತ್ತೋ ಕಾಯಿಪಲ್ಯದ 
ಸಾರಿನಿಂದಲೂ ಅದೇ ತೃಪ್ತಿ ನನಗೆ ಸಿಗುತ್ತದೆ. ಬಿಸಿ ನೀರಿಗೆ ಜೇನುತುಪ್ಪ , ನಿಂಬೆ 
ಯ ಹಣ್ಣಿನ ರಸಗಳನ್ನು ಬೆರೆಸಿದರೆ ಸೊಗಸಾದ ಆರೋಗ್ಯಕರ, ಪುಷ್ಟಿಕರ ಪಾನೀ 
ಯವಾಗುತ್ತದೆ. ಕಾಫಿ ಚಹಾಗಳಿಗೆ ಪ್ರತಿಯಾಗಿ ಬಳಸಬಹುದು. 


ಕೇಸರಿ 
ಬಾರ್ 


O 
BAR 
SOAP 
ಸವ್ರ 
ಬಾರ್ 
ಸೋಪ್ 

09 
Sq 
ತಳ 


ಶುಭ್ರತೆಗೆ 


ಕೇಸತಿ 
ಬಾರ್ 
ಸೋಜ್ 


* 
ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ ಪ್ಲಾಸ್ಮತಿ,, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


ಶ್ರೀ ಗುರು ಬಸವಲಿಂಗಾಯನನುಃ 


ಸೂತ್ರ 
ಅವಾಚ್ಯಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯಿನೇ 
ನಮಃ ಸದ್ದು ರುನಾಥಾಯ ಷಟ್ಸ್ಥಲಬ್ರಹ್ಮಮೂರ್ತಯೇ || 
ಸರ್ವಲೋಕೋಪಕಾರಾಯ ಯೋದೇವಃ ಪರಮೇಶ್ವರಃ 
ಚರತ್ಯತಿಥಿರೂಪೇಣ ನಮಸ್ತೆ ಜಂಗಮಾತ್ಮನೇ | 
ಗುರುಸಿದ್ದಲಿಂಗ ಕರುಣಾಪಾಂಗ ಭವಭಂಗ | 
ಗುರುಸಿದ್ದಲಿಂಗೇಂದ್ರ ನತಜನಾಂಬುಧಿಚಂದ್ರ | | 
ಗುರುಸಿದ್ದಲಿಂಗಾರ ವೀರವ್ರತಾಚಾರಚಲ್ಯ ಸೌಂದಯ್ಯ ವೀರ || 
ಗುರುಸಿದ್ದ ಯತಿರಾಜ ಜಿತಮಾಯ ಚಿತ್ತಾಯ | 
ಗುರಸಿದ್ದಲಿಂಗಯ್ಯ ಯೋಗಿಜನಹೃಚ್ಛಯ್ಯ | 
ಗುರುಸಿದ್ದಲಿಂಗೇಶ ಸುಜ್ಞಾನಸಂಕಾಶ ಜಯಾಜಯಾಕಾಶಕೇಶ | 

- - ಸಿದ್ದೇಶ್ವರ ಪುರಾಣ 
ಪರುಷತಾನಾದೊಡಂ ಸರಿಯಲ್ಲ ನಿಮ್ಮಡಿಗೆ | 
ಪರುಷಂ ಸೋಂಕಿದ ಲೋಹ ಚಿನ್ನವಾಝದರಂತೆ ! 
ಪರುಷವೆನಿಸಿದುದಿಲ್ಲ ದೇವ ನಿಮ್ಮಂಫಿಯ ನೆರೆಪೊರ್ದಿದಧಮನರನು|| 
ಗುರು ರೂಪನಪ್ಪನದರಿಂ, ಪರಾತ್ಪರಮಹಿಮ || 
ಧರೆ ಜಿತೇಂದ್ರಿಯ ಪಾಲಿಸೆನ್ನ ಸದ್ದು ಣರನ್ನ | 
ದುರಿತಾಚಲಸ್ವರುವೆ ಗುರುವೆ ತೋಂಟದ ಸಿದ್ಧಲಿಂಗ ಮತ್ಯಲ್ಪ ತರುವೆ | | 

- ಭಾವರತ್ನಾಭರಣ 
- ದುರಿತತಮಃ ಪತಂಗನವಳಾರ್ಥವಿವೇಚನಸ ಸಂಗನೀ1 
ಶ್ವರಲಸದಂತರಂಗನಭವಾಗಮವಾರಿಜ' ದಿವ್ಯಶೃಂಗನ ! 
ಕರಪರಲಿಂಗ ಸಂಗನತಿಶಾಂತಿ ನಿರಸ್ತ ಜಡಾನುಷಂಗನೊ | 
ಲ್ಲುರುತರ ಸಿದ್ದಲಿಂಗಯತಿ ತುಂಗನೊಡರ್ಚುಗೆ ಸಜ್ಜನೇಷ್ಟಮಂ | 

. -.- ರಾಜಶೇಖರವಿಳಾಸ 


ಸೆಪ್ಟೆಂಬರ್ , 1988 


1 . 


ಶ್ರೀಮದ್ರೋಧಸುಧಾಬಿ ವರ್ಧನ ವಿಧುಂ ಮುಕ್ಕಂಗನಾವಲ್ಲಭಂ | | 
ಸೋಮಾದಿ ಸೃದ್ವಂತತತ್ತ್ವನಿವಹಕ್ಕಾದಾರರೂಪಂ ಪರಂ | 
ಸೀಮಾತೀತ ಸುಕೀರ್ತಿಯುಕ್ತ ಮಮಲಂ ಭಕ್ತಷ್ಟದಂ ಸದ್ದು ಹೋ | 
ದ್ರಾ ಮಂ ತೋಂಟದ ಸಿದ್ಧಲಿಂಗನೊಲವಿಂ ರಕ್ಷಿಪ್ಪುದೆನ್ನಂ ಸದಾ || 

ತೋಂಟದಾರರಗಳೆ 
ಜಗಜ್ಜಾಲಪಾಲಂ ಜನಸ್ತುತ್ಯಶೀಲಂ|| 
ಭವಾರಣ್ಯದಾವಂ ಭತಸ್ವಾನುಭಾವಂ | 
ಶಿವಾನಂದಕೋಶಂ ದಿನೇಶಪ್ರಕಾಶಂ || 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ | 


ಕಲಾಸಲಾಪಂ ಕಪರ್ದಿಸ್ವರೂಪಂ | 
ಮನೋವೃತ್ತಿಶೂನ್ಯಂ ಮುನಿವಾತ್ರಮಾನ್ಯಂ | 
ಸಮುಂಚದ್ದು ಣಾಂಕಂ ಸದಾನಿಷ್ಕಳಂಕಂ , 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ || 


ಸ್ವತಂತ್ರ ಸ್ವಲೀಲಂ ಗಜೇಂದಾನುಕೂಲಂ | 
ಮಿಳನ್ನೂಲಮಂತ್ರಂ ಪ್ರಣಿತೇಶತಂತ್ರಂ | 
ಶಿವಧ್ಯಾನಸಕ್ತಂ ಪರಾನಾದಿಮುಕ್ತಂ | 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ || 
ಪವಿತ್ರಾಭಿಧೇಯಂ ಪರಾಮ್ಮಾಯಗೇಯಂ || 
ನಿರಸ್ಕಾಂಗಜಾತಂ ಸುಧಾಸ್ಸಿತಗೀತಂ | | 
ಪರಿಗ್ನಿನ್ನ ಪಾಶಂ ಸಮಸ್ವಾಮರೇಶಂ |... 
ಮಹಾಲಿಂಗಸಂಗಂ ಭಜೇ ಸಿದ್ದಲಿಂಗಂ || 

- ಸಿದ್ಧಲಿಂಗಾಷ್ಟಕ 
ಬಸವಪುರಾತನರ್ ಚರಿಸಿ ತೋರಿದ ಷಟ್ಸ್ಥಲಮಾರ್ಗದೊಳ್ ಪ್ರವ 
`ರ್ತಿಸುತಮನೂನಭಕ್ತಿರತಿಯಿಂ ತನುವಿತ್ತಮನಂಗಳಂ ಸಮ | | 
ರ್ಪಿಸಿ ಗುರುಲಿಂಗಜಂಗಮಕೆ ವಂಚನೆಯಿಲ್ಲದೆ ಮಾಡಿ ಕೂಡಿ ರಾ . 
“ ಜಿಸುವ ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾಧನಾ || 

- ಶತಕತ್ರಯ 


» 12 


ಸಿದ್ದಗಂಗಾ 


ಶಿಕ್ಷಣ ತಜ್ಞೆ 

ಡಾ || ಮೇಡಂ ಮೇರಿ ಮಾಂಟೆಸೊರಿ 


ಶ್ರೀ ಹೆಚ್ . ಮಹಾಲಿಂಗಪ್ಪ ಎಂ . ಎ, ಬಿ ಇಡಿ. 
ಅಧ್ಯಾಪಕರು , ಸಿದ್ದಗಂಗಾ ಶಿಕ್ಷಣ ಮಹಾವಿದ್ಯಾಲಯ , ತುಮಕೂರು, 


ಮಾಂಟೆಸೊರಿ ಪದ್ಧತಿಯ ಬೋಧನಾ ವಿಧಾನ 


ಶಿಕ್ಷಣ ತಜ್ಞ ಪ್ರೊಬೆಲ್‌ನು ತನ್ನ ಶಾಲೆಗೆ ಬಾಲಾದ್ಯಾನ ” ( kinder 
garten ) ಎಂದು ಕರೆದರೆ ಮಾಂಟೆಸಾರಿಯು ತನ್ನ ಶಾಲೆಗೆ ಮಕ್ಕಳ ಮನೆ' 
( Childrens, house ) ಎಂದು ಕರೆದರು, ಇಲ್ಲಿ ಮಕ್ಕಳಿಗೆ ಮನೆಯ ವಾತಾ 
ವರಣ ಕಲ್ಪಿಸಿ ಮಗುವಿನ ಸ್ವಂತಿಕೆಯ ವಿಕಾಸಕ್ಕೆ ಅನುವಾಗುವಂತೆ ಕಲಿಸಲಾಗುತ್ತಿತ್ತು . 


- ಮಕ್ಕಳ ಮನೆಯು ಸಾಕಷ್ಟು ಸಂಖ್ಯೆಯ ಕಾಣೆಗಳನ್ನು ಹಾಂದಿದ ಹಾಗೂ 
ಉತ್ತಮವಾದ ತಾಟವಿರುವ ಶಾಲೆ ಆಟ, ಪಾಠ; ಊಟ, ಕೈ ಕೆಲಸ ' ಮನ 
- ರಂಜನೆ, ವಿಶ್ರಾಂತಿ ಮುಂತಾದ ಪ್ರತಿ ಚಟುವಟಿಕೆಗೆ ಪ್ರತ್ಯೇಕಕೋಣೆಗಳಿದ್ದವು. 
ಪ್ರತಿ ಕೋಣೆಯೂ ಅದರ ಉದ್ದೇಶಕ್ಕೆ ತಕ್ಕಂತೆ ಅನೇಕ ಸಾಮನ್ನು ಸಲಕರಣೆ 
ಗಳಿಂದ ಯಾಗ್ಯರೀತಿಯಲ್ಲಿ ಸುಸಜ್ಜಿತ ಗೊಳಿಸಲಾಗಿದ್ದು ವು. ಈ ಎಲ್ಲ ಸಾಮಾನು 
ಸಲಕರಣೆಗಳನ್ನು ಗಮನವಿಟ್ಟು ಸಂರಕ್ಷಿಸುವುದು, ಇಲ್ಲಿನ ಮಕ್ಕಳ ಸ್ವಂತ ಹೊಣೆ 
ಗಾರಿಕೆ ಯಾಗಿರುತ್ತಿತ್ತು . 


ಈ ಶಾಲೆಗೆ ಯಾವುದೇ ನಿಶ್ಚಿತ ವೇಳಾ ಪತ್ರಿಕೆ ಇರಲಿಲ್ಲ . ಏಕೆಂದರೆ ಇಲ್ಲಿನ 
ಕಾರ್ಯ ವಿಧಾನ ಕಲಿಸುವ ಘಟಕವಾಗಿರದೇ , ಸಂಘಟನೆಯ ಅಂಗವಾಗಿತ್ತು . 
ಮುಕ್ಕಳಿಗೆ ಯಾವುದೆ ರೀತಿಯ ಪುರಸ್ಕಾರ, ಶಿಕ್ಷೆಗಳು ಇಲ್ಲಿ ಇರಲಿಲ್ಲ, ತಮ್ಮ ಇಚ್ಛೆಗೆ 
- ಅನುಗುಣವಾದ, ಅಭಿರುಚಿಗೆ ಯಾಗ್ಯವೆನಿಸುವ ತಮಗೆ ಒಲವಿರುವ ಚಟುವಟಿಕೆ 
ಗಳಲ್ಲಿ ಮಕ್ಕಳು ತಾಡಗಲು ಸರ್ವತಂತ್ರ ಸ್ವತಂತ್ರರು ತಮ್ಮ ಸಾಧನೆಯ ಅರಿವೇ 
ಅವರಿಗೆ ನೀಡಬಹುದಾದ ಪುರಸ್ಕಾರ ಸ್ವಯಂ ವಿಕಾಸಕ್ಕಾಗಿ ಹವಣಿಸುವುದೇ ಮಕ್ಕಳ 
ಆತ್ಯುನ್ನತವಾದ ಆನಂದ, 


ಮಾಂಟ ಸಾರಿ ಬೋಧನಾ ವಿಧಾನವುಮೂರುರೀತಿಯ ಪ್ರಧಾನ ಚಟು 
ವಟಿಕೆಗಳಿಂದ ರೂಪಿತವಾಗಿತ್ತು ಅವು ಈ ರೀತಿ ಇವೆ . 


ಸೆಪ್ಟೆಂಬರ್ 1988 


13 


1 ದಿನ ನಿತ್ಯದ ಚಟುವಟಿಕೆಗಳ ಅಭ್ಯಾಸ : 


, ಮೇಜು ಮುಂತಸ್ವಾವಲಂಬನೆಯ 


'ಕೊಳ್ಳವುದು, ತೆರ್ಗೆ 


ಇಲ್ಲಿ ಮಕ್ಕಳು ದಿನನಿತ್ಯದ ವ್ಯವಹಾರಿಕ ಜೀವನಕ್ಕೆ ಅವಶ್ಯವಾದ ಚಟುವಟಿ 
ಕೆಗಳನ್ನು , ವಿಷಯಗಳನ್ನೂ ಅಭ್ಯಾಸ ಮಾಡುತ್ತಿದ್ದರೂ ಮಕ್ಕಳು ನಿಯಮಿತವಾಗಿ 
ತಮ್ಮ ಹಲ್ಲು, ಉಗುರು ಮುಂತಾದ ದೇಹದ ಅಂಗಾಂಗಳನ್ನು ಸ್ವಚ್ಛವಾಗಿರಿಸಿಕೊ 
ಳ್ಳುವ ಅಭ್ಯಾಸ. ತಲೆ ಬಾಚಿಕೊಳ್ಳುವುದು ತಮ್ಮ ಬಟ್ಟೆ ಬರೆಗಳನ್ನು ತಾವೇ 
ಒಗೆದುಕೊಳ್ಳುವುದು, ಹಾಸಿಕೊಳ್ಳುವುದು , ತೆಗೆದಿಡುವುದು, ಕೋಣೆಯನ್ನು ಓರಣ 
ವಾಗಿರಿಸುವುದು, 'ಬೂಟ್ ಪಾಲಿಶ್ ಮಾಡಿಕೊಳ್ಳುವುದು ಹೀಗೆ ದಿನ ನಿತ್ಯದ ಎಲ್ಲ 
ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಂತೆ ಮಾಡಿ, ಮಕ್ಕಳಲ್ಲಿ ಸ್ವಾವಲಂಬನೆಯ 
ಸ್ವಭಾವ ಬೆಳೆಸುವುದು, ತನ್ನ ಕುರ್ಚಿ, ಮೇಜು ಮುಂತಾದ ವಸ್ತುಗಳನ್ನು ತಾವೇ 
ಹಾಕಿಕೊಳ್ಳವುದು, ತೆಗೆದಿಡುವುದು, ಸರಿಮಾಡಿಕೊಳ್ಳುವುದು, ಅಚ್ಚುಕಟ್ಟಾಗಿ 
ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಇದರಿಂದ ಸ್ನಾಯುಗಳ ಸಂವರ್ಧನೆಗೆ, 
ಬೇಕಾದ ವ್ಯಾಯಾಮ : ದಾರೆಯುವುದರ ಜೊತೆಗೆ ಸ್ವಯಂ ನಿರ್ವಹಣೆ ಮನ 
ಭಾವ ಬೆಳೆಸುವುದು ಇದರ ಗುರಿಯಾಗಿತ್ತು . ವಾಯು ಸೇವನೆ, ಕೈ ಕೆಲಸ, ವಸ್ತು 
ಗಳ ಬಳಕೆ ಹಾಗೂ ಉಪಯಾಗ ಮುಂತಾದ ಚಟುವಟಿಕೆಗಳ ಅಭ್ಯಾಸ ನಡೆಸು 
ವುದು ತಾಳ, ಲಯ ಹಾಗೂ ಪ್ರಾಸ ಬದ್ದವಾಗಿ ಹಾಡುವುದನ್ನು ಕಲಿಸುವುದು, ಹೀಗೆ. 
ಮಕ್ಕಳ ದಕ್ಷ ವ್ಯವಹಾರಿಕ ಜೀವನಕ್ಕೆ ಆವಶ್ಯ ತರಬೇತಿ ನೀಡಿ, ಅವರನ್ನು ಆರಾ . 
ಗ್ಯವಂತರೂ ಹಾಗೂ ಉತ್ಸಾಹ ಶಾಲಿಗಳನ್ನಾಗಿ ಮಾಡುವುದು, ಈ ಮಕ್ಕಳ ಮನೆಯ 
ಹಾಣೆಗಾರಿಕೆ, ಮಕ್ಕಳನ್ನು , ಸಾಲಾಗಿ ನಡೆಯುವಂತೆ ಮಾಡಿ ಶಾರೀರಿಕ ಸಮತಾ 
ಲನವನ್ನು ಹಾಗೂ ಇನ್ನೂ ಇತರೆ ವ್ಯಾಯಾಮ ಚಟುವಟಿಕೆಗಳಿಂದ ದೈಹಿಕ 
ತರಬೇತಿ ನೀಡುವುದು ಇಲ್ಲಿನ ಕಾರ್ಯವಿಧಾನವಾಗಿತ್ತು . 


2 ಇಂದ್ರಿಯಗಳ ತರಬೇತಿ ನೀಡುವ ಅಭ್ಯಾಸ ಚಟುವಟಿಕೆಗಳು: 


ಮಾಂಟೆಸಾರಿಯವರ ಪ್ರಕಾರ ಮಾನಸಿಕ ಅದಕ್ಷತೆಗೆ ಇಂದ್ರಿಯಗಳಲ್ಲಿನ 
ಜಡತೆಯೇ ಮುಖ್ಯ ಕಾರಣ. ಆದ್ದರಿಂದ ಇಂದ್ರಿಯಗಳಿಗೆ ಸರಿಯಾದ ತರಬೇತಿ 
ನೀಡಿ ಅವು ದಕ್ಷತೆಯಿಂದ ಕಾವ್ಯ ಮಾಡುವ ಹಾಗೆ ಮಾಡಿ ಮಾನಸಿಕ ಬೆಳವಣಿಗೆಗೆ 
ಪ್ರಯತ್ನ ಮಾಡುವುದು, ಇಂದ್ರಿಯಗಳ ಜಾಗೃತಿಗೆ ಅನುಕೂಲವಾದ ಒಂದು 
ಉಪಕರಣವನ್ನು ತಯಾರು ಮಾಡಿದರು . ಇದರಿಂದ ಗಾತ್ರ , ಆಕಾರ , ತೂಕ, ಬಣ್ಣ 
ಮುಂತಾದುವುಗಳ ಬಗ್ಗೆ ಸರಿಯಾದ ಕಲ್ಪನೆಯನ್ನು ಬೆಳೆಸಲು ಅನುಕೂಲವಾಗಿತ್ತು . 


ಸಿದ್ದಗಂಗಾ 


ಸ್ಪರ್ಶ ಜ್ಞಾನ:- _ i ವಿವಿಧ ಉಷ್ಣತೆಯ ನೀರನ್ನು ಮುಟ್ಟುವಂತೆಮಾಡಿ ಉಷ್ಣ 
ತೆಯ ಕಲ್ಪನೆ ಬೆಳೆಸುವುದು. 
ii ವಿವಿಧ ರೀತಿಯ ಒರಟು ಉಪ್ಪು ಕಾಗದಗಳ ಮೇಲೆ ಮತ್ತು ವಿವಿಧ 
ನಯವಾದ ಮೇಲೆ ಗಳನು ಮುಟ್ಟುವಂತೆ ಮಾಡಿ ಮೇಲ್ಮಗಳ ನುಣುಪಿನ ಕಲ್ಪನೆ 
ಬೆಳೆಸುವುದು, 

_ i ವಿವಿಧ ತೂಕದ ಮರದ ಘನಗಳನ್ನು ನೀಡಿ ಕೈನಿಂದ ತೂಕ ಅನುಭವಿಸಿ 
ತೂಕದ ಕಲ್ಪನೆ ಬೆಳೆಸುವುದು. 
ದೃಶ್ಯ ಜ್ಞಾನ : - 1 . ವಿವಿಧ ರೀತಿಯ ಎತ್ತರ, ವ್ಯಾಸಗಳುಳ್ಳ ಮರದ ಸಿಲಿಂಡರು 
ಗಳನ್ನು , ವಿವಿಧ ಆಕಾರದ ಬ್ಲಾಕುಗಳನ್ನು ವೀಕ್ಷಿಸಿ ವ್ಯತ್ಯಾಸ ತಿಳಿಯುವುದರ 
ಮೂಲಕ ಆಕಾರ ಹಾಗೂ ಗಾತ್ರದ ಕಲ್ಪನೆ ಬೆಳೆಸುವುದು . 

2 , 64 ರೀತಿಯ ಬಣ್ಣಗಳುಳ್ಳ ಉಣ್ಣೆ ಬಟ್ಟೆಗಳ ವೀಕ್ಷಣೆಯಿಂದ 
ಬಣ್ಣದ ಕಲ್ಪನೆ ಬೆಳೆಸುವುದು. 
* ಶ್ರವ್ಯ ಜ್ಞಾನ: 

ಒಂದೊಂದು ಡಬ್ಬಿಯಲ್ಲಿ ಒಂದೊಂದು ರೀತಿಯ ಶಬ್ದ ಹೊರಡಿಸುವ ವಸ್ತುಗಳನ್ನು 
ಹಾಕಿ ಶಬ್ದ ವೈವಿದ್ಯತೆಯ ಕಲ್ಪನೆ ಬೆಳೆಸುವುದು, 


ಹೀಗೆ ಅನೇಕ ರೀತಿಯ ಚಟುವಟಿಕೆಗಳ ಮೂಲಕ ಇಂದ್ರಿಯಗಳ ತರಬೇತಿಯನ್ನು 
* ಮಕ್ಕಳಿಗೆ ಕಲಿಸುತ್ತಿದ್ದರು. ಮೊದಲು ಇಂದ್ರಿಯಾನುಭವಗಳ ಸಹಯೋಗದಿಂದ 
ವಸ್ತು ವಿಷಯಗಳನ್ನು ಅರಿಯುವುದು, ನಂತರ ಅವುಗಳನ್ನು ಗುರುತು ಹಿಡಿಯು 
ವುದು ಅನಂತರ ಅವುಗಳನ್ನು ಸ್ಮರಿಸುವಂತೆ ಮಾಡಿ ಇಂದ್ರಿಯಗಳ ತರಬೇತಿ ನೀಡು 
ವುದು ಇಲ್ಲಿನ ವಿಧಾನವಾಗಿತ್ತು . 


3, ಓದು ಬರೆಹ ಹಾಗೂ ಗಣಿತ ಕಲಿಸುವ ಡೈ ಡಾಕ್ಸಿಕ್ ಉಪಕರಣಗಳ 

ಅಭ್ಯಾಸ. .. 


ಓದು, ಬರೆಹ ಹಾಗೂ ಗಣಿತವನ್ನು ಮಕ್ಕಳಿಗೆ ಕಲಿಸಲು ಈ ರೀತಿಯ ಬೋಧ 
ನಾತ್ಮಕ ಉಪಕರಣಗಳನ್ನು ಬಳಸಲಾಗುತ್ತಿತ್ತು , ಓದುವುದಕ್ಕಿಂತ ಮೊದಲು ಬರವೆ 
ಣಿಗೆಯ ಅಭ್ಯಾಸ ನಡೆಯಬೇಕು ಕಾರಣ ಇದು ದೈಹಿಕ ಕ್ರಿಯೆ . ಆದ್ದರಿಂದ ಇದು 
ಮಕ್ಕಳಿಗೆ ಸುಲಭ, ಎಂದೇ ಇವರ ನಂಬಿಕೆ ಬರವಣಿಗೆಯನ್ನು ಮೊದಲು ಈ ರೀತಿ 
ಕಲಿಸುವುದು. 


ಸೆಪ್ಟೆಂಬರ್ , 1988 


ಉಪ್ಪು ಕಾಗದದಲ್ಲಿ ಅಕ್ಷರಗಳನ್ನು ಕತ್ತರಿಸಿ ಅವನ್ನು ರಟ್ಟಿನ ಮೇಲೆ ಅಂಟಿ 
ಸುವುದು. ಈ ಉಪ್ಪು ಕಾಗದದ ಅಕ್ಷರಗಳನ್ನು ಬೆರಳಿನಿಂದ ನಯವಾಗಿ ಮಕ್ಕಳ 
ತಿದ್ದು ವಂತೆ ಮಾಡುವುದು ಆ ನಂತರ ಸೀಸದ ಕಡ್ಡಿ ಯಿಂದ ಇದೇ ರೀತಿ ಬರೆಯಲು 
ತಿಳಿಸುವುದು , ಆನಂತರ ಅಕ್ಷರದ ಹೆಸರನ್ನೂ ಉಚ್ಚರಿಸುವಂತೆ ಮಾಡುವುದು, 


ಅಕ್ಷರಗಳನ್ನು ತಿದ್ದುತ್ತಾ ಅವುಗಳ ಆಕಾರ ಹಾಗೂ ರೂಪಗಳನ್ನು ಅರಿಯು 
ವುದರ ಮೂಲಕ ಹಾಗೆಯೇ ಬಾಯಿಂದ ಉಚ್ಛರಿಸಬೇಕಾದ ರೀತಿಯನ್ನು ಕಲಿಸ 
ಲಾಗುವುದು . ಇವನ್ನು ಪದೇ ಪದೇ ಉಚ್ಚರಿಸುವುದರಿಂದ ಉಚ್ಚಾರಣೆಯ ಕ್ರಮ 
ದೃಢವಾಗುತ್ತದೆ. ಇದೇ ಮುಂದೆ ಸ್ಪಷ್ಟವಾದ ಓದಿಗೆ ದಾರಿ ಮಾಡಿ ಕೊಡುವುದು. 

ಲೋಹದ ಅಕ್ಷರದ ಚೌಕಟ್ಟುಗಳನ್ನು ತೆಗೆದು ಅವುಗಳನ್ನು ಕಾಗದದ 
ಮೇಲಿಟ್ಟು ಬಣ್ಣದ ಸೀಮೆ ಸುಣ್ಣದಿಂದ ಅಕ್ಷರದ ನಕ್ಷೆಯನ್ನು ಒಳ ಹಾಗೂ ಹೊರ 
ಮಗ್ಗಲು ಬರುವಂತೆ ಚಿತ್ರಿಸುವುದು, ಮಧ್ಯೆ ಖಾಲಿ ಉಳಿದ ಜಾಗವನ್ನು ಬೇರೆ 
ಬಣ್ಣದ ಸೀಮೆಸುಣ್ಣದಿಂದ ತುಂಬುವುದು . ನಂತರ ಪೆನ್ನಿನಿಂದ ಆ ಅಕ್ಷರಗಳನ್ನು 
ಹೊರ ಬದಿಯನ್ನು ಒಳಗೆ ತುಂಬಿದ ಬಣ್ಣಕ್ಕೆ ಧಕ್ಕೆಯಾಗದಂತೆ ತೀಡುವುದು. 
ಇದರಿಂದ ಮಕ್ಕಳಿಗೆ ತಮ್ಮ ಪೆನ್ನಿನ ಮೇಲೆ, ಕೈ ಬರಹದ ಮೇಲೆ ಸರಿಯಾದ 
ನಿಯಂತ್ರಣ ಹೊಂದಲು ಸಹಾಯಕವಾಗುವುದು . 


ಓದುವುದನ್ನು ಕಲಿಸುವ ಕ್ರನು: 

ಒಂದು ರಟ್ಟು ಅಥವಾ ಕಾಗದದ ತುಂಡಿನ ಮೇಲೆ ಓದಬೇಕಾದ ಪದಗಳನ್ನು 
ಬರೆದು ಪಕ್ಕದಲ್ಲಿ ಅದಕ್ಕೆ ಸಂಬಂಧಿಸಿದ ಚಿತ್ರ ಬರೆದಿರಬೇಕು. ನಿಧಾನವಾಗಿ ಪದವನ್ನು 
ಉಚ್ಚರಿಸುತ್ತಾ ಕ್ರಮೇಣ ಉಚ್ಚಾರದ ವೇಗವನ್ನು ಹೆಚ್ಚಿಸಬೇಕು, ಅದರ 
ಉಚ್ಚಾರವನ್ನು ಸರಿಯಾಗಿ ಕಲಿತ ನಂತರ ಅದರ ವಸ್ತು ಚಿತ್ರದ ಹತ್ತಿರ 
ಬರೆದ ಕಾಗದದ ತುಂಡನ್ನು ಇಡಲು ರೂಢಿ ಮಾಡುವುದು ಇದರಂತೆಯೇ ಮುಂದೆ 
ವಾಕ್ಯಗಳನ್ನು ಓದಲು ಕಲಿಸುವುದು , 
ಗಣಿತ ಕಲಿಸುವ ಕ್ರನು. 


ಓದು ಬರಹವನ್ನು ಸಾಕಷ್ಟು ಕಲಿತ ಮೇಲೆ ಅಂಕ ಗಣಿತದ ನಾಲ್ಕು ಮೂಲ 
ಭೂತಕ್ರಿಯೆಗಳನ್ನು ಕಲಿಸವುದು. ಇದಕ್ಕೆ ಹಳೆಯ ಕ್ರಮವನ್ನೇ ಅನುಸರಿಸುವುದು. 
ಬಣ್ಣದ ಗಾಲಿಗಳು, ಅಂಕಿಗಳುಳ್ಳ ಕೆಲುಗಳು, ಉಪ್ಪು ಕಾಗದದ ಅಂಕಿಗಳು, 
ಮರದ ತುಂಡುಗಳು, ಸಾದಾಡಬ್ಬಿಗಳು ಮುಂತಾದ ಆಕರ್ಷಕ ವಸ್ತುಗಳಿದ ಅಂಕ 
ಗಣಿತ ಕಲಿಸುವ ಪ್ರಯತ್ನ ಮಾಡುವುದು, 


16. 


ಸಿದ್ದಗಂಗಾ 


ಸಾಮಾನ್ಯವಾಗಿ ಸಂಕಲನ, ವ್ಯವಕಲನ, ಗುಣಾಕಾರ ಹಾಗೂ ಭಾಗಾಕಾ . 
ರಗಳನ್ನು ಲಾಂಗ್ ಸ್ಟೇರ್ (long stair ) ಎಂಬ ಉಪಕರಣದಿಂದ ಕಲಿಸುವುದು, 
ಇದು ಉದ್ದದಲ್ಲಿ ವ್ಯತ್ಯಾಸವಿರುವ ಹತ್ತು ಕಾಲುಗಳು ಒಂದು ಕಟ್ಟು ಪ್ರತಿಯಾಂದು 
ಮಾಂದಕ್ಕಿಂತ ಒಂದು ಡೆಸಿಮೀಟರ್ ನಷ್ಟು ಹೆಚ್ಚು ಪ್ರತಿಕಾಲಿಗೂ ಕಂಪು 
ಮತ್ತು ನೀಲಿ ಬಣ್ಣಗಳ ಲೇಪನ ವಿರುವುದು. ಈ ವಿಧಾನದಿಂದ ಗಣಿತ ಕಲಿಸುಕ 
ಕ್ರವಿರುವುದು. 


ಇದರ ಜೊತೆಗೆ ಪ್ರಾಣಿ ಹಾಗೂ ಸಸ್ಯಗಳನ್ನು ಬೆಳಸಿ, ಪೋಷಿಸುವ ಜವಾ 
- ಬ್ಲಾರಿ ಮಕ್ಕಳಿಗೆ ವಹಿಸುವುದು ಇದರಿಂದ ತಾಳ್ಮೆ , ದಯೆ ಹಾಗೂ ಶ್ರದ್ಧಾ ಭಕ್ತಿ 
ಗಳು ಮಕ್ಕಳಲ್ಲಿ ಬೆಳೆಸಲು ಪ್ರಯತ್ನಿಸುವುದು , ಇದು ಮಾಂಟೆಸಾರಿ ಪದ್ಧತಿಯ 
ಬಾಧನಾ ವಿಧಾನದ ಸಾಕ್ಷ್ಯ ಪರಿಚಯ. 

ಇಲ್ಲಿ ಶಿಕ್ಷಕರು ಮಾತ್ರ ಪ್ರಜ್ಞಾಪೂರ್ವಕವಾಗಿ , ನಿಯಂತ್ರಿತ ಹಾಗೂ ಸುವ್ಯ 
ವಸ್ಥಿತ ಮಾರ್ಗದರ್ಶನ ನೀಡಲು ಸಮರ್ಥರಿರಬೇಕು, ಹಾಗೂ ಅನುಭವಿಯೂ ಆಗಿ 
ರಬೇಕು. ಶಿಕ್ಷಕರಿಗೆ ಇಲ್ಲಿ ನಿರ್ದೇಶಕರು ಎಂದೇ ಹೆಸರು. ಇವರು ಮಕ್ಕಳ ಮನಶ್ಯಾ 
ಸ್ವ ಆರಿತು ಮಕ್ಕಳ ಮನಸ್ಸಿಗೆ ತಕ್ಕಂತೆ ನಡೆಯುವ ಸಹೃದಯಿಗಳಾಗಿರಬೇಕು. 

“ Virtues and not words are the main qualificati 
ons of the teacher. He she should be partly a scientist , 
partly a doctor and completely religious ” wodu 3578 
ಬಗ್ಗೆ ಹೇಳಿದ್ದಾರೆ. 


ಮಾಂಟಸಾರಿಯವರ ವಿಚಾರಗಳು ಹೆಚ್ಚಿನ ಮಟ್ಟಿಗೆ ಕೆಳಹಂತದ ಶಿಕ್ಷಣಕ್ಕೆ 
* ಸೀಮಿತವಾಗಿದ್ದರೂ ಅಂದಿನ ಶಿಕ್ಷಣ ಕ್ರಮಕ್ಕೆ ಹೊಸ ಆಯಾಮಗಳನ್ನು ನೀಡಿ 
ಇಂದಿನ ಉತ್ತಮ ಶೈಕ್ಷಣಿಕ ವಿಚಾರಗಳಿಗೆ ಬುನಾದಿಯಾಗಿವೆ . ಇವರ ವಿಚಾರ 
ಧಾರೆಗಳಲ್ಲಿನ ಅನೇಕವನ್ನು ಇ೦ದಿಗೂ ಆಚರಿಸುವುದು ಅವಶ್ಯವಾಗಿದೆ ಎಂದು 
ಇಂದಿನ ಶಿಕ್ಷಣದ 8 ತಿ - ನೀ ತಿ ಗ ಳನ್ನರಿತ, ಯಾರಿಗಾದರೂ ತಿಳಿಯುವುದು . 
ಇವರ ಉನ್ನತವಾದ ಅರ್ಥ, ಗುರಿಗಳು ಮತ್ತು ಮನ ಶ್ಯಾ ಸ್ವಾಧಾರಿತ ಶಿಕ್ಷಣ 
`ಕ್ರಮಗಳು ನಮಗೆ ಎಂದೂ ದಾರಿದೀಪವಾಗಿರಲಿ ಎಂಬುದೇ ನಮ್ಮ ಹಾರೈಕೆ, 


ಸೆಪ್ಟೆಂಬರ್ , 1988 


ಶ್ರೀ ಸಿದ್ದಗಂಗಾ ಕ್ಷೇತ್ರ , 


ಸಿದ್ದಗಂಗಾ ಕ್ಷೇತ್ರವು ಪೂಜ್ಯ ಮಹಾ ಸ್ವಾಮಿಗಳವರ ತ್ಯಾಗ, ತಪಸ್ಸು , 
ವೈರಾಗ್ಯಗಳಿಂದ ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದಿದೆ.ಈ ಘಟದಿಂದ ಮಠ ” 
ಎಂಬುವ ನಾನ್ನುಡಿಯಂತೆ ಪೂಜ್ಯ ಮಹಾ ಸ್ವಾಮಿಗಳವರ ಘನ ವ್ಯಕ್ತಿತ್ವ, 
ಅನಾದೃಶ್ಯ ಕರ್ತೃತ್ಮ ಶಕ್ತಿ , ಅನುಪಮ ಅಂತಃ ಕರಣದಿಂದ ಮಾನವ 
ಕುಲಕ್ಕೇನೇ ಭೂಷಣ ತಂದಿದ್ದಾರೆ. ಪೂಜ್ಯ ಸ್ವಾಮಿ ವರ್ಗಕ್ಕೇನೇ ಮಾರ್ಗ 
ದರ್ಶಕರಾಗಿದ್ದಾರೆ. ಅವರು ಬಹುದೊಡ್ಡ ಇತಿಹಾಸವನ್ನೇ ನಿರ್ಮಿಸಿ, ಜೀವಿಸಿರು 
ವಾಗಲೇ ನಿತ್ಯರಾಗಿದ್ದಾರೆ, ಚಿರಾಯುಗಳಾಗಿದ್ದಾರೆ, 


ವಾಗಲೇ ಸಿದ್ದಾರೆ. ಅವರು ಬಹುದೊ ಪೂಜ್ಯ ಸ್ವಾಮಿ ವರ್ಗ 


' ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳಂತಹ ಜ್ಞಾನಿ, ನಿಗರ್ವಿ, 
ತ್ರಿವಿಧ ದಾಸಾಹಿ ಸ್ವಾಮಿಗಳು , ಶ್ರೀಗಳವರ ಪ್ರಭಾವವನ್ನು ನೋಡಿ ವಿಸ್ಮತ 
ನಾದೆ. ಸಮಾಜದ ಭಾಗ್ಯ ನಿಧಿ ಎಂದು ನನ್ನ ನಂಬಿಕೆ, ಇಡೀ ವಿಶ್ವದಲ್ಲಿಯೇ 
ಅಪರೂಪ, ಇಂಥವರನ್ನು ಹೊಂದಿದ ಕನ್ನಡ ನಾಡು ಭಾರತ ದೇಶ ಧನ್ಯವೆಂದು 
ಹೇಳುತೇನೆ. 


ಶಿವನ ಅವತಾರಿಗಳಲ್ಲೊಬ್ಬರಾಗಿ ಮೆರೆದು , ಧರ್ಮ ಪರಂಪರೆಯನ್ನು 
ಕಾಪಾಡಿ ಕೊಂಡುಬಂದು, ಸದ್ಭಕ್ತರಿಗೆ ಸನ್ ಮಾರ್ಗಿಗಳಾಗಿ , ಭಕ್ತ 
ಜನಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ , ತಮ್ಮ ತಪಸ್ಸನ್ನು ಭಕ್ತ 
ಜನಗಳಿಗೆ ಹಂಚಿ, ಪವಾಡ ಪುರುಷರಾಗಿ ಶ್ರೀ ಸಿದ್ದಲಿಂಗ ಮಹಾ ಸ್ವಾಮಿಗಳವರ | 
ಸುಕ್ಷೇತ್ರದಲ್ಲಿ ತಿವಿಧ ದಾಸೋಹ ಮೂರ್ತಿಗಳಾದ ಡಾ || ಶ್ರೀ ಶ್ರೀ ಶಿವ. 
ಕುಮಾರ ಸ್ವಾಮಿಗಳವರಿಗೆ ನನ್ನ ಭಕ್ತಿ ಪೂರ್ವಕ ನಮಸ್ಕಾರಗಳು. 


- ಎಸ್ . ನಾಗರಾಜಯ್ಯ , Bsc. 

ಐ. ಡಿ. ಹಳ್ಳಿ , ಮಧುಗಿರಿ ತಾ|| 


18 


ಸಿದ್ದಗಂಗಾ 


ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿ ಸಂಘದ “ ಆಜೀವ 
ಸದಸ್ಯತ್ವದ' ಪತ್ನಿ . 


ಸತ್ವಶ್ರೀ : 
295 ಕುಮಾರಸ್ವಾಮಿ , ಉಪಾಧ್ಯಾಯರು, ಮಂಜುನಾಥ ಬಾಲಕಿಯರ 

ಸೌಢಶಾಲೆ, ನೆಲಮಂಗಲ, ಬೆಂಗಳೂರು ಜಿಲ್ಲೆ. 
296 ಆನಂದಪ್ಪ , ಅಮರಾವತಿ ಲೇಔಟ್ , ಬಂಗಾರಪೇಟೆ, ಕೋಲಾರಜಿಲ್ಲೆ 
297 ಹೆಚ್ .ಎನ್ . ಚಂದ್ರಣ್ಣ , ಕಂಟ್ರಾಕ್ಟರ್, ಕಡಗತ್ತೂರು ಮತ್ತು 

ಅಂಚೆ, ಮಧುಗಿರಿ ತಾ|| 
298 ಆರ್ , ಸಿ. ದೇವರಾಜು, S /o ಚನ್ನಮಲ್ಲಯ್ಯ , ರಾಯರಕೊಪ್ಪಲು | 

ಮತ್ತು ಅಂಚೆ, ಆಲೂರು ತಾ || 
299 ಹೆಚ್ . ಬಿ. ನಂಜುಂಡಯ್ಯ , C / o ಶ್ರೀಮತಿ ಗೌರಮ್ಮ 

ಎಂ . ಜಿ. ಎಂ . ಬಾಲಕಿಯರ ಪ್ರೌಢಶಾಲೆ, ಮಧುಗಿರಿ ಟೌನ್ , 
300 ಎಂ . ಆರ್ . ವೀರಭದ್ರಯ್ಯ , ಮುಖ್ಯಗುರುಗಳು, ಪ್ರಾಥಮಿಕ 

ಬಾಲಕರ ಶಾಲೆ, ಬಿಜವಾರ ಮತ್ತು ಅಂಚೆ, ದೇವನಹಳ್ಳಿ ತಾ|| - 
301 ಸಿದ್ದಗಂಗಪ್ಪ , ಮುಖ್ಯ ಗುರುಗಳು, ಪ್ರಾಥಮಿಕ ಬಾಲಕರ ಶಾಲೆ, 

ಸಾಕ್ಷಿಹಳ್ಳಿ , ತುಪ್ಪದಕೋಣ, ಅಂಚೆ, ಶಿರಾ ತಾಲ್ಲೂಕು. 
302 ಕೆ. ಸಿದ್ದಯ್ಯ , S /o ಸಂಪಯ್ಯ , ಉಪಾಧ್ಯಾಯರು, ಕುರುಗುಂದ, 

ಸಾಸಲು ಅಂಚೆ, ತುಮಕೂರು ತಾ || , 
303 ಆರ್ . ಪಿ. ಮಾನಚಾರಿ, ಉಪಾಧ್ಯಾಯರು, ಸರ್ಕಾರಿ ಪ್ರಾಥಮಿಕ 
ಈ ಶಾಲೆ, ಹಳ್ಳದಕೆರೆ, ಹರಿಹರ ಟೌನ್ - 577601 
304 ಆರ್ , ಎಂ . ಬಿ ಆರಾಧ್ಯ , ಮೇನೇಜಿಂಗ್ ಪಾರ್ಟ್‌ನರ್‌ 
ಶ್ರೀ ಮುರುಗರಾಜೇಂದ್ರ ಎಂಟರ್ ಪ್ರೈಸರ್ , ನಂ : 26 , ಮಾಧವನಗರ . 

- ಬೆಂಗಳೂರು- 560001 
305 ಶ್ರೀ ಜಿ. ಬಿ. ಹೊನ್ನಪ್ಪ ಪ್ರಾಂಶುಪಾಲರು, ಸರ್ಕಾರಿ ಕಿರಿಯ 

* ಕಾಲೇಜು, ದೊಡ್ಡ ಬೆಳವಂಗಲ ಮತ್ತು ಅಂಚೆ, ದೊಡ್ಡಬಳ್ಳಾಪುರ ತಾ | 
306 ಜಿ. ಆರ್ . ಚಂದ್ರಶೇಖರಯ್ಯ ಬಿಟ್ಟಿ ಸಂದ್ರ , ಯಣ್ಣಗೆರೆ ಅಂಚೆ , 

* ಮಾಗಡಿ ತಾ || 


wwwwwwwwwwwwwwwwwwwwwwww 

ಕವಿಕಾಣಿಕೆ 


ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆಮ್ಮಂ 


ಶ್ರೀ ಸಿದ್ದಲಿಂಗೇಶ್ವರನ ಪಾದರಜದಿಂದತೀವ ಪಾವನವೆನಿಸಿರ್ಪ 
ಶ್ರೀ ಸಿದ್ದೇಶ್ವರ ಕೃಪಾದೃಷ್ಟಿಯಿಂದ ತೀವ ಪೂತಮೆನಿಸಿರ್ಪ 
ಶ್ರೀ ಸಿದ್ದ ಶಿವಯೋಗಿಪುಂಗವರ ವಾಸದಿಂದತೀವ ಪುಣ್ಯವೆನಿಸಿರ್ಪ 
ಶ್ರೀ ಸಿದ್ದಗಂಗಾಕ್ಷೇತ್ರಾದಿಪನೆ ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆಮ್ಮ ||೧|| 
ಆವ ಮಾಪುಣ್ಯಕ್ಷೇತ್ರದಧಿಪತಿಯಾಗಿ ರಾರಾಜಿಸಿರ್ಸೆಗುರುದೇವ 
ಆವ ಮಾಪುಣ್ಯಕ್ಷೇತ್ರಕ್ಕಾಧಾರಮಾಗಿನೀಂ ವಿರಾಜಿಸಿರ್ಸೆ ಗುರುದೇವ 
ಆವ ಮಾಪುಣ್ಯ ಕ್ಷೇತ್ರಮಂ ಪಾದರಜದಿಂಪಾವನಂಗೊಳಿಸಿರ್ಪೆದೇವ 
ಆವ ಪುಣ್ಯಮೂರ್ತಿನೀನೆಲೆಗೆ ಶ್ರೀ ಶಿವಕುಮಾರೇಶ ರಕ್ಷಿಪುದೆನ್ನ | ೨|| 
ಶಿಷ್ಯ ತಾನಾಗಿರುತಿರ್ದು ಸಿದ್ಧಶ್ರೀ ಉದ್ದಾನ ಶಿವಯೋಗಿವಯ್ಯನಿಗೆ 
ಶುಶೂಷೆಯಂ ಮಾಡುತ್ತಲತ್ಯುಚ್ಛಶ್ರದ್ಧಾ ಭಕ್ತಿಯಿಂ ತನುಸವೆಸಿ ನೀ ಸತ್ 
ಶಿಷ್ಯನೆಂದೆಂಬ ಕೀರ್ತಿಯಂ ಪಡೆದ ಮಹಾಮಹಿಮನಾಗಿರ್ದು ಜಗದಿ 
ಶಿಷ್ಯವಾತ್ಸಲ್ಯಮಯಿಯಾಗಿರ್ಪ ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆಮ್ಮ lla||- 
ಗುರುಪುಂಗವರೊಳಗ್ರಗಣ್ಯನಾಗಿರ್ಪೆ ಮಹಾಮಹಿಮಶಿವಯೋಗಿ 
ಗುರುಪೆಸರಂಜಿ ಪರಮೇಶ್ವರಂ ನಿನಾಗಿರ್ಪೆ ಸಿದ್ಧ ಶಿವಯೋಗಿ 
ಗುರುವೆಂಬಭಿಧಾನಮಂ ಅನ್ವರ್ಥಗೊಳಿಸಿರ್ಪೆನೀಂ ಮಹಾಶಿವಯೋಗಿ 
ಗುರುವೆ ಸದ್ದು ರುವ ಶ್ರೀ ಗುರುವೆ ಶ್ರೀ ಶಿವಕುಮಾರೇಶ ರಕ್ಷಿಪ್ಪು ದೆಮಂ ||೪|| 
ಅನ್ನದಾನಂ ಪಿರಿದಪ್ಪುದೆಂಬ ತತ್ವದಾನನ್ನಿ ಯನವಧರಿಸಿ ನೀಂ 
ಅನ್ನದಾನಮಂ ಪಿರಿದಾಗಿ ಧರೆಯೊಳಗೆಸಗುತಿರ್ಪನ್ನ ದಾನಿ ನೀಂ 
ಅನ್ನದಾನದಿಂ ಭೂತಸಂದೇಹಮಂ ತೃಪ್ತಿ ಬಡಿಸುತ್ತಲಿರುತಿರ್ಪೆ ನೀಂ 
ಸನ್ನು ತನೆ ಶಿವಯೋಗಿ ಶ್ರೀ ಶಿವಕುಮಾರೇಶ್ವರಸೆ ರಕ್ಷಿಪ್ಪುದೆನ್ನಂ ||೫|| 


ON 


20 


ಸಿದ್ದಗಂಗಾ 


ವಿದ್ಯಾದಾನ ಮದುವೆ ಅನ್ನ ದಾನದಿಂದಧಿಕವೆಂಬುದಂ, ನೀಂ ತಿಳಿದು 
ವಿದ್ಯೆಯೇ ಸಕಲ ಸಂಪದ್ವಿನಯಕ್ಕಾಧಾರವೆಂಬುದನೀ ತಿಳಿದು , 
ವಿದ್ಯೆಯಿಂದಲೇ ಮೋಕ್ಷವಶವರ್ತಿ ತಾನಹುದೆಂಬುದದಂನೀ೦ ತಿಳಿದು 
ವಿದ್ಯಾ ದಾನಿನೀಗಿರುತಿರ್ಪೆ ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆಮ್ಮ .: ೬ || 


ವಿದ್ವಜ್ಜನಕ್ಕಾಧಾರ ವಿದ್ಯೆಗೂ ಅಧಾರಭೂತ ಗುರು ನೀನಾಗಿರುವೆ 
ವಿದ್ವಜ್ಜನ ಮಾನ್ಯಂ ವಿದ್ವಜ್ಜನಭೂಷಣವಾದಗುರು ನೀನಾಗಿರುವೆ, 
ವಿದ್ವಜ್ಜನ ಪ್ರೇಮಿ , ವಿದ್ವಜ್ಜನಸ್ತುತ್ಯನಾಗಿರ್ಪ ಗುರುನೀನಾಗಿರುವೆ 
ವಿದ್ವಜ್ಜನಾಗ್ರಗಣ್ಯನಾಗಿರ್ಪೆ ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆನ್ನಂ ||೭|| 


ನವಯವನದೊಳೆನೀಂ ಸಂಸಾರಸುಖಭೋಗಂಗಳನಪೇಕ್ಷಿಸದೆ 
ನವತಾರುಣ್ಯದಾಕಾಂಕ್ಷೆಗಳನೆಲ್ಲಮಂ ತೃಣಕಣೆಮಾಡಿ ತ್ಯಜಿಸಿ 
ವಿವಿಧಚಾಪಲ್ಯಗೊಳಗಾಗಿಸುವ ಸಕಲೇಂದ್ರಿಯಂಗಳಂ ಜಯಿಸಿ 
ದಿವ್ಯ ಸಂನ್ಯಾಸಕ್ಕೊಲಿದ ಶ್ರೀ ಶಿವಕುಮಾರೇಶ್ವರನೆ ರಕ್ಷಿಪ್ಪುದೆನ್ನಂ || ೮|| 


ಪರಮೇಶ್ವರಂ ತಾನೊಲಿದು ನರರೂಪಮಂ ಧರಿಸಿರ್ದತೆರನಂತೆ 
ಸರಜಂಗಮದವೇಷಮಂ ಧರಿಸಿ ಧರೆಯೊಳರಿಸುತ್ತಿರುವಂತೆ 
ನರರಂಭವಸಾಗರದೆ ಮುಳುಗಿ ಬಳಲಿ ತೊಳಲುತಿರ್ಪವರಂ 
ಭರದಿಂದಲುದ್ದರಿಸಲ್ಪ೦ದ ಶ್ರೀ ಶಿವಕುಮಾರೇಶ ರಕ್ಷಿಪ್ಪುದೆನ್ನಂ 


ವಿದ್ವಾನ್ ಹೆಚ್ . ಸದಾಶಿವಯ್ಯ 


೧೧೧೧೧ 


* ಮೆ !! ಒರಿಯಂಟಲ್ ಲೆದರ್ 
ಬಿ. ಟಿ. ಎಸ್. ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು : ಬಿ. ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು, 

ಒಮ್ಮೆ ಭೇಟಿ ಕೊಡಿ! 


ಸೆಪ್ಟೆಂಬರ್ , 1988 


1 . 


Ayy 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 
ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


' ಕಸ್ತೂರಿ' 
ಬಾರ್ ಸೋಪ್ 


' ಕಸ್ತೂರಿ' 
ನೀಲಂ ಬಾರ್ ಸೋಪ್ 


WWWv 


ಕ ಯಾ ಶ ಈ : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


೧೧MMMMMMMMMMMMMMMAA 


ಕೇತ್ರವಾರ್ತೆ 


* ಪಿ ಎನ್ . ಚಂದ್ರಶೇಖರಯ್ಯ 


1 ದಿನಾಂಕ 1 .988 ರಂದು ಬೆಳಿಗ್ಗೆ 10 ಘಂಟೆಯಲ್ಲಿ S .. . T . --- 
ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಬಿ‌ ಸಂಭಾಂಗಣದಲ್ಲಿ 1983 ನೆಯ ವರ್ಷದ 
ಪ್ರಥಮವರ್ಷದ ಇಂಜಿನಿಯರ್ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾವೇಶ. 
ಪ್ರತಿವರ್ಷದಂತೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನು ಹಾರ್ದಿಕವಾಗಿ ಬರಮಾಡಿಕಾ 
ಳ್ಳುವ ಈ ಸಮಾರಂಭವನ್ನುದ್ದೇಶಿಸಿ ಪ್ರಾಂಶುಪಾಲರಾದ ಜಿ . ಪರಮೇಶ್ವರಪ್ಪ ನವರು 
ಮಾತನಾಡಿ S . . T ಸಂಸ್ಥೆಯು ರಜತಮಹೋತ್ಸವ ಆಚರಿಸುವ ಸಿದ್ಧತೆಯಲ್ಲಿದೆ. 
25 ವರ್ಷಗಳ ಸೇವೆಸಲ್ಲಿಸಿದ ನಮ್ಮ ಸಂಸ್ಥೆಯು ರಾಷ್ಟ್ರದಲ್ಲಿಯೇ ಉತ್ತಮ ಸ್ಥಾನ 
ಗಳಿಸಿದೆ ಎಂದರು . 


1 ಅಂತಿಮ ವರ್ಷದ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ವ್ಯಕ್ತಪಡಿಸುತ್ತಾ 
ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಉತ್ತಮ ವಸತಿ ಸೌಕಯ್ಯ ಆದರ್ಶವಾದ ಆಡಳಿತವರ್ಗ 
ನುರಿತ ಅದ್ಯಾಪಕವರ್ಗ ಪ್ರಶಾಂತವಾತಾವರಣದ ದಿಂದ ಕಾಡಿದ ಈ ವಿದ್ಯಾಸಂಸ್ಥೆ 
ತನ್ನದೇ ಆದ ವರ್ಚಸ್ಸಿನಿಂದ ಕೂಡಿದೆ . ಇಲ್ಲಿ ಯಾವ ವಿಧವಾದ ಭಯದವಾತಾವಣ 
ವಿಲ್ಲ - ಹಾಸದಾಗಿ ಬರುವವರಿಗೆ ಆನಂದದ ಸನ್ನಿವೇಶ ಎಂದರು. 


ಪೋಷಕರ ಪರವಾಗಿ ಮಾತನಾಡಿದ ಇಬ್ಬರು ಮಹನೀಯರು ಸಂಸ್ಥೆಯ ಸೇವೆ 
ಯನ್ನು ಮುಕ್ತ ಮನಸ್ಸಿನಿಂದ ಪ್ರಶಂಸೆ ಮಾಡಿದರು , ಆ೦ಧ್ರವರಾದ ನಮ್ಮನ್ನು ಈ 
ಸಂಸ್ಥೆ ಹಾರ್ದಿಕವಾಗಿ ಸ್ವಾಗತಿಸಿದೆ ಎಂದರು . 


- ಪೂಜ್ಯ ಶ್ರೀಗಳವರು ಆಶೀರ್ವಚನ ನೀಡುತ್ತಾ ಸಂಸ್ಥೆಯು ನಾಡಿನಾದ್ಯಂತ 
1 ಕೀರ್ತಿ ಸಂಪಾದಿಸಲು ನುರಿತ ಅಧ್ಯಾಪಕರ ಸೇವೆ ಸ್ಮರಿಸುತ್ತಾ ರಾಷ್ಟ್ರ ನಿರ್ಮಾಣ ಕಾರ್ಯ 
ದಲ್ಲಿ ಎಲ್ಲ ಯುವಕರು ಶ್ರಮವಹಿಸಬೇಕು. ಮಹಾತ್ಮ ಗಾಂಧಿಯವರು ಬಯಸಿದ 

ಭಾರತನಿರ್ಮಾಣದಲ್ಲಿ ನಿರತರಾಗಬೇಕು. ನಾವು ಭಾರತೀಯರು. ಜಗತ್ತಿನಲ್ಲಿ 
1 ನಮ್ಮ ರಾಷ್ಟ್ರದ ಸ್ಥಾನ ಹಿರಿದು ಅದರ ಉಳಿವು ಅಳಿವು ನಮ್ಮ ಯುವಕರನ್ನವಲಂಬಿಸಿದೆ 
ಕಷ್ಟ ಪಟ್ಟು ಅಧ್ಯಯನ ಮಾಡಿ ಪ್ರಾಮಾಣಿಕವಾದ ಜೀವನ ಸಾಗಿಸಬೇಕು . ರಾಷ್ಟ್ರ 
ವ್ಯಾಪ್ತಿ ಇರುವ ಎಲ್ಲವಿದ್ಯಾರ್ಥಿಗಳೂ ರಾಷ್ಟ್ರೀಯ ಭಾವೈಕ್ಯದಿಂದ ಅಹಿತಕರ ವಾತಾ 
ವರಣಕ್ಕೆ ಆಸ್ಪದ ಕಾಡದಂತೆ ಅಧ್ಯಯನ ಮಾಡಬೇಕೆಂದರು. 


ಸೆಪ್ಟೆಂಬರ್ , 1988 1 


23 


ದಿನಾಂಕ 26 - 9 88ರಂದುಸೋಮವಾರ ಬೆಳಿಗ್ಗೆ 10 - 30ಕ್ಕೆ ಸಿದ್ದಗಂ 
ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಸಿದ್ದಗಂಗಾ ವಿದ್ಯಾಸಂಸ್ಥೆ 
ವತಿಯಿಂದ ಸಿದ್ದಗಂಗಾ ಪಾಲಿಟೆಕ್ನಿಕ್ ” ನೂತನವಾಗಿ ಆರಂಭ ಮಾಡಲಾಯಿತ 


ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಸನ್ಮಾನ 
ಶ್ರೀ ಪಿ. ಜಿ . ಆರ್ . ಸಿಂಧ್ಯರವರು ಉದ್ಘಾಟನೆ ಮಾಡುತ್ತ ಶ್ರೀ ಶಿವಕುಮಾರ ಸ್ವಾತಿ 
ಗಳವರು ಸಿದ್ದ ತಪಸ್ವಿಗಳು. ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಎ. 
ಸಂಸ್ಥೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಮೇಲಾಗಿ ತಾಂತ್ರಿಕ ಮಹ 
ವಿದ್ಯಾಲಯಕ್ಕೆ ಅದರ ಸುವ್ಯವಸ್ಥೆಯ ಬಗ್ಗೆ ತೃಪ್ತಿಗೊಂಡು ಅದು ರಾಷ್ಟ್ರವ್ಯಾಪಿ 
ಯಾಗಿದೆ. ಇದರ ಫಲವಾಗಿ ಇಂದು ಹೊರ ನಾಡುಗಳಲ್ಲಿ ಭಾರತೀಯ ಎಂಜಿನಿ 
ಯರುಗಳಿಗೆ ವಿಶೇಷವಾದ ಗೌರವವಿದೆ, ಎಂದು ಕೊಂಡಾಡಿದರು. 


ದ ಗೌರವ ಹೊರ ಸಂಡು ಅಲ್ಲಿ ತಾಂತ್ರಿಕ 


* ಮುಖ್ಯ ಅತಿಥಿಗಳಾದ ಮಾಜಿ ಸಚಿವರಾದ ಶ್ರೀ ಲಕ್ಷ್ಮೀನರಸಿಂಹಯ್ಯನವರ 
ಮಾತನಾಡುತ್ತಾ ನಮ್ಮ ರಾಷ್ಟ್ರ ದಲ್ಲಿ ನಮ್ಮ S .1. 7 ಯಲ್ಲಿ ಉತ್ತೀರ್ಣರಾದ 
ಎಂಜಿನೀಯರುಗಳಿಗೆ ಬಹಳ ಬೇಡಿಕೆಯಿದೆ. ಕಾರಣ ಇಲ್ಲಿನ ಉಪಾಧ್ಯಾಯ ವರ್ಗ 
ಮತ್ತು ಆಡಳಿತ ವರ್ಗದವರ ಆದರ್ಶಪೂರ್ಣ ಮಾರ್ಗದರ್ಶನ ಕಾರಣ ಎಂದರು. 


ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರು ಅಧ್ಯಕ್ಷ ಭಾಷಣ 
ಮಾಡುತ್ತಾ ಇಂದಿನ ವೈಜ್ಞಾನಿಕ ಯುಗದಲ್ಲಿ ತಾಂತ್ರಿಕತಜ್ಞರ ಪಾತ್ರ ಬಹಳವಾಗಿದೆ. 
ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ದಕ್ಷರೂ ಪ್ರಾಮಾಣಿಕರಾದ ಎಂಜಿನೀಯರುಗಳ 
ಸೇವೆ ಅತ್ಯಂತ ಮಹತ್ವ ಪೂರ್ಣವಾದುದು. ನಮ್ಮ ನಾಡಿನ ಪ್ರಾಕೃತಿಕ ಸಂಪತ್ತನ್ನು 
ರಚನಾತ್ಮಕವಾಗಿ ಬಳಸಿಕೊಂಡು ರಾಷ್ಟ್ರ ಕಟ್ಟುವ ಪಣವನ್ನು ತೊಡಬೇಕು ನಮ್ಮ 
ಈ ಯುವ ಪೀಳಿಗೆ ಎಂದು ಉಪದೇಶ ನೀಡಿದರು. 

- ದಿನಾಂಕ 2-10- 88 ರಂದು ಬೆಳಿಗ್ಗೆ 9 ಘಂಟೆಗೆ ಶ್ರೀ ಕ್ಷೇತ್ರದ ಪ್ರಪುಲ್ಲ 
ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಜಯಂತಿ ಸಮಾರಂಭ ಜರುಗಿತು. 
ಸಮಾರಂಭದ ಅಧ್ಯಕ್ಷತೆಯನ್ನು ಪೂಜ್ಯ ಡಾ|| ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ 
ವರು ವಹಿಸಿದ್ದರು. ಪೂಜ್ಯರು ಸಭೆಯನ್ನು ಆಶೀರ್ವದಿಸುತ್ತಾ “ ಮಹಾತ್ಮರ ಸ್ಮರಣೆ 
ಎಂದಿಗಿಂತ ಇಂದು ಪ್ರಸ್ತುತವಾಗಿದೆ. ಜಯಂತಿ ಆಚರಣೆ ಕೇವಲ ಸಂಪ್ರದಾಯ 
ವಾಗಿ ಉಳಿಯದೆ, ಅದು ಅರ್ಥವತ್ತಾದಾಗ ಬಾಪೂಜಿಯವರ ಆತ್ಮಕ್ಕೆ ಶಾಂತಿ. 
ನಾಥರಾವ್ ಗೂಡ್ಸ್ ಗಾಂಧಿಯವರ ಭೌತಿಕ ಶರೀರ ಕೊಂಡ ಆದರೆ ನಾವಿಂದು 
ಗಾಂಧಿಯವರ ಆತ್ಮಘಾತುಕರಾಗಿದ್ದೇವೆ. ಅವರ ತತ್ವಾಚರಣೆ ಜಯಂತಿಯ ಸಂಕೇತ 
ನಾಗಬೇಕು ” ಎಂದು ಆಶೀರ್ವದಿಸಿದರು. 


24 


- ಸಿದ್ದಗಂಗಾ 


ಅಧ್ಯಕ್ಷತೆವಹಿಸಿದ್ದ ಸಂಮಾನ್ಯ ಲಕ್ಷ್ಮೀ ನರಸಿಂಹಯ್ಯನವರು ಮಾತನಾಡುತ್ತಾ 
- ಗಾಂಧೀಜಿಯವರು ನಮಗೆ ರಾಜಕೀಯ ಸ್ವಾತಂತ್ರ್ಯ ತಂದುಕೊಟ್ಟರು. 
ಅದನ್ನು ಉಳಿಸಿ ಬೆಳೆಸಿ ಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ” ಎಂದರು. 


ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತುಮಕೂರಿನ ಪ್ರಸಿದ್ಧ ವಕೀಲರಾದ 
ಶ್ರೀ ಹೆಚ್ ಎಸ್ . ವೆಂಕಟರಾಮಯ್ಯನವರು ಮಾತನಾಡುತ್ತಾ ಗಾಂಧೀಜಿಯವರು 
- C ಆತ್ಮಾಭಿಮಾನಿಗಳು, ಮಹಾಮಾನವತಾವಾದಿ , ರಾಷ್ಟ್ರಾಭಿಮಾನವುಳ್ಳ ಕಟ್ಟಾ 
ಭಾರತೀಯರು. ಆದರೆ ನಾವುಗಳು ಕೇವಲ ಘೋಷಣೆ ಆರ್ಭಟಗಳಿಂದ ಗಾಂಧಿ 
ಯನ್ನು ಉಳಿಸಿ ಕೊಂಡಿದ್ದೇವೆ. ಬದುಕಿನಲ್ಲಿ ಉಳಿಸಿ ಕೊಂಡಿಲ್ಲ. ಅಭಿಮಾನ 
ಶೂನ್ಯರಾಗಿ ಬದುಕುವ ನಮಗೆ ಗಾಂಧಿಯವರ ಹೆಸರು ಹೇಳುವ ಹಕ್ಕನ್ನು ಕಳೆದು 
ಕೊಂಡಿದ್ದೇವೆ. ನಮ್ಮ ತನವನ್ನು ಕಳೆದು ಕೊಂಡಿದ್ದೇವೆ ” ಎಂದರು. 


wwwwwwwwwwwwwwwwwwwww 

ಶ್ರೀ ನಂಜುಂಡೇಶ್ವರ ಬೇಕರಿ ಮತ್ತು ಕಾಂಡಿಮೆಂಟ್ಸ್ 
ಈ ಬೇಕರಿ | 

# ಕಾಂಡಿಮೆಂಟ್ಸ್ * 
ಉತ್ತಮವಾದ ಬ್ರೆಡ್, ಬನ್ , ಕೇಕ್ , “ ಅಪ್ಪಟ ತುಪ್ಪದಿಂದ ತಯಾರಿ 
ಪಪ್ಸ್ ಮತ್ತು ಎಲ್ಲಾ ವಿಧವಾದ ಸಿದ ಎಲ್ಲಾ ಸಿಹಿ ಮತ್ತು ಖಾರಾ 
ಬಿಸ್ಕತ್ತುಗಳ ತಯಾರಕರು. 

ತಿಂಡಿಗಳ ತಯಾರಕರು . 
ಚಿಕ್ಕಪೇಟೆ, ತುಮಕೂರು ಅಶೋಕ ರಸ್ತೆ , ತುಮಕೂರು 

ಶ್ರೀ ನಂಜುಂಡೇಶ್ವರ ರೆಸ್ಟೋರೆಂಟ್ ನ 
ಉತ್ತರ ಮತ್ತು ದಕ್ಷಿಣ ಭಾರತದ ತಿಂಡಿ ತಿನಿಸುಗಳಿಗಾಗಿ 
ಊಟ ಮತ್ತು ವಸತಿಗಾಗಿ ಶ್ರೀ ನಂಜುಂಡೇಶ್ವರಹೋಟೆಲ್ 

ಒಮ್ಮೆ ಸಂದರ್ಶಿಸಿರಿ , 
ಬಿ. ಹೆಚ್ . ರಸ್ತೆ , ಶ್ರೀ ಜಯದೇವ ಹಾಸ್ಟೆಲ್ ಕಟ್ಟಡ, ತುಮಕೂರು. 


ಸೆಪ್ಟೆಂಬರ್ , 1988 


25 , 


ಶೈವಧರ್ಮದ ಹಿನ್ನಲೆ 


- ವಿದ್ಯಾಲಂಕಾರ ಪ್ರೊ | ಎಸ್‌ . ಕೆ . ರಾಮಚಂದ್ರರಾವ್ 


ನಮ್ಮ ನಾಡಿನಲ್ಲಿ ಶೈವಧರ್ಮ ಎಷ್ಟು ಹಳೆಯದು ? ನಾಡಿನ ಇತಿಹಾಸ ಎಷ್ಟು 
ಹಿಂದಕ್ಕೆ ಸರಿಯಬಲ್ಲದಾ ಅಷ್ಟೂ ಹಿಂದಕ್ಕೆ ಈ ಧರ್ಮ : ಸಾಗುವುದೆಂದು ಇತಿ 
ಹಾಸ ಬಲ್ಲರು ಹೇಳುತ್ತಾರೆ, ನಾಡಿನ ಇತಿಹಾಸದ ಅರುಣೋದಯವನ್ನು ಐದಾರು 
ಸಾವಿರ ವರ್ಷಗಳಷ್ಟು ಹಿಂದೆ ಸೈಂಧವ ಸಂಸ್ಕೃತಿಯಲ್ಲಿ ಗುರುತಿಸುವುದು ವಾಡಿಕೆಯಷ್ಟೆ 
ಆ ಸಂಸ್ಕೃತಿಯ ಉಳಿಕೆಗಳಲ್ಲೇ ಈ ಧರ್ಮದ ಕುರುಹಗಳನ್ನು ಕಾಣಬಹುದೆನ್ನು 
ತ್ತಾರೆ ತಜ್ಞರು, ಅಲ್ಲಿಂದ ಮುಂದೆ ಋಗೈದದಲ್ಲಿ, ಬ್ರಾಹ್ಮಣಗಳಲ್ಲಿ, ಶ್ವೇತಾಶ್ವತರ 
ಉಪನಿಷತ್ತಿನಲ್ಲಿ, ಮಹಾಭಾರತದಲ್ಲಿ, ಪುರಾಣಗಳಲ್ಲಿ , ಆಗಮಗಳಲ್ಲಿ ಇದು ಬೆಳೆದುಬಂದ 
ದಾರಿಯನ್ನು ಗುರುತಿಸುತ್ತಾರೆ. ನಡು ಯುಗದಲ್ಲಿ ನಡೆದ ಧರ್ಮಕಾಂತಿಯನ್ನೂ 
ಪ್ರಸ್ತಾಪಿಸಿ ಕಾಶ್ಮೀರ, ತಮಿಳುನಾಡು , ಆಂದ್ರಪ್ರದೇಶ, ಕರ್ಣಾಟಕಗಳಲ್ಲಿ ಶೈವಧರ್ಮ 
ಹರಡಿದುದನ್ನೂ ಹೇಳುತ್ತಾರೆ. 

ಈ ಹೀಗೆ ಶೈವಧರ್ಮದ ಉಗಮವನ್ನೂ ವಿಕಾಸವನ್ನೂ ವಿವರಿಸುವಾಗ, 
ಒಂದು ವಿವರವನ್ನು ಮರೆಯಬಾರದು ಊರಿಗೊಂದು ಹೆಸರು, ವ್ಯಕ್ತಿಗೊಂದು 
ಹೆಸರು, ಬಳಸುವ ಪದಾರ್ಥಕ್ಕೊಂದು ಹೆಸರು, ಸರಿಯೇ , ವ್ಯವಹಾರಕ್ಕೆ ಹೆಸರು 
ನೆರವಾಗುತ್ತದೆ; ಒಂದನ್ನು ಇನ್ನೊಂದರಿಂದ ರೂಪ, ರಾಶಿ, ಗುಣಗಳಲ್ಲಿ ಬೇರ್ಪಡಿಸಲ 
ಅನುಕೂಲವಾಗುತ್ತದೆ ; ಹಲವಾರು ಬೇರೆ ಬೇರೆ ವಿವರಗಳನ್ನು ಒಂದು ನೆಲೆಯಲ್ಲಿ 
ಸೇರಿಸಲು ಸಾಧ್ಯವಾಗುತ್ತದೆ ಆದರೆ ಧರ್ಮವೆನ್ನುವುದು ಪದಾರ್ಥವಲ್ಲ, ಪ್ರಾಣಿ 
ಯಲ್ಲ, ಅದಕ್ಕೊಂದು ನಿರ್ದಿಷ್ಟವಾದ ಭೌತಿಕವಾದ ಸ್ವರೂಪವಿರದು. ಧರ್ಮವೆನು 
ವುದು ಭಾವನೆಗಳ ಸಮುದಾಯ , ಕಲ್ಪನೆಗಳ ಕಟ್ಟು , ಆಚಾರಗಳ ಹಂದರ . 
ಇದೇನು ಉಂಡೆಯಾಗಿ, ಎಲ್ಲ ಕಾಲಕ್ಕೂ ಒಂದೇ ಬಗೆಯಾಗಿ ಉಳಿಯುವುದಿಲ್ಲ ಇಂಥ 
ಧರ್ಮಕ್ಕೆ ಹೆಸರೊಂದನ್ನು ಇರಿಸುವುದೇನೂ ವ್ಯವಹಾರದ ದೃಷ್ಟಿಯಿಂದ ಅಗತ್ಯವೆ, 
ಅನಿವಾರ್ಯವೇ . ಆದರೆ ಕರೆಯುವ ಹೆಸರಿಗೂ ಕರೆ ಯಿ ಸಿ ಕೊ ಳ್ಳು ವ 
ವಿವರಕ್ಕೂ ನಿಯತವಾದ ನಂಟೇನು ಇಲ್ಲದಿರುವುದು ಇಲ್ಲಿ ಎದ್ದು ಕಾಣುತ್ತದೆ. 
ಧರ್ಮದ ಆಳ, ಎತ್ತರ, ಅಗಲಗಳನ್ನೆಲ್ಲ ಹೆಸರು ಒಳಗೊಳ್ಳಲಾರದು. ಹೆಸರನ್ನು 
ಹಿಡಿದು ಧರ್ಮದ ಜಾಡನ್ನು ಅರಿತುಕೊಳ್ಳುವುದಾಗದು. ಧರ್ಮ'ದ ನೆಲೆಯ ಮುಖ 
ಗಳೂ ರ್ಮಾಟ್ಟಾಗಲೂ ಹೆಸರು ಹಾಗೆಯೇ ಉಳಿದುಕೊಳ್ಳುವುದು ಗಾಂದಲಕ್ಕೆ 
ಎಡೆಮಾಡಿಕೊಡುತ್ತದೆ. 
26 

ಸಿದ್ದಗಂಗಾ 


ಶಿಯೇ ಇವರೆ೦ಬದಿಗೆ 
ಹಗಲಲಕ್ಕೆ ಇವರು 


ಶೈವಧರ್ಮವೆನ್ನುವುದು ಹೆಸರು. ಈ ಮಾತಿನ ಮೂಲಾರ್ಥ ( ಶಿವನನ್ನು ಕುರಿ 
ತದ್ದು ' (ಶಿವನಿಗೆ ಸಂಬಂಧಿಸಿದುದು ' ( ಶಿವ + ಅಣ್ , ಶಿವಸೈದ ) ಶಿವನೆಂಬ ದೇವತೆಯ 
ಪಾರಮ್ಯವನ್ನು ಒಪ್ಪಿಕೊಂಡು, ಶಿವನನ್ನು ಒಲಿಸಿಕೊಳ್ಳುವ ಹಂಬಲವಿದ್ದು , ಶಿವಗ 
ತಿಯೇ ಬದುಕಿನ ಲಕ್ಷವೆಂದು ನಂಬಿಕೊಂಡವರು ಶೈವರು. ಆದರೆ ಎಲ್ಲ ಕಾಲಕ್ಕೂ 
* ಇವರಿಗೆ ಶೈ ವರೆ೦ಬ ಹೆಸರೇ ಇದ್ದಿತೆನ್ನಲಾಗದು . ಋ ಗೈ ದ ದ ದ ಲ್ಲಿ 
ಸುದಾಸರೊಂದಿಗೆ ಭರತರೊಂದಿಗೆ ಹಗರಣ ಮಾಡಿದ “ ಶಿವಾಸ ' ರಿದ್ದರು; 
( ವಿಷಾಣಿ ” ಗಳಾದ ಇವರು ಶೈವರೇ . ಪತಂಜಲಿಯ ಕಾಲಕ್ಕೆ ಇವರು : ಶಿವಭಾಗವತ' 
ರೆನಿಸಿಕೊಂಡರು. ಸಿದ್ಧಾಂತ ಶಿಖಾಮಣಿಯು ಶಿವಾಶ್ರಿತ' ರೆಂದು ಇವರನ್ನು ಕರೆದಿದೆ. 
ಕಿಸ್ತಪೂರ್ವ ಒಂದೆರಡು ಶತಮಾನಗಳಲ್ಲಿ ( ಶಿವರಕ್ಷಿತ' ರಿದ್ದ ಉಲ್ಲೇಖ ತಕ್ಷಶಿಲೆಯ 
ಖರೋಷ್ಠಿ- ಬ್ರಾಹೀ , ಶಾಸನದಿಂದ ತಿಳಿದುಬರುತ್ತದೆ. ಕ್ರಿಸ್ತಾಬ್ದ ಮೊದಲಾಗುವಾಗ 
- ಅತ್ಯಂತ ಮಹೇಶ್ವರ' ರಿದ್ದರು ( ಅತ್ಯಂತಸ್ವಾಮಿಮಹಾಭೈರವ ಭಕ್ತರು, ) ; ವಾತಾಟ 

ಕರ ಶಾಸನಗಳು ಇವರನ್ನು ಪ್ರಸ್ತಾಪಿಸುತ್ತವೆ. ಮುಂದೆ ಮೌಖರಿಆರಸರ ಕಾಲ 
- ದಲ್ಲಿ ( ಪರಮಮಹೇಶ್ವರ' ರಿದ್ದರು, 


* ವಿಷಾಣಿ ' ಗಳಾದ ಇವಮಣಿಯು ಶಿವಾಶ್ರಿತ ಕರಿತೀಖ ತಕ್ಷಶಿಲೆಯ 


“ ಪಶುಪತಿಭಕ್ತರಿದ್ದರು. ಗುಪ್ತರ ಕಾಲದಿಂದ ಮುಂದೆ ಈ ಧರ್ಮದಲ್ಲಿ ಹಲ 
* ವಾರು ಕವಲುಗಳೊಡೆದವು, ನಾರದೀಯ ಪುರಾಣವು ಪಾಶುಪತ, ಮಹಾವ್ರತಧರ, 
ಸಿದ್ದಾಂತ ಮಾರ್ಗಿ, ಕಾಪಾಲಿಕರೆಂಬ ಶಾಖೆಗಳನ್ನು ಉಲ್ಲೇಖಿಸುತ್ತದೆ. ವಾಮನ 
ಪುರಾಣವು ಆದಿಶೈವ, ಪಾಶುಪತ, ಕಾಲವದನ, ಕಪಾಲಿ ಎಂಬ ನಾಲ್ಕು ಶೈವವಿಭಾಗ 
ಗಳನ್ನು ಪಟ್ಟಿ ಮಾಡಿದೆ. ಬಾದರಾಯಣ ಸೂತ್ರಗಳಿಗೆ ಶಂಕರಾಚಾರ್ಯ ಸಿದ್ಧ ಪಡಿ 
ಸಿದ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದ ವಾಚಸ್ಪತಿ. ಮಿಶ್ರನ ಮಾಹೇಶ್ವರರಲ್ಲಿ ಶೈವ 
ಪಾಶುಪತ, ಕಾರುಣಿಕ ಸಿದ್ಧಾಂತಿ, ಕಾಪಾಲಿಕ ಎನ್ನುವ ನಾಲ್ಕು ಪಂಗಡಗಳಿದ್ದು 
ವೆಂದು ತಿಳಿಸಿದ್ದಾನೆ. ರಾಮಾನುಜಾಚಾರ್ಯರು ಶ್ರೀ ಭಾಷ್ಯದಲ್ಲಿ ಕಪಾಲಿ, ಕಾಲಾ 
ಮುಖ , ಪಾಶುಪತ, ಶೈವಗಳೆಂಬ ಪ್ರಭೇದವನ್ನು ಸೂಚಿಸಿದ್ದಾರೆ, 
- ಶೈವಧರ್ಮದ ಇತಿಹಾಸದಲ್ಲಿ ಈ ಶಾಖೆಗಳನ್ನೆಲ್ಲ ಪರಿಶೀಲಿಸಬೇಕಾಗುತ್ತದೆ; 
ಪಾಶುಪತಧರ್ಮದ ದರ್ಶನಭಾಗವನ್ನು ಪರೀಕ್ಷೆ ಮಾಡಬೇಕಾಗುತ್ತದೆ. ಸಿದ್ದಾಂತ 
ಮಾರ್ಗವು ಕಾಶ್ಮೀರದಲ್ಲಿ, ಕರ್ಣಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರಪ್ರದೇಶದಲ್ಲಿ 
ಬೆಳೆದು ಬಂದ ಬಗೆಯನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ನಡುಯುಗದಲ್ಲಿ 
ನಡೆದ ಆಂದೋಳನದಿಂದ ಹಳೆಯ ಶೈವಧರ್ಮ ಹೊಸದಾಗಿ ಮುಪ್ಪುರಿಗೊಂಡದ್ದನ್ನು 
ವಿವರಿಸಬೇಕಾಗುತ್ತದೆ. ಐದಾರು ಸಾವಿರ ವರ್ಷಗಳು ಹೀಗೆ ಉಳಿದು, ಬೆಳೆದು, 
ಹರಡಿಕೊಂಡು ಬಂದ ಧರ್ಮವನ್ನು ಸ್ಕೂಲವಾಗಿ ಶೈವವೆಂದು ಗರುತಿಸಿ, ಅದರ 
ಧೋರಣೆಯನ್ನು ಅರಿತುಕೊಳ್ಳುವ ಪ್ರಯತ್ನಗಳು ನಡೆದಿವೆ. ಆದರೆ ಶೈವಪೆಂದು 
ಸೆಪ್ಟಂಬರ್ 1988 


27 


ಸ್ಕೂಲವಾಗಿ ನಿರ್ದೆಶಗೊಂಡಿರುವ ಧರ್ಮದ ಬುನಾದಿ ಯಾವುದು , ಅದರ 
ಮೊದಲು ಚೌಕಟ್ಟು ಏನಿದ್ದಿತು. ಎನ್ನುವುದರ ಕಡೆ ಅಷ್ಟಾಗಿ ಗಮನ ಹರಿದಿಲ್ಲ. 


ಸಂಹಿತೆಯ 


ಳು ; ಭ೩ ಪಡೆದು ಕಣದಲ್ಲಿಯೂ 


ವಾಯವೀಯ ಸಂಹಿತೆಯು ( ಶಿವಪುರಾಣ) ಶಿವಜ್ಞಾನವನ್ನು ಎತ್ತಿ ಹಿಡಿದು 
ಸೂಚಿಸಿತಷ್ಟೇ . ಅದು.. ' ಶಿವೇ ಭಕ್ತಿರ್ನ ಸಂದೇಹಸ್ತಯಾ ` ಯುಕೋ 
ವಿನುಚ್ಯತೇ ” ಎಂದು ಹೇಳಿ ಪ್ರಸಾದೊ ಭಕ್ತಿ ಸಂಭವ: ಎನ್ನುವ ಭಾಗವತ ತತ್ವ 
ವನ್ನು ನಿರೂಪಿಸಿತು . “ ಆಗಮಶೈವದ ಆಕರ ಇದೇ , ಋ ಗೈ ದ ದಲ್ಲಿ 
ಕಾಣಿಸಿಕೊಂಡ ರುದ್ರ ಯಜುರ್ವೇದದ ತೈತ್ತಿರೀಯ ಸಂಹಿತೆಯಲ್ಲಿ ( ಶತರುದ್ರೀಯ) 
( ಶಿವತನು' ವೆಂದಾಗಿ, ಶತಪಥಬ್ರಾಹ್ಮಣದಲ್ಲಿಯೂ ಕೌಷೀತಕೀ ಬ್ರಾಹ್ಮಣದಲ್ಲಿಯೂ 
ಎಂಟು ಹೆಸರುಗಳನ್ನು ಪಡೆದು ( ರುದ್ರ , ಶರ್ವ, ಉಗ್ರ ಅಶನಿ ಎಂಬ ರುದ್ರಪರವಾದ 
ಹೆಸರುಗಳು ; ಭವ, ಪಶುಪತಿ, ಮಹಾದೇವ, ಈಶಾನ ಎಂಬ ಶಿವ ಪರವಾದ 
ಹೆಸರುಗಳು) , ಅರ್ಥವೇದದಲ್ಲಿಯೂ ಶ್ವೇತಾಶ್ವತರೋಸತ್ತಿನಲ್ಲಿಯೂ ' ಏಕ ದೇವತೆ? 
ಯಾಗಿ “ ಏಕೋ ಹಿ ರುದ್ರನ ದ್ವಿತೀಯಾಯ ) ನಿಂತವನನ್ನು ಭಕ್ತಿಯಿಂದ ಕಂಡು 
ಅವನ ಕರುಣೆಯನ್ನು ಪಡೆದುಕೊಳ್ಳುವುದೇ ಶೈವಧರ್ಮದ ಸಿದ್ಧಾಂತ ಮಾರ್ಗ 
ವಾಯಿತು. “ ದ್ವೇ ತನ ತಸ್ಯ ದೇವಸ್ಯ ಬಾಹ್ಮಣಾ ವೇದಜ್ಞನಿದುಃ 
ಫೋರಂ ಅನ್ಯಾರಿ ; “ಶಿವಾಂ ಅನ್ಯಾಂತೇ ತನ ಬಹುಧಾ ಪುನಃ? ಹೀಗೆಲ್ಲ 
ರುದ್ರ . ಶಿವರಿಗೆ ಭೇದವನ್ನು ಮೊದಲಿನಿಂದ ಕಾಣಿಸುತ್ತ ಬಂದಿದ್ದಾರೆ. ರುದ್ರನಿಂದಲೇ 
ಸಾವು, ಆತಂಕ , ರೋಗ- ರುಜಿನಗಳು ಒದಗುವುವು. ರುದ್ರನೇ ಅವನ್ನು ಹೋಗಲಾ 
ಡಿಸುವವನು ಎನ್ನುವ ಒಕ್ಕಣೆ ಖಗೈದದಲ್ಲಿಯೇ ಕಾಣಬರುತ್ತದೆ. ( ಶಿವಾ ರುದ್ರಸ್ಯ 
ಭೇಷಜೀ ' ( ಪಾತಂಜಲ ಮಹಾಭಾಷ್ಯ ) ಎನ್ನುವಾಗ ರುದ್ರನಿಂದ ಕೆಡಕು, ಶಿವನಿಂದ 
ಒಳಿತು ಎನ್ನುವ ಧ್ವನಿಯಿದೆ. ಇದನ್ನು ವಿದ್ವಾಂಸರು ಗಮನಿಸಿದ್ದರೂ ಇದರ ಮೂಲ 
ನೆಲೆಯನ್ನು ಕಂಡುಕೊಳ್ಳುವಗೋಜಿಗೆ ಹೋಗಿಲ್ಲ. ರುದ್ರ - ಶಿವ ಕಲ್ಪನೆಗಳು ಬೆರೆತು 
ಕೊಂಡಾಗಲೇ ಶೈವಧರ್ಮ ಮೈದಳೆಯಿತೋ ಎನ್ನುವ ಸಮಸ್ಯೆಯನ್ನು ಪರಿಹರಿಸ 
ಲೆಣಿಸಿಲ್ಲ. ಉಗ್ರ ಸೌಮ್ಯ ಎರಡು ಕಳೆಗಳು ಕಲೆತಾಗ ' ವೀರಶೈವ' ವೆಂದಾಯಿತೋ 
ಎನ್ನುವ ವಿಚಾರವಾಗಿ ಗಮನ ಹರಿಸಿಲ್ಲ . 


( ದ್ವೇ ತನ್ನ ತಸ್ಯ ದೇವಸ್ಯ ' ಎನ್ನುವ ಕಲ್ಪನೆ ತುಂಬಾ ಪ್ರಾಚೀನವಾದುದು. 
ಈ ಮಾತು ಮೂಡುವುದಕ್ಕಿಂತಲೂ ಹಿಂದಿನ ಭಾವನೆ. ಅದು. ಘೋರವಾದುದೊಂದು 
'ಸೌಮ್ಯವಾದುದಿನ್ನೊಂದು ಪತಂಜಲಿಯ ಕಾಲಕ್ಕೆ ಆಯ | ಶೂಲಿಕವಾದ ಶಿವ 
ಭಾಗವತರು ರಭಸ' ಕರ್ಮಗಳಿಂದ ಶಿವಗತಿಯನ್ನು ಪಡೆಯಲೆತ್ನಿಸುತ್ತಿದ್ದರೆಂದು 
ತಿಳಿದುಬರುತ್ತದೆ. ಋಗೈದದ ಕೇಶ್ರೀಸೂಕ್ತ' ( ಹತ್ತನೆಯ ಮಂಡಲದ ೧೩೬ . 
ನೆಯ ಸೂಕ್ತ) ರುದ್ರನೊಂದಿಗೆ ವಿಷವನ್ನು ಕುಡಿಯುವ ವಾತರಶನರಾದ ಮುನಿಗಳು 


28 


ಸಿದ್ಧಗಂಗಾ 


ಉನ್ಮದಿತರಾಗಿವುದನ್ನು ಸ್ವಾರಸ್ಯವಾಗಿ ಚಿತ್ರಿಸುತ್ತದೆ. ಕೈಯಲ್ಲಿ ಶೂಲವನ್ನೊ , 
ಕೊಡಲಿಯನ್ನೂ ಕಟ್ಟಿಗೆಯನ್ನೂ ಹಿಡಿದು ಎರಡು ಕೈಗಳ ವೀರ- ಶಿವನ ಚಿತ್ರಣ 
ಇಂಡೋ - ಪಾರ್ಥಿಯನ್ ದೊರೆಗೊಂಡೋ ಫೋರಿಸ್ , ಕುಷಾಣ ರಾಜರಾದ ವೇಮು 
ಕಡ್ ಫಿಸಸ್ , ಕನಿಷ್ಕ ಹುವಿಷ್ಯ , ಇಮ್ಮಡಿ ವಾಸುದೇವ ಇವರ ನಾಣ್ಯಗಳ ಮೇಲೆ 
ಮತ್ತೆ ಮತ್ತೆ ಕಾಣಸಿಗುತ್ತದೆ. ಸಾಮಾನ್ಯರಾದ ಶಿವಭಕ್ತರಲ್ಲಿಯೂ ವೀರಾವೇಶದ 
ಸುಳಿವಿದ್ದು ದು ' ವಿದ್ವನ್ಮದತರಂಗಿಣಿ' ಯಂಥ ಅರ್ವಾಚೀನ ಗ್ರಂಥಗಳಲ್ಲಿಯೂ 
ತಿಳಿದುಬರುತ್ತದೆ. ಬರುತ್ತಿರುವ ಶೈವವನ್ನು ನೋಡಿ( ಆಯಾಂತಂ ಶೈವಮಾಲೋಕ್ಯ). 


00. 


ಶ್ರೀಮಾನಸಾಮೇತಿ ಜಟಾಲಮೌಲಿ ವಾಘ್ರತ್ವರಾಲಂಬಿತ ಮಧ್ಯ ಭಾಗ 1 

ವಿಭೂತಿಸಂಭೂಷಿತ ಭಾಸ್ವದಾಗೋ ರುದ್ರಾಕ್ಷಮಾಲಾಕಲಿತೋರ್ದ್ದದೇಹಃ|| - 
ಎನ್ನುವ ವರ್ಣನೆ ಈ ಗ್ರಂಥದ ಎರಡನೆಯ ತರಂಗದಲ್ಲಿ ಬರುತ್ತದೆ.ಘೋರಸ್ವಭಾವದ 
ರುದ್ರನಿಗೆ ಮನುಷ್ಯಾಕಾರದ ಮೂರ್ತಿ ಪ್ರತೀಕವನ್ನು ಮಾಡಿ ಆಯುಧಗಳಿಂದಲೋ , 
ಜೊತೆಗಿರುವ ಬಸವಡಿಂದಲೋ ಅದರ ಸ್ವರೂಪವನ್ನು ನಿರ್ದೇಶಿಸುವ ವಾಡಿಕೆ ಕ್ರಿಸ್ತ 
ಯುಗದ ಮುಂಚೆಯೇ ಕಾಣಿಸಿಕೊಳ್ಳುತ್ತದೆ. ಗುಡಿಮಲ್ಲದ ಸುಪ್ರಸಿದ್ದ ಶಿವನಿಗ್ರಹ 
ವನ್ನು ಈ ಸಂದರ್ಭದಲ್ಲಿ ಗಮನಿಸ ಬೇಕು. ಅಪಸ್ಮಾರಪುರುಷನನ್ನು ಮೆಟ್ಟಿನಿಂತಿ | 
ರುವ ಶಿವ ಒಂದು ಕೈ ಯಲ್ಲಿ ಕೊಡಲಿಯನ್ನೂ ಇನ್ನೊಂದರಲ್ಲಿ ಮೃಗವೊಂದನ್ನೂ 
ಹಿಡಿದು ವೀರನಂತೆಯೇ ನಿಂತಿರುವ ಶಿಲ್ಪ ಇದು, ಶಿವನ ಇನ್ನೊಂದು ಮುಖ 
ಸೌಮ್ಯವಷ್ಟೆ ; ಇದೇ ಲಿಂವ ಗಿ ಮೂಡಿಕೊಂಡು ಪೂಜೆಗೆ ಅನುವಾಯಿತು. ಸೌರ | 
ಸಂಹಿತೆಯ ಶಿವರಹಸ್ಯವು ಲಿಂಗವು ಸೃಜನಾತ್ಮಕ ಶಕ್ತಿಯೆಂದು ವಿವರಿಸಿದೆ ಅನ್ಯ 
ಕನಾದ ಜಗದ್ವಾಸಿಯಾದ ಶಕ್ತಿಯನ್ನು ಲಿಂಗವು ಪ್ರತಿನಿಧಿಸುತ್ತದೆ. ಲಿಂಗಪು, 
ರಾಣವು ( ಲಿಂಗರ್ಮ :ಶಿವೋಜ್ಯೋತಿಃ, ಎಂದು ಸ್ಪಷ್ಟವಾಗಿಯೇ ಹೇಳುತ್ತದೆ 
( ೨, ೬೬ , ೭ ) ಸಕಲ ಅಥವಾ ವ್ಯಕ್ತವಾದುದು ರೌದ್ರವೆಂದು ನಿಷ್ಕಲ ಅಥವಾ 
ಅವ್ಯಕ್ತವಾದುದು ಸದಾ ಶಿವನೆಂದು ಲಿಂಗಪ್ರತಿಮಾಲಕ್ಷಣ ಸೂಚಿಸುತ್ತದೆ. ಲಿಂಗ 
ಪೂಜೆಗೂ ಮೆಸಪೊಟೇಮಿಯ, ಈಜಿಪ್ಟ್ , ಗ್ರೀಸ್ , ರೊಮ್ ಮೊದಲಾದೆಡೆ 
ಬಳಕೆಯಲ್ಲಿದ್ದ ಲೈಂಗಿಕ ಕಾಮುಕ ಪ್ರವೃತ್ತಿಗಳ ಪೂಜೆಗೂ ಏನೇನೂ ಸಂಬಂಧ 
ವಿರದು. ಈ ವಿಚಾರವಾಗಿ ಸಾಕಷ್ಟು ವಾದ - ವಿವಾದಗಳು ಈಗಾಗಲೇ ನಡೆದಿವೆ. 
ಲಿಂಗಶಪೂಜೆಯು ಶಿಶ್ನ ತೃಪ್ತಿಯಲ್ಲವೆಂದು ದೃಢವಾಗಿದೆ. ಇದನ್ನು ಮತ್ತೆ ಇಲ್ಲಿ ಪ್ರಸ್ತಾ 
ಪಿಸುವ ಅಗತ್ಯವಿಲ್ಲ, ಶಿವನೆ ಸೌಮ್ಯ ಮುಖ ಲಿಂಗ ಎಂದಷ್ಟು ಹೇಳಿದರೆ ಸಾಕು, 


ಭ ಭಾ ಸಾ ಪ ಗ ಪ ದ ೧ ನಿ ಸ ಮುಂದುವರೆಯುತ್ತದೆ ) 


ಸೆಪ್ಟೆಂಬರ್ , 1988 


ಕವಿಕಾಣಿಕೆ 


ಸಿದ್ದಗಂಗೆಯ ಮಠ 


ಮಣ್ಣಿನಮಠ ! ಕಲ್ಲಿನಮಠ! ಗಚ್ಚಿನಮಠ ! ಗಾರೆಯವಠ ! ಗಿರಿಯ 
ಮಠ ! ಹಿರಿಯಮಠ ! ದಶಮಠ ! ಶತಮಠ ! ಸಹಸ್ರಮಠ ! ಲಕ್ಷಮಠ ! 
ಇಂತಪ್ಪ ಬಿರುದಿನ ಮಠಂಗಳು ಬಹುಬಹಳ ದಾಸೋಹಂ ಬಿರುದಿನ ಮಠಂಗಳು 
ಅತಿವಿರಳ ! ಬಸವಲಿಂಗಪ್ರಿಯ ಕಟ್ಟೆಯ ಬಸವೇಶ್ವರನಲ್ಲಿ ದಾಸೋಹಂ 
ಬಿರುದಿನ ಮಠವು ಸಿದ್ದಗಂಗೆಯ ಮಠವು ! 


ಶ್ರೀಸಿದ್ದಗಂಗೆಯು ಸಿದ್ಧ ಪುರುಷರ ಬೀಡಾಗಿಹುದು ! ಶುದ್ದ ಪುರುಷರ 
ನಾಡಾಗಿಹುದು! ಪ್ರಸಿದ್ಧ ಪುರುಷರ ನಾಡಾಗಿಹುದು ! ಧರ್ಮದ ರಂಗದೊಳು, 
ಸಂಸ್ಕೃತಿಯ ರಂಗದೊಳು, ದಾಸೋಹದ ರಂಗದೊಳುಉತ್ತುಂಗಶಿಖರವ ಮುಟ್ಟಿ , 
ಮೆಟ್ಟ, ಘಟ್ಟಗೊಂಡಿಹುದು! ಗೋಸಲಿಯತಿವರನು ಗಂಗೆಯ ನಿರ್ಮಿಸಿ, ಮಠವ 
ಸ್ಥಾಪಿಸಿದ ಹಠದ ಭೂಮಿ ಇದು! ತೋಂಟದ ಯತಿವರನು ವಚನಂಗಳ ರಚಿಸಿ , 
ಜ್ಞಾನವ ಬಿತ್ತರಿಸಿದ ಪಾವನ ಭೂಮಿ ಇದು ! ಅಟವೀಶ ಯತಿವರನು ಕೈ 
ಕೊಂಡು, ದಾಸೋಹವ ಅನುಷ್ಠಾನವ ನಡೆಸಿದ ನಿಷ್ಠೆ ಯ ಭಾಮಿ ಇದು ! 
ಉದ್ದಾನ ಯತಿವರನು ಮಕ್ಕಳಿಗೆ ವಿದ್ಯೆಯ ಕಲಿಸಿದ ವಿಶಿಷ್ಟ ಭಾಮಿ ಇದು! 
ಇಂತೀ ಯತಿವರರೆಲ್ಲರ ವಿವಿಧ ಕಾರಂಗಳ ಒಂದುಗೂಡಿಸಿ ಲಾಕ ಅಚ್ಚರಿ 
ಗಾಂಬಂತೆ ಶಿವಕುಮಾರ ಯತಿವರನು ಇಂದು ಸಮಗ್ರ ಸೇವೆಯ ಸಲ್ಲಿಸುತ್ತಾ , 
ಜಗದ ನಿಜಗುರುವಾಗಿ ಶಾಭಿಪ ಶುಭಭಾಮಿ ಇದು ! ಇಂತಪ್ಪ ಮಹಾ 
ಪುಣ್ಯ ಕ್ಷೇತ್ರಕ್ಕೆ , ಇಂತಪ್ಪ ಮಹಾಗುರುಪರಂಪರೆಗೆ ನಾವು ಅಹರ್ನಿಶಿ ನಮೋ 
ನಮೋ ನಮೋ ಎನುತಿಹೆವು ಬಸವಲಿಂಗಪ್ರಿಯ ಕಟ್ಟೆಯ ಬಸವೇಶ್ವರನಲ್ಲಿ ! 


- ಕೇರಿಗಳಲ್ಲಿ ಬಸವಪ್ಪ 


30 


ಸಿದ್ದಗಂಗಾ 


ಮಹಾದೇವಿಯಕ್ಕನ ಮಹತಿ . .. 


•hwwwwwwwwwwwwwwwwww 


- ಕನ್ನಡರೀಡರ್ , ಕವಿ. ವಿ . ಧಾರವಾಡ ಶಿಕ್ಷಣ ಕಾಲೇಜು, 
ಶರಣ-ಶರಣೆಯರ ಜೀವನಗಳು ಸಮಾಜ ಸುಧಾರಣೆಯಲ್ಲಿ ಅಮೋಘ ಪಾತ್ರ 
ವಹಿಸಿವೆ. ಅವರ ವಚನಗಳು ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಡುವುದಲ್ಲದೆ 
ಸಾಹಿತ್ಯಕ್ಕೆ ಅಮೂಲ್ಯ ಕಾಣಿಕೆಗಳಾಗಿವೆ. ಶರಣ ಜೀವನದಲ್ಲಿ ಶ್ರೇಷ್ಠರಾದ ಅಣ್ಣ 
ಬಸವಣ್ಣ , ಅಕ್ಕಮಹಾದೇವಿ, ಅಲ್ಲಮಪ್ರಭು ಇವರುಗಳು ಇಂದಿಗೂ ತಮ್ಮ ಶುದ್ಧ 
ಜೀವನದಿಂದ, ಸುಧಾರಣೆಯ ಕಾರ್ಯಗಳಿಂದ, ಮಾರ್ಗದರ್ಶನದ ವಚನಗಳಿಂದ 
ಅಣ್ಣ , ಅಕ್ಕ ಮತ್ತು ಪ್ರಭುಗಳಾಗಿದ್ದಾರೆ. 
ಹತE: ಅಕ್ಕಮಹಾದೇವಿ ಸಮಾಜಸುಧಾರಣೆಗಳಿಂದಾಗಲೀ , ಯ ಲೋಕದ ಡೊಂಕು 
ತಿದ್ದ ಲೆಂದಾಗಲಿ ಪ್ರಯತ್ನಿಸಲಿಲ್ಲ . ಆಕೆಯ ವಚನಗಳು ಹೆಚ್ಚಾಗಿ ಮೊರೆ, ಭಕ್ತಿ , 
ನಿಷ್ಠೆ , ಪರಮಾತ್ಮ ಆತ್ಮ ಇಂತಹವುಗಳ ಬಗ್ಗೆ ರಚಿಸಲಾಗಿದೆ. ತನ್ನ ನೋವು ನಲಿವು 
ಗಳನ್ನು ವಚಸಿದ್ದಾಳೆ. ಅಕ್ಕಮಹಾದೇವಿ ಒಂದು ಧರ್ಮದ ಅಥವಾ ಒಂದು ಮತದ 
ವ್ಯಕ್ತಿಯಲ್ಲ. ಎಲ್ಲಾ ಕಾಲದ, ಎಲ್ಲಾ ಧರ್ಮದ, ಎಲ್ಲಾ ದೇಶದ ಜನರೂ 
ಅನುಸರಿಸಬಹುದಾದ ಅನೇಕ ಸದ್ದು ಣಗಳ ಖಣಿ. ಅದಕ್ಕಾಗಿಯೇ ಆಕೆ ಎಲ್ಲರಿಗೂ ಎಲ್ಲ 
ಕಾಲಕ್ಕೂ , ಆಕ್ಕ . ಆಕೆಯ ವಿಷಯಗಳನ್ನು ಆಕೆಯ ಬಗ್ಗೆ ದೊರೆತಿರುವ ವಚನಗಳನ್ನೂ 
ಬರಹಗಳನ್ನೂ ಅವಲಂಬಿಸಿ ತಿಳಿದುಕೊಳ್ಳಬಹುದಾಗಿದೆ. ಅವುಗಳ ಆಧಾರದ ಮೇಲೆ 
ಜನರು ಆಕೆಯ ಜೀವನವನ್ನು ತಮ್ಮ ಬುದ್ದಿಗೆ ಹಾಗೂ ಅನುಭವಕ್ಕೆ ಸಿಲುಕಿದ 
ರೀತಿಯಲ್ಲಿ ಚಿತ್ರಿಸಿದ್ದಾರೆ. ದೊರೆತ ಆಧಾರಗಳು ಎಷ್ಟರಮಟ್ಟಿಗೆ ಸತ್ಯವೋ ಎಷ್ಟರ 
ಮಟ್ಟಿಗೆ ಮಿಥ್ಯವೋ ಯಾರಿಂದಲೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ . ಈಗಿಂದೀಗ 
ನಡೆದ ಘಟನೆಗಳೇ ಒಬ್ಬರ ಬಾಯಿಂದ ಒಬ್ಬರಿಗೆ ಹೋಗುವುದರೊಳಗೆ ಕಾಗೆಯಂತೆ 
ಕಪ್ಪಾಗಿ ವದಂತಿ ಮಾಡಿದನೆಂಬ ಸುದ್ದಿ ಮೂರು ಕಾಗೆಗಳನ್ನೇ ವಾಂತಿ ಮಾಡಿದ 
ನಂತೆ , ಎಂದು ಹರಡುವಾಗ , ಎಂಟುನೂರು ವರ್ಷಗಳ ಹಿಂದಿನ ಸುದ್ದಿ ಯ ಬಗ್ಗೆ 
ಎಷ್ಟು ಸತ್ಯವಾದ ವಿಷಯಗಳು ಬರಬಹುದೋ ಎಂದು ಖಚಿತವಾಗಿ ಹೇಳಲು ಸಾಧ್ಯ 
ವಿಲ್ಲ. ವಚನಗಳನ್ನು ಬಿಟ್ಟರೆ ಅಕ್ಕನ ಕಾಲಕ್ಕೆ ಅತೀ ಸಮೀಪದಲ್ಲಿ ಸಿಕ್ಕುವ ಆಧಾರ 
ನ್ಯಾಯ ನಿಷ್ಟುರನಾದ ಹರಿಹರನು ಬರೆದ ರಗಳೆ. ಇದು ಸುಮಾರು ಎಂಭತ್ತು ವರ್ಷ 
ಗಳ ನಂತರ ಬರೆದುದ್ದು . ಹರಿಹರನು ಇದ್ದ ದನ್ನು ಇದ್ದ ದಂತೆಯೇ ಚಿತ್ರಿಸುವ ಕವಿ 
ಎಂದುಕೊಂಡರೂ ಕವಿ ಕವಿಯೇ , 'ರವಿ ಕಾಣದುದ ಕವಿ ಕಂಡ' ಎಂದು ಸಾಹಿತ್ಯದ 
ಚೌಕಟ್ಟಿನಲ್ಲಿ ವಿಷಯ ಜೋಡಣೆ ಮಾಡುವಾಗ, ಓದುಗರ ಮೆಚ್ಚುಗೆ, ಜನಪ್ರಿಯತೆ 
ಗಳಿಸಲು ರೂಪಾಂತರ ಆಗಿಯೇ ತೀರುತ್ತದೆ. ಮೇಲಾಗಿ ಕವಿಯೂ ಮನುಷ್ಯನಿಗೆ 


೨೦ ನಿ೦ಗ್ 1988 


* 


31 


ತಾನು ರಚಿಸುವ ಸಾಹಿತ್ಯದಲ್ಲಿ ತನ್ನ ಸ್ವಂತ ಅಭಿಪ್ರಾಯ , ವಿಚಾರಗಳನ್ನು ಬರಹದ 
ಮೂಲಕ ತಿಳಿಯಪಡಿಸುವುದು ಸಹಜವೇ . ಆದುದರಿಂದ ಕವಿಗಳ ಬರಹದಿಂದಾಗಲೀ , 
ಪುರಾಣಗಳಾಗಲೀ ಎಷ್ಟರಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾಗಿದೆ ಎಂಬುದನ್ನು ನಿಖರವಾಗಿ 
ಹೇಳಲು ಅಸಾಧ್ಯ . ಒಟ್ಟಿನಲ್ಲಿ ಈಕ ಒಬ್ಬ ಮಹಾ ಶಿವಶರಣೆ, ನಶ್ವರನಲ್ಲದ ಈಶ್ವರನ 
ನಿಸ್ಸಿಮ ಭಕ್ತಿ ಅವನ ಪದತಲದಲ್ಲಿ ತನ್ನನ್ನೇ ತಾನರ್ಸಿಸಿಕೊಂಡ ವೈರಾಗ್ಯ ನಿಧಿ, 
ಪ್ರಪಂಚದಲ್ಲಿ ಲಾ ಪ್ರಲೋಭನೆಗಳೆಲ್ಲಾ ಕೈಚಾಚಿ ಕರೆದರೂ ಮೈ ಒಡ್ಡದ ಮಹಾಧೀರೆ 
ಯೌವನ, ಐಶ್ವರ್ಯ, ಸ್ಥಾನ, ಗೌರವಾದಿಗಳು ಪದತದಲದಲ್ಲಿ ಬಿದ್ದರೂ ಕಾಮಾರ್ಯ 
ದಲ್ಲಿಯೇ ಅವುಗಳ ನಶ್ವರತೆಯನ್ನರಿತು ನಡೆದ ವೈರಾಗ್ಯ ನಿಧಿ, ಯಾವ ವಯಸ್ಸಿನಲ್ಲಿ 
ಉಳಿದವರಾರೇ ಆಗಿದ್ದರೂ ಪ್ರಲೋಭನೆಗಳಿಗೆ ಸುಲಭವಾಗಿ ಒಳಗಾಗಬಹುದಾಗಿತ್ತೋ 
ಆ ವಯಸ್ಸಿನಲ್ಲಿ ಪ್ರಲೋಭನೆಗಳನ್ನೆಲ್ಲಾ ತುಚೀಕರಿಸಿ ಮಾಯೆಯನ್ನು ದಾಟಿ ನಿರ್ಮಾಂ 
ಯನ್ನು ಮುಟ್ಟಿದ ಸಾಧಿ , ( ಈ ದಿಟ್ಟತನ, ಯೌವನದಲ್ಲಿಯೇ ನಿರ್ವಿಕಾರ ಸುಖದ ಸುಪ್ಪ 
- ಗೆಯಲ್ಲಿಯೇ ವೈರಾಗ್ಯವನ್ನು ಪಡೆಯುವುದು ಅಸಮಾನ್ಯರಿಗೂ ಅಸಾಧ್ಯವೇ, ಇಂತಹ 
ಉದಾಹರಣೆ ಮತ್ತೊಂದಿರಲಾರದು. ಅಸಾಧ್ಯವನ್ನು ಸಾಧ್ಯವಾಗಿಸಿದ ನಿಸ್ಸಿನ 
ಈಕೆ, ಮೈಯ ನಾಚಿಕೆಯನ್ನು ಯೌವನದಲ್ಲಿಯೂ ಹೆಣ್ಣಾದವಳು ತೊರೆಯುವುದು 
ಸುಲಭದ ಮಾತೇನಲ್ಲ. ಆಗಿನ ಸಮಾಜದ ಪರಿಸ್ಥಿತಿಯಲ್ಲಿ ಇಪ್ಪತ್ತನ್ನು ದಾಟದ 
ಹರೆಯದ ಹೆಣ್ಣು ಸಮಾಜವನ್ನೇ ಎದುರಿಸಿ , ಹುಟ್ಟು, ದಿಗಂಬರೆಯಾಗಿ , ದಟ್ಟಡವಿ 
ಯಲ್ಲಿ ಒಂಟಿಯಾಗಿ ಅಂದು ಗುರಿಯನ್ನು ಮುಟ್ಟಿದುದು ಅದ್ಭುತದ ಸಂಗತಿಯಲ್ಲದೆ. 
ಈಕೆ ಸಾಮಾನ್ಯ ವ್ಯಕ್ತಿ , ದೈವಾಂಶ ಸಂಭೂತೆ ಎಂಬ ವಿಷಯವನ್ನು ಮನದಟ್ಟಾ 
ಮಾಡಿಕೊಡುತ್ತವೆ. 

ಈ ಅಕ್ಕನ ವಚನಗಳಲ್ಲಿ ಕೊಟ್ಟಿರುವ ಉಪಮೆಗಳು ಹೇಳುವ ಅರ್ಥವನ್ನು 
ಸೃಷ್ಟಿಕರಿಸಿ ವಿಷಯಗಳನ್ನು ಸುಲಭಗ್ರಾಹ್ಯವಾಗುವಂತೆ ಮಾಡಿವೆ. ಎಲ್ಲ ಉಪಮೆಗಳು 
ಜೀವಂತ ಉಪಮೆಗಳು, ದಿನ ದಿನದ ಲೋಕಾನುಭವದಿಂದ ನೇರವಾಹಿ ಸೆಳೆದು . 
ಕೊಂಡುವುಗಳು ” ಅಕ್ಕನ ವಚನಗಳಿಂದ ಅಕೆಯ ಗುಣ , ಶೀಲ, ಸ್ವಭಾವ, ಚಾರಿತ್ರ್ಯ 
ಗಳ ಕಲ್ಪನೆ ಪಡೆಯಬಹುದಾಗಿದೆ' ಪ್ರಭುದೇವರೊಡನೆ ಅಕ್ಕನು ಸಂವಾದವಲ್ಲಿ . 
ಅಕೆಯು ಡಾ|| ಹುಣ್ಣಾಳರು ತಿಳಿಸಿರುವಂತೆ, 
ಮ ಹೀಗೆಶೂನ್ಯಸಿಂಹಾಸನಾಧೀಕ್ಷರನೂ , ಬಸವೇಶ್ವರನ ಗೌರವ , ಪೂಜ್ಯತೆಗಳಿಗೆ 
ಪಾತ್ರನಾದ ಅಲ್ಲಮ ಪ್ರಭುವಿಗೆ ಮೆಚ್ಚುಗೆ ಎನಿಸುವ ಉತ್ತರ ಕೊಟ್ಟು ಎಲ್ಲರ ದೃಷ್ಟಿ 
ಯಲ್ಲಿ ಸ್ತ್ರೀಯ ಸ್ಥಾನಮಾನಗಳನ್ನು ಉನ್ನತಿಸಿದ್ದಾಳೆ. . 

ಇಂತಹ ಉನ್ನತ ಶಿಖಮಣಿಯಾದ ಅಕ್ಕನ ಬಗ್ಗೆ ಎಲ್ಲರೂ ತಿಳಿದಿರುವುದು 
ಅವಶ್ಯಕ, ವಿಧ ವಿಧವಾ ಕಥೆಗಳು ಅಕೆಯ ಬಗೆಗಿದ್ದರೂ ಮುಖ್ಯವಾಗಿ ಮಾತ್ರ 
ಎಲ್ಲವುಗಳಲ್ಲಿಯೂ ( ಏಕತೆ ಇದೆ, ಈಗ ಹರಿಹರನು ಬರೆದಿರುವ ರಗಳೆಯನ್ನು 
ತೆಗೆದುಕೊಳ್ಳೋಣ, ಅದರಲ್ಲಿ ಚಿತ್ರಿಸಿರುವಂತೆ ಅಕ್ಕಮಹಾದೇವಿ ಪಾರ್ವತಿಯ 
32 ) 

ಸಿದ್ದಗಂಗಾ 


* ಒಡೋಲಗದಲ್ಲಿದ್ದ ಮಹಾದೇವಿ ಎಂಬ ರುದ್ರ ಕನ್ನೆಗೆ ಒಮ್ಮೆ ಪರಮೇಶ್ವರನಿಂದ 
ಕಳಿಸಲ್ಪಟ್ಟ ಗುಪ್ತಗಣನಾಥನು ಪಾರ್ವತಿಯ ಓಲಗಕ್ಕೆ ಬಂದು ಅಕೆಗೆ ನಮಸ್ಕರಿ 
ಸುವಾಗ ಅವನ ಕಾಲು ಈ ರುದ್ರಕನ್ನಿಕೆಗೆ ತಗಲುತ್ತದೆ. ಇದರಿಂದ ಕುಪಿತಳಾದ 
ಮಹಾದೇವಿಯಕ್ಕ , ಭವೀ , ನೋಡದ ನಮಸ್ಕರಿಸು, ಎಂದು ನಿಂದಿಸುತ್ತಾಳೆ. 
ಶಿವನ ಭಕ್ತರಿಗೆ ' ಭವ ಎಂಬುದಕ್ಕಿಂತ ಹೀನವಾದ ಶಬ್ದ ಮತ್ತೊಂದಿಲ್ಲ . ಶಿವನ 
- ಪರಮಭಕ್ತನಾದ ತನ್ನನ್ನು “ ಭವಿ ” ಎಂದು ಕರೆದುದಕ್ಕಾಗಿ ಕಾದ ಎಣ್ಣೆಯಲ್ಲಿ 

ಹಾಕಿ ಕುದಿಸಿದಷ್ಟು ನೊಂದುಕೊಳ್ಳುತ್ತಾನೆ. ಗಣನಾಥ, ಆವನ ಸಂಕಟವನ್ನು 
ನೋಡಿ ಮಹಾಮಾತೆಯಾದ ಪಾರ್ವತಿಗೆ ಕನಿಕರವಾದುದಲ್ಲದೆ ರುದ್ರಕನ್ನಿಕೆಯ 
ಮುಂಗೋಪಕ್ಕೆ ಸಿಟ್ಟೂ ಬರುತ್ತದೆ. ಆಗ : ನೀನು ಮರ್ತದಲ್ಲಿ, ಶಿವಭಕ್ತಿಯಾಗಿ 
ಹುಟ್ಟಿ , ಭವಿಗೆ ಹೆಂಡತಿಯಾಗಿ ' ಶ್ರೀ ಶೈಲಕ್ಕೆ ತೆರಳಿ ನಂತರ ಇಲ್ಲಿಗೆ ಬಾ ' ಎಂದು 
ಶಪಿಸುತ್ತಾಳೆ. ಅದರಂತೆ ಶಿವಭಕ್ತ ಶಿವಭಕ್ತಿಯರ ಮಗಳಾಗಿ ಜನ್ಮತಾಳಬೇಕಾಗುತ್ತೆದೆ 
- ರುದ್ರಕನ್ನಿಕೆಗೆ ತಾನು ಮರ್ತದಲ್ಲಿ ಜನಿಸಿ ಜಗನ್ಮಾತೆಯಿಂದ ದೂರವಿರಬೇಕಾದ 
ದುಃಖದ ಜೊತೆಗೆ ' ಭವಿ ' ಯ ಪತ್ನಿಯಾಗಬೇಕಾದ ಪರಿಸ್ಥಿತಿ ನುಂಗಲಾರದ 
ತುತ್ತಾಗುತ್ತದೆ, ಅದರೆ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. 
ಅದಕ್ಕಾಗಿ ಶಿವಭಕ್ತ ಶಿವಭಕ್ತಿ ಶಿವಭಕ್ಕೆಯರ ಮುದ್ದಿನ ಮಗಳಾಗಿ ಉಡುತಡಿಯಲ್ಲಿ 
- ಜನ್ಮತಾಳುತ್ತಾಳೆ, ಪೂರ್ವ ಸಂಸ್ಕಾರದಿಂದ ಈಕೆ ಬಾಲ್ಯದಿಂದಲೇ ಶಿವಭಕ್ತ 
ಸಂಪನ್ನಳಾಗಿ ಸದಾ ಶಿವಧ್ಯಾನ ಶಿವಪೂಜೆಯಲ್ಲಿಯೇ ಮಗ್ನಳಾಗಿರುತ್ತಾಳೆ. ಬೆಳೆ 
ಯುವ ಸಸಿಯನ್ನು ಮೊಳಕೆಯಲ್ಲಿಯೇ ನೋಡು' ಎಂಬಂತೆ ಬಾಲ್ಯದಿಂದಲೇ ಶಿವ 
ಶರಣೆಯ ಲಕ್ಷಣಗಳೆಲ್ಲಾ ಈಕೆಯಲ್ಲಿದ್ದ ವು. ಲಿಂಗಪತಿ ಶರಣ ಸತಿ' ಎಂಬ ಶರಣ 
ಬೀಜಮಂತ್ರವು ಈಕೆಯ ಮನಸ್ಸಿಗೆ ತುಂಬಾ ನಾಟಿತು , ಚನ್ನಮಲ್ಲಿಕಾರ್ಜುನನೇ 
ತನ್ನ ಪತಿ ಸಾಮಾನ್ಯರಾದ ಸಾವಕೆಡುವ ಗಂಡರನ್ನು ತಾನು ಮಾಡಿಕೊಳ್ಳುವುದಿಲ್ಲ 
ಎಂಬ ನಿರ್ಧಾರವನ್ನು ಬಾಲ್ಯದಿಂದಲೇ ನೀರೆರೆದು ಪೋಷಿಸಿದಳು. ಇಂತಹ ಭಾವನೆ 
ರಕ್ತಗತವಾಡಿಕೊಳ್ಳುತ್ತ ಪ್ರೌಢ ತರುಣೆಯಾದಳು. ನವಯೌವನದಿಂದೊಡಗೂಡಿ 
ಇದಿಂವ ಕಾಮುಕರಂ ಕೇಳೆ ಮಾಡಲಿರ್ದಪುದು? ಇದಾವ ರಸಿಕರ ಭಾವನಂ ಬರಿಕೈಯ 
೦ರ್ದಪುದೇ ಇದಾವ ಸಜ್ಜನರಂ ನೀತಿ ಗೆಡಿಸಲಿರ್ದಪುದು ಎಂದು ಅಚ್ಚರಿಪಡು 
ನಂತೆ ಬೆಳೆದು ನಿಂತಳು. 

ಇಂದು ಗ್ರಾಮವಾಗಿ ಬೆಳೆದಿರುವ ' ಉಡತಡಿ' ಯು ಅಂದು ಕೌಶಿಕನೆಂಬ ಅರಸನ 
ರಾಜಧಾನಿಯಾಗಿತ್ತು . ಒಮ್ಮೆ ರಾಜನು ವೈಹಾಳಿಯಿಂದ ಹಿಂತಿರುಗಿ ಅರಮನೆಗೆ 
ಹೋಗುತ್ತಿರುವಾಗ ರಾಜನ ದರ್ಶನಾರ್ಥ ನಿಂತ ಜನರ ಸಮೂಹದಲ್ಲಿಘೋಡಕ ಕಳೆ 
ಗಳಿಂದ ಕಂಗೊಳಿಸುತ್ತಿದ್ದ ಮಹಾದೇವಿ ರಾಜನ ದೃಷ್ಟಿಗೆ ಬಿದ್ದಳು. ಅವಳ ದಿವ್ಯ 
ರೂಪವನ್ನು ಕಂಡು ಮೋಹಿತನಾಗಿ ಆಕೆಯಂತಹ ರೂಪರಾಶಿ ತನ್ನರಮನೆಯಲ್ಲಿಲ್ಲ 
ಸೆಪ್ಟೆಂಬರ್ , 1988 

33 


ದಿದ್ದರೆ ತನ್ನ ಅಂತಃಪುರಕ್ಕೆ ಶೂನ್ಯತೆ ಎಂದು ಯೋಚಿಸಿ ಆಕೆಯನ್ನು ವಿವಾಹ ಮಾಡಿ 
ಕೊಳ್ಳಬೇಕೆಂದು ನಿಶ್ಚಯಿಸಿಯೇ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಎಂಟುನೂರು 
ವರ್ಷಗಳ ಹಿಂದೆ ರಾಜನ ಅಭಿಲಾಷೆಯನ್ನು ವಿರೋಧಿಸುವವರಾರು ತಡೆಯುವರಾರು 
ಯುಕ್ತಾ ಯುಕ್ತಕವೋ ಧರ್ಮಧರ್ಮವೋ ವಿಚಾರಿಸುವಂತಿಲ್ಲ . ಪ್ರಜೆಗಳು ರಾಜಾ 
ಕೈಗೆ ಶಿರಬಾಗಲೇಬೇಕು. ವಿಜಯನಗರದರಸರು ಆಳುವ ಕಾಲದಲ್ಲೇ ರಾಜನು 
ಹೇಳಿಕಳುಹಿಸಿದನೆಂದು ಬಂಡೆ ಬೆನ್ನು ಮೇಲೆ ಹೊತ್ತು ನಿಲ್ಲಬೇಕೆಂದು ರಾಜನ ಕಡೆಯ 
ಒಬ್ಬ ಅಧಿಕಾರಿ ಹೇಳಿದರೆ , ಕಾರಣ ಕೇಳದೆಯೇ ಪ್ರಜೆಗಳು ಆಗಿನ ಕಾಲದಲ್ಲಿ ಮರು 
ಮಾತಿಲ್ಲದೆ ಬಂಡೆ ಹೊತ್ತು ನಿಲ್ಲುತ್ತಿದ್ದರಂತೆ, ಎಂದಮೇಲೆ ಅದಕ್ಕೂ ಶತಮಾನಗಳು 
ಮೊದಲು ರಾಜರ ದಬ್ಬಾಳಿಕೆಗೆ ಮಿತಿ ಎಲ್ಲಿಯದು ? ರಾಜನ ಮನಸ್ಸಿಗೆ ಬಂದುದು 
ಈಡೇರಲೇಬೇಕು. ಎಂತಲೇ ಮರುದಿನವೇ ಆಕ್ಕಮಹಾದೇವಿಯ ತಂದೆ ತಾಯ ಳಿಗೆ 
ರಾಜನ ಅಭಿಲಾಷೆ' ಯ ಸುದ್ದಿ ಬಂದಿತು. ಅವರುಗಳಾದರೋ , ಕಟ್ಟಾ ಶಿವಭಕ್ತರು; 
ಕೌಶಿಕರಾಜನಾದರೋ ಭವಿ ; ರಾಜಾಜ್ಞೆ ಮೀರುವಂತಿಲ್ಲ, ಉಗುಳಲೂ ಆಗದ 
ನುಂಗಲೂ ಆಗದ ಪರಿಸ್ಥಿತಿ. ಮಹಾದೇವಿಯಾದರೋ ಮಲ್ಲಿಕಾರ್ಜುನನೇ ಗಂಡ 
ನೆಂದು ಭಾವಿಸಿ ಬೆಳೆದವಳು, ಉಳಿದ ಶಿವಭಕ್ತರನ್ನೂ ವರಿಸುವ ಮನಸ್ಸಿಲ್ಲದ ಆಕೆ 
“ ಭವಿ ” ಯನ್ನು ವರಿಸಲು ಒಪ್ಪಬಹುದೇ ; ಆದರೆ ವಿಧಿ ಇಲ್ಲ. ಆ ಒಪ್ಪಲೇಬೇಕಾದ 
ಪ್ರಸಂಗ ಧರ್ಮಾಚಾರಗಳಿಗೆ, ಶಿವಪೂಜೆ, ಶರಣದಾಸೋಹ, ಜಂಗಮಸೇವೆ ಮೊದ 
ಲಾದವುಗಳಿಗೆ ಭಂಗತರದಿದ್ದಲ್ಲಿ ವಿವಾಹಕ್ಕೆ ಸಮ್ಮತಿ ಎಂದೂ , ವಿವಾಹವಾದಮೇಲೂ 
ರಾಜನು ಮೂರು ಸಾರಿ ವಚನಕ್ಕೆ ಮೀರಿ ನಡೆದರೆ ರಾಜನನ್ನೆ ತೊರೆದು ಹೋಗು 
ವುದಾಗಿ ಷರತ್ತುಗಳನ್ನು ಹಾಕುತ್ತಾಳೆ . ಕಾಮಾತುರನಾದ - ರಾಜ ವಿವಾಹದ 
ನಂತರ ಎಲ್ಲವೂ ತನ್ನಿಚ್ಛೆಯಂತೆ ಮಾರ್ಪಡುವುದೆಂದು ಭಾವಿಸಿ : ಎಲ್ಲ ಷರತ್ತುಗಳಿಗೂ 
ಒಪ್ಪುವನು. ವಿವಾಹವಾಗುತ್ತದೆ. ಕೆಲವು ಕಾಲ ಕೌಶಿಕನ ಆರಸಿಯಾಗಿದ್ದು 
ನಂತರ ಅವನು ಸೂರು ತಪ್ಪುಗಳನ್ನು ಮಾಡಿದ ತಕ್ಷಣ ಸರ್ವವನ್ನೂ ತ್ಯಜಿಸಿ 
ವೈರಾಗ್ಯನಿಧಿಯಾಗಿ ಮಲ್ಲಿಕಾರ್ಜುನನ್ನು ಹುಡುಕಿಕೊಂಡು ಹೊರಡುತ್ತಾಳೆ. ಇದು 
ರಸವತ್ತಾಗುವಂತೆ ಹೆಣೆದಿರುವ ಕಥೆ ಆದರೆ ಈಕೆಯ ವಿವಾಹ ಕೌಶಿಕನೊಡನೆ ಆಯಿತೆ, 

ಇಲ್ಲವೇ , ಅವನೊಡದೆ ವೈವಾಹಿಕ ಜೀವನ ನಡೆಯಿಸಿದಳೇ ಇಲ್ಲವೆ ಎಂಬ ಬಗ್ಗೆ 
ವಿವಿಧಾಭಿಪ್ರಾಯಗಳು ಇವೆ. ಈಕೆ ಮಾತ್ರ ; 

ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಚೆಲುವಂಗಾನಾಲಿದೆನವ್ಯಾ , 
ಎಡೆ ಎಲ್ಲದ ತಡೆ ಇಲ್ಲಿದ, ತೆರೆಹಿಲ್ಲದ, ಕುರುಹಿಲ್ಲದ ಚೆಲುವಂಗಾನೊಲಿದೆ: 
ಎಲೆ ಅಪ್ಯಾ : ನೀನು ಕೇಳಾ ತಾಯೇ : 
ಭವವಿಲ್ಲದ ಭಯವಿಲ್ಲದ , ನಿರ್ಭಯ ಚೆಲುವಂಗಾಲಿದೆ ನಾನು, 
ಕುಲಸೀಮೆ ಇಲ್ಲದ ನಿಸ್ಸಿನ ಚೆಲುವಂಗಾ ನಾನೂಲಿದೆ, 
ಇದು ಕಾರಣ ಚನ್ನಮಲ್ಲಿಕಾರ್ಜನ ಚಲುವ ಗಂಡನೆನಗೆ 

ಈ ಸಾವ ತೆಡುವ ಗಂಡರನಾಯು ಬಲೆಯಾಳಗಿದ್ದು ? 
34 


ತಾಯಿಗೆ ಕಾಟ್ಟ ಅಕ್ಕನ ಉತ್ತರವೆಂಬಂತೆ ತೋರುತ್ತದೆ. ಆದ್ದರಿಂದ ಆಕೆ ಕಶಿಕ 
ಮಾಡನೆ ವಿವಾಹವಾದಳೇ ? ವೈವಾಹಿಕ ಜೀವನ ನಡೆಸಿದಳೆ ಎಂಬ ಬಗ್ಗೆ ಉಹಾ 
ಪೋಹಗಳಿನವಕಾಶಗಳಿವೆ. ಅಕ್ಕನು ಕೌಶಿಕನ ಮನೆಯಲ್ಲಿದ್ದು ದನ್ನು ಒಪ್ಪಿಕೊಂಡರೆ 
ಅವನಾಡನೆ ವಿವಾಹವಾದುದನ್ನು ಅವನಾಡನೆ ವೈವಾಹಿಕ ಜೀವನ ನಡೆಸಿದ 
ಕೆಂಬುದನ್ನು ಒಪ್ಪಿಕಾಳ ಬೇಕಾಗುತ್ತದೆ. ಅಂತಹ ನೇಮ ನಿಷ್ಠೆಯಲ್ಲಿ ಬೆಳೆದ ಆಕೆ 
ಯಾಗಲೀ , ವಿವಾಹ ಸಂಸ್ಕಾರವಿಲ್ಲದೆ ಅಂತ: ಪುರದಲ್ಲಿ ಬೆಲೆವೆಣ್ಣಿನಂತೆ ಇರಲು 
ಒಪ್ಪಿರಲಾರರು ಅಂದಮೇಲೆ ವಿವಾಹವಾಗಿ ಧರ್ಮದ ಹಾಗೂ ಸಮಾಜದ ಒಪ್ಪಿಗೆ 
ಯ ಮುದ್ರೆಯೊತ್ತಿದ ಮೇಲೆ ಕಾಮಾಂಧನಾದ ಕೌಶಿಕನು ತನ್ನ ವಶದಲ್ಲೇ ಇದ್ದ 
ಪತ್ನಿ ಯಾಡನೆ ವೈವಾಹಿಕ ಜೀವನ ನಡೆಸದಷ್ಟು ವಿಚಾರಶೀಲನಾಗಿದ್ದ ಎನ್ನವುದಾ 
ದರೆ ಬಲ್ಲವಂತನಾಗಿ ಅಕೆಯನ್ನು ವರಿಸಲು ಒತ್ತಾಯಿಸುವವನಲ್ಲ ಎಂದು ಒಪ್ಪಿಕೊಳ್ಳ 
ಬೇಕಾಗುತ್ತದೆ. ಆದರೆ ಈ ದಿಶೆಯಲ್ಲಿ ಚರ್ಚಿಸುವುದು ವ್ಯರ್ಥವೆನ್ನಿಸುವುದು ಆಕೆಯು 
ವಿವಾಹ ಕೌಶಿಕನೊಡನೆ ಆಗಿರಲಿ ಆ ವಿಷಯ ವೈರಾಗ್ಯ ಲೋಕದಲ್ಲಿ ಅಕ್ಕನ 
ಸ್ಥಾನವನ್ನು ಕಿಂಚಿತ್ತೂ ಹಿರಿದನ್ನಾಗಿ ಮಾಡಲು ವಿವಾಹಕ್ಕೆ ಒಪ್ಪದೇ ಎಲ್ಲವನ್ನು 
ತೊರೆದು ಹೋಗಿದ್ದರೂ ಅದ್ಭುತ ಸಂಗತಿಯೇ . ವಿವಾಹವಾಗಿಯೂ ಅದರಕಾಲೊ 
ಡಕುಗಳನ್ನೆಲ್ಲಾ ಹರಿದೊಗೆದು, ಸಂಸಾರ ಬಂಧನಕ್ಕೆ ಸಿಕ್ಕಿಯೂ ಕಮಲ ಪತ್ರದ 
ಮೇಲಿನ ನೀರು ಹನಿಯಂತೆ ಅದಕ್ಕೆ ಅಂಟಿಕೊಳ್ಳದೆ ಮರಳಿ ಬರುವುದು ಮಹಿ 
ಮಾನ್ವಿತರಿಗಲ್ಲದೆ ಸಾಧಾರಣರಿಗೆ ಸಲ್ಲುವ ಮಾತಲ್ಲ. ಆ ಬಂಧನಕ್ಕೆ ಆಕೆಯನ್ನು 
ಸಿಲುಕಿಸಿದ ಸನ್ನಿವೇಶ ಅಕ್ಕನನ್ನು ಒರೆಗೆ ಹಚ್ಚಿದಂತಾಯ್ತು ಚಿನ್ನಕ್ಕೆ ಪುಟವಿಟ್ಟಂತೆ 
ಆಕೆಗೆ ಮತ್ತಷ್ಟು ಹೊಳಪನ್ನು ಕೊಟ್ಟಿತೇ ವಿನಃ ಯಾವ ರೀತಿಯಲ್ಲಿಯೂ ಅಕ್ಕನ 
ಮಹತಿಯನ್ನು ಕಡಿಮೆಮಾಡುವುದಿಲ್ಲ. ಆದುದರಿಂದ, ಭವಿ' ಯನ್ನು ವಿವಾಹವಾದ 
ಳೆಂಬ ಸಂಗತಿ ಆಕೆಗೆ ಆದ ಅವಮಾನ ಮಾಡೀತೋ ಅದು ನಡೆದೇ ಇಲ್ಲ ಎಂಬಂತೆ 
ವಿಚಾರಿಸಲ್ಪಪಡುವುದಕ್ಕಿಂತ ಅದುವಿವಾದಾಸ್ಪದ ಎಂದುವಿಚಾರಮಾಡುವುದು ಅಥವಾ 
ನಡೆದರೂ ಆಕೆಯ ಘನತೆಯನ್ನು ಹೆಚ್ಚಿಸುತ್ತದೆ ಎಂಬ ದೃಷ್ಟಿಯಿಂದ ನಾಡು 
ವುದು ಉತ್ತಮವಾಗಿ ಮಾರುತ್ತದೆ, 

ಅಂತೂ ಅಕ್ಕನು ಎಲ್ಲವನ್ನೂ ತ್ಯಜಿಸಿ ವಿರಾಗಿಣಿಯಾಗಿ ದೇವಮೋಹವನ್ನು 
ತೊರೆದು ಉಟ್ಟ ಬಟ್ಟೆಯನ್ನು ಬಿಸುಟು ಹೊರಟಳು. ಅಲ್ಲಿಂದ ಕಲ್ಯಾಣಕ್ಕೆ ನಡೆದು 
ಶರಣರ ಸಂಗದಿಂದ ಮತ್ತಷ್ಟು ಜ್ಞಾನ ಸಂಪಾದನೆ ಮಾಡಿ' ಅಲ್ಲಿ ಬಸವಾದಿ ಶರಣರ 
ಪ್ರೀತಿ, ಆದರ , ಗೌರವಗಳಿಗೆ ಪಾತ್ರಳಾಗಿ ಶ್ರೀ ಶೈಲಕ್ಕೆ ತನ್ನ ಒಲುಮೆಯ ಚನ್ನ 
ಮಲ್ಲಿಕಾರ್ಜುನನ್ನು ಕಾಣಲು ಹಾಗಿ ಅಲ್ಲಿ ಬಯಲಾದಳು. 

( ಮುಂದುವರೆಯುತ್ತದೆ ). 
ಸೆಪ್ಟೆಂಬರ್ , 1988 

35 


ಗ್ರಾಮಾಂತರ ಬಸವ ಜಯಂತಿ- 201 


ಹೆಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ , ಸಿದ್ದಗಂಗಾ ಕಾಲೇಜು ತುಮಕೂ 


ಆತ್ಮೀಯ ಶರಣ ಬಂಧು, 


ದಿನಾಂಕ 14 , 6 , 1987 ರಂದು ಬೆಂಗಳಾರು ಜಿಲ್ಲೆ ಗಾಣಿಗರ ಪಾಳ್ಯ ಗ್ರಾಮದ 
ಒಂದು ಸಂಭ್ರಮದ ದಿನವಾಯಿತು . ತಲಘಟ್ಟಪುರದಲ್ಲಿ ಬಸವಣ್ಣ ದೇವಾಲಯ 
ಜೀರ್ಣಾದ್ದಾರ ಸಂದರ್ಭ , ಗ್ರಾಮವೆಲ್ಲ ಮಿಂದು ಮಡಿಯುಟ್ಟು ಭಕ್ತಿ ಶ್ರದ್ಧೆಗಳನು 
ಲೋಕಕ್ಕೆ ಸಾರಿತು . 

ಪರಮ ಪೂಜ್ಯರು ಬಸವಣ್ಣನವರ ಸಂದೇಶಗಳನ್ನು ಮಾತ್ರ ಹರಿಕಾರರಂತೆ ನಡ 
ದರು. ಸಮಾರಂಭದಲ್ಲಿ ಬಸವಣ್ಣನವರ ಉದಯವಾದದ್ದೆ ಸಮಸ್ತ ಜನರ ಉದ್ಘಾತ 
ಕ್ಯಾಗಿ ಎಂದು ನುಡಿದರು , ತಲಘಟ್ಟಪುರದ ಸಮಾರಂಭಕ್ಕೆ ಬಂದಿದ್ದ ಆಸ್ತಿಕ ಬಂಧ 
ಗಳೆಲ್ಲ ಮೂಕವಿಸ್ಮಿತರಂತೆ ಪರಮ ಪೂಜ್ಯರ ವಾಣಿಗಳನ್ನಾಲಿಸಿದರು , 

ಎರಡನೆಯ ಅಧಿವೇಶನ ಗಾಣಿಗರ ಪಾಳ್ಯದಲ್ಲಿ ಸಂಜೆ ನಾಲ್ಕು ಘಂಟೆಗೆ ಪ್ರಾರಂ 
ನಾಯಿತು , “ ಬಸವಣ್ಣನವರಂಥ ಭಕ್ತರಿಲ್ಲ , ಅವರು ಮಾಡಿದಂಥ ಗುರುಲಿಂಗ ಜಂಗಮ 
ಸೇವೆ ನಭೂತಾ ನಭವಿಷ್ಯತಿ ” ಎಂಬಂತಾಯಿತು. ಎಂಬುದಾಗಿ ಕಂಚುಗಲ್ಲು 
ಬಂಡೇಮಠದ ಪೂಜ್ಯ ಶ್ರೀ ಶ್ರೀ ಶಿವರುದ್ರಸ್ವಾಮಿಗಳು ನುಡಿದರು . “ ಕೇವಲ ಸಭೆ 
ಸಮಾರಂಭಗಳನ್ನು ಮಾಡುವುದರಲ್ಲಿ ಬಸವಣ್ಣನವರ ಜಯಂತಿ ಮುಗಿಯಬಾರದು , 
ಅವರು ಹೇಳಿದಂತೆ ನಡೆದಂತೆ ಬಾಳುವ ಸಂಕಲ್ಪ ನಮ್ಮದಾಗಬೇಕು . ಹಾಗೆ ಆದಾಗಲೇ 
ಜಯಂತಿ ಸಾರ್ಥಕವಾಗುವುದು , ಪರಮ ಪೂಜ್ಯ ಶ್ರೀ ಶ್ರೀ ಗಳ ಸಂಕಲ್ಪಕ್ಕೆ ಅರ್ಥ 
ಬರುವುದು ” ಎಂಬುವುದಾಗಿ ನುಡಿದರು , ನೆಲಮಂಗಲದ ಸವಾಡದ ಬಸವಣ್ಣ ದೇವರ 
ಮಠದ ಪೂಜ್ಯ ಶ್ರೀ ಶ್ರೀ ಸದಾಶಿವಸ್ವಾಮಿಗಳು ಕನಕಪುರದ ಶ್ರೀ ಬಿ . ನಂಜುಂಡಪ್ಪ 
ನವರು ಉಪನ್ಯಾಸಮಾಡುತ್ತ ಬಸವಾದಿ ಶರಣರು ಆಚರಿಸಿತಾರಿಸಿದ ಶೀಲಸಂಪತ್ತಿನ 
ಪರಿಚಯಮಾಡಿಕೊಟ್ಟರು . ಶ್ರೀ ಜಿ . ಎಸ್ . ಸಿದ್ದಲಿಂಗಯ್ಯನವರು ( ಪ್ರಾಚಾತ್ಯರು 
ಆರ್ . ಸಿ . ಕಾಲೇಜು ಆಫ್ ಕಾಮರ್ಸ್ , ಬೆಂಗಳಾರು ) ಮಾತನಾಡುತ್ತ ಬಸ 
ಣ್ಣನವರ ವಚನಗಳ ಭಾಷಾಸಿಧಿ ಅದ್ಭುತವಾದುದು , ಜನನಾಡಿಯನ್ನು ಮೀಟಿ 
ಭಾವತರಂಗಗಳನ್ನು ಏಳಿಸುವಂಥದು , ಮೇಲಾಗಿ ಕನ್ನಡ ಭಾಷೆಗೆ ಕಾಂತಿಯನ್ನು 
ಹಾಳಪನ್ನು ಬನಿ , ಬಿಗಿಗಳನ್ನು ತಂದುಕೊಟ್ಟಿದ್ದು ಎಂದು ಮೆಚ್ಚು ನುಡಿದರು. 
ಶ್ರೀ . ಗಾರು, ಚೆನ್ನಬಸಪ್ಪನವರು (ಉಪನಿರ್ದೆಶಕರು ಕುಟುಂಬ ಕಲ್ಯಾಣ ಯೋಜನೆ 
ಬೆಂಗಳಾರು ) ಮಾತನಾಡುತ್ತ ನಗರ ಜೀವನದ ಕೃತ್ರಿಮತೆಯ ಪರಿಹಾರಕ್ಕೆ ಗ್ರಾಮ 
ಜೀವನದ ನೈಜ ನೈರ್ಮಲ್ಯವೇ ಪರಿಹಾರ - ಇಂತಹ ಕಡೆ ಬಸವಣ್ಣನವರ ಜಯಂತಿ 
36 

- ಸಿದ್ದಗಂಗಾ 


ನಡೆಯುತ್ತಿರುವುದು ನಿಜಕ್ಕೂಾ ಸಂತೋಷದಾಯಕ ಎಂದು ಹೇಳಿದರು . ( ಜನ 
ಪದರ ಜೀವನ ಚ್ಯಾತಿಯಾಗಿ ಅರಳಿದ ಬಸವಣ್ಣನವರ ಜೀವನ ಚಿತ್ರವನ್ನು ಶ್ರೀ ಹೆಚ್ . 
ವಿ , ವೀರಭದ್ರಯ್ಯನವರು ಮಾಡಿಕೊಟ್ಟರು . 

ಭಗವಾನ್ ಬಸವಣ್ಣನವರು ಅಪಾರ ದಯಾಪರರು , ದೀನ ದಲಿತರನ್ನು 
ಕಂಡರೆ ಅವರಿಗೆ ಎಲ್ಲಿಲ್ಲದಪ್ರೀತಿ, ಅವರ ಉದ್ದಾರಕ್ಕೆ ಏನುಮಾಡಬಹುದೆಂಬ 
ಚಿಂತೆ, ಅವರ ಅಜ್ಞಾನವನ್ನು ಕಂಡಾಗ ದುಃಖ ಅವರಲ್ಲಿದ್ದ ಮೌಡ್ಯತೆಯನ್ನು ಗಮ 
ನಿಸಿದಾಗ ತೀವ್ರ ನೋವು. ಶತ ಶತಮಾನಗಳಿಂದ ಜಡ್ಡುಗಟ್ಟಿದ್ದ ವರ್ಣಾಶ್ರಮ ಧರ್ಮದ 
ಬಗ್ಗೆ ಅತೀವ ಅಸಮಧಾನ, ಜಿಗುಪ್ಪೆ . ಮಾನವರೆಲ್ಲ ಒಂದೆ ಎಂಬ ವಿಶಾಲ ಭಾವನೆ, 
ಕಾಡಿಬದುಕಬಾರದೇಕೆ ಎಂಬ ಕಾತರ. ವ್ಯಕ್ತಿ ಸೋಮಾರಿಯಾಗಿರಬಾರದು ಎಂಬ 
ನಿರಂತರ ಎಚ್ಚರದ ಬಾಧನೆ ಗಳಿಸಿದ್ದನ್ನು ಹಂಚಿಊಟ ಮಾಡು ಎಂಬ ವಿವೇಕದ 
ಮಾತು. ತನಗಿಂತಲೂ ದೊಡ್ಡ ಶಕ್ತಿಯಿದೆ ಎಂಬ ತುಂಬು ನಂಬಿಕೆ . ಹೆಣ್ಣು ಮಕ್ಕಳ 
ಬಗ್ಗೆ ಅಪಾರಗೌರವ. ಎಲ್ಲರನ್ನು ಬಾಚಿ ಎದೆಗೆ ತಬ್ಬಿ ಕಾಳ್ಳುವ ಮಾನವ ಪ್ರೇಮ 
ಮಕ್ಕಳಿಗೆ ಅರ್ಥವಾಗುವಂತೆ ಸಾಹಿತ್ಯ ರಚನೆ, ಸಮಾಜದ ಎಲ್ಲರ ಅನುಭವಕ್ಕೂ 
ಅರ್ಥವಿದೆ, ಎಲ್ಲರ ವಿಚಾರಗಳಿಗೂ ಅವಕಾಶವಿದೆ ಎಂಬ ಮೂಕಮನೋಧರ್ಮ, - 

ಅನುಭವ ಮಂಟಪ , ವೆಂಬ ವಿಶಿಷ್ಟ ಸಂಸ್ಥೆಯ ಉದಯ ಜಗತ್ತಿನ ಇತಿಹಾಸಕಂಡ 
ಬೆಳಕಿನ ಪುಟ ಭಗವಾನ್ ಬಸವಣ್ಣನವರು ಸನ್ಯಾಸಿಗಳಾಗಿರಲಿಲ್ಲ , ಗೃಹಸ್ಥರಾಗಿದ್ದರು, 
ಆದರೂ ಪೂಜ್ಯರಾಗಿದ್ದಾರೆ. ಅವರಂತೆ ನಮ್ಮ ಬಾಳುನೆಡೆಯಬೇಕು. ಅವರ ವಚನ 
ಗಳನ್ನು ಯುವ ಜನಾಂಗ ಅಭ್ಯಾಸ ಮಾಡಬೇಕು, ಜಗತ್ತು ಕಂಡ ಅಪರೂಪ ಪುಣ್ಯ 
ಜೀವ ಬಸವಣ್ಣನವರು - ಎಂಬುವುದಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಗಳು ಅಧ್ಯಕ್ಷ 
ಪೀಠದಿಂದ ನುಡಿದರು . 

- ರಾತ್ರಿ ಹತ್ತು ಘಂಟೆಯಿಂದ ಈ ಜಗಜ್ಯೋತಿ ಬಸವೇಶ್ವರ ' ನಾಟಕ ಪ್ರಾರಂಭವಾ 
ಯಿತು. ಪಾತ್ರಧಾರಿಗಳಲ್ಲಾಬ್ಬರಾದ ಶ್ರೀ ಬಿ. ವೀರಭದ್ರಯ್ಯನವರು ಬಾರದೆ ನಾಟಕದ 
ಒಂದು ದೃಶ್ಯವನ್ನೇ ರದ್ದು ಗಾಳಿಸುವ ಪರಿಸ್ಥಿತಿಯಾದಗಿತ್ತು . ಆದರೆ ಬಸವಣ್ಣನ ಅನು 
ಗ್ರಹ, ಪರಮ ಪೂಜ್ಯರಮಣಿಹ, ತಮ್ಮಿಂದ ತೊಂದರೆ ಯಾಗಬಾರದೆಂದು ಶ್ರೀ ಬಿ . ವಿ . 
ಯವರು ಬೆಂಗಳಾರಿನಿಂದ ಮಧ್ಯರಾತ್ರಿ ಎರಡು ಘಂಟೆಯ ವೇಳೆಗೆ ಆಟೋರಿಕ್ಷಮಾಡಿ 
ಕಾಂಡು ಕಾಡುದಾರಿಯಲ್ಲಿ ಬಂದಾಗ ನಮಗೆಲ್ಲ ಆದಸಂತೋಷಕ್ಕೆ ಪಾರವೇ ಇಲ್ಲ : 
ಬೆಳಗಿನ ಐದು ಘಂಟೆಯ ತನಕ ನಾಟಕ ನಡೆಯಿತು . ಎಲ್ಲರ ಬಾಯಲ್ಲೂ ನಾಟಕದ 

ಚಿದಾನಂದ ಸದಾನಂದರ ” ಮಾತೆ . ಬಸವಣ್ಣನ ಪಾತ್ರದಾರಿಯ ಹಾಡುಗಾರಿಕೆಗೆ 
ತಲೆದೂಗುವವರೆ, ಮಂಚಣ್ಣ ಪೆದ್ದರಸರ ಅಭಿನಯವನ್ನು ಕೊಂಡಾಡಿದ್ದೇ ಕಾಂದಾಡಿದ್ದು . 

“ ಬಸವಣ್ಣ ನಿನ್ನೆ ಸರು ದೆಸೆದೆಸೆಗೆ ಶಿವಮಂತ್ರ ” ಎಂದು ಹಾಡಿಕೊಂಡು 
ಹೋಗುತ್ತಿದ್ದ ವರದೆಷ್ಟೋ 
- 37 , 

ಸಿದ್ದಗಂಗಾ 


ಶಿವೈಕ್ಕೆ ಎನ್ , ಕೆಂಪನಂಜ ಶಾಸ್ತ್ರಿಗಳು 


ದಿವಂಗತ ಎನ್ . ಕೆಂಪನಂಜ ಶಾಸ್ತ್ರಿಗಳು ನೆಲಮಂಗಲ ತಾಲ್ಲೂಕು ಹಳೇ 
ನಿಜಗಲ್ಲಿನಲ್ಲಿ 1 .4 .1914 ರಲ್ಲಿ ಜನಿಸಿದರು. ಕೃಷಿ ಪ್ರಧಾನ ದೊಡ್ಡ ಕುಟುಂಬ 
ವೊಂದರಲ್ಲಿ ಜನಿಸಿದ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಾದ ಹಳೇ 
ನಿಜಗಲ್ಲಿನಲ್ಲಿ ಮುಗಿಸಿ ವೇದ ಮತ್ತು ಸಂಸ್ಕೃತಾಭ್ಯಾಸಕ್ಕೆ ಶ್ರೀ ಸಿದ್ಧಗಂಗಾ ಮಠಕ್ಕೆ 
ಆಶ್ರಯ ಕೋರಿ ಬಂದರು, ಪೂಜ್ಯ ಶ್ರೀ ಉದ್ದಾನ ಶಿವಯೋಗಿಗಳವರ ಕೃಪಾಶ್ರಯಕ್ಕೆ 
ಪಾತ್ರರಾದರು. ಶ್ರೀ ಸಿದ್ದಲಿಂಗೇಶ್ವರ ವೇ ದ. ಸ೦ಸ್ಕೃತ ಪಾಠಶಾಲೆಯಲ್ಲಿ ವೇದಾ 
ಧ್ಯ ಯ ನ ಮಾಡಿ ಸದರಿ ಪಾಠಶಾಲೆಯಲ್ಲಿಯೇ ವೇದ ಉಪಾಧ್ಯಾಯರಾದರು . ಡಾ|| 
ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರ ಅಂತರಂಗದ ಶಿಷ್ಯರಾಗಿ ಶ್ರೀ 
ಮಠದ ಹಿತೈಷಿಗಳಾಗಿ, ಅಭಿಮಾನಿಗಳಾಗಿ ನಾಲ್ಕು ದಶಕಗಳು ಅವಿರತವಾಗಿ 
ದುಡಿದರು. ಶ್ರೀ ವಠದ ಪವಿತ್ರವಾದ, ಪ್ರಸಿದ್ದವಾದ ದಾಸೋಹ ಕಾರ್ಯದ 
ಮೇಲ್ವಿಚಾರಕರಾಗಿ ಮಾಡಿ ದ ಸೇವಾ ಕೈಂಕರ್ಯ ಪ್ರಶಂಸನೀಯವಾದದ್ದು .. 
ಶ್ರೀ ಮಠದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರದ ಆಗಿನ ಕಾಲದಲ್ಲಿ ದಿವಂಗತ 
ಎನ್ . ಕೆಂಪನಂಜಶಾಸ್ತ್ರಿಗಳಂಥವರ ಪ್ರಾಮಾಣಿಕ ದುಡಿತ ಸ್ಮರಣೀಯವಾದುದು. 
ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರ ತ್ರಿವಿಧ ದಾಸೋಹ 
ಕಾರ್ಯದಲ್ಲಿ ಅಳಿಲು ಸೇವೆ ಸಲ್ಲಿಸಿದ ಭಾಗ್ಯ ದಿವಂಗತರದು ವೇದ ವಿದ್ವಾಂಸ 
ರನ್ನು ಸನ್ಮಾನಿಸುವ ಘನಸರ್ಕಾರದ ಯೋಜನೆಯನ್ವಯ ಸನ್ಮಾನಿತರಾದ ಶ್ರೀ 
ಯುತರು ಆದರ್ಶ ಉಪಾಧ್ಯಾಯರಾಗಿ ನಿವೃತ್ತಿ ಹೊಂದಿ ವಿಶ್ರಾಂತಿ ಜೀವನ 
ನಡೆಸುತ್ತಿದ್ದರು. ಕೆಲವು ದಿವಸ ಅನಾರೋಗ್ಯ ಪೀಡಿತರಾಗಿದ್ದ ದಿ । ಶಾಸ್ತ್ರಿಗಳು ಪತ್ನಿ , 
ಮೂರು ಜನ ಪುತ್ರರು ಮತ್ತು ಒಬ್ಬ ಪುತ್ರಿಯರನ್ನ ಅಗಲಿ ದಿನಾಂಕ 28-9 - 1988 
ರಂದು ನಿಧನರಾದರು. ಅವರ ಕುಟುಂಬ ವರ್ಗದವರಿಗೆ ಅಗಲಿಕೆಯ ದುಃಖವನ್ನು 
ಸಹಿಸುವ ಶಕ್ತಿಯನ್ನು , ಮೃತರ ಆತ್ಮಕ್ಕೆ ಶಾಂತಿಯನ್ನು ಭಗವಾನ್ ಸಿದ್ದಲಿಂಗೇಶ್ವ 
ರರು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ' ಸಿದ್ದಗಂಗಾ ಶ್ರದ್ದಾಂಜಲಿಯನ್ನು 
ಅರ್ಪಿಸುತ್ತದೆ. 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ವೈವಿದ್ಯಮಯಊಟ, ವಸತಿ,ತಿಂಡಿತಿನಿಸುಗಳನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ.| 


1HotelShreen 


Nanjundeswai 


ಹೋಟೆಲ್ ಶ್ರೀನಂಜುಂಡೇಶ್ವರ ¥ಟ,ವಸತಿಮತ್ತು ಕನಹಾರಮಂದಿರ, *ಜೆಟ್,ರಶ್ಮಿ,ಖಮರು| 

ಮೋದವಾಣಿ B572313,2577 


ಶ್ರೀನಂಜುಂಡೇಶ್ವರ| 

ಬೇಕರಿ 
ತುಮಕೂರು 
ಜಿಲ್ಲೆಯ 
ಪ್ರಖ್ಯಾತ 


ಚಿಕ್ಕಪೇಟೆತುಮಕೂರ-1 ದೂರವಾಣಿ:801, 


ಗಳ 


SRL 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ 

ಸಿ.ವಿ.ಮಹದೇವಯ್ಯ 

ಶ್ರೀನಂಜುಂಡೇಶ್ವರಸ್ವೀಟ್ಸ್ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ 

6)ಎಲ್ಲಾವಿಧವಾದಸಿ.ಒಮರ&ಹಾಗೆ ಉಪಹಾರಗಳಶ್ರೇಷ್ಟದರ್ಜೆಯಸೋರೆಂಟ್ ಬಿ.ಹಚ್.ರಸ್ತೆ,ತುಮಕೂರು.|| 

ಆಕ-ಎಮಕು| ದೂರವಾಣಿ:2671 

ದೂರವಾಣಿ:2017 


*2477 


೩೩೩೩೩೩೩೩೩೩೩೩೩೩೩೩೩೩೩೩೩೩೩೩೩೩೩೩೩ 


" SIDDAGANGA " MONTHLY 


Reg No KRN Q 


COMFORTABLE 
| LUXURIOUS & 

PEACEFUL 
STAY 


AT 


KENCHAMBA LODGE 


1 . 


.. 


. 


olt 


SUBÉDAR CHARRASCO onose 
NEAR KAPAD NA 
GANOWAGA 
BANGALORE 0 
Pl . 2002 con 

Game MOD 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ 


ಅಕ್ಟೋಬರ್ - 1988 


ಸಿದ್ದಗಂಗಾ 


COMFORTABLE 
LUXURIOUS & 
PEACEFUL 
STAY 


. 


CHAMBA LODGE 


KEN CHAMBR ' LODGE, 


Sodo - 

BUDDY 


>14)2ScrHOL 


cous 


SUBEDAR CHATRAM ROAD CROSS 
NEAR KAPAL THEATRE 
GANDHINAGAB 
BANGALORE - 9 
Ph . 27082 GRAM KENCHMLODG 


ಸಿದ್ದಗಂಗಾ 


1 & issueitense 


pligio 


n 


sullina 

EHENENBILDNERGINOSIN 


T ETES 


ಸಂಪುಟ- ೨೪ 


ಸಂಚಿಕೆ - ೧೦ 


ಅಕ್ಟೋಬರ್ , ೧೯೮೮ 


DURMEUBELGILBIDUKITENERE OWNEREDEHELEHT 


ಶ್ರೀ ಸಿದ್ದಗಂಗಾ ಗುರುಕರುಣ ತ್ರಿವಿಧಿ 


ತಾಯಿ ತಂದೆ ಗೈದ ಪೂಜಾ ಪುಣ್ಯದ ಫಲವು 
ನನಗಿಂದು ದೊರಕಿತು ತವಸೇವೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಮಡದಿ ಮಕ್ಕಳೊಳಗೆ ತವ ಭಕ್ತಿ ತುಂಬಿರಲು 
ಇಡಿಯಾಗಿ ಅರಳಿತು ನಿನಕರುಣೆ 1 ನನ್ನ ತಂದೆ 

ಸಿದ್ದಗಂಗಾ ಗುರುವೆಕೃಪೆಯಾಗು || 


ಅಣ್ಣ ತಮ್ಮರು ಎನ್ನ ಅಣಿಮಾಡಿದರು ತಂದೆ 
ಅಕ್ಕ ತಂಗಿಯರೆನ್ನ ತವ ಸೇವೆಗೆ | ನನ್ನ ತಂದೆ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 

- ಹೆಚ್ , ವಿ: ವೀರಭದ್ರಯ್ಯ . 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


or 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಮಾದಕ ಪದಾರ್ಥಗಳು ಮಹಾತ್ಮ ಗಾಂಧಿ, 


ಇಇಇಇಇಇಇಇಇಇಇಇಇಇಇಇಇಇನ 


* ಸಿದ್ದಗಂಗಾಷ್ಟಕಂ 


- ಶ್ರೀ ವಿದ್ವಾನ್ , ಬಿ. ಗಂಗಪ್ಪ . 


* ಶ್ರೀ ಶಿವಕುಮಾರಸ್ವಾಮಿಷ್ಟಕಂ - ಶ್ರೀ ಪಿ. ಬಸವಣ್ಣ . 
* ಮಹಾದೇವಿಯಕ್ಕನ ಮಹತಿ – ಶ್ರೀ ಪಿ. ಚಂದ್ರಶೇಖರಾರಾಧ್ಯ . 14 
* ಶೈವಧರ್ಮದ ಹಿನ್ನಲೆ - ಶ್ರೀ ಕೆ.ಎಸ್ . ರಾಮಚಂದ್ರರಾವ್ 19 
* ಬಸವಣ್ಣನವರ ದೃಷ್ಟಿಯಲ್ಲಿ ಸ್ತ್ರೀ - ಜೆ. ಶಾರದರಾಜಶೇಖರ್ , 
ಆಗುಂಬೆ 

- ಶ್ರೀ ದಾಮಶ. 


* ಮಾದಾರ ಚನ್ನಯ್ಯ 
ಈ ಕ್ಷೇತ್ರವಾರ್ತೆ 


- ಶ್ರೀ ಬಿ. ನಂಜುಂಡಪ್ಪ . 
- ಶ್ರೀ ಪಿ .ಎನ್ . ಚಂದ್ರಶೇಖರಯ್ಯ , 33 


ವಿ. # ಗ್ರಾಮಾಂತರ ಬಸವಜಯಂತಿ - - ಶ್ರೀ ಹೆಚ್ . ವಿ. ವೀರಭದ್ರಯ್ಯ . 35 


ಶ್ರೀವಾಣಿ 


CC ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕತಂ ಸಂಸ್ಕೃತಿಸ್ತಥಾ|” 
ಜಗತ್ತಿನಲ್ಲಿ ಭರತಖಂಡದ ಪ್ರತಿಷ್ಠೆ ಉಳಿದಿರುವುದು 
ಸಂಸ್ಕೃತ ಭಾಷೆ ಮತ್ತು ಸಂಸ್ಕೃತಿಯಿಂದ. ಎಂಬ ವಿಚಾರ 

ನಂತರ ಮಾತೊಂದಿದೆ. ಸಂಸ್ಕೃತ ಜ್ಞಾನ ಪ್ರಧಾನವಾದರೆ, 
ಭಾರತೀಯ ಸಂಸ್ಕೃತಿ ಉತ್ತಮ ಸಂಸ್ಕಾರ, ವೈವಿಧ್ಯ ಮತ್ತು ವೈಶಿಷ್ಟ್ಯ ಪೂರ್ಣ 
ತಾತ್ವಿಕ ದೃಷ್ಟಿಯುಳ್ಳದ್ದು. ವೈವಿಧ್ಯ ಪೂರ್ಣ ಸಂಸ್ಕೃತಿಯನ್ನೊಳಗೊಂಡ 
ಪ್ರಾಂತೀಯ ಮತ್ತು ರಾಷ್ಟ್ರೀಯ ವ್ಯಾಪ್ತಿಯುಳ್ಳ ಹಲವಾರು ಹಬ್ಬಗಳನ್ನು 
ಸನಾತನವಾಗಿ ಆಚರಿಸುವ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದೇವೆ 
ಹಬ್ಬ ಆಚರಣೆ ಸಂಪ್ರದಾಯವಷ್ಟೇ ಅಲ್ಲದೆ ಸುಸಂಸ್ಕೃತ ಜೀವನ ಮೌಲ್ಯ 
ವನ್ನೊಳಗೊಂಡಿದೆ. ವೈಚಾರಿಕ ಹಿನ್ನಲೆಯನ್ನುಳ್ಳದ್ದಾಗಿದೆ. ಧರ್ಮ ಮತ್ತು 
ತಾತ್ವಿಕ ದೃಷ್ಟಿಕೋನಗಳನ್ನೊಳಗೊಂಡಿದೆ. ಅಂತಯೇ ಆಶ್ವಯುಜ ಶುದ್ಧ 
ನವಮಿ ಮತ್ತು ದಶಮಿಯಂದು ಆಚರಿಸುವ ಆಯುಧ ಪೂಜಾ ಮತ್ತು 

ವಿಜಯ ದಶಮಿ ವಿಶೇಷ ಮಹತ್ವದ ಸಾಂಕೇತಿಕ ಹಬ್ಬ ಅನೇಕ ಪೌರಾಣಿಕ 
ದು ಕಥೆ ಪ್ರಸಂಗಗಳನ್ನುಳ್ಳದ್ದಾದರೂ ಶಕ್ತಿದೇವತೆಯ ಉಪಾಸನೆಯ ಮಹತ್ವ 

ಉಳ್ಳದ್ದಾಗಿದೆ. ಮನುಷ್ಯನಲ್ಲಿ ದುಷ್ಟ ಶಕ್ತಿಯ ಸಂಹಾರಗೈದು ಶಿಷ್ಟ ಶಕ್ತಿಯ . 
ಸಂಚಯನ ಜೀವನದಲ್ಲಿ ಉಂಟಾಗಬೇಕಾಗುತ್ತದೆ. ದುರ್ಗುಣವಳಿದು ಸದ್ದು ಣ 
ಸಂಪನ್ನನಾಗಬೇಕಾಗುತ್ತದೆ. ಅಜ್ಞಾನ, ದಾರಿದ್ರ , ಮತ್ತು ದುರ್ಬಲತೆಯನ್ನು 
ನೀಗಿ ಸುಜ್ಞಾನ, ಸಮೃದ್ಧಿ ಮತ್ತು ಶೌತ್ಯಾದಿಗಳನ್ನು ಮೈಗೂಡಿಸಿ ಕೊಳ್ಳ. 
ಬೇಕು. ಶಕ್ತಿ ದೇವತೆಗಳಾದ ಸರಸ್ವತಿ, ಲಕ್ಷ್ಮಿ ಮತ್ತು ದುರ್ಗಾದೇವತೆಯರ 

ಉಪವಾಸನೆಯಿಂದ ಅಪೂರ್ವ ಶಕ್ತಿ ಶಾಲಿಗಳಾಗಬೇಕು. ಈ ಅಸಾಧಾರಣ 
ಇಲ್ಲಿ ಶಕ್ತಿ ಸಂಪನ್ನತೆಯಿಂದ ಆಸುರೀ ಶಕ್ತಿಯ ನಾಶಮಾಡಿ ದೈವೀ ಶಕ್ತಿಯ 

ಸಂಪಾದನೆ ಮಾಡಿಕೊಳ್ಳಬೇಕು . ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು. 
ದಂಭಾ, ದರ್ಪ ,ಕ್ರೋಧ ಮತ್ತು ಅಜ್ಞಾನ ಮೊದಲಾದ ಶಕ್ತಿಗಳು, ವ್ಯಕ್ತಿಯ 
ಬಂಧನಕ್ಕೆ ಕಾರಣವಾದರೆ , ದೈವೀ ಸಂಪತ್ತು ಮೋಕ್ಷಕ್ಕೆ ಕಾರಣವಾಗುತ್ತದೆ. 
ಈ ದೈವೀ ಸಂಪದ್ವಿ ಮೋಕ್ಷಾಯ | ನಿಬಂಧಾಯಾ ಸುರಿಮತಾ !! ಎಂದು 
ಗೀತಾ ವಾಕ್ಯ ಸ್ಪಷ್ಟಪಡಿಸುತ್ತದೆ. ದೈವೀ ಸಂಪತ್ತಿನಗಳಿಕೆ ವಿಜಯ ದಶಮೀ 
ಆಚರಣೆಯ ಮುಖ್ಯ ಉದ್ದೇಶ. 


ಲೇಖಕರಲ್ಲಿ ಮನವಿ 


- ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ- 572104 
ತುಮಕೂರು ಜಿಲ್ಲೆ 

ಪ್ರಧಾನ ಸಂಪಾದಕರು 
ಪl ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ . ವೀರಭದ್ರಯ್ಯ 


ಸಹ : ಸಂಪಾದಕರು 

ಬಿ . ವೀರಭದ್ರಯ್ಯ 
ಸಿ . ಎನ್ . ಚಂದ್ರಶೇಖರಯ್ಯ 


* * 


* 


* ಸಿದ್ದಗಂಗಾ ' ನಾಡಿನ ಜನತೆಗೆ ಜಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ , ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ , ನಗೆಬರೆಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗ ಲಲ್ಲಿ ಸ್ಪಷ್ಟ 
ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದ ಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು . 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 

* * * 

ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
* ಶ್ರೀ ಸಿದ್ದಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ . 


“ ಸಂಪಾದಕರು ” 
ಸಿದ್ದಗಂಗಾ' ಕನ್ನಡ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ -572104 

ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


- ಸಂಪಾದಕೀಯ 


ಗಾಂಧಿ ಜಯಂತಿ 

ಗಾಂಧೀಜಿಯಿಂದ ದೇಶಕ್ಕೆ ಸ್ವಾತಂತ್ರ ಬಂದಿತ್ತು. ಅವರ ನಿಕಟವರ್ತಿ 
- ಗಳಾಗಿದ್ದ ದೇಶ ಭಕ್ತರಿಂದ ಪ್ರಜಾಪ್ರಭುತ್ವ ಸರ್ಕಾರ ಪ್ರಾರಂಭವಾಯಿತು. ಜಗತ್ತಿನ 
ಎದುರು ತಲೆಎತ್ತಿ ಬಾಳಬೇಕೆಂಬ ಆಶೋತ್ತರಗಳನ್ನು ಹೊತ್ತು ದುಡಿದರು. ಹಿರಿಯರು ವ್ಯಕ್ತಿ 

ಚಾರಿತ್ರಕ್ಕೆ ನೈತಿಕತೆಗೆ ಹೆಚ್ಚು ಗಮನಕೊಟ್ಟಿದ್ದರು ಅವರು. ಭರತ ಖಂಡದ ಜೀವ 
" ನಕ್ಕೆ ಹೊಸ ಸಾರನಾಗಿ ಬಂದರು. ಜೀವನದುದ್ದಕ್ಕೂ ತಾಯ್ಯಾಡಿಗಾಗಿ ತೇದು 
ಕೊಂಡರು ತಮ್ಮನ್ನು ದೇಶದ ಪ್ರತಿಯೊಂದು ಮಣ್ಣಿನ ಕಣಕಣದಲ್ಲಿಯೂ ಅವರು ಭಕ್ತಿ 
ನಿಷ್ಠೆಯನ್ನುಳ್ಳವರಾಗಿದ್ದರು. ರಾಷ್ಟ್ರದ ಸಾಂಸ್ಕೃತಿಕ ಪರಂಪರೆಯ ಪ್ರಣತಿಯೇ 
- ಅವರಾಗಿದ್ದರು. 1924 ರಲ್ಲಿ ಬೆಳಗಾಂ ಕಾಂಗ್ರೆಸ್ ಅಧಿವೇಶನಕ್ಕೆ ದಯಮಾಡಿಸಿದಾಗ 
“ಕರ್ನಾಟಕದ ಜನತೆಗೆ ಹೊಸದಾಗಿ ಹೇಳಬೇಕಾದುದೇನೂ ಇಲ್ಲ, ಬಸವಣ್ಣನವರಂಥ 
ಮಹಾನುಭಾವರು ಜನ್ಮತಳೆದ ಪುಣ್ಯಭಾಮಿ ಇದು ಅವರು ಮಾಡಿದ ಸುಧಾರಣೆಗೆ 
ಗಳಲ್ಲಿ, ಎಲ್ಲವನ್ನು ಮಾಡಲು ನನ್ನಿಂದಾಗಿಲ್ಲ. ಅಂಥವರ ಆದರ್ಶದ ಬೆಳಕಿನಲ್ಲಿ 
ಮುಂದೆ ಸಾಗೋಣ ಎಂಬ ಮಾತುಗಳನ್ನಾಡಿದರು . ಅರಬೆತ್ತಲೆಯ , ಫಕೀರ. 
ರಾಗಿಯೇ ಗಾಂಧೀಜಿಕೋಟಿಕೋಟಿಭಾರತೀಯರ ಹೃದಯವನ್ನು ಗೆದ್ದ ಶ್ರೀಮಂತರು. 
ಅವರು ತೋರಿಸಿಕೊಟ್ಟ ಆಹಿಂಸಾ ಮಾರ್ಗ ಸತ್ಯಾಗ್ರಹಗಳು ಯುವ ಜನತೆಗೆ 
ದಿಕ್ಕೂ ಚಿಯಾದವು. ಮಕ್ಕಳನ್ನು ಕುರಿತು ಅವರೊಂದಿಗೆ ಕಥೆ ಹೇಳುತ್ತಿದ್ದರು - 
ಮೂರುಕೋತಿಗಳ ಕಥೆ. ಒಂದು ಕಣ್ಮುಚ್ಚಿದೆ , ಒಂದು ಕಿವಿಯಲ್ಲಿ ಬೆರಳಿಟ್ಟಿದೆ , 
ಇನ್ನೊಂದು ಬಾಯಿಯನ್ನು ಭದ್ರವಾಗಿ ಮುಚ್ಚಿಕೊಂಡಿದೆ . ಮಕ್ಕಳಿಗೆ ಅವುಗಳನ್ನು 
ತೋರಿಸುತ್ತ ಗಾಂಧೀಜಿ ಹೇಳುತ್ತಿದ್ದರು - ಕೆಟ್ಟದ್ದನ್ನು ನಾಡ ಬೇಡ, ಕೆಟ್ಟದನ್ನು 
ಕೇಳ ಬೇಡ, ಕೆಟ್ಟದನ್ನು ಆಡ ಬೇಡ ಎನ್ನುತ್ತವೆ ಆ ಕೋತಿಗಳು ಎಂದು ಮಕ್ಕಳ ತಾತ 
ನಾಗಿದ್ದ ಗಾಂಧೀಜಿ ಒಳ್ಳೆಯ ಕಥೆಗಾರರು ಸಹ. ಆದರಿಂದು ಏನಾಗಿದೆ ? ಕೋತಿ 
ಗಳನ್ನು ಭಾರತೀಯರಾದ ನಾವೆಲ್ಲ ಅನುಸರಿಸುತ್ತಿದ್ದೇವಲ್ಲವೆ ? ಅವರು ಹೇಳಿದ್ದಕ್ಕೆ 
ಪಶ್ಚಿಮ ಮುಖವಾಗಿ ಒಳ್ಳೆಯದನ್ನು ನೋಡುವುದಿಲ್ಲ ಒಳ್ಳೆಯದನ್ನು ಕೇಳುವುದಿಲ್ಲ 
ಒಳ್ಳೆಯದನ್ನು ಆಡುವುದಿಲ್ಲ ಎಂಬ ಪ್ರವೃತ್ತಿಯೇ ನಮಗಿಂದು ಆದರ್ಶವಾಗುತ್ತಿದೆ. 
ಯಲ್ಲವೇ ? 

ಗಾಂಧೀಜಯಂತಿಯಂದು ಅವರ ಸಮಾಧಿಯ ಮೇಲೆ ಹಾವಿಡುತ್ತೇವೆ, 
ರಾಮಧುನ್ ಹಾಡುತ್ತೇವೆ, ಭಾವಚಿತ್ರಕ್ಕೆ ಹಾರಹಾಕುತ್ತೇವೆ, ಸುವಾಸಯುಕ್ತ ಗಂಧ 
ಕಡ್ಡಿ ಹಚ್ಚುತೇವೆ ಹಾಸದಾಗಿ ಅವರ ಭಾವಚಿತ್ರವಿರುವ ಪೋಟಾವೊಂದನ್ನು 
ಅಕ್ಟೋಬರ್ , 1988 


ಅನಾವರಣಮಾಡುತ್ತೇವೆ. ಅಷ್ಟೇ ತಾನೆ ? ಕವಿ ಶಿವರುದ್ರಪ್ಪನವರು ಹೇಳುವಂತೆ 
“ ಅನಾವರಣ ವಾಯಿತಂತೆ ಗಾಂಧೀಜಿಯ ಚಿತ್ರಕೆ, ಸತ್ತಗಾಂಧಿ ಅತ್ತಗೇನೋ ನಡೆದ 
ಈ ವಿಚಿತ್ರಕ್ಕೆ ” ಗಾಂಧೀಜಿತೋರಿದ ಹಾದಿಯಲ್ಲಿ ನಡೆದಿದ್ದೇವೆಯೇ ? ಅವರ ಕನಸನ್ನು 
ನನಸನ್ನಾಗಿಸುವ ಪ್ರಯತ್ನ ನಮ್ಮದಾಗಿದೆಯೇ ? ಇಂದು ದೇಶ ಯಾರಿಗೆ ಬೇಕಾಗಿದೆ ? 
ಪಕ್ಷಬೇಕಾಗಿದೆ ; ಪ್ರತಿಷ್ಠೆ ಬೇಕಾಗಿದೆ. ಪ್ರಜಾಕಲ್ಯಾಣ ಎಲ್ಲಿದೆ ? ಅದಕ್ಕೆಂದೇ 
ಕವಿ ಹೇಳುತ್ತಾರೆ “ ಅನಾವರಣವಾಗ ಬೇಕು ಮೊದಲು ನಮ್ಮ ಹೃದಯಕೆ, ಅನಾವರ 
ಣವಾದ ಮೇಲೆ ಸಿದ್ದವಾಗು ಶಿಕ್ಷಗೆ ” ಎಂಬುದಾಗಿ ಸತ್ಯವಂತರಿಗಿದು ಕಾಲ ಲ್ಲ 
ಎಂದರು ಪುರಂದರದಾಸರು , ದೇಶ , ಧರ್ಮ , ಸಂಸ್ಕೃತಿಗಳ ಬಗ್ಗೆ ಗಂಭೀರವಾಗಿ 
ಚಿಂತಿಸಿ ಅನುಷ್ಠಾನಗೊಳಿಸುವವರನ್ನು ಹಿಂದೆ ತಳ್ಳುತ್ತ ಮುಂದೆ ನಡೆದಿದ್ದೇವೆ ಇಂದು. 
ಇದಲ್ಲವೆ ಗಾಂಧೀ ಜಯಂತಿಯ ಆಚರಣೆ ? 


Man 


ಅ ಭಿನ೦ದ ನೆ 


ಶ್ರೀ ಸಿದ್ದಗಂಗಾ ಪೌಢಶಾಲೆಯ ವಿದ್ಯಾರ್ಥಿಗಳೂ , ಶ್ರೀ ಮಠದ ಅಭಿಮಾನಿಗಳೂ 
ಆದ ಪ್ರೊ ಜಿ . ಎಸ್ . ಸಿದ್ದಲಿಂಗಯ್ಯನವರು ದಿನಾಂಕ 4 - 10 - 88 
ರಂದು ಕಾಲೇಜು ಶಿಕ್ಷಣ ದ ನಿರ್ದೆಶಕರಾಗಿ ನೇಮಕಗೊಂಡದ್ದಕ್ಕಾಗಿ 
< ಸಿದ್ದಗಂಗಾ ” ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸಲು ಸಂತೋ 
ಷಿಸುತ್ತದೆ. ಶ್ರೀಯುತರು ವಿದ್ವತ್ತಿಗೆ ಹೆಸರಾಗಿರುವಂತೆಯೇ ದಕ್ಷ ಆಡಳಿತಕ್ಕೂ 
ಖ್ಯಾತ ನಾಮರಾಗಿರುವುದಲ್ಲದೆ, ಪ್ರಬುದ್ಧ ಪ್ರಾಧ್ಯಾಪಕರಾಗಿ ಸಹಸ್ರಾರು 
ವಿದ್ಯಾರ್ಥಿಗಳಿಗೆ ಆದರ್ಶ ಪ್ರಾಧ್ಯಾಪಕರೆನಿಸಿದ್ದಾರೆ ಶ್ರೀಯುತರು ಉತ್ತಮ 
ಕವಿಗಳಾಗಿ, ವಿಮರ್ಶಕರಾಗಿ ಸಾರಸ್ವತ ಲೋಕಕ್ಕೆ ಚಿರ ಪರಿಚಿತರು . ಅವರು 
ಬರೆದ ರಸಗಂಗೆ, ಉತ್ತರ, ಗೌತಮಬುದ್ಧ, ಭರತೇಶವೈಭವದಸಮೀಕ್ಷೆ, ಇಂಗ್ಲಿಷ್ 
ಗೀತೆಗಳ ಸಮೀಕ್ಷೆ ವಚನಸಾಹಿತ್ಯ ಪರವಾದ ಲೇಖನಗಳು ವಿದ್ವನ್ಮನ್ನಣೆಗಳಿ 
ಸಿವೆ ಶ್ರೀಯುತ ಜಿ.ಎಸ್ . ಸಿದ್ದಲಿಂಗಯ್ಯನವರ ಸಲಹೆ, ಸಹಕಾರಗಳು 
( ಸಿದ್ದಗಂಗಾ ಕ್ಕೆ ದೊರೆಯುತ್ತ ಬಂದಿರುವುದನ್ನು ಕೃತಜ್ಞತಾಪೂರ್ವಕವಾಗಿ 
ಸ್ಮರಿಸುತ್ತದೆ. ಕಾಲೇಜು ಶಿಕ್ಷಣದ ನಿರ್ದೆಶಕರಾಗಿ ಉತ್ತಮ ಪರಂಪರೆಯನ್ನು 
ಹಾಕುವಂತಾಗಲಿ ಎಂದು ಹಾರೈಸುತ್ತ ಮತ್ತೊಮ್ಮೆ ಅಭಿನಂದನೆಗಳನ್ನು 
ಸಲ್ಲಿಸುತ್ತದೆ ( ಸಿದ್ಧಗಂಗಾ ” . 
wwwwwwwwwwwwwwwwwwwww 

ಸಿದ್ದಗಂಗಾ 


011೫11811811111118111181181111811110011910 


BI! TUDI 15 


Tulu91511811811161110110110110118110114 


ಮಾಣಿಕ್ಯ ದೀಪ್ತಿ 
ಆರೋಗ್ಯ ರಹಸ್ಯ -೭ 
ಮಾದಕ ಪದಾರ್ಥಗಳು 


ಮಹಾತ್ಮ ಗಾಂಧಿ 


* ಹಿಂದುಸ್ಥಾನದಲ್ಲಿ ಬಳಕೆಯಲ್ಲಿರುವ ಮಾದಕ ಪದಾರ್ಥಗಳು - ಮದ್ಯ , ಭಂಗಿ , 
ಗಾಂಜಾ ಹೊಗೆಸೊಪ್ಪು, ಅಫೀಮು, ಮದ್ಯ ಎಂದರೆ ಈ ದೇಶದಲ್ಲಿಯೇ ಆಗುವ ಹೆಂಡ 
ಸಾರಾಯಿ , ಪರದೇಶಗಳಿಂದ ಬರುವ ಸಾರಾಯಿ ಆರಕ ಎಲ್ಲವೂ . ಇವೆಲ್ಲವೂ ಕಡ್ಡಾಯ 
ನಾಗಿ ವರ್ಜಿಸಬೇಕು. ಮದ್ಯ ಮನುಷ್ಯನನ್ನು ಮೈ ಮರೆಸುತ್ತದೆ ಅದರ ಅಮಲಿನಲ್ಲಿ 
ದ್ದಾಗ ಅವನು ಯಾವ ಉಪಯುಕ್ತ ಕಾರ್ಯವನ್ನೂ ಮಾಡಲಾರ. ಮದ್ಯಪಾನದ 
' ಚಟಕ್ಕೆ ಬಿದ್ದವರು - ತಾವೂ ಹಾಳಾಗಿ ತಮ್ಮವರನ್ನೂ ಹಾಳುಮಾಡುತ್ತಾರೆ. ಅವರಿಗೆ 
ಗಾಂಭೀರ, ಔಚಿತ್ಯ ಎಲ್ಲವೂ ಮಾಯವಾಗುತ್ತವೆ. 

ಮಿತವಾಗಿ ಮದ್ಯಪಾನಮಾಡಿದರೆ ಒಳ್ಳೆಯದು ಎನ್ನುವ ಒಂದು ವಿಚಾರವೂ 
ಇದೆ, ನನಗೆ ಅವರ ವಾದದಲ್ಲಿ ಸ್ವಲ್ಪವಾದರೂ ಹುರುರು ಕಂಡಿಲ್ಲ. ಅವರ ವಾದ 
ನನ್ನು ಒಂದುವೇಳೆ ಒಪ್ಪಿದರೂ ಈ ಮಾನವವರ್ಗದಲ್ಲಿ ಅಸಂಖ್ಯ ಜನ ಶಿಸ್ತಿಗೆ ಒಳ 
ಪಟ್ಟಿರುವವರಲ್ಲ ಎಂಬುದನ್ನು ಗಮನಿಸಲೇಬೇಕಲ್ಲ. ಆದ್ದರಿಂದ ಈ ಬಹುಸಂಖ್ಯೆಯ 
ಜನರ ಹಿತಕ್ಕಾಗಿಯಾದರೂ ಮದ್ಯಪಾನವನ್ನು ನಿಷೇಧಿಸುವುದು ನಮ್ಮ ಕರ್ತವ್ಯ . 

ಪಾರಸೀಗಳು ತಾಳೆಹೆಂಡವನ್ನು ಬಹಳವಾಗಿ ಸುಮರ್ಥಿಸಿದ್ದಾರೆ ತಾಳೆ ಹೆಂಡ 
ಮಾದಕವಾದರೂ ಆಹಾರ ಪದಾರ್ಥ, ಜೀರ್ಣಕಾರಿ ಎಂದು ಅವರ ವಾದ ಈ 
ವಾದವನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದೇನೆ. ಇದರ ಬಗ್ಗೆ ಬೇಕಾದಷ್ಟು ಪುಸ್ತಕ 
ಗಳನ್ನು ಓದಿದ್ದೇನೆ. ಆದರೆ ತಾಳೆಹೆಂಡ ಬಡವರನ್ನು ಯಾವ ಅಧೋಗತಿಗೆ ಇಳಿಸು 
ಇದೆಯೋ ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ ಮನುಷ್ಯನ ಆಹಾರದಲ್ಲಿ ಇದಕ್ಕೆ ಸ್ಥಾನ 
ವಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದೇನೆ. 


ತಾಳೆ ಹೆಂಡದಿಂದ ಬರುತ್ತವೆ ಎಂಬ ಲಾಭಗಳೆಲ್ಲ ಸಮಸ್ತ ಆಹಾರ ಪದಾ 
ರ್ಥಗಳಲ್ಲಿಯೂ ಇವೆ. ತಾಳೆ ಹೆಂಡ, ತಾಳೆ ಖರ್ಜೂರದ ಗಿಡಗಳ ರಸದಿಂವ ಮಾಡಿ 
ದುದು ಆ ರಸವನ್ನು ನೀರಾ ಎನ್ನುತ್ತಾರೆ. ನೀರಾ ಕುಡಿದು ಅನೇಕರು ಅಜೀರ್ಣ 
ವನ್ನು ಹಾಗಲಾಡಿಸಿಕೊಂಡಿದ್ದಾರೆ. ನಾನೂ ನೀರಾಕುಡಿದು ನೋಡಿದ್ದೆ ನೆ. ಜೀರ್ಣ 
ಕಾರಿಯಾಗಿ ಕಾಣದಿದ್ದರೂ ಕಬ್ಬಿನಹಾಲಿನ ಹಾಗೆ ಇದೂ ಒಂದು ಆಹಾರ ಎನಿ 
ಸಿತು. ಬೆಳಗ್ಗೆ ಚಹಾ ಕುಡಿಯುವ ಬದಲು ಒಂದು ಲೋಟಾ ನೀರಾ ಕುಡಿದರೆ 
ಮತ್ತೇನು ತಿಂಡಿ ಬೇಕಾಗುವುದಿಲ್ಲ, ಕಬ್ಬಿನ ಹಾಲಿನಂತೆ ತಾಳೆಯರಸವನ್ನೂ ಕುದಿಸಿ. 


| ಅಕ್ಟೋಬರ್ , 1988 


ತಾಳೆಬೆಲ್ಲವನ್ನು ಮಾಡಬಹುದು. ನಮ್ಮ ದೇಶದಲ್ಲಿ ಅನೇಕ ಬಗೆಯ ತಾಳೆ ಗಿಡಗಳ 
ಸಹಜವಾಗಿ ಬೆಳೆಯುತ್ತವೆ. ಎಲ್ಲದರಲ್ಲೂ ಪಾನಯೋಗ್ಯ ರಸವಿದೆ, ನೀರಾ ಬಹ 
ಬೇಗನೆ ಹಳಸುತ್ತದೆ. ಆದ್ದರಿಂದ ಒಡನೆಯೆ , ಗಿಡದಿಂದ ಇಳಿಸಿದೊಡನೆಯೆ, ಕುಡಿ 
ಯುವುದು ಉತ್ತಮ . ಹೀಗೆ ನೀರಾ ಸೇವನೆಮಾಡುವುದು ಎಲ್ಲರಿಗೂ ಸಾಧ್ಯವ 
ಆದ್ದರಿಂದ ನೀರಾವನ್ನು ಬೆಲ್ಲಮಾಡುವುದೇ ಉತ್ತಮ. ಕಬ್ಬಿನ ಬೆಲ್ಲದ ಬದಲು ತಾ 
ಬೆಲ್ಲವನ್ನೇ ಬಳಸಬಹುದು. ಕೆಲವರು ಕಬ್ಬಿನ ಬೆಲ್ಲದ ಬದಲು ತಾಳೆ ಬೆಲ್ಲವನ್ನೆ 
ಬಳಸುತ್ತಾರೆ. ತಾಳೆ ಬೆಲ್ಲ ಆ ಬೆಲ್ಲಕ್ಕಿಂತ ಕಡಿಮೆ ಸಿಹಿ ಆದ್ದರಿಂದ ಹೆಚ್ಚು ತಿನ 
ಬಹುದು, ಆಖಿಲ ಭಾರತ ಗ್ರಾಮೋದ್ಯೋಗ ಸಂಘ ತಾಳೆ ಬೆಲ್ಲದ ಪ್ರಚಾರವನ್ನು 
ಸಾಕಷ್ಟು ಮಾಡಿದೆ. ಇನ್ನೂ ಎಷ್ಟೋ ಮಾಡಬೇಕು. ಹೆಂಡಕ್ಕಾಗಿ ಉಪಯೋಗಿಸುವ 
ಆ ಮರಗಳನ್ನು ಬೆಲ್ಲಕ್ಕಾಗಿಉಪಯೋಗಿಸಿದರ ಹಿಂದೂಸ್ಥಾನದಲ್ಲಿ ಸಕ್ಕರೆಯ ಅಭಾವನೆ 
ಇರದು. ಬಡವರಿಗೆ ಅಗ್ಗವಾಗಿ ಬೆಲ್ಲ ಸಿಕ್ಕಿತು. ತಾಳೆಬೆಲ್ಲದ ಕಾಕಂಬಿಯನ್ನೂ ಸಕ್ಕ 
ರೆಯನ್ನೂ ಮಾಡಬಹುದು, ಆದರೆ ಸಕ್ಕರೆಗಿಂತ ಬೆಲ್ಲವೇ ಗುಣದಲ್ಲಿ ಶ್ರೇಷ್ಠ, ಬೆಲ್ಲ 
ದಲ್ಲಿರುವ ಲವಣಗಳು ಸಕ್ಕರೆ ಮಾಡುವಾಗ ಹೋಗುತ್ತವೆ. ಬೆಳ್ಳನೆ ಮೈದಹಿಟ್ಟು, 
ಗಿರಿಣಿಮಾಡಿಸಿದ ಅಕ್ಕಿ ತಮ್ಮ ಆಹಾರದ ಅಂಶಗಳನ್ನು ಕಳೆದುಕೊಳ್ಳುವಂತೆಯೇ 
ಸಕ್ಕರೆಯಲ್ಲಿಯೂ ಬೆಲ್ಲದ ಪೌಷ್ಟಿಕಗುಣ ಕಳೆದುಹೋಗುತ್ತದೆ. ಸಾಧಾರಣವಾಗಿ 
ಆಹಾರ ಪದಾರ್ಥಗಳನ್ನು ಸಹಜ ರೂಗದಲ್ಲಿ ಸೇವಿಸುವುದೇ ಸರಿ , ಅದು 
ಲಾಭದಾಯಕ. 

ತಾಳೆ ಹೆಂಡದ ಪ್ರಸ್ತಾಪದಿಂದ ನೀರಾ, ಅಲಿಂದ ಬೆಲ್ಲ , ಹೀಗೆ ಬಂದೆ. 
ಮತ್ತೆ ಮದ್ಯದ ವಿಷಯಕ್ಕೆ ಹೋಗೋಣ. 


ಮದ್ಯಪಾನದ ದುಷ್ಟ ಪರಿಣಾಮದ ಬಗ್ಗೆ ನನಗಿರುವಷ್ಟು ಅನುಭವ ಸಾರ್ವ 
ಜನಿಕ ಕಾರಕರ್ತರಿಗೆ ಯಾರಿಗೂ ಇರಲಾರದು. ದಕ್ಷಿಣ ಆಫ್ರಿಕಾದಲ್ಲಿ ಕೆಲಸ ಮಾ 
ಡಲು ಬಂದ ಭಾರತೀಯ ಕೂಲಿಗಾರರೆಲ್ಲರೂ , ಕುಡುಕರು. ಡಾಕ್ಟರರ ಅನುಮತಿ 
ಪತ್ರವಿಲ್ಲದೆ ಭಾರತೀಯ ಮನೆಗಳಿಗೆ ಮದ್ಯವನ್ನು ಒಯ್ಯುವಂತಿಲ್ಲ; ಕಾನೂನು ಹಾಗಿ 
ತು , ಹೆಂಗಸರೂ ಸಹ ಈ ದು ಚಟಕ್ಕೆ ಬಲಿಯಾಗಿದ್ದರು, ಅತಿ ದಯನೀಯ 
ಸ್ಥಿತಿಯ ನಾನವರನ್ನು ನೋಡಿ ನೆ. ಈ ಹೆಂಡದಂಗಡಿಗಳ ಮುಂದಿನ ದೃಶ್ಯಗಳನ್ನು 
ಕಂಡವರು ಯಾರೂ ಮದ್ಯಪಾನವನ್ನು ಸಮರ್ಥಿಸಲಾರರು . 

ಆಫ್ರಿಕಾದ ನೀಗ್ರಿಗಳು ಮೊದಲು ಕುಡಿಯುತ್ತಿರಲಿಲ್ಲ. ಈಗ ಕುಡಿತ ಬಂದು 
ಅವರು ಹಾಳಾಗಿದ್ದಾರೆ. ನೀಗೋ ಕೆಲಸಗಾರರು ಅನೇಕರು ತಮ್ಮ ಗಳಿಕೆಯನ್ನೆಲ್ಲಾ 
ಕುಡಿತಕ್ಕೇ ಹಾಳುಮಾಡಿ, ಅವರ ಬಾಳು ಗಾಂಭೀರ ಗೆಟ್ಟುದನ್ನು ನೋಡಿದ್ದೇನೆ. 

( 29 ನೆ ಪುಟ ನೋಡಿ) 


10 


ಸಿದ್ದಗಂಗಾ 


ಸಿದ್ದಗಂಗಾಷ್ಟಕಂ 


ಸುರನುತಪಾಲಿನಿ ಮುನಿಗಣಮಾಲಿನಿ ಬುಧಗಣತೋಷಿಣಿ ವಿಷ್ಣುನುತೇ | 
ಬಹುಸುಖದಾಯಿನಿ ಮಂಗಲಕಾರಿಣಿ ಭವಜಯಕಾರಿಣಿ ಪಾಲಯಮಾಮ್ ||೧|| 
ಪಾಪವಿನಾಶಿನಿ ಜೂಟವಿಭೂಷಿಣಿ ಶಂಭುವಿಲಾಸಿನಿ ಭಕ್ತನುತೇ | 
ಭಕ್ತಿವಿದಾಯಿನಿ ಮುಕ್ತಿಸದಾಯಿನಿ ರೋಗನಿವಾರಿಣಿ ಪಾಲಯಮಾಮ್ ||೨|| 
ಯೋಗವಿಭಾವಿನಿ ಮೋಹವಿನಾಶಿನಿ ದುಃಖನಿವಾರಿಣಿ ಸಿದ್ದಿ ಯುತೇ 
ಪಶುಪತಿಭೂಷಿಣಿ ಸುರಪತಿಸೇವಿಸಿ ಭವಭಯ ಹಾರಿಣಿ ಪಾಲಯಮಾವಮ್ |lall . 


ಸಜ್ಜನರಣಿ ಖಲಜನಮಾರಿಣಿ ಮಣಿಗಣಶೋಭಿನೀ ಸರ್ವನುತೇ 
ಮಂಗಲರೂಪಿಣಿ ಶೋಕನಿವಾರಿಣಿ ಹಿಮಗಿರಿನಂದಿನಿ ಪಾಲಯಮಾಮ್ || ೪|| 


ತ್ರಿಭುವನ ಪೋಷಿಣಿ ದುರ್ಗತಿನಾಶಿನಿ ಶಂಕರತೋಷಿಣಿ ಹರ್ಷಯುತೇ 
ದನುಜರೋಧಿನಿ ಸುರಗಣನಂದಿನಿ ಪಾಪವಿಮೊಚಿನಿ ಪಾಲಯಮಾಮ್ || ೫ || 


ಸಹಸ್ರಶಃ ಸಂತಿ ನಕಿಂ ಸ್ರವಂತ್ಯಃ ಪುನಂತಿ ಯಾಃ ಸ್ನಾನವಶೇನ ದೇಹವತ್ 
ನ ಕೇವಲಂ ಗಾತ್ರ ಶುಚಿಂ ತ್ವದೀಯೇ ಭಜಂತಿ ಮುಕ್ತಿಂ ಚ ಜನಾಃ ಪ್ರವಾಹೇll೬ 
. ಯಾಚೇ ನ ಗಂಗೇ ವರಸಿದ್ದಗಂಗೇ ತ್ವಾಂ ರಾಜ್ಯಲಕ್ಷ್ಮೀಮಭಿಮಾನಧಾತ್ರೀಮ್ 
ಅಭ್ಯರ್ಥಿಯೇ ಬದ್ಧಶಯದ್ವಯೋsಹಮ್ 1 ಸದಾಮುದಾ ತೇsoಘಿಸರೋಜ 

ಪೂಜಾವ || ೭| | 
ಸಹಸ್ರಂ ವಿದ್ಯ೦ತೇ ಜನನೀ ವಿಬುಧಾಃ ಕುದ್ರ ಫಲದಾ | ನಯಾಚೇ ಸ್ವಪ್ನ 

ನಾ ಕೃಪಣ ಇವತಾನ್ ದೈನ್ಯವಚಸ್ಯೆ : 
ತ್ವಮೇಕಾ ಶಾ ಭೋಕುಲುಷಿತ ಧಿಯಾಂ ಪಾಪಹರಣೆ | ತತಸ್ತಾಂ 

ಯಾಚೇsಹಂ ನಿರುಪಮ ಸುಖಾಂ ಮೋಕ್ಷ ಪದವೀಮ್||೮|| 


- ವಿದ್ವಾನ್ ಬಿ . ಗಂಗಪ್ಪ : 
Emmmmmmmmmmmmmmm 
ಅಕ್ಟೋಬರ್ 1988 


ಶ್ರೀ ಶಿವಕುಮಾರಸ್ವಾಮ್ಯಷ್ಟಕಂ 


ಶ್ರೀಗುರುವೆ ನಿಜದರಿವೆ ಶಾಂತಿಸುಖದಾಗರವೆ 
ಭೋಗಭಾಗ್ಯವನೀವ ಭೂತಳದ ಸುರತರುವೆ 
ನಾಗಭೂಷಣಭಕ್ತಜನರ ಭಾಗೋದಯವೆದೀನಜನ ವರಬಂಧುವೆ! 
ತ್ಯಾಗತಳಹದಿ ಮೇಲೆ ನಿಂತ ಸುರಮಂದಿರವೆ 
ಯೋಗಿನಮರಕತವೆ ಸೌಂದರ್ಯಸಾಗರವೆ 
ಬಾಗಿ ಮಣಿಯುವಪ್ರಭುವೆ ಸಿದ್ದಗಂಗಾಮಠದ ಶಿವಕುಮಾರೇಶ 

* ವಿಭುವೆ llall 
ಶಿವರೂಪಮಂ ಧರಿಸಿ ಭುವಿಯ ಮೇಲವತರಿಸಿ | 
ಶಿವಶರಣ ತಿಂಥಿಣಿಯು ನಡೆದ ಮಾರ್ಗದಿ ಗಮಿಸಿ 
ಸವಳಿಸಷ್ಟಾವರಣ ಪರಮ ಪಂಚಾಚಾರ ಷಟ್ಟ ಲಂಗಳ ಬೋಧಿಸಿ 
ಭವಭವದಿ ಬಂದಿಳೆಗೆ ಬಹುವಾಗಿ ಬಳಲುತಿಹ 
ಶಿವಭಕ್ತಸಂತತಿಯ ತೋಮಲವ ಕಳೆಯುತಿಹ 
ಭವರೋಗಸದ್ಯ ಶಿವಕುಮಾರೇಶಗೈಯೋ ಪ್ರಭುವರಾ ||೨|| 
ವರವಿದ್ಯೆ ಕುಲವನಿತೆ ಸವೆಯದಾನಂದ ಸುತ 
ವಿರತಿಯನುಕೂಲಜನ ಶಾಂತಿಸಖ ಮತಿಗೇಹ 
ಪರಭಕ್ತಿ ಮಾತೆ ಸುಚರಿತಪಿತ ಕ್ಷಮೆನ್ಸತ್ಯನಾಚಾರ ಸುಕ್ಷೇತ್ರವು! 
ಸಿರಿಗುವರಿ ಸತ್ಯ ದಾಸಿಯಹಿಂಸೆ ತೊತ್ತನಪ 
ಹರಣ ಮೈತ್ರಾದಿಪೌತ್ರರು ಧರ್ಮರಥನಂಬು 
ಗೆ ರಹಸ್ಯಜನ ಮುಕ್ತಿ ದೇಶವರಿದೆ ಗುರುವಹ ಶಿವಕುಮಾರೇಶ 

ಶರಣು ||೩ || 
ಕುಲಜಾತಿ ಮತವರ್ಣ ಯಾವುದನ್ನು ಲೆಕ್ಕಿಸದೆ 

ದಲಿತ ಸೇವೆಯೆ ದೈವ ಸೇವೆಯೆಂಬುದ ತಿಳಿದು 
ಬಲುಬಳಲಿ ಬಡತನದಿ ಬಳಿಸಾರ್ದ ಹಲವಾರು ದಶನೂರು ಮಕ್ಕಳುಗಳ 
ಒಲುಮೆಯಂಮೈದಡವಿ ವಸ್ತ್ರವೋದನವಿತ್ತು 
ಸಲಿಗೆಯಿಂ ಸಂತೈಸಿ ವಿದ್ಯೆ ಬುದ್ದಿಯ ಕಲಿಸಿ 
ಸಲೆ ಮುದದಿ ಪೊರೆಯುತಿಹ ಕಾರುಣ್ಯ ಗುಣಸಿಂಧು ಕೃಪೆದೋರು 

ದೀನಬಂಧು|| ೪|| 


12 . 


- ಸಿದ್ಧಗಂಗಾ 


ಮಾರಮರ್ದನರೂಪಿ ಮೃದುಮದುರಸಲ್ಲಾಪಿ 
- ಸಾರಗುಣಸಂಪನ್ನ ಶರಣಸಂಕುಲರನ್ನ 
* ಪಾರಮಾರ್ಥ ಜ್ಞಾನ ಪಟ್ಟಲಸುವಿಜ್ಞಾನಿ ಸುಜ್ಞಾನವರದಾನಿಯು 
ಚಾರುಮಂಗಳಮೂರ್ತಿ ಶಾಶ್ವತಾಮಲಕೀರ್ತಿ 
ಕಾರುಣ್ಯಘನಶರಧಿ ವೈರಾಗ್ಯ ಪುಣ್ಯನಿಧಿ - 
ವೀರಶೈವಾಚಾರನಿಷ್ಠ ಜಂಗಮಶ್ರೇಷ್ಠ ಶಿವಕುಮಾರೇಶಶರಣು ೫|| 


ರವಿಯುದಯಕೇಳೆಂಟು ಘಳಿಗೆ ಮುನ್ನ ವೆ ಎದ್ದು 
ಜವದಿಂದ ಶೌಚಾದಿಗಳ ಮುಗಿಸಿ ಮನದಿಂ 
ತನೆ ಮಿಂದು ಮಡಿಯುಟ್ಟು ತಾದಾತ್ಮ ದಿಂದಿ ಷ್ಟಲಿಂಗಾರ್ಚನೆಯ 

ತೀರಿಸಿ 
ಭುವಿಜನರ ಮಂಗಳ ಜಪತಪವನ್ನಾಚರಿಸಿ 
ಕವಿಜನರ ಕಲ್ಪನೆಗೆ ಸಿಗದ ಶಿವನೊಳ್ಳೆರೆವ 
ಶಿವಶರಣಕುಲತಿಲಕ ಶಿವಕುಮಾರೇಶ ವಿಭು ಶಿವಪಾದ ತೋರೋ 

ಪ್ರಭು !!೬ || 


ಸ್ವಾಮಿಯಾದವರಾವ ನೇಮನಿಷ್ಠೆ ಯ ಹಿಡಿದು 
ಪ್ರೇಮಪಥದಿಂ ನಡೆಯಬೇಕೆಂಬುದಂ ತೋರಿ 
ಕಾಮಿಸದೆ ಕಾಮಿನೀಕಾಂಚನಂಗಳನುಳಿದು ವೈರಾಗ್ಯಮೂರ್ತಿಯೆನಿಸಿ! 
ಮೊನಕೇಶನ ಬೆರೆಯೆ ಹಗಲಿರುಳು ತಪಿಸುತಿಹ : 
ಕಾಮಾರಿಭಕ್ತಜನ ಹೃದಯದೊಳ್ಳೆಲೆಸಿರ್ಪ 
ಸೋಮದರಸಮರೂಪ ಶಿವಕುಮಾರೇಶ ವಿಭು ಬಿಡದೆನ್ನ 

ಕಾಯೋ ಪ್ರಭು ||೭|| 
ಮಿಸುನಿವಣ್ಣ ದ ಮೈಗೆ ಹಸನು ಕಾವಿಯ ಧರಿಸಿ 
ಲಸಿತಭಸಿತವ ಪೂಸಿ ನೊಸಲ ಮಿಗೆ ಸಿಂಗರಿಸಿ 
ಎಸೆವ ರುದ್ರಾಕ್ಷಿಯಿಂ ಕೊರಳನ್ನಲಂಕರಿಸಿ ವಿನಯದಿಂದನವರತವು! 
ತುಸು ಬಾಗಿ ಶೋಭಿಸುವ ತಲೆಗೆ ಮುಂಡಾಸಿರಿಸಿ 
ಮಸುಳಿಸದಸೂರ್ಯಸಮತೇಜದಿಂ ಕಂಗೊಳಿಸ 
ಅಸಮಾಕ್ಷಸನರೂಪ ಶಿವಕುಮಾರೇಶ ವಿಭ, ಸದ್ಧ ತಿಯ ತೋರೊ 

ಪ್ರಭು||೮|| 

– ಪಿ . ಬಸವಣ್ಣ ,ಕೊಳ್ಳೇಗಾಲ 
••••••••••••••••• 
- ಅಕ್ಟೋಬರ್ , 1988 

13 | 


( ಹಿಂದನ ಸಂಚಿಕೆಯಿಂದ ಮುಂದುವರಿದಿದೆ) 
ಮಹಾದೇವಿಯಕ್ಕನ ಮಹತಿ 
winnaammmmmmm 

ಡಾ || ಪಿ . ಚಂದ್ರಶೇಖರಾರಾಧ್ಯ 
ಕನ್ನಡರೀಡರ್ , ಕವಿ. ವಿ. ಧಾರವಾಡ ಶಿಕ್ಷಣ ಕಾಲೇಜು, 


ಎಸ್ . ವಿ. ಪರಮೇಶ್ವರಭಟ್ಟರು ಹೇಳಿರುವಂತೆ ( ಆ ಜೀವ ಕೇವಲ ಜೀವವಲ್ಲ. 
ಜ್ಯೋತಿಎನ್ನ ಬೇಕು. ಆದೇಹ ಕೇವಲ ದೇಹವಲ್ಲ ಹಣತೆ ' ಎನ್ನಬೇಕು. ಆಕೆಯ 
ವಚನಗಳು ಅಣಿಮುತ್ತುಗಳು. ಇವುಗಳಿಂದ ಮಹಾದೇವಿಯಕ್ಕ ಹೆಂಗೂಸಾದರೂ 
ಆಕೆಯಲ್ಲಿ ಲೋಕಾನುಭವ ಜ್ಞಾನ, ಅಂತರಂಗದ ಅನುಭವಜ್ಞಾನ ಬಹಳ ಸೊಗ 
ಸಾಗಿ ಮಿಳಿತವಾಗಿದೆ . ಬಸವಣ್ಣಾದಿಗಳಲ್ಲಿ ಕೂಡ ಕಂಡುಬಾರದ ಅಪೂರ್ವ ಭಾವಗಳು 
ಕೆಲವು ಪ್ರತಿಭೆಯಲ್ಲಿ ಮಿಂಚುವುವು ” ಎಂಬ ಸಂಗತಿ ಕಂಡುಬರುತ್ತದೆ. 


ವೀರಶೈವರು ಲಿಂಗ ಧರಿಸದಿದ್ದವನನ್ನೂ ಭವಿ ' ಎಂದು ರೂಢಿಯಲ್ಲಿ ಕರೆ . 
ಯುತ್ತಾರೆ. ಆದರೆ ಆಕೆ ಭವಿ' ತನ್ನ ಹುಟ್ಟಿನಿಂದ ಬರುವುದಿಲ್ಲ. ವ್ಯಕ್ತಿಯ ಅಯೋಗ್ಯ 
ತನದಿಂದ ಬರುವುದು ಭನಿ ಎಂದರೆ ಯಾರು ಎಂಬುದನ್ನು ಸರಳವಾಗಿ ಎಲ್ಲರಿಗೂ 
ಸುಲಭ ಗ್ರಾಹ್ಯವಾಗುವಂತೆ, 


( ಕಾಮ ಒಂದನೆಯ ಭವಿ, ಕೊಧ, ಎರಡನೆಯು ಭವಿ, 
ಲೋಭಮೂರನೆಯ ಭವಿ, ಮೋಹ ನಾಲ್ಕನೆಯ ಭವಿ, 
ಮದ ಐದನೆಯ ಭವಿ ಮತ್ಸರ ಆರನೆಯ ಭವಿ , ಆಮಿಷ ಏಳನೆಯ ಭವಿ, 
ಇಂತೀ ( ಎಳು ಭವಿಗಳ ತನ್ನೊಳಗಿಟ್ಟುಕೊಂಡು, 
ಲಿಂಗವಿಲ್ಲದವರ ಭವಿ, ಭವಿ, ಎಂಬರು 
ತಮ್ಮಂತರಂಗದಲ್ಲಿದ್ದ ಲಿಂಗಾಂಗದ ಸುದ್ದಿಯನರಿಯದೆ ” 
ಅಚ್ಚ ಪ್ರಸಾದಿ ನಿಚ್ಚಪ್ರಸಾದಿ, ಸಮಯ ಪ್ರಸಾದಿಗಳೆಂದು 
ಜಲಕ್ಕೆ ಕನ್ನವನಿಕ್ಕಿ ಉದಕದ ತಂದು ಲಿಂಗಕ್ಕೆ ಮಜ್ಜನಕ್ಕೆರೆದ 

ಹಗಲುಗಳ್ಳರ ಮೆಚ್ಚು ವನೇ ಚನ್ನಮಲ್ಲಿಕಾರ್ಜುನಾ ” 
* ಎಂದು ತಿಳಿಸಿದ್ದಾಳೆ, ಶಿವಭಕ್ತರಾದವನು ಕಾಮಕ್ರೋಧಾದಿ ಅರಿಷಡ್ವರ್ಗಗಳನ್ನು 
ಗೆದಿರಬೇಕು. ಅಂದರೆ ಮಾತ್ರ ಅವನ ಭಪಿ ' ತನ ಅಳಿಯುತ್ತದೆ. ಎಂದು 
ತಿಳಿಸುವೆ ಈ ವಚನ ರಾಮಾನುಜಾಚಾರ್ಯರ ಆದರ್ಶ ಜೀವನದ ಕಥೆಯನ್ನು 
ನೆನಪಿಗೆ ತಂದುಕೊಡುತ್ತದೆ. 


ಸಿದ್ದಗಂಗಾ 


14 


. ಒಬ್ಬರ ಕಷ್ಟ , ನೋವು ಇನ್ನೊಬ್ಬರಿಗೆ ಅನುಭವಿಸದೆ ಅರ್ಥವಾಗುವುದಿಲ್ಲ 
ಎಂಬ ವಿಚಾರವನ್ನು ದಿನನಿತ್ಯದ ಉದಾಹರಣೆಯಿಂದ ಸುಲಲಿತವಾಗಿ ಕೆಳಗಿನ 
ವಚನದಲ್ಲಿ ತಿಳಿಸಿದ್ದಾಳೆ. . 


« ಬಂಜೆ ಬೆನೆಯರಿಯಲು ಮಲತಾಯಿ ಮುದ್ದ ಬಲ್ಲಳೆ 
ನೊಂದ ಮೊಡವ ನೋಯದವರೆತ್ತ ಬಲ್ಲರು ಚನ್ನಮಲ್ಲಿಕಾರ್ಜುನ 
“ನೀನಿರದ ಅಲಗು ಒಡಲಲ್ಲಿ ಮುರಿದು ಹೊರಳುವಳ ........... 1, 


ಹೀಗೆ ಹೃದಯ ವೇದ್ಯವಾಗುವಂತೆ ರಚಿಸಿರುವ ಅಕ್ಕನ ವಚನಗಳು ಬಹುಹಿತ,” 
* ಆಗಿನ ಕಾಲದಲ್ಲಿಯೂ ರತ್ನ ವನ್ನು ರತ್ನವೆಂದು ಕಂಡುಕೊಳ್ಳಲಾಗದ 
ಬಹುಜನ ವಿದ್ದಿರಬೇಕು. ಒಳಿತಿನಲ್ಲಿಯೂ ಕೇಡುಕನ್ನೇ ಕಾಣುವ ಅಕ್ಕನ 
ಔನ್ನತ್ಯವನ್ನು ಅರಿಯಲು ಅಸಮರ್ಥರಿಂದ ಅಸಂಖ್ಯಾತಮೂಢಜನ ಪ್ರಾಯದಲ್ಲೇ 
ದಿಗಂಬರೆಯಾಗಿ, ಶಿವಶರಣರೊಡನೆ ಸೌಹಾರ್ದತೆಯಿಂದಿರುತ್ತಾ ಕಾಡು ಮೇಡೆಯನ್ನದೆ 
ಹಗಲು ರಾತ್ರಿ ಎನ್ನದೆ, 'ಭಯ ಮೋಹ ಸಂಕೋಚಗಳನ್ನೆಲ್ಲಾ ತೊರೆದು 
ವ್ಯವಹರಿಸುವುದನ್ನು ನೋಡಿತಮ್ಮ ಮಟ್ಟದಲ್ಲಿಯೇ ಆ ಮಹಿಮಳವನ್ನು ಅಳೆದಿರಬೇಕು. 
ಆಗ ಅಸಮಾನ್ಯ ವ್ಯಕ್ತಿಯಾದ ಅಕ್ಕ ಅದಕ್ಕಾಗಿ ದುಃಖಿಸದೆ ಅವರುಗಳ ವಿಚಾರಕ್ಕೆ 
ಬೆಲೆ ಕೊಡುವುದರಲ್ಲಿ ಅರ್ಥವಿಲ್ಲ ಎಂದುಕೊಂಡಿರಬಹುದು. ಏನೇ ಆದರೂ ಕೊಳಚೆ 
ಯನ್ನು ಬಿಟ್ಟು ಮೇಲೇಳಲಾರದ ಜನರ ಅಭಿಪ್ರಾಯಗಳಿಗೆ ಸಿಟ್ಟು ತೋರಿಸುವುದಕ್ಕಿಂತ 
ದುಃಖಪಡುವುದಕ್ಕಿಂತ , ಕೇಳಿಯೂ ಕೇಳದಂತೆ ಇರುವುದು ಮೇಲೆತ್ನಿಸಿ, , 


* ಬೆಟ್ಟದ ಮೇಲೆ೦ ದು ಮ ನೆ ಯ ಮಾಡಿ ಮೃಗಗಳಿಗಂಜಿದ 
ಡೆಂತಯ್ಯ : ಸಮುದ್ರದ ದಡಿಯಲ್ಲಿಮನೆಯಮಾಡಿ ನೂರೆತೆರೆಗಳಿಂಜಿದ 
ಡೆಂತಯ್ಯ : ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ 
ದಡೆಂತಯ್ಯ : ಚನ್ನಮಲ್ಲಿಕಾರ್ಜುನದೇವ ಕೇಳಯ್ಯ ಲೋಕದೊಳಗೆ 
ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆಕೋಪದ ತಾಳದೆ 
ಸಮಾದಾನಿಯಾಗಿರಬೇಕು ಎಂಬವಚನವನ್ನು ರಚಿಸಬೇಕೆನ್ನಿಸುತ್ತದೆ 


ಈ ವಚನ ಗೀತೆಯಲ್ಲಿರುವ “ ಸುಖೇದುಃಖೀಸಮಾಕೃತಾಃ ಎಂಬ ನಿಸ್ವಿಕಾರ 
| ಮನೋಭಾವ ಬೆಳಸಿಕೊಳ್ಳ ಬೇಕೆಂಬ ತತ್ವವನ್ನು ನೆನಪಿಸುತ್ತದೆ. ಈಕೆಯ ಅರಿವು. 
ತನ್ನ ಅನುಭವಕ್ಕೆ ಮಿಗಿಲಾದುದು : ವೈರಾಗ್ಯ , ವಯಸ್ಸಿಗೆ ಮೀರಿದುದು ಬಹುಶಃ 
ಕೌಶಿಕನು ಆಕೆಯ ದೇಹದ ಬಗ್ಗೆ ಮೋಹಗೊಂಡು ಅವನ ಕಾಮ ಪಿಪಾಸೆಗೆ 
ಜಿಗುಪ್ಪೆ ಗೊಂಡು ದೇಹದ ನಶ್ವರತೆ ಮತ್ತು ನ್ಯೂನತೆಗಳ ಬಗ್ಗೆ ವಿವರಿಸಿ ಇಂತಹ 


ಅಕ್ಟೋಬರ್ , 1988 


15 


ದೇಹದ ಬಗ್ಗೆ ಮೋಹಗೊಂಡು ಕೆಟ್ಟು ಹೋಗದೆ, ಪರಮಾತ್ಮನನ್ನು ಅರಿ! 
ಜೀವನ ಸಾರ್ಥಕ ಪಡಿಸಿಕೊ ಎಂದು ವಿವೇಕದ ಹಾದಿಯನ್ನು ಕೌಶಿಕನಿಗೆ ತೋರಿಸಲ! 


( ಅಮೇದ್ಯದ ಹಡಿಕೆ, ಮೂತ್ರದ ಕುಡಿಕೆ. ಎಲುವಿನ ತಡಿಕೆ 
ಕೀವಿನ ಹಡಿಕೆ ಸುಡಲೀ ದೇಹದ ಒಡಲವಿಡಿದು ಕೆಡದಿರು 
ಚನ್ನ ಮಲ್ಲಿಕಾರ್ಜುನನರಿ ಮರುಳೆ ” 


ಎಂಬ ವಚನದಿಂದ ಮಾರ್ಗದರ್ಶನ ಮಾಡಲು ಪ್ರಯತ್ನಿಸಿದಂತೆ ತೋರುತ್ತರ 
ಇದೆಲ್ಲಾ ನಿಜವಾದರೂಎಲ್ಲವೂ ತಿಳಿದಿದ್ದರೂ ಆ ಕೊಳಚೆಯಲ್ಲಿಯೇ ಹೊರಳಾಡು. 
ಜನರೇ ಹೆಚ್ಚು . ಈ ಮಾರ್ಗದರ್ಶನದಲ್ಲಿ ನಡೆಯುವ ಶಕ್ತಿ , ಈ ಉಪದೇಶವನ್ನು 
ಪಾಲಿಸುವ ಯೋಗ್ಯತೆ ಎಷ್ಟರ ಮಂದಿಗೆ ತಾನೆ ಇದೆ? ಇದರಿಂದ ಎಲ್ಲರಿಗೂ ಅಕ್ಕನಾಗಿ 
ಉಳಿಯುವ ಹಿರಿಯ ತನವನ್ನು ಪಡೆದಿದ್ದಾಳೆ ಈ ತಪಸ್ವಿನಿ. 


ವಿರಾಗಿಣಿಯಾಗಿ ಹೊರಟನಂತರ ಅಕ್ಕನನ್ನೂ ಸಹ ಈ ಲೋಕಮಾಯೆ 
ಆವರಿಸಲು ಹವಣಿಸಿರಬೇಕು. ಆಗ ಆ ಮಾಯೆಯನ್ನು ಗೆಲ್ಲುವ ಶಕ್ತಿಯನು 
ಕರುಣಿಸೆಂದು ಬೇಡಿ ಆಕೆಯ ಬವಣೆಗೆಟ್ಟಿರಬಹುದೆಂದು ಕೆಳಗಿನ ವಚನದಿಂನ 
ಅನ್ನಿಸುತ್ತದೆ. 


“ ಹರಿಯ ನುಂಗಿತ್ತು ಮಾಯೆ ಅಜನ ನುಂಗಿತ್ತು ಮಾಯೆ ಇಂದ್ರನ ನುಂಗಿತೊ 
ಮಾಯೆ ಚಂದ್ರನ ನುಂಗಿತ್ತೊ ಮಾಯೆ ಬಲ್ಲೆನೆಂಬ ಬಲುಗೈಯರ 
ನುಂಗಿತ್ತೊ ಮಾಯೆ , ಮಾಯೆ ಅರಿಯನೆಂಬ ಅಜ್ಞಾನಿಗಳ ನುಂಗಿತ್ತು 
ಮಾಯೆ . ಈರೇಳು ಭುವನದನಾರಡಿಗೊಂಡಿತ್ತು ಮಾಯೆ 
ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಮಾಯೆ ಮಣಿಸಾಕರುಣಿ ” 


ಎಂದು ಮಾಯೆಯ ಪ್ರಬಲ ಪ್ರಭಾವ ಬಿಡಿಸಲು ಚನ್ನಮಲ್ಲಿಕಾರ್ಜುನಲ್ಲಿ ಮಾರಿ 
ಹಾಕ್ಕಿದ್ದಾಳೆ. ಆದರೂ ಆ ಮಾಯೆ ಬಿಡದಿರಲು ತನ್ನ ಆತ್ಮಶಕ್ತಿಯ ಬಲವನ್ನು 
ಕಾಢೀಕರಿಸಿ ನಿಗ್ರಹಶಕ್ತಿಯನ್ನು ಭಗವಂತನ ಕರುಣೆಯಿಂದ ಸಾಧಿಸಿಕೊಂಡು ಏನೇ 
ಆದರೂ ಚನ್ನಮಲ್ಲಿಕಾರ್ಜುನಾಣೆಯಾಗಿಯು ಆ ಮಾಯೆಯ ಬಲೆಗೆ ಬೀಳುವುದಿಲ್ಲ 
ಅದಠ ಬೆದರಿಕೆಗೆ ಬೆದರುವುದಿಲ್ಲವೆಂಬ ತನ್ನ ದೃಢ ನಿಶ್ಚಯವನ್ನು ಸಾರಿದ್ದಾಳೆ. 

“ ಬಿಟ್ಟೆನೆಂದರೆ ಬಿಡದೀ ಮಾಯೆ , ಬಿಡದಿದ್ದರೆ ಬೆಂಬತ್ತಿತ್ತು . 
ಮಾಯೆ . ಯೋಗಿಗೆ ಯೋಗಿಣಿಯಾಗಿತ್ತಾ ಮಾಯೆ ಸವಣಗೆ . 
ಸವಣಿಯಾಯಿತ್ವಾ ಮಾಯೆ ಯತಿಗೆ ಪರಾರಿಣಿಯಾಯಿತ್ವಾ ಮಾಯೆ 
ನಿನ್ನ ಮಾಯೆಗೆ ನಾನಂಜುವವಳಲ್ಲ, ಚನ್ನಮಲ್ಲಿಕಾರ್ನುನದೇವನಿಮಾಣೆ. 


ಸಿದ್ದಗಂಗಾ 


ಹೀಗೆ ಪ್ರಾರಂಭದಲ್ಲಿ ಈ ಪ್ರಪಂಚದ ಆಶಾಪಾತಗಳಿಗೆ ಒಮ್ಮೊಮ್ಮೆ ಮನಹರಿದರೂ 
ಅದನ್ನು ಸ್ಥಿತಿಮಿತದಲ್ಲಿ ಕೊಂಡು ಸ್ಥಿರತೆಯನ್ನು ಕಂಡುಕೊಂಡಿದ್ದಾಳೆ. ಎಲ್ಲದರ 
ಬಗ್ಗೆ ನಿಜವಾದ ಅರಿವಾದಮೇಲೆ ಈ ಲೌಕಿಕ ವ್ಯವಹಾರಗಳಲ್ಲಿ ಅಲಿಪ್ತರಾಗಿ 
ಅರಿಷಡ್ವರ್ಗಗಳಿಗೆ ದಾಸರಾಗಿದ್ದರೂ ದೇವರನ್ನು ಸೃಷ್ಟಿಗೊಳಿಸಲು ವೇದ, ಶಾಸ್ತ್ರ 
ಪುರಾಣಗಳ ಮೂಲಕ ಪ್ರಯತ್ನಿಸುವವರನ್ನು ನೋಡಿ ಈಕೆಗೆ ಹುಚ್ಚುತನವನ್ನಿಸು 
ಇದೆ, ಸುಲಭವಾಗಿ ದೇವನನೊಲಿಸುವ ಸರಳಮಾರ್ಗ ಬಿಟ್ಟು ಅರ್ಥಶೂನ್ಯಮಾರ್ಗ 
ಕ್ರಮಿಸುವುದನ್ನು ನೋಡಿ ಅವರ ಬಗೆಗೆ ಕನಿಕರಿಸಿ, 


* ವೇದ ಶಾಸ್ತ್ರ ಪೂರಾಣಾಗಮಲಗಳೆಲ್ಲ ಕೊಟ್ಟಣವ ಕುಟ್ಟುತ್ತ 
ನುಚ್ಚು ತಾಡು ಕಾಣಿಭೋ : ಇವಕುಟ್ಟಿಲೇಕೆ ? ಅತ್ತಲಿತ್ತ 

ಹರಿವ ಮನವ ಶಿವದನರಿದಡೆ ಬಚ್ಚಬರಿಯ ಬಯಲು ಚನ್ನಮಲ್ಲಿಕಾರ್ಜುನಾ ” 
' ಎಂದು ಪಾಮರರಿಗೆ ನಿಜಮಾರ್ಗ ತೋರಿಸಿದ್ದಾಳೆ ಮಹಾದೇವಿ ಈ ಒಂದೇ ಸರಳ 
- ವಚನದಲ್ಲಿ, ದೇವನೊಲು ಮೊಯ ಬಗ್ಗೆ ಬಸವಣ್ಣನವರು ಹೇಳಿರುವ ಅತ್ಯಗಳನ್ನೆಲ್ಲಾ 
ಸಂಗ್ರಹಿಸಿದ್ದಾಳೆ. ವಚನ ಸಾಹಿತ್ಯದಲ್ಲಿ ಅಕ್ಕನ ಪ್ರತಿಭೆಯನ್ನು ಆಗಿನ ಕಾಲದಲ್ಲಿಯೇ 
ಮಹಾಶರಣರಿಂದ ಚನ್ನಬಸವಣ್ಣನವರು 


“ ಆದ್ಯರ ಅರುವತ್ತ ವಚನಕ್ಕೆ ದಣ್ಣಾಯಕರ' ಇಪ್ಪತ್ತು ವಚನ 
ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ 
ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದುವಚನ 
ಅಜಗಣ್ಣನ ಐದು ವಚನಕ್ಕೆ ಚನ್ನಮಲ್ಲಿಕಾರ್ಜುನಯ್ಯ 

ಮಹಾದೇವಿಯಕ್ಕಗಳ ಒಂದು ವಚನ ನಿರ್ವಚನಕಾಣ ” 
ಎಂದು ಕೊಂಡಾಡಿದ್ದಾರೆ. ಆಗಿನ ಕಾಲದಲ್ಲಿಯೇ ಶರಣರು ಆಕೆಯ ಮಹತಿಯನ್ನು 
ಅರಿತಿದ್ದರು, ಅಕ್ಕನು ಚಿಕ್ಕವಳಾದರೂ ಹಿರಿಯತನದ ಗೌರವಕ್ಕೆ ಪಾತ್ತು ಳೆಂದು 
ತಿಳಿದಿದ್ದರೆಂಬುವಕ್ಕೆ ಚನ್ನಬಸವಣ್ಣ ನವರ ಈ ಕೆಳಗಿನ ವಚನವೇ ಸಾಕ್ಷಿ. 


ಅಜಕೋಟ ವರುಷದವರೆಲ್ಲರೂ ಹಿರಿಯರೇ ? ಹುಕ್ಕೇರಿ 
ಬೆಳಬೆಳದ ತಪಸ್ವಿಗಳೆಲ್ಲರೂ ಹಿರಿಯರೆ ? ನಡುಮುರಿದು 
ಗುಡಗೂರಿ ತಲೆನಡುಗಿ ನರೆತರೆ ಹೆಚ್ಚಿ ಮತಿಗೆಟ್ಟು, ಒಂದ ನಾಡುಹೋಗಿ 
ಒಂಬತ್ತನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ? ಅನುವರಿದು 
ಘನವ ತೀರಿಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ 
ಚನ್ನಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯನತನ ನಮ್ಮ 

ಮಹಾದೇವಿಯಕ್ಕಂಗಾಯಿತ್ತು ” 
- ಅಕ್ಟೋಬರ್ , 1988 


ಈ ವಚನವು ನಿಜಮಾರ್ಗವನರಿಯದೆ ವರ್ಷಾನುಗಟ್ಟಲೆ ತ ಪ ಸ್ಸು ಮಾಡಿದವರಿ 
ಗಂತೂ , ವಯಸ್ಸಿನಲ್ಲಿ ಕೂದಲು ಹಣ್ಣಾಗಿ ತಲೆ ನಡುಗುತ್ತಾ ನಡುಬಾಗಿರುವ 
ಅನೇಕ ಅಜ್ಞಾನಿ ನಯಾವೃದ್ದರಿಗಿಂತಲೂ , ಜ್ಞಾನದಲ್ಲಿ ಹಣ್ಣಾದ ಅಕ್ಕಮಹಾ 
- ದೇವಿಯೇ ಶಿವನಿಗೆ ಸಮಾನವಾದ ಹಿರಿಯತನ ಪಡೆದವಳು ಎಂದು ಸೂಚಿಸುತ್ತದೆ. 


ಮಹಾದೇವಿಯಕ್ಕನು ಮಾನವ ಇತಿ ಹಾ ಸ ದಲ್ಲಿ ಯೇ ಅಪರೂಪವಾದ 
ಬಾಳನನ್ನು ಬಾಳಿ ಅಮರಳಾಗಿದ್ದಾಳೆ. ಅಂದಿನವರಿಗೂ ಅ ಕ್ಕ ನಾ ದ ಅವಳು 
ಇಂದಿನವರಿಗೂ ಅಕ್ಕನಾಗಿದ್ದಾಳೆ ಎಂದಿಗೂ ಅಕ್ಕನಾಗಿ ಕೋಳಿಯಬಲ್ಲವಳಾಗಿದ್ದಾಳೆ. 
ಅಕ್ಕಮಹಾದೇವಿಯಂತಹ ಪುಣ್ಯಜೀವಿ ಆಗಾಗ್ಗೆ ಹುಟ್ಟಲು ಸಾಧ್ಯವಿಲ್ಲ. ಒಮ್ಮೊಂದು 
ಅವತಾರದಿಂದ ಸಾವಿರಾರು ವರ್ಷಗಳವರೆಗೆಕೋಟ್ಯಂತರ ಜನರು ಪ್ರಭಾವಿತರಾಗಿ 
ಬೆಳಗಳಲು ಸಾಧ್ಯ . ಆಕೆಯ ಬದುಕು ಎಲ್ಲರ ಬಾಳಿಗೂ ಯಾವಾಗಲೂ ನಂದಾ 
ದೀವಿಗೆ, ಇಂತಹ “ ಅಕ್ಕನ ಜೀವನ ಚರಿತ್ರೆ ಯ ನ್ನು ಅರಿಯುವುದು 
ಅವಳ ಪುಣ್ಯ ಸ್ಮರಣೆ ಮಾಡುವುದು ಮುಂದಿನಪೀಳಿಗೆಗೆ ' ಸುಲಿದ ಬಾಳೆಯ 
ಹಣ್ಣಿನಂದದಿ , ಕಳಿತ ಸಿಗುರಿನ ಕಬ್ಬಿನಂದದಿ ” ಎಲ್ಲರಿ ಗ ಸುಲಭವಾಗಿಯೂ , 
ಸರಳವಾಗಿಯೂ ಇರುವ ತಿಳಿಗನ್ನಡದ ಆಡುಮಾತಿನಲ್ಲಿ ರಚಿತವಾಗಿರುವ ಅಕ್ಕನ 
ವಚನಗಳನ್ನೊದುವುದರಿಂದ ಒಂದಲ್ಲ ಒಂದು ರೀತಿಯಾಗಿ , ಒಮ್ಮೆಯಲ್ಲಿ ಒಮ್ಮೆ 
ಓದುಗರ ಮನಸ್ಸಿನಮೇಲೆ ಒಳ್ಳೆಯ ಪ್ರಭಾವ ಬೀರದೆ ಸಾಧ್ಯವಿಲ್ಲ. ಈ ಕೆ ಯ 
ಚರಿತ್ರೆ ಮನೆಮಾತಾಗಿ ಮನೆ ಮನೆಯನ್ನು , ಮನ ಮನವನ್ನು ಬೆಳಗಿಸಲಿ. 


ಮೆ ।। ಒರಿಯಂಟಲ್ ಲೆದರ್ 
* ಬಿ. ಟಿ . ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು :. . ಬಿ ಜಿ . ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು . 

ಒಮ್ಮೆ ಭೇಟಿ ಕೊಡಿ! 


18 


ಸಿದ್ದಗಂಗಾ 


( ಹಿಂದಿನ ಸಂಚಿಕೆಯಿಂದ ಮುಂದುವರಿದಿದೆ). 


ಶೈವಧರ್ಮದ ಹಿನ್ನಲೆ 


- ವಿದ್ಯಾಲಂಕಾರ ಪ್ರೊ || ಎಸ್ . ಕೆ. ರಾಮಚಂದ್ರರಾವ್ 


00 


ಶಿವ- ಶಕ್ತಿಗಳೆರಡೂ ಕೂಡಿಕೊಂಡು ಶಕ್ತಿಯ ಭಾಗಕ್ಕಿಂತ ಶಿವನ ಭಾಗ, 
ಎಂದರೆ ರುದ್ರನಿಗಿಂತ ಶಿವ , ಹೆಚ್ಚಾದರೆ, ಅದು ಲಿಂಗವಾಯಿತು. ಲಿಂಗದ ರಚನೆ 
ಯಲ್ಲಿ ಶಕ್ತಿಯನ್ನು ಅಳ ವಡಿ ಸಿ ರು ವುದು, . ಶಿವಭಾಗವು ಮೇಲೆದ್ದು ನಿಂತಂತೆ 
ಕಾಣಿಸುವುದು. ಈ ತಾತ್ಪರ್ಯದಲ್ಲಿಯೇ . ಲಿಂಗಪುರಾಣವು - ಲಿಂಗವೇದೀ ಮಹಾ 
ದೇವಿ ಲಿಂಗಂ ಸಾಕ್ಸನ್ಮಹೇಶ್ವರಃ ' ಎಂದಿರುವುದನ್ನು ಗಮನಿಸಬೇಕು, ಶಿವನನ್ನು 
ಪ್ರಕಾಶ (ಬ್ರಹ್ಮ ) ಎಂದೂ ಶಕ್ತಿಯನ್ನು ವಿಮರ್ಶಾ ( ಮಾಯಾ) ಎಂದೂ ಶೈವ ತಂತ್ರ 
ಗಳು ವಿವರಿಸುತ್ತವೆಯಷ್ಟೆ . ಶಕ್ತಿಯ ಬಿಂಬವು ಲಿ೦ಗವನ್ನು ಕೈಯಲ್ಲಿ ಯೊ 
- ತಲೆಯ ಮೇಲೋ ಧರಿಸಿರುವಂತೆ ಶಿಲ್ಪ ಗಳಿವೆ. ಚಂಡೀಮಹಾತ್ಮಯ ಒಕ್ಕಣೆ 
ಯಂತೆ ಮಹಾಲಕ್ಷ್ಮಿಯ ಮೂರ್ತಿಲಕ್ಷಣ 


• ಮಾತುಲಿಂಗಂ ಗದಾಂ ಖೇಟಂ ಪಾನಪಾತ್ರಂಚ ಬಿಭ್ರತೀ | 

ನಾಗಂ ಲಿಂಗಂ ಚ ಯೋನಿಂ ಚ ಬಿಭ್ರತೀ ನೃಸಮೂರ್ಧನಿ|| 
ಇಲ್ಲೆಲ್ಲ ಸೂಚಿತವಾಗುವ ಶಕ್ತಿಯಲ್ಲಿಯೇ ಶಿವ ಇರುವವನಾದರೂ ಶಕ್ತಿಗಿಂತ 
ಶಿವನ ಆಧ್ಯಾತ್ಮಿಕಮೇಲೆ , ಭಗವದ್ಗೀತೆಯು ರುದ್ರಾಣಾಂಶಂಕರಶ್ಚಾಸ್ಮಿ ' ಎನ್ನು 
ವಾಗಲೂ ಇದೇ ಧ್ವನಿಯಿದೆ. ಊರ್ಧ್ವಲಿಂಗವೆಂಬುದು ಈ ಮೇಲೆ ಯ ನ್ನು 
ಸಾಂಕೇತಿಕವಾಗಿ ಕಾಣಿಸುವ ಕುರುಹಷ್ಟೆ , ಮಹಾಭಾರತದಲ್ಲಿ ರುದ್ರನ ಹೆಚ್ಚಳ 
ವನ್ನು ಮರೆತು ಶಿವನ ಆಧಿಕ್ಯವನ್ನು ಎತ್ತಿ ಹೇಳುವ ಪ್ರಸಂಗವೊಂದು ಬರುತ್ತದೆ. 
( ಶಾಂತಿ ಪರ್ವದಲ್ಲಿ ), ನೆರೆದ ದೇವತೆಗಳ, ಋಷಿಗಳ ಸಭೆಯಲ್ಲಿ ದಧೀಚಿಯು ಶಿವನ 
ಮೇಲೆಯನ್ನು ಸಾರುತ್ತಾನೆ. ಆಗ ದಕ್ಷನು - 


00 


00 


* ಸಂತಿನೋ ಬಹವೋ ರುದ್ರಾ ;ಶೂಲಹಸ್ತಾ … ಕಪರ್ದಿನ : 1 
ಏಕಾದಶಸ್ಥಾನಗತಾ ನಾಹಂ ವೇದ್ಯೋ ಮಹೇಶ್ವರಂ ||೨ 


ಎನ್ನುತ್ತಾನೆ. ಶೂಲವನ್ನು ಕೈಯಲ್ಲಿ ಹಿಡಿದು, ಜಡೆಯನ್ನು ಎತ್ತಿ ಕಟ್ಟಿ ಅಡಾಡುವ 
ರುದ್ರರು ಅನೇಕ ಮಂದಿ ಅವನಿಗೆ ಪರಿಚಿತರು ; ಆದರೆ ಸೌಮ್ಯವಾದ ಶಿವನನ್ನು - 
ದಕ್ಷ ಅರಿತಿರಲಿಲ್ಲ. ಆಗಿನ್ನೂ ಅವನ ಹಿರಿಮೆ ಮೊಗೊಡೆಯುತ್ತಿದ್ದಿತು. 


ಅಕ್ಟೋಬರ್ , 1988 


ಶಿವನನ್ನು ಅವ್ಯಕ್ತವೆಂದು ಶಕ್ತಿಯನ್ನು ವ್ಯಕ್ತವೆಂದೂ ಭಾವಿಸುವುದು ನಾಥ 
ಸಂಪ್ರದಾಯದಲ್ಲಿಯೂ , ಶೈವಸಿದ್ಧಾಂತದಲ್ಲಿಯೂ , ಬರುವ ವಿವರ ಶಿವಶಕ್ತಿಯರ 
ಕೂಡಿರುವ ಲಿಂಗ ವ್ಯಾ ವ್ಯಕ್ತವಾದುದು ವ್ಯಕ್ತವಾದ ಶಕ್ತಿ ಯ ನ್ನೆ ಅಧಿಕರಿಸಿ 
ನಿರೂಪಿಸುವುದಾದರೆ ಸ್ತ್ರೀಯಂತೆ ಕಾಣಿಸುವುದು ವಾಡಿಕೆ. ಸೈಂಧವ ಸಂಸ್ಕೃತಿಯ 
ಅವಶೇಷಗಳಲ್ಲಿ ಮಾತೃದೇವತೆಯರ ಶಿಲ್ಪ ಚಿತ್ರಗಳವೆ. ಸೈಂಧವ ಸಂಸ್ಕೃತಿಯು 
ಬಹುಮಟ್ಟಿಗೆ ನಾಗರಸಂಸ್ಕೃತಿ ಅದಕ್ಕೂ ಮು೦ಚೆ ಗ್ರಾಮಾಣಸಂಸ್ಕೃತಿಯೊಂದು 
ಆಲ್ಲೆಲ್ಲ ಹರಡಿದ್ದು ದು ಬಲೂಚಿಸ್ಥಾನದ ಕುಲ್ಲಿ ಮತ್ತು ಜ್ಯೋಬ್ಕಣಿವೆಗಳ 
ಅವಶೇಷಗಳಿಂದ ತಿಳಿದು ಬರುತ್ತದೆ. ಕುಲ್ಲಿಯಲ್ಲಿನ ಮಣ್ಮಯ ಪ್ರತಿಮೆಗಳು 
ಶಕ್ತಿಯ ಸೌಮ್ಯ ರೂಪವನ್ನೂ ಜೋಬ್ ಪ್ರತಿಮೆಗಳು ಉ ಗ್ರರೂ ಪ ವ ನ್ಯೂ 
ತಳೆದಿರುವುದು ಸ್ವಾರಸ್ಯವಾಗಿದೆ. ಮುಂದೆ ಶಕ್ತಿಯ ಕಲ್ಪನೆಯಲ್ಲಿ ಗೌರೀ -ಕಾಳಿ 
ಎಂಬ ಎರಡು ರೂಪಗಳು ಮೈದಳೆಯಲು ಕುಲ್ಲಿ ಮತ್ತು ಜ್ಯೋಬ್ ಪ್ರತಿಮೆಗಳೇ 
ಕಾರಣವಾದುವೆನ್ನಬಹುದು, ರುದ್ರ -ಶಿವರ ಸ್ವಭಾವದಲ್ಲಿ ಭೇದವಿದ್ದಂತೆಯೇ ಇಲ್ಲಿಯೂ 
ಒದಗಿತು. 

ಅಥರ್ವವೇದದಲ್ಲಿ ಬರುವ ಪ್ರಾತ್ಯಕಾಂಡವು ( ೧೫ . ೫) ವ್ಯಾತ್ಯರೆಂಬ ಜನರನ್ನು 
ಕುರಿತಿದ್ದು ನ್ಯಾತ್ಯರು ಸೈಂಧವ ಸಂಸ್ಕೃತಿಯ ಸಮಯದಲ್ಲೇ ಇದ್ದ ವರೆಂದು ಒಂದು 
ಊಹೆಯಿದೆ ( ದೇವದತ್ತ ರಾಮಕೃಷ್ಣ ಭಂಡಾರಕರರು ) . ಅವರು ಯೋಗಿಗಳ 
ಪೂರ್ವಜರೆಂದೂ ಹೇಳುತ್ತಾರೆ ( j. w , ಹಾವು‌ ) , ವ್ರತಗೆಟ್ಟವರು ಪ್ರಾತ್ಯರಾ. 
ದರೆಂದು ಕೆಲವರ ( ಹರಿಪ್ರಸಾದ ಶಾಸ್ತ್ರಿ ) ವಾದವಾದರೂ , ಸಂಸ್ಕಾರಹೀನರು 
ಪ್ರಾತ್ಯರೆಂದು ಆನಂದಗಿರಿಯ ಒಕ್ಕಣೆಯಾದರೂ ( ಸಂಸ್ಕಾರಹೀನೋ ಪ್ರಾತ್ಯ ಇತಿ) 
ಅವರು ಸಂಘಜೀವಿಗಳೆಂದೂ ಮಾತು, ಮಂತ್ರ , ತಂತ್ರಗಳಲ್ಲಿ ಚತುರರೆಂದೂ ತಿಳಿದು 
ಬರುತ್ತದೆ. ತಾಂಡ್ಯ ಮಹಾಬ್ರಾಹ್ಮಣದಲ್ಲಿ ಇವರನ್ನು ಹೀನ, ನಿಂದಿತಗಳೆಂಬ 
ಪಂಗಡಗಳಲ್ಲದೆ ಗಿರಾಗಿರ ( ವಿಷುವನ್ನು ಣ್ಣು ವರು, ಎಂದರೆ ಉಗ್ರವಾದ ಬಾಳನ್ನು 
ನಡೆಸುವವರು ) ಮತ್ತು ಸಮನೀಚಮೇಢ ( ಎಂದರೆ ಇಂದ್ರಿಯನಿಗ್ರಹದಿಂದ 
ಯೋಗಿಗಳಾದವರು ) ಎಂದು ವಿಭಾಗಗಳಲ್ಲಿಯೂ ಕಾಣಿಸುತ್ತದೆ. ಇವರ ಬಾಳುವ 
ಗುಂಪಿನಲ್ಲೇ ಇರುತ್ತಿದ್ದು , ಉಗ್ರವಾಗಿರುತ್ತಿದ್ದರೆಂದು- ಪತಂಜಲಿ ಸೂಚಿಸಿದ್ದಾನೆ. 
( ಉತ್ತೇಧಧಜೀವಿನಃ ಸಂಘಾ ನ್ಯಾತಾಕಿ.... ನಾ ತಾಕರ್ಮಣಾ ಜೀವತೇತಿ 
ಪ್ರತಿನಃ ) . ಇವರ ಬಗ್ಗೆ ಶಿಷ್ಟರೆಂದುಕೊಂಡವರ ಟೀಕೆ ಏನೇ ಇರಲಿ, ಇವರು 
ಪ್ರಭಾವ ಶಾಲಿಗಳಾಗಿದ್ದವರೆನ್ನುವುದರಲ್ಲಿ ಸಂಶಯವಿಲ್ಲ . ಶಿವನನ್ನು ಏಕವ್ರಾತ್ಯ 
ನೆಂದು ಕರೆದು ಸಂಭಕ್ಕೂ ಲಿಂಗಕ್ಕೂ ತಾದಾತ್ಮವನ್ನು ಕಲ್ಪಿಸಿರುವುದನ್ನು 
ಋಗೈದದ ಮಂತ್ರಗಳಲ್ಲಿಯೇ ಕಾಣುತ್ತವೆ. ಅರ್ಥವೇದವು ಸ೦ಭೋ ದಾಧಾರ 
ದ್ಯಾವಾಪೃಥಿವೀ ಎನ್ನುವಲ್ಲಿ ಏಕವಾತ್ಯನಾದ ಶಿವನ ಅಗ್ಗಣಿಕೆಯೇ ಇರುವುದು. 


00 


ಸಿದ್ದಗಂಗಾ 


20 


ಸೈಂಧವ ಸಂಸ್ಕೃತಿಯ ಅವಶೇಷಗಳಲ್ಲಿ ಮೊಹೆನ್ ಜೊದಾರೊವಿನಲ್ಲಿ ದೊರೆತ 
* ಪಶುಪತಿ ಶಿವ ' ನೆನ್ನುವ ದೇವತೆಯ ಮುದ್ರಿಕೆ ಪ್ರಸಿದ್ಧವಾಗಿದೆ ಇವನು ತ್ರಿಮುಖ 
ಮಹಾದೇವನೆಂದೂ ಶಿವನ ಪೂರ್ವರೂಪವೆಂದೂ ಕೆಲವರು ( ಆರ್ ಎನ್ ದಾಂಡೇ 
- ಕರರು ಇತ್ಯಾದಿ) ಪರಿಗಣಿಸಿದರೆ ಋಗೈದದಲ್ಲಿ ( ೧೦, ೮ , ೯) ಬರುವ ತ್ಯಾಷ್ಟ್ರ ವಿಶ್ವ 
ರೂಪನೆಂದೂ ( ಎಸ್ ಶ್ರೀಕಂಠಶಾಸ್ತ್ರಿಗಳು ) ಅಗ್ನಿ ಯೆಂದೂ ( ಬಿ. ಎ . ಸಾಲೆತ್ತರರು 
ಕು , ಎಜಸ್ , ಎಂಬ ಉಗ್ರದೇವತೆ ಎಂದೂ (ಹೊಜ್ಜಿ , ಅಣ್ಣ ಎಂಬ ಗಂಡು 
ದೈವವೆಂದೂ ( ಹೆರಾಸರು) ಮಹಿಷಾಸುರ- ದುರ್ಗೆ ಯೆಂದೂ ಬಗೆಬಗೆಯಾಗಿ ನಿರ್ದೆಶಿ 
ಸಿದ್ದಾರೆ. ಮೂರು ಮುಖಗಳೇನೋ ಈ ದೇವತೆಗೆ ತಲೆಯಮೇಲೆ ಇಕೊಡಿ 
ನಂಥ ಆಭರಣವಿದೆ. ಇದೇನು ಶೂಲದ ಮೂಲ ನೆವೋ ಕಿರಾತನ ಸಂಕೇತವೋ , 
ಜಟಾ ಶಿಖಂಡವೋ , ಅಥವಾ ಎಮ್ಮೆಯ ಕೋಡುಗಳೂ ಸ್ಪಷ್ಟವಾಗುವುದಿಲ್ಲ; ವಿಷಾ 
ಣಿಗಳೆಂಬ ನಿರ್ದೇಶನ ಶಿವಾಸ- ಜನರಿಗಿದ್ದು ದಕ್ಕೆ ಯದ್ವೇದದಲ್ಲಿ ನೋ ಪ್ರಸ್ತಾಪವಿದೆ; 
ವಿಷಾಣಿಗಳೆಂದರೆ ಕೋಡನ್ನು ಕಟ್ಟಿಕೊಂಡವರು ! ಮೂರ್ತಿ ಬೆತ್ತಲೆಯಿರುವಂತಿದೆ ; 
ಕೈಕಾಲುಗಳ ಯೋಗಮುದ್ರೆಯಲ್ಲಿವೆ. ಎದೆಯ ಮೇಲೆ ತ್ರಿಕೋಣಾಕಾರದ ಕವಚ 

ವಿದೆ. ಈ ಮೂರ್ತಿಯ ಸುತ್ತ ಪಶುಗಳು | ಆನೆ , ಹುಲಿ, ಎಮ್ಮೆ ಖಡ್ಗ ಮೃಗ, 
* ಆಸನದ ಕೆಳಗೆ ಜಿಂಕೆಗಳು ) ಇರುವುದರಿಂದ ಇದನ್ನು ಪುಷತಿ ಯೆಂದರು, 
ಮೂರ್ತಿ ನಿರ್ದೇಶನ ಏನಾದರೂ ಇರಲಿ , ಮೂರ್ತಿಯು ಕುಳಿತಿರುವ ಆಸನ ಸ್ವಾರ 
ಸ್ಯವಾದ ವಿವರ , ವಾತ್ಯರಿಗೆ ವಿಷ್ಟವಾದ ಅಸಂದಿಯೆಂಬ ಆಸನವೆಂದು ಆರ್ . ಎನ್ 
ದಾಂಡೇಕರರು ಅಭಿಪ್ರಾಯಪಡುತ್ತಾರೆ. ಇದು ಏಕವ್ರಾತ್ಯನ ಪ್ರಾಚೀನ ಚಿತ್ರಣವೇ ? 
ಮೂರ್ತಿಯಲ್ಲಿ ಕಾಣುತ್ತದೆಯೆನ್ನುವ ಬೃಹಜ್ಜೆಸವು ಊರ್ಧ್ವಲಿಂಗವನ್ನು ಹೇಳು. 
ವುದೋ , ಪ್ರಾತ್ಯರಲ್ಲಿ ಒಂದು ಪಂಗಡವಾದ ಸಮನೀಚಮೇಢರನ್ನು ಸೂಚಿಸು 
ವುದೂ ? ಇದೇ ಮುದ್ರಿಕೆಯಲ್ಲಿ ಆರೇಳು ಅಕ್ಷರಗಳ ಬರಹವಿದೆ. ಇದನ್ನು ಓದ 
ಲಾಗುವವರೆಗೆ ಚಿತ್ರಣದ ನಿರ್ದೆಶನ ಸಂದಿಗ್ಧವಾಗಿಯೇ ಉಳಿಯುತ್ತದೆ. ಆದರೆ 
ಪತಂಜಲಿಯು ಉತ್ಪಧವಜೀವಿಗಳೆಂದು ಬಣ್ಣಿಸಬಲ್ಲ ಜನರು ಸೈಂಧವಸಂಸ್ಕೃತಿಯ 
ಹಲವು ಮುದ್ರಿಕೆಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. 


ಶಕ್ತಿಯನ್ನು ಶಿವನಿಂದ ಬೇರ್ಪಡಿಸಿ ಚಿತ್ರಿಸಿಕೊಳ್ಳುವ ಅಗತ್ಯವೊದಗಿದಾಗ 
* ವೃಷಭವು ಶಕ್ತಿಯನ್ನು ಸೂಚಿಸುವ ಸಾಧನವಾಯಿತು. ಸೈಂಧವಸಂಸ್ಕೃತಿಯಲ್ಲ 

ಅದಕ್ಕೂ ಮುಂಚಿನ ಕುಲ್ಲಿ, ಜ್ಯೋಬ್, ಮುರ್ಖನ್ , ರೂಸರ್ ಮೊದಲಾದೆಡೆ 
ಕಾಣುವ ಸಂಸ್ಕೃತಿಯಲ್ಲ ಬಸವ ಚಿತ್ರಣ ಮುದ್ರಿಕೆಗಳ ಮೇಲೆ ಮತ್ತೆ ಮತ್ತೆ ಬರು 
ಇದೆ. ಕುಲ್ಲಿಯ ಅವಶೇಷಗಳಲ್ಲಿ ಮಣ್ಣಿನ ಮಡಿಕೆಗಳ ಮೇಲೆ ಬಸವನ ಚಿತ್ರಗಳನ್ನು 
ಬಣ್ಣಗಲ್ಲಿ ಬಿಡಿಸಿರುವುದಿದೆ ; ಸುಟ್ಟ ಮಣ್ಣಿನ ಮೂರ್ತಿಗಳೂ ಇವೆ. ಎರಡರಲ್ಲೂ 
ನೈಜ ಚಿತ್ರಣಕ್ಕಿಂತ ಸಾಂಕೇತಿಕವಾದ ಕಳೆಯೇ ಹೆಚ್ಚಾಗಿದೆಯೆಂದು ಗಮನಿಸ 
ಅಕ್ಟೋಬರ್ 1988 


21 


ಬಹುದು. ಸೈಂಧವಸಂಸ್ಕೃತಿಯ ಮುದ್ರಿಕೆಗಳಲ್ಲಿ ಕಾಣುವ ಬಸವಗಳು ವಾಸ್ತವಿ 
ಕತೆಯ ಛಾಯೆಯನ್ನು ಹೆಚ್ಚಾಗಿ ತಳೆದಿವೆಯನ್ನಿ , ಅದರೆ ಕುಲ್ಲಿಯ ಬಸವಗಳಲ್ಲಿ 
ಡುಬ್ಬು ಎದ್ದು ಕಾಣುತ್ತದೆ. ಸೈಂಧವ ಬಸವಗಳಲ್ಲಿಯೂ ಡುಬ್ಬು ಇರುವುದಾದರೆ , 
ಡುಬ್ಬು ಬಸವಗಳೂ ಇವೆ ಬಸವ ಶಕ್ತಿಯ ಸಂಕೇತವೆನ್ನುವುದು ಪ್ರಪಂಚದ ಎಲ್ಲ 
ಪ್ರಾಚೀನ ಜನರಲ್ಲಿಯೂ ಪ್ರಚಲಿತವಾಗಿರುವ ಕಲ್ಪನೆಯೇ ಇಂದಿಗೂ ಅದೇ 
ಭಾವನೆಯಿರುವುದನ್ನು ಗಮನಿಸಬಹುದು. ಬಸವ ಗಂಡಾದರೂ ಅದು ಪ್ರತಿನಿಧಿಸು 
ವುದು ಶಕ್ತಿಯನ್ನು , ತತ್ವವನ್ನು , ಆದರೆ ಡುಬ್ಬು , ಶಿವನ ಮೂಲಾಕೃತಿಯೇ 
ಶಕ್ತಿಯಲ್ಲಿ ಶಿವನನ್ನು ಕಾಣಿಸುವ ಹವ್ಯಾಸ ಇಲ್ಲಿ ಕಾಣಸಿಗುವುದೆ ? 


ವೃಷಭದ ಹಿರಿಮೆ ವೈದಿಕ ಸಾಹಿತ್ಯದಲ್ಲೇನೋ ಬೇಕಾದಷ್ಟು ದೊರೆಯುತ್ತದೆ. 
ಇಂದ್ರನನ್ನೂ ಹಲವಾರು ಇತರ ದೇವತೆಗಳನ್ನೂ ವೃಷಭರೆಂದು ಕರೆದಿರುವುದುಂಟು. 
ರುದ್ರನನ್ನೂ ವೃಷಭನೆಂದೇ ಕರೆದಿರುವುದಿದೆ ( ಖ ಗೈ ದ ೨, ೩೩ , ೭), ತಾಂಡ್ಯ 
ಮಹಾಬ್ರಾಹ್ಮಣದಲ್ಲಿ ( ೬ , ೯ , ೭ ರುದ್ರನು ಮಹಾದೇವನಾಗಿ ಗೋವುಗಳನ್ನು 
ಕೊಲ್ಲುವನೆಂದು ಹೇಳಿರುವುದು ಸ್ವಾರಸ್ಯವಾಗಿದೆ ಆವನು ಆಕಾಶದಲ್ಲಿ ಕೆಂಬಣ್ಣದ 
ವರಾಹನಾಗಿಯೂ ಕಾಣಿಸಿಕೊಳ್ಳುವನಂತೆ ಖಗೈದ ೧, ೧೧೪, ೫). ಹೀಗೆ ವರಾಹ 
ವೃಷಭನೆನ್ನುವ ವರ್ಣನೆ ರುದ್ರನ ಬಲವನ್ನೂ ಪರಾಕ್ರಮವನ್ನೂ , ಘೋರ ಕರ್ಮ 
ವನ್ನೂ ಎತ್ತಿ ಹೇಳುತ್ತದೆ ರುದ್ರ - ಶಿವರ ದೈಭಾವನೆ ಬಳಕೆಯಲ್ಲಿದ್ದಾಗ ರುದ್ರನನ್ನು 
ಬಸವನೆಂದು ಕಾ ಣಿ ಸಿ, ಶಿವನನ್ನು ಮನುಷ್ಯಾಕೃತಿಯಲ್ಲಿ ಕಾಣಿಸುತ್ತಿದ್ದರೆಂದು 
ತೋರುತ್ತದೆ. ಸೈಂಧವ ಸಂಸ್ಕೃತಿಯ ಮುದ್ರಿಕೆಗಳಲ್ಲಿ ಇದನ್ನು ಕಾಣಬಹುದು; 
ವೈದಿಕ ಸಾಹಿತ್ಯದಲ್ಲಿ ಇದರ ಸಮರ್ಥನೆ ದೊರೆಯುತ್ತದೆ. ಕ್ರಿ ಸ್ವಾ ಹಿಂದೆ 
ಮುಂದೆ ನಾಣ್ಯಗಳಲ್ಲಿ ಶಿವನೊಂದಿಗೆ ಬಸವನನ್ನು ಚಿತ್ರಿಸಿರುವುದನ್ನು ಕಾಣಬಹುದು. 
ಕುಷಾಣರಾಜನೇಮಕಾಡ್ ಫಿಸಸ್‌ನ ಒಂದು ಬಂಗಾರದ ನಾಣ್ಯದ ಮೇಲೆ ಎರಡು 
ಕೈಗಳ ಶಿವನ ಪಕ್ಕದಲ್ಲಿ ಬಸವವಿದೆ, “ ಮಹೇಶ್ವರ ” ನೆಂಬ ಬರಹವೂ ಇದೆ. 
ಕುಷಾಣರ ನಾಣ್ಯಗಳಲ್ಲಿ ಬಸವನ ಚಿತ್ರಣ ವಿಶೇಷವಾಗಿದೆ ಮಿಹಿರ ಕುಲನ 
ಒಂದು ನಾಣ್ಯ (ಕ್ರಿಸ್ತಾಬ್ದ ೫೧೫ ರ ಸುಮಾರಿನದು) ಜಯತು ವೃಷಃ' ಎಂಬ 
ಬರಹವನ್ನೂ ಕಾಣಿಸುತ್ತದೆ. ಯವನರು ಶೈವ ಧರ್ಮವನ್ನು ಪರಿಗ್ರಹಿಸಿದಾಗ 
ಬಸನ ಲಾಂಛನ ಅವರಿಗೆ ಪ್ರಿಯ ವಾಯಿತೆಂದು ತೋರುತ್ತದೆ . ಗಂಧಾರದಲ್ಲಿ 
ದೊರೆತ ಇಂಟೂ ಸಿಥಿಯನ್ ದೊರೆಯೊಬ್ಬನ ನಾ ಣ್ಯ ದ ಮೇಲೆ ಒಂದು ಕಡೆ 
ಬಸವನ ಚಿತ್ರವಿದ್ದು ಗ್ರೀಕ್ ಲಿಪಿಯಲ್ಲಿ ತವುರೋಸ್' ಎಂದೂ ಖರೋಷ್ಠಿಯಲ್ಲಿ 
( ಉಷುಭ' ಎಂದಾ ಬರಹಗಳಿವೆ: ಇನ್ನೊಂದು ಕಡೆ ಹೆಣ್ಣು ದೇವತೆಯೊಬ್ಬಳ 
ಚಿತ್ರಣವಿದ್ದು ಖರೋಷ್ಠಿಯಲ್ಲಿ ಪಬಲವತಿ ದೇವತಾ' ( ಎಂದರೆ ಪುಷ್ಕಲಾವತಿ ನಗರದ 
ದೇವತೆ, ಗಂಧಾರದೇಶದ ರಾಜಧಾನಿಯಾಗಿದ್ದು ದು ಪುಷ್ಕಲಾವತಿ) ಎಂದು ಲೇಖವಿದೆ. 
22 

ಸಿದ್ದಗಂಗಾ 


ಗಂಡಸು ಶಿವನನ್ನು ಮತ್ತು ಯುವನು 


ಡಾ|| ಆನಂದಕುವ 


ಬಸವನು ರುದ್ರರೂಪಿಯಾಗಿ, ಮಾನುಷಮೂರ್ತಿಯು ಶಿವರೂಪಿಯಾದರೆ 
ಇಲ್ಲಿ ಶಿವನನ್ನು ಸ್ತ್ರೀಯೆಂದು ಕಾಣಿಸಿರಬಹುದೆ ? ಶೂಲವನ್ನು ಹಿಡಿದು ನಿಂತ 
ಗಂಡಸು ಶಿವನನ್ನು ಪ್ರತಿನಿಧಿಸುವಂತೆ ಕುಷಾಣನಾಣ್ಯಗಳಲ್ಲಿ ಕಂಡುಬಂದಾಗ ಶಿವನು 
ಸೌಮನೇ , ಕುಷಾಣ ಮತ್ತು ಯುವನ ಶಿಲ್ಪಿಗಳು ಶಿವನನ್ನು ಹೆಂಗಸು - ಗಂಡಸು 
( ಅರ್ಧನಾರೀಶ್ವರ) ಎಂದು ಚಿತ್ರಿಸುತ್ತಿದ್ದು ದನ್ನು ಡಾ|| ಆನಂದಕುಮಾರಸ್ವಾಮಿಯ 
ವರು ಪ್ರಸ್ತಾಪಿಸಿದ್ದಾರೆ. ಮೌಖರಿವಂಶದ ಅರಸರ ಕಾಲಕ್ಕೆ ಅರ್ಧನಾರೀಶ್ವರನ 
ಅಥವಾ ಅರ್ಧಯುವತೀಶ್ವರ) ಪ್ರತಿಮೆಗಳು ಬಳಕೆ ಬಂದುವು. ದೈತನೂ ಎನ್ನುವ 
ಹಳೆಯ ನಿರೂಪಣೆಗೆ ಮೂರ್ತಿಶಿಲ್ಪದಲ್ಲಿ : ದೇಹಾರ್ಧ ಘಟನೆ ' ಯನ್ನು ಮಾಡಿದು. 
ದನ್ನು ಪುಷ್ಪದಂತನು ( ಗುಪ್ತ ಅರಸರ ಕಾಲದಲ್ಲಿ ) ತನ್ನ ಮಹಿಮ್ಮ ಸ್ತನ ' ದಲ್ಲಿ 
ಸೂಚಿಸುತ್ತಾನೆ. ಅರ್ಧನಾರೀಶ್ವರನ ಪ್ರತಿಮಾಲಕ್ಷಣವು ಬಲಭಾಗದಲ್ಲಿ ಉಗ್ರವಾದ 
ನೋಟವೂ ಎಡಭಾಗದಲ್ಲಿ ಸೌಮ್ಯವಾದ ನೋಟವೂ ಇರಬೇಕೆನ್ನುತ್ತದೆ ( ದಕ್ಷಿಣೇ 
ರೌದ್ರದೃಷ್ಟಿ : ಸ್ಯಾತ್ ವಾಮಪಾರ್ಶ್ವತು ಶೀತಲಂ ' ) ಎಂದರೆ ಅರ್ಧನಾರೀಶ್ವರ 
ಮೂರ್ತಿಯು ರುದ್ರ .ಶಿವರ ವ್ಯಕ್ತಸಂಘಟನೆಯೆಂದಾಯಿತು. ಇವೆರಡರ ಅವಶ್ಯಕ 
ಸಂಘಟನೆಯೇ ಲಿಂಗ ವಾಯವೀಸಂಹಿತೆಯಲ್ಲಿ : ಲಿಂಗಂ ತು ಶಿವಯೋರ್ದೆಹಃ 
ಎನ್ನುವ ಮಾತು ಬರುತ್ತದೆ. ಶಿವ - ಶಿವೆಯರಿಬ್ಬರ ದೇಹವೂ ಕೂಡಿ ಲಿಂಗವಾಯಿತೆಂದು 
ಧ್ವನಿ, ಲಿಂಗದಲ್ಲಿ ಶಿವಭಾಗವೇ ವಿಶಿಷ್ಟವಾದುದಾದರೂ , ಅದರಲ್ಲಿನ ಶಿವಾ- ಭಾಗ 
ಅಥವಾ ಸೌಮ್ಯಭಾಗವನ್ನು ( ಎಂದರೆ ಸ್ತ್ರೀ ಭಾಗವನ್ನು ) ಪೂಜಿಸುವವರು ಶೈವರೆ 
ನಿಸಿದರು ಎಂದು ಆಚಾರಭೇದತಂತ್ರ ' ಹೇಳುತ್ತದೆ : 

( ಅಷ್ಟಾಂಗಯೋಗ ಸಂಯುಕ್ಕೊ ಯಜೇದೇವೀಂ ವಿಧಾನತಃ | 
ಯಾವದ್ ಧ್ಯಾನಂ ಸಮಾಧಿಶ್ನ ತಾವತ್ ಶೈವಃ ಪ್ರಚಕ್ಷತೇ ?? 


- ರೌದ್ರದೃಷ್ಟಿ 


ಪ್ರ.ಶಿವರ ವ್ಯಕ್ತ ಸಂಸ್ಥೆಯಲ್ಲಿ : ಲಿಂಗ 


ಇದು ಶಕ್ತಿ ವಿಶಿಷ್ಟವಾದ ಶಿವನ ಕಲ್ಪನೆ, ಶ್ರೀ ಕಂಠಭಾಷ್ಯದಲ್ಲಿ ವಿಚಿತ್ರಾನಂತಶಕ್ತಿ 
ಶಬಲವಾಯಾಪರಮಶಕ್ತಿ ವಿಶಿಷ್ಟ ಪರಮೇಶ್ವರಃ ಎನ್ನುವ ನಿರೂಪಣೆಯಿದೆ 
ಯಷ್ಟೆ . ಶಿವನ ಕಲ್ಪನೆಯಲ್ಲಿ ಶಕ್ತಿಯೂ ಎಡೆಬಿಡದೆ ಸೇರಿಬರುವುದು ತುಂಬ ಹಿಂದಿನ 
ಸಂಪ್ರದಾಯ . ಶಿವನಿಗೆ ಆದಿಶಕ್ತಿ , ಪರಾಶಕ್ತಿ , ಇಚ್ಚಾಶಕ್ತಿ , ಜ್ಞಾನಶಕ್ತಿ , ಕ್ರಿಯಾ 
ಶಕ್ತಿಗಳೆಂಬ ಐದು ಶಕ್ತಿಗಳನ್ನು ಹೇಳಿ ಅದಕ್ಕನುಣವಾಗಿ ಹಲವು ಪಂಚ ಪ್ರಕ್ರಿಯೆ 
ಗಳನ್ನು ಅಳವಡಿಸಿದ್ದಾರೆ. 

ಕ್ರಿಸ್ತಪೂರ್ವ ಮೊದಲ ಶತಕದ ಸುಮಾರಿಗೇ ಭಾಗವತ ಸಂಪ್ರದಾಯದಲ್ಲಿ 
ಪಂಚವೀರರ ಎಣಿಕೆಯಿದ್ದಿತು. ಮಧುರೆಯ ಬಳಿ ಮೇರಾ ಬಾವಿಯಲ್ಲಿ ದೊರೆತ 
ಮಹಾಕ್ಷತ್ರಪ ರಾಜವಲನ ಶಾಸನವು ಭಗವತಾಂ ವೃಷ್ಠಿನಾಂ ಪಂಚವೀರಾ 
ಣಾಂ ಪ್ರತಿಮಾಃ , ಎಂದು ಉಲ್ಲೇಖಿಸುತ್ತದೆ. ಈ ಪಂಚವೀರರು, ಈ ಶಾಸನವನ್ನು 
ಅಕ್ಟೋಬರ್ , 1988 

43 . 


00 


ಪ್ರದ್ಯುಮ್ಮ 


ಪುರಾಣದ ಪಂಚೆತೋರಣ ಮತ್ತು ವಿದೂ 


ಪತ್ತೆ ಮಾಡಿ ಪ್ರಕಟಿಸಿದ ಬ್ಯೂ ಡೆರ್ಸ್ ಮತ್ತು ಅಸ್ಡಾಫ್ ಇವರ ಪ್ರಕಾರ. 
ಬಲದೇವ, ಅಕ್ರೂರ, ಅನಾವೃಷ್ಟಿ , ಸಾರಣ ಮತ್ತು ವಿದೂರಥ ಎಂಬುವರು. 
ಆದರೆ ವಾಯು ಪುರಾಣದ ಪಂಚೆ ತೇ ವಂಶವೀರಾಃ, ವಾಸುದೇವ, ಸಂಕರ್ಷಣ 
ಪ್ರದ್ಯುಮ್ಮ ಸಾಂಬ, ಅನಿರುದ್ದ ಈ ಐವರಿಗೂ ಮೇಲೆ ಹೇಳಿದ ಐದು ಶಕ್ತಿಗಳಿಗೂ 
ಸಂಬಂಧವಿಲ್ಲದೆ ಇಲ್ಲ. ಭಾಗವತಧರ್ಮದಲ್ಲಿ ಶೈವ, ವೈಷ್ಣವ ಎನ್ನುವ ಚೌಕಟ್ಟು 
ಗೌಣವಾದ ವಿವರ; ಎರಡಕ್ಕೂ ಮೂಲವಾದ, ಸಮನಾದ ಕಲ್ಪನೆಯ , ಕ್ರಿಯೆಗಳ 
ಸಮಷ್ಟಿ ವ್ಯಾಪಾರವನ್ನು ನಾವು ಗಮನಿಸಬೇಕು. ಸಂಚಶಕ್ತಿ , ಪಂಚವೀರ, ಪಂಚ 
ವ್ಯೂಹ, ಪಂಚಮುಖ, ಪಂಚಾಗ್ನಿ ಎಂಬುವೆಲ್ಲ ಭಾಗವತಧರ್ಮದ ವಿವರಗಳೇ , 
ಶಕ್ತಿಯನ್ನು ( ಪ್ರಕೃತಿಯನ್ನು ) ಮಾಯೆಯೆಂದೂ , ಶಕ್ತಿಯನ್ನುಳ್ಳ ತತ್ವವನ್ನು 
ವಿಷ್ಣ ವೆಂದೂ ಮಹೇಶ್ವರನೆಂದೂ ನಿರ್ದೆಶಿಸುವುದನು ಭಗವದ್ಗೀತೆಯಲ್ಲಿಯೂ 
ಶ್ವೇತಾಶ್ವತರೋಪನಿಷತ್ತಿನಲಿಯೂ ಕಾಣುತ್ತೇವೆ. ವಿಷ್ಣು ಪರವಾದ ಭಾಗವತಧರ್ಮ 
ಕ್ಕೆ ಭಗವದ್ಗೀತೆ ಆಧಾರವಾದರೆ ಉಗಮಸ್ಥಾನವಾದರೆ , ಶಿವಸಂವಾದ ಭಾಗವತ 
ಧರ್ಮಕ್ಕೆ ಶ್ವೇತಾಶ್ವತರೋಪನಿಷತ್ತು ಆಧಾರ, ಆಕರ , ಶಕ್ತಿ ವಿಶಿಷ್ಟವಾದ ತತ್ವವನ್ನು 
ನಿರೂಪಿಸುವುದೇ ಭಾಗವತಾಧರ್ಮದ ತಿರುಳೆನ್ನಬಹದು. 


ಶೈವರ್ಧಮದ ಹಿನ್ನೆಲೆಯನ್ನು ಹುಡುಕಾಡುತ್ತ ಕೆಲವು ಪಂಡಿತರು ಆರ್ಯ. 
ದ್ರಾವಿಡ ಎನ್ನುವ ವಿಭಾಗವನ್ನು ಕಲ್ಪಿಸಿಕೊಂಡು, ಶಿವನ ಹೆಗ್ಗಳಿಕೆಯನ್ನು 
ಅರಿತುಕೊಂಡ ಸೈಂಧವಸಂಸ್ಕೃತಿಯು ದ್ರಾವಿಡರದ್ದು , ಅದಕ್ಕಿಂತ ಬೇರೆಯಾದ 
ವೈದಿಕ ಸಂಸ್ಕೃತಿ ಅರ್ಯರದ್ದು ಎಂದು ಹೇಳುತ್ತಾರೆ ಈ ಕಲ್ಪನೆಗೆ ಬುಡವಿಲ್ಲ ವೆಂದು 
ಈಗ ಸಿದ್ದವಾಗಿದೆ. ದ್ರಾವಿಡವೆಂದಾಗಲೀ ಆರ್ಯವೆಂದಾಗಲೀ ಪರಿಶುದ್ಧವಾದ 
ಜನಾಂಗಯಾವ ಕಾಲದಲ್ಲಿಯೂ ಇರಲಿಲ್ಲ ; ನಮ್ಮ ನಾಡಿನ ಇತಿಹಾಸದ ಮಾದಲ 
ಹಂತಗಳಿಂದಲೂ , ಪ್ರಾಗಿತಿಹಾಸಕಾಲದಿಂದಲೂ ಇಲ್ಲಿದ್ದವರೆಲ್ಲ ಸಂಮಿಶ್ರ ಜನರೇ , 
ಮೇಲಾಗಿ ಆರ್ಯ, ದ್ರಾವಿಡ ಎನ್ನುವ ಮಾತುಗಳು ಜಾತಿಸೂಚಕವೂ ಅಲ್ಲ ಸಂಸ್ಕೃತಿ 
ಸೂಚಕವೂ ಅಲ್ಲ , ನಮ್ಮ ಸಂಸ್ಕೃತಿ ಮೊದಲಿಂದಲೂ ಸಂಮಿಶ್ರ ಸಂಸ್ಕೃತಿಯೇ . 
ಸೈಂಧವ ಸಂಸ್ಕೃತಿಗೂ ವೈದಿಕ ಸಂಸ್ಕೃತಿಗೂ ವಿರೋಧವಿದ್ದಿತೆಂದು ಬಗೆಯುವುದೂ 
ತಪ್ಪೇ . ಎರಡು ಪರಸ್ಪರ ಪೂರಕವಾದುವು, ಕಾಲಕ್ರಮದಲ್ಲಿ ಕಾರಣಾಂತರಗಳಿಂದ 
ಬಂದೊದಗಿದ ಭೇದಗಳನ್ನೂ ವಿರೋಧಾಭಾಸಗಳನ್ನೂ ಈ ಪ್ರಾಚೀನಸ್ತರದಲ್ಲಿ 
ಕಾಣಲೆಣಿಸುವುದು ಸರಿಯಲ್ಲ. ಹಿನ್ನೆಲೆಯನ್ನು ಅರಸುವಾಗ , ಇತಿಹಾಸವನ್ನು 
ಗುರುತಿಸುವಾಗ ಕೆಲವು ಎದ್ದು ಕಾಣುವ ವಿವರಗಳನ್ನು ಪರಿಶೀಲಿಸಬೇಕಾಗುತ್ತದೆ. 
ಶೈವಧರ್ಮದ ಹಿನ್ನೆಲೆಯಲ್ಲಿ ಹರಡಿಕೊಂಡಿರುವ ಇಂಥ ಕೆಲವು ವಿವರಗಳನ್ನು ಇಲ್ಲಿ 
ತೋರಿಸಲಾಗಿದೆ. 


24 


ಸಿದ್ದಗಂಗಾ 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


* ಕಸ್ತೂರಿ ನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 
ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು . 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದು 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ ದೇ ಉ ಪ ಯೋಗಿಸಿರಿ 


AMAMAVVVVVVVVVVVVVVVVVVVVVV 


'ಕಸ್ತೂರಿ' 
ಬಾರ್ ಸೋಪ್ 


ಕಸ್ತೂರಿ' 
ನೀಲಂ ಬಾರ್ ಸೋಪ್ 


ಈ ಯಾ ಕ ಕ ಳು : 


ರಾಮಕೃಷ್ಣ ಆಯಿಲ್ ಮೀಲ್, ತುಮಕೂರು 


AhnA 


ಬಸವಣ್ಣನವರ ದೃಷ್ಟಿಯಲ್ಲಿ ಸ್ತ್ರೀ 


- ಜೆ , ಶಾರದರಾಜಶೇಖರ್ 
847, 4ನೇ ಮುಖ್ಯರಸ್ತೆ , ವಿಜಯ ನಗರ, ಬೆಂಗಳೂರು-40 


ಬಸವಣ್ಣನವರ ದೃಷ್ಟಿಯಲ್ಲಿ ಸ್ತ್ರೀ ಸಮಾನತೆಯ ಸಹಭಾಗಿ ಎನಿಸಿಕೊಂಡಿ... 
ದ್ದಳು. ಭಾರತದಲ್ಲಿ ಪ್ರಾಚೀನ ಕಾಲನದಲ್ಲಿ ಸ್ತ್ರೀಯರಿಗೆ ಮನ್ನಣೆ ಇತ್ತಾದರೂ 
ಕಾಲಕ್ರಮೇಣ ಆ ಮನ್ನಣೆ ಸ್ತ್ರೀಯರಿಗೆ ಕೊಡಲು ನಿರಾಕರಿಸಿತು ಸಮಾಜ 
ಬುದ್ಧನೂ ಸಹ ಒತ್ತಾಯಕ್ಕೆ ಮಣಿದೇ ಸ್ತ್ರೀಯರು ಧರ್ಮಕಾರದಲ್ಲಿ ಪಾಲ್ಗೊ - 
ಳ್ಳಲು ಅವಕಾಶವಿತ್ತು. ಹಿಂದೂಧರ್ಮದ ಅನೇಕ ಸಮಾಜಗಳಲ್ಲಿ ವೀರಶೈವ 
ಸಮಾಜವನ್ನು ಬಿಟ್ಟು ಉಳಿದ ಯಾವ ಸಮಾಜದಲ್ಲಿಯೂ ಸ್ತ್ರೀಯರಿಗೆ ಧರ್ಮದಲ್ಲಿ 
ಯಾವ ತರಹದ ಅಧಿಕಾರ ನೀಡಿದ್ದು ಕಂಡು ಬರುವುದಿಲ್ಲ. ಬ್ರಾಹ್ಮಣ ಧರ್ಮದಲ್ಲಿ 
ಸ್ತ್ರೀ ಶೂದ್ರ ಸ್ಥಾನದಲ್ಲಿದ್ದಳು. ಆಕೆಗೆ ದೀಕ್ಷೆಯ ಹಕ್ಕಿಲ್ಲ. ಪೂಜೆಯ ವಿಧಿಗಳಲ್ಲಿ ಭಾಗ 
ವಹಿಸಲು ಅರ್ಹಳಲ್ಲಿ, ಋತು ಚಕ್ರಕ್ಕೆ ಸಿಕ್ಕಿರುವುದರಿಂದ ಆಕೆ ಮೈಲಿಗೆಯ ಮುದ್ದೆ , 
ಆಕೆ ಒಂದು ವಿಧದಲ್ಲಿ ಸೇವಕಿ , ದಾಸಿ, ಅದರೆ ಬಸವಣ್ಣನವರ ದೃಷ್ಟಿಯಲ್ಲಿ ಸ್ತ್ರೀ 
ಮಹಾದೇವಿ, ಆಕೆ ಯಾವ ಪಾತ್ರವನ್ನಾಡಲೂ ಯೋಗ್ಯತೆಯನ್ನುಳ್ಳವಳು ಪೂಜೆ 
ಯಲ್ಲಿ ಆಕೆಗೆ ಸಮಾನ ಸ್ಥಾನ ಉಂಟು. ದೀಕ್ಷೆಯನ್ನು ಪಡೆಯಲುಬಲ್ಲಳು. ಪುರು 
' ಷನಂತೆ ಸ್ತ್ರೀಯು ಸಹ ಇಷ್ಟಲಿಂಗವನ್ನು ಧರಿಸಲು ಅರ್ಹಳು. 


- ದ್ವಿಜರಿಗೆ ಲಗ್ನದಲ್ಲಿ ಮಾತ್ರ ಗಾಯತ್ರಿಯ ಉಪದೇಶವಾಗುವದರಿಂದ ಅವಳಿಗೆ 
ಅದೊಂದು ಧಾರ್ಮಿಕ ವಿಧಿ ಇರುವುದೆಂದು ಹೇಳುತ್ತಾರೆ. ಆದರೆ ಲಗ್ನವಾಗುವವ 
ರೆಗೆ ಯಾವ ಸಂಸ್ಕಾರವೂ ಇರುವುದಿಲ್ಲ. ಸ್ತ್ರೀಯರಿಗೆ ಇದ್ದ ಅಧಿಕಾರವನ್ನು ಬಸ 
ವಣ್ಣನವರು ಆಚರಣೆಯಲ್ಲಿ ತಂದು ಜಗತ್ತಿನಲ್ಲಿ ಕೀರ್ತಿ ಕಾಯರಾದರು. 


ಯಾವ ತತ್ವಗಳೇ ಇರಲಿ ಶಾಸ್ತ್ರಗಳಲ್ಲಿ ಇದ್ದು ಕೃತಿಯಲ್ಲಿ ಬಾರದೆ ಇದ್ದರೆ 
ಅವುಗಳ ಪ್ರಯೋಜನವೇನು ? ಅವುಗಳನ್ನು ಜನ ಸಾಮಾನ್ಯರಲ್ಲಿ ಯಾರು ಪ್ರಚಾರ 
ಮಾಡುತ್ತಾರೆಯೋ ಅವರೇ ಧರ್ಮವೀರರು. 


ಬಸವಣ್ಣನವರ ದೃಷ್ಟಿಕೋನದಲ್ಲಿ ಸ್ತ್ರೀಗೆ ತನ್ನ ಅಭಿಪ್ರಾಯಗಳನ್ನು ಅಭಿ 
ವ್ಯಕ್ತಿಗೊಳಿಸಲು ಸ್ವಾತಂತ್ರವಿದೆ. ಯಾರ ಜೊತೆಗೂ ಯಾವ ವಿಷಯದಲ್ಲಾದರೂ 
ಚರ್ಚೆಗೆ ನಿಲ್ಲಲು ಆಕೆಗೆ ಅವಕಾಶ ಮಾತ್ರವಲ್ಲದೆ ಯೋಗ್ಯತೆಯೂ ಇದೆ ಎಂದು 
ಭಾವಿಸಿದ್ದರು. 
26 . 

ಸಿದ್ದಗಂಗಾ 


ಶಿವಾನುಭವ ಮಂಟಪದ ಸಭೆಯಲ್ಲಿ ಧಾರ್ಮಿಕ ಚರ್ಚೆಗಳು ನಡೆ ದಾ ಗ 
ಅಕ್ಕಮಹಾದೇವಿ, ಮುಕ್ತಾಯಕ್ಕ ನೀಲಕ್ಕ , ಗಂಗಾದೇವಿ ಲಿಂಗಮ್ಮ ಮೊದಲಾದ 
೨೫ - ೩೦ ಜನ ಹೆಣ್ಣು ಮಕ್ಕಳು ಭಾಗವಹಿಸುತ್ತಿದ್ದರು. ಇವರೆಲ್ಲರೂ ವಚನಗಳನ್ನು 
ರಚಿಸಿದ್ದಾರೆ. ಇವರಲ್ಲಿ ಕೆಲವರ ವಚನಗಳು ಅತ್ಯಂತ ಉತ್ತಮವಾಗಿವೆ. ಅಕ್ಕಮಹಾ 
ದೇವಿ, ಮುಕ್ತಾಯಕ್ಕ , ಲಕ್ಕಮ್ಮ ಮೊದಲಾದ ವೇದಾಂತಿಗಳು ಇದ್ದರು. 
ಅವರ ವಚನಗಳು ಗಂಭೀರವಾಗಿದ್ದು , ಓದುಗರನ್ನು ಮುಗ್ಧರನ್ನಾಗಿ ಮಾಡುವ 
ಮೋಹಕ ಗುಣ ಇರುತ್ತದೆ. ಶೂನ್ಯ ಸಂಪಾದನೆಯಲ್ಲಿ ಇವರ ಸಂಪಾದನೆಗಳು 
ಬಹಳ ಉತ್ಕಷ್ಟಗಳಾಗಿರುತ್ತವೆ, ಮುಕ್ತಾಯಕ್ಕ ಮತ್ತು ಪ್ರಭುದೇವರು ಕೂಡ 
ಮಾಡಿದ ಸಂಭಾಷಣೆಯು ಎಂತಹ ಪಂಡಿತರನ್ನಾದರೂ ತಲೆದೂಗಿಸದೆ ಬಿಡುವುದಿಲ್ಲ. 
ಹೆಣ್ಣು ಮಕ್ಕಳು ಇಂತಹ ಯೋಗ್ಯತೆ ಪಡೆಯಬೇಕಾದರೆ ಅಂತಹ ವಾತಾವರಣವೂ 
ಸಹ ಅಷ್ಟೇ ಮುಖ್ಯವಾದದ್ದು . ಅಂತಹ ವಾತಾವರಣವನ್ನು ಸೃಷ್ಟಿಸಿಕೊಟ್ಟವರು 
ಬಸವಣ್ಣನವರು. ಹೆಣ್ಣು ಮಕ್ಕಳಿಗೆ ಅನುಭವಮಂಟಪದಲ್ಲಿ ಮುಕ್ತ ಪ್ರವೇಶ ದೊರೆ. 
ತುದರ ಕಾರಣವಾಗಿ ಅವರಿಗೆ ಉತ್ತಮವಾದ ಅನುಭವ ದೊರೆಯಿತು. ಇದಕ್ಕೆಲ್ಲಾ 
ಬಸವಣ್ಣನವರ ದೂರ ದೃಷ್ಟಿಯೇ ಕಾರಣ . 


ಅಕ್ಕಮಹಾದೇವಿ ಭಾರತದಲ್ಲಿ ಸುಪ್ರಸಿದ್ಧ ವಿರಾಗಿಣಿ. ಆಕೆಗೂ ಅನುಭವ 
ಮಂಟಪದಲ್ಲಿ ಅನುಭವ ಶಿಕ್ಷಣ ದೊರೆಯಿತು. ಬಸವಣ್ಣನವರು ಸ್ತ್ರೀಯರಿಗೂ 
ಕೂಡ ಅನಿರ್ಬಂಧ ಪ್ರವೇಶವನ್ನು ಇಡದೇ ಇದ್ದರೆ ಆಗಿನ ಕಾಲದಲ್ಲಿ ಇಂತಹ ದಿವ್ಯ 
ಸ್ತ್ರೀ ರತ್ನಗಳು ದೊರೆಯುತ್ತಿರಲಿಲ್ಲ. 


ಬಸವಣ್ಣನವರು ಸ್ತ್ರೀಯರ ವಿಷಯದಲ್ಲಿ ಅನೇಕ ವಚನಗಳನ್ನು ರಚಿಸಿದ್ದಾರೆ, 
ಪರ ವಿಷಯದಲ್ಲಿ ಬಹಳ ಅಂಜಿಕೆಯಿಂದ ನಡೆದುಕೊಂಡದ್ದು ತಿಳಿದು ಬರುತ್ತದೆ. 


( ಪರ ವಧುವನು ಮಹಾದೇವಿಯೆಂಬೆ ಕೂಡಲ ಸಂಗಮದೇವಾ ” ಎಂದರು. 


( ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮೊನಗಂಜೆ, 
ಒಂದಕ್ಕಂಜುವೆ ಒಂದಕ್ಕಳುಕುವೆ, ಸಂಸೀ , ಪರಧನವೆಂಬೀ ಜೂಜಿಂಗಂಜವೆ, ಮುನ್ನೆ 
೦ಜದ ರಾವಣನೇ ವಿಧಿಯಾದ ಅ೦ಜವೆನಯ್ಯ ಕೂಡಲಸಂಗಮದೇವಾ 


ಈ ವಚನಗಳಿಂದ ತಿಳಿದು ಬರುವ ಅಂಶವೆಂದರೆ ಯಾವುದಕ್ಕೂ ಅಂಜದೆ ಇದ್ದರೂ 
ಪರಸ್ತ್ರೀಯರಿಗೆ ಮಾತ್ರ ಅಂಜುವೆನಯ್ಯ ಎಂಬ ಅವರ ವೀರ ವಾಣಿಯು ಮಾರ್ಗ 
ದರ್ಶಕ ವಾಗಿರುತ್ತದೆ. 


ಅಕ್ಟೋಬರ್ , 1988 


ಬಸವಣ್ಣನವರು ಧಾರ್ಮಿಕ ಕ್ರಾಂತಿಯ ಮೂಲಪುರುಷರಾಗಿದ್ದ ಕಾರಣ ಆವರ 
ಛ ಯಾನು ವರ್ತಿಗಳಂತಿದ್ದ ಶರಣರೆಲ್ಲರೂ ಸಹ ಅವರು ಕೈಗೊಂಡ ಆಚರಣೆಗೆ 
ಇನ್ನೆಲ್ಲಾ ಲೋಕದಲ್ಲಿ ಪ್ರಚಂಡವಾಗಿ ಪ್ರಚಾರ ಮಾಡುತ್ತಿದ್ದರು ಎಂಬುದನ್ನು 
ಆಯಾಯ ಶರಣರ ವಚನಗಳನ್ನು ನೋಡಿದಾಗ ತಿಳಿದು ಬರುತ್ತದೆ.' 
ದೇವರ ದಾಸಿಮಾರ್ಯರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. 
ಶಿವಭಕ್ತರು ತಮ್ಮ ನಿಜಕೈಲಾಸಕ್ಕೆ ಹೋದರೆ 
ಅವರರಸಿಯ ಪಾರ್ವತಿಯ ಸರಿ ಎಂದು 
ಕಾಣಲಿಬೇಕು. ಅಲ್ಲಿ ಅನುಸರಣೆಯ ಕೊಟ್ಟು 

ಬೆರಸಿ ಮಾತನಾಡುವ ನರಕಿಗಳ ನೇನೆಂಬರಾಮನಾಥಾ. 
ಕೇವಲ ಪತಿಯಿದ್ದ ಸ್ತ್ರೀಯರುಕೂಡ ಅಲ್ಲ, ವಿಧವೆಯರು ಸಹ ಆತಾದರ 
ದಿಂದ ವರ್ತಿಸಬೇಕೆಂದು ವಚನಕಾರರು ಇಲ್ಲಿ ಹೇಳಿದ್ದಾರೆ. ಅವರನ್ನು ಸಹ. 
ಪಾರ್ವತಿ ಸಮಾನರೆಂದು ತಿಳಿಯತಕ್ಕದ್ದು , ವಿಧವೆಯರು ಲಿಂಗವಂತರಿಗೆ ಅಶುಭರಲ್ಲ 
ಅವರೂ ಪಾರ್ವತಿಯ ಸಮಾನರು . 

ಬಸವಣ್ಣ ನವರು ತಮ್ಮ ವಚನ ಒಂದರಲ್ಲಿ ಈ ರೀತಿ ಹೇಳಿದ್ದಾರೆ ” “ ಛಲ 
ಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ ” ಮನುಷ್ಯನಿಗೆ ಛಲಬೇಕು, ಪರಪತಿ 
ನೊಲ್ಲನೆಂಬ , ಎಂಥಹ ಉತ್ಕೃಷ್ಟವಾದಮಾತು. ದೂರದರ್ಶಿಗಳಾದ ಬಸವಣ್ಣನವರು 
೮೦೦ವರ್ಷಗಳ ಹಿಂದೆಯೇ ಸ್ತ್ರೀಯರಿಗೆ ಸರ್ವ ವಿಧದಲ್ಲೂ ಸಮಾನತೆಯನ್ನು ನೀಡಿದ್ದು, 


ಹೆಣ್ಣು ಮಾಯೆಯಲ್ಲ, ಎಂಬುದು ಶರಣರ ಒಟ್ಟಿನ ಅಭಿಪ್ರಾಯ , ಸಂಪ್ರದಾ 
ಯದ ಪ್ರಕಾರ ಹೆಣ್ಣು ಪ್ರಾಪಂಚಿಕ ದುಃಖಕ್ಕೆ ಮೂಲ, ಆದರೆ ಶರಣರ ಪ್ರಕಾರ 
ದುಃಖಕ್ಕೆ ಮೂಲ ಹೆಣ್ಣು ಅಲ್ಲ, ಮಣ್ಣು ಅಲ್ಲ, ಹೊನ್ನು ಅಲ್ಲ, ಮಾನವನ ಮನದ 
ಮುಂದಣ ಆಸೆಯೆ ಮೂಲ ಎಂದರು. 
ಹೆಣ್ಣು ಗಂಡೆಬುದು ಹೊರಗಿನ ರೂಪವೇ ಹೊರತು ಅದರೊಳಗಿನ ಆತ್ಮಯಾವುದೂ 
ಅಲ್ಲ ಎಂಬುದು ಶರಣರ ಸ್ಪಷ್ಟ ಅಭಿಪ್ರಾಯ . ಜೊತೆಗೆ ಹೆಣ್ಣು ಸಹಜೀವನಕ್ಕೆ ಅಗತ್ಯವಾದ 
ಜೀವಿಯೆಂಬುದನ್ನು ಅವರು ಮನಃಪೂರ್ವಕವಾಗಿ ಒಪ್ಪಿಕೊಂಡಿದ್ದರು. ಬಸವಣ್ಣನವರು 
ಪುರುಷರನ್ನು ಹೇಗೆ ಪೂಜ್ಯಭಾವದಿಂದ ಕಾಣುತ್ತಿದ್ದರೆ ಹಾಗೆ ಸ್ತ್ರೀಯರನ್ನೂ ಕಂಡರು . 
ತಮ್ಮನ್ನು ತಾವು ಹೆಣ್ಣಾಗಿ ಪರೀಕ್ಷಿಸಿ ಕೊಂಡಿದ್ದಾರೆ. ದಾಸಿಯಾಗಿ ಕೈಂಕಯ್ಯ ಮಾಡಿ 
ದ್ದಾರೆ, ಸತಿಯಾಗಿ ತಮ್ಮನ್ನು ತಾವು ನಿವೇದಿಸಿ ಕೊಂಡಿದ್ದಾರೆ. ಅವರ ರೀತಿ ನೀತಿ 
ಯಲ್ಲಿ ಸ್ತ್ರೀಗೆ ಅಪಚಾರ ವಾಗುವಂಥಹದನ್ನು ಕಾಣುವುದು ದುರ್ಲಭ, ಬಸವಣ್ಣ 
ನವರು ತಮ್ಮ ಆಲೋಚನೆಗೂ ಅನುಷ್ಠಾನಕ್ಕೂ ಸಂಪರ್ಕಕಲ್ಪಿಸಿದ ಭದ್ರ ಸೇತುವೆ. 
28 

ಸಿದ್ದಗಂಗಾ 


ಮಾಣಿಕ್ಯ ದೀಪ್ತಿ ( 10 ನೇ ಪುಟದಿಂದ) 

ಇಂಗ್ಲೀಷರದಿನ್ನೇನು ? ದೊಡ್ಡ ದೊಡ್ಡ ಮನುಷ್ಯರು ಮದ್ಯದ ಅಮಲಿನಿಂದ 
ಬೀದಿಯಲ್ಲಿ ಬಿದ್ದು ಉರುಳಾಡುತ್ತಿದ್ದುದನ್ನು ನೋಡಿದ್ದೇನೆ, ಇದರಲ್ಲಿ ಸ್ವಲ್ಪವೂ 
ಉತ್ತೇಕ್ಷೆಯಿಲ್ಲ. ಯುದ್ಧ ಕಾಲದಲ್ಲಿ ಅನೇಕ ಇಂಗ್ಲೀಷರು ಟ್ರಾನ್ಸ್‌ವಾಲನ್ನು ಬಿಡ 
ಬೇಕಾಯಿತು. ಕೆಲವರನ್ನು ನಮ್ಮ ಮನೆಯೊಳಗೆ ಸೇರಿಸಬೇಕಾಯಿತು. ಅವರಲ್ಲೊಬ್ಬ 
ಇಂಜಿನೀಯರು, ಹೆಂಡದ ಅಮಲು ಇಲ್ಲದಾಗ ಬಹಳ ಒಳ್ಳೆಯ ಮನುಷ್ಯ , ಆವನು 
ಬ್ರಹ್ಮಜ್ಞಾನ ಸಾಮಾಜದವನು. ದೌರ್ಭಾಗ್ಯದಿಂದ ಕುಡಿತವನ್ನು ಕಲಿತಿದ್ದ . ಕುಡಿ 
ದಾಗ ಅವನಿಗೆ ಮೈ ಮೇಲೆ ಜ್ಞಾನವೇ ಇರುತ್ತಿರಲಿಲ್ಲ . ಈ ಕೆಟ್ಟ ಚಾಳಿಯನ್ನು 
ಬಿಡಲು ಅವನು ಬಹಳ ಕಷ್ಟ ಪಟ್ಟ . ಸಾಧ್ಯವಾಗಲಿಲ್ಲವೆಂದು ಕಾಣುತ್ತದೆ. 

ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಾಗ ಮದ್ಯದ ದುಷ್ ಪರಿಣಾಮದ 
ಅನುಭವ ಮತ್ತೆ ಆಯಿತು. ರಾಜರು ಹಲವರು ಕುಡಿತದಿಂದ ಹಾಳಾಗುತ್ತಿದ್ದಾರೆ. 
ಅವರ ಹಾಗೆ ಅನೇಕಶ್ರೀಮಂತ ತರುಣರು . ಹೆಂಡದ ಪರಿಣಾಮ ಕೂಲಿಗಾರರಲ್ಲಂತೂ 
ಕರುಣಾಜನಕ ಇಂಥ ಕಟುತರ ಅನುಭವಗಳಿಂದ ನಾನು ಮದ್ಯ ಪಾನಕ್ಕೆ ಸಂಪೂರ್ಣ 
[ ವಿರೋಧಿಯಾಗಿರುವುದು ಯಾರಿಗೂ ಆಶ್ಚರ್ಯವನ್ನುಂಟು ಮಾಡಲಾರದು. 

ಒಂದು ಮಾತಿನಲ್ಲ , ಶರೀರ' ನೀತಿ ಬುದ್ದಿ ಬ್ಯಾಗ ಎಲ್ಲ ಬಗೆಯಲ್ಲೂ 
ಮದ್ಯ ಸರ್ವವಿನಾಶಕಾರಿ . 


ಕೇಸರಿ 
ಬಾರ್ 
ಕೋಡ್ 


BAR 
SOAP 
O 
ಔಪ 
ಬಾರ್ 
ಕೋಪ 
ಅಲ್ಲಾರ್ 


ಶುಭತೆಗೆ 


ಕೇಸಲಿ 
ಬಾಲ್ 
ಸೋಪ್ 


ನೀಲಿ 
ಬಾರ್ 


ತಯಾರಕರು : 

- ಜಿನೇಂದ್ರ 

ಸೋಪ್ಪ್ರಾಹ್ಮಲಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


. 


ಅಕ್ಟೋಬರ್, 1988 


29 


ಆಗುಂಬೆ 


ಏಕೆಂಬೆ ಏಕೆ೦ಬೆ ? ಏಕೆಂಬೆಯಾ ? . 
ಜೀವನದಿ ನೋಡು ಮತ್ತು ಮತ್ತೊಮ್ಮೆ ಆಗುಂಬೆ 
ಆಗುಂಬೆ ತಾಮ್ಮಡಿಲಲ್ಲಿ ಎಲ್ಲರೂ ಶಿಶುಗಳೇ ' 
ಆಗುವುದಂಥಹ ರಸಾನುಭವವಲ್ಲಿ 
ಆತ್ಮಚೈತನ್ಯವನ್ನು ಕಾಣುವೊಡೆ 
ಏರು ಏರಲೇ ಜೀವ ಎತ್ತರೆತ್ತರಕೆ ! 
ಎತ್ತರದಿ ನಿಂದು ; ಕಣ್ಮನ ಮುಟ್ಟುವನ ನಾಡೆ 
ಕಾಣುವುದು ಸುತ್ತಲೂ ದಿಕ್ ದಿಗಂತ 
ಏನ್ ಭೀಕರಾರಣ್ಯ ಏನ್ ಗಿಡಮರಗಳಲ್ಲಿ 
ನೋಡನೋಡುತೆ ಮೈ ನವಿರೇಳುವುದು ! 
ಪ್ರಕೃತಿ ತಾಯ ತೊಟ್ಟಿಲಲಿ ಹಸಿರ ಹಾದಿಕೆಯು 
ಹೊದಿಸಿ ಉಯ್ಯಲೆತೂಗಿದಂತಾನಂದ ! ! 
ಆನಂದದಿಂ ಸಚ್ಚಿದಾನಂದ ದರ್ಶನವಹುದಲ್ಲಿ 
ಕಂತುತಿಹ ಭಾನು ಏನ್ ರಮ್ಯ ! ಏನ್ ಗಮ್ಯ !! . 
ಸ್ವಂತ ಕಾಳೆ ಪಡೆಯ ಬೇಕ್ ಆನಂದ , 
ಸಚ್ಚಿದಾನಂದ ದರ್ಶನದಿ ತಲ್ಲೀನವಾಗುತಿರೆ 
ಬಾನ್ ರವಿಯು ಸಚ್ಚಿದಾನಂದದಲ್ಲಿ ಗಿರಗಿರನೆ 
ತಿರುಗುತಲೆ ಬಣ್ಣಬಣ್ಣದ ಚಂಡಂತೆ ಐಕ್ಯವಾಗ್ಯುದ 
ಅರಗಿಸಿಕೊಳೆ ಕಾಣುವುದು ಐಕ್ಯದಮರತ್ವ . 
ಎಲೆಕೆಳೆಯ ಅದಕೆ ಹೇಳಿದೆ ನೋಡುನೋಡು ಜೀವನದಿ 
ಮತ್ತೊಮ್ಮೆ ಆತ್ಮ ಪರಮಾತ್ಮ ನಾಗುವ ಆಗುಂಬೆಯನು ! ! 
ಸಾಫಲ್ಯವದೆ ಜೀವನದ ಗುರಿ ಎಂದು 
ಆ ಗುಂ . ಬೆ ಪದದೊಳೆ ಅ. ಉ - ಮ ಗಳ ಸಮ್ಮೇಳನ 
ಆತ್ಮ ಅಂತರಾತ್ಮನೊಳು ಬೆರೆಯ ಅದೆ ಮಹದಾನಂದ ! 
ಅನಂದ ರೂಪವನ್ನು ತಂ ರಸಂ ! ! 


ದಾವಣೆ 


36 


ಸಿದ್ದಗಂಗಾ 


ಮಾದಾರ ಚನ್ನಯ್ಯ 

- ಲೇ : ಬಿ . ನಂಜುಂಡಪ್ಪ . 
ನ ಶರಣರ ಕಥೆ - ೨ 
1 ಚೋಳ ದೇಶದಲ್ಲಿ ಕರಿಕಾಲ ಚೋಳನೆಂಬ ದೊರೆಯಿದ್ದನು. ಆತನು ಪರಮ 
ಕೈವಭಕ್ತ ಮತ್ತು ಸತ್ಯ ಪ್ರೇಮಿ, ಬಹಳ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡುವ 
ತಿದ್ದು ದರಿಂದ, ಪ್ರಜೆಗಳು ಆತನನ್ನು ತಂದೆಯಂತೆ ಪ್ರೀತಿಸುತ್ತಿದ್ದರು, 
| ರಾಜಧಾನಿಯಲ್ಲಿ ಮಾದಾರ ಚನ್ನಯ್ಯನೆಂಬ ಒಬ್ಬ ಶಿವಭಕ್ತನಿದ್ದನು. ಆತನಿಗೆ 
ದೇವರಲ್ಲಿ ಬಹಳ ನಿಷ್ಠೆ , ಚನ್ನಯ್ಯನು ಜನ್ಮತ, ಮಾದರನು: ಆದರೂ ಆತನ 
ಭಕ್ತಿಭಾವ ಮತ್ತು ಮುಕ್ತಿಯ ಕಾತುರತೆ ಬಹಳ, ಆದರೆ, ಆತನ ದೈವಭಕ್ತಿ ಬೂದಿ 
ಮುಚ್ಚಿದ ಕೆಂಡದಂತೆ ಯಾರಿಗೂ ಗೋಚರವಾಗುತ್ತಿರಲಿಲ್ಲ. 

ಚನ್ನಯ್ಯ ಪ್ರತಿದಿನ ಪ್ರಾತಃಕಾಲ ಎದ್ದು , ಕಾಡಿಗೆ ಹೋಗುತ್ತಿದ್ದನು. 
ಅಲ್ಲಿ ನಿರ್ಮಲವಾದ ನದಿಯ ನೀರಿನಲ್ಲಿ ಸ್ನಾನಮಾಡಿ, ಘಮ ಘಮಿಸುವ ಮಲ್ಲಿ. 
ಗೆಯ ಹೊದರಿನ ಕೆಳಗೆ, ತಣ್ಣಗಿರುವ ನೆರಳಿನಲ್ಲಿ ನುಣ್ಣಗಿರುವ ಮರುಳು ದಿಣ್ಣೆಯ 
ಮೇಲೆ ತಳಿರು ಹಾಸಿನ ಮೇಲೆ ಕುಳಿತು, ದೇವರ ಪೂಜೆಯಲ್ಲಿ ನಿರತನಾಗಿರುತ್ತಿದ್ದನು. 
ಆತನ ಮನಸ್ಸು ದೇವರಲ್ಲಿ ಅಚೊತ್ತಿದಂತಿತ್ತು . 

ಪೂಜೆ ಮುಗಿದ ಬಳಿಕ ಚನ್ನಯ್ಯ ತನ್ನ ನಿತ್ಯ ಕಾಯಕಕ್ಕೆ ಹೊರಡುತ್ತಿದ್ದನು. 
ಆತನ ಕಸಬು ಹುಲ್ಲು ಕೊಯ್ದು ಮಾರುವುದು ಕಾಡಿನಲ್ಲಿ ಹುಲ್ಲು ಕೊಯ್ದು, 
ತನ್ನ ಎತ್ತಿನ ಮೇಲೆ ಹೇರಿ ತಂದು, ಅರಸನ ಕುದುರೆ ಶಾಲೆಯ ಮುಂದೆ ಮಾರು 
ತಿದ್ದನು. ಹಾಗೆ ಹುಲ್ಲು ಮಾರಿ ಬಂದ ಹಣದಿಂದ ಆತನ ಜೀವನ ನಡೆಯಬೇಕಾ 
ಗಿತ್ತು . ಆತನದು ಬಹು ಸರಳ ಜೀವನ . ಆತನೂ ಆತನ ಹೆಂಡತಿಯೂ ಉಳ್ಳುದನ್ನೇ 
ಅಮೃತ ಸಮಾನವಾಗಿ ಭಾವಿಸಿ, ದೇವರಿಗೆ ಅರ್ಪಿಸಿ, ಆ ಪ್ರಸಾದದಿಂದ ತೃಪ್ತರಾಗು 
ತಿದ್ದರು. ಈ ರೀತಿ ಕೆಲವು ಕಾಲ ಕಳೆಯಿತು. 

* ಒಂದು ದಿನ ಚನ್ನಯ್ಯನು ಎಂದಿನಂತೆ ಕಾಡಿಗೆ ಹೋಗಿ ಬಹಳ ಭಕ್ತಿಯಿಂದ 
ದೇವರನ್ನು ಪೂಜಿಸಿ , ಹುಲ್ಲು ತಂದು, ಅದನ್ನು ಮಾರಿ , ಮನೆಗೆ ಬಂದನು. ಆ ವೇಳೆಗೆ 
ಊಟಕ್ಕೆ ಸಿದ್ಧವಾಗಿತ್ತು , ಆ ದಿನದ ಅಡುಗೆ, ಅಂಬಲಿ ಮತ್ತು ಕಾಳುಗಳ ಪಲ್ಯ . 
ಚನ್ನಯ್ಯ ಶುಚಿರ್ಭೂತನಾಗಿ, ಕುಳಿತು , ದೇವರನ್ನು ಧ್ಯಾನಿಸಿ , ' ಸಿದ್ದವಾಗಿದ್ದ 
ಆಹಾರವನ್ನು ದೇವರಿಗೆ ನಿವೇದಿಸಿ , ಪ್ರಸಾದವನ್ನು ಊಟ ಮಾಡ ತೊಡಗಿದನು. ಭಕ್ತ 
ವತ್ಸಲನಾದ ಪರಮಾತ್ಮನು ಆತನ ನಿರಾಡಂಬರವಾದ ಸಹಜ ಭಕ್ತಿಗೆ ಮೆಚ್ಚಿ , ಚನ್ನ 
ಯ್ಯನಿಗೆಗೋಚರಿಸದಂತೆ, ತಾನೂ ಆತನ ಜೊತೆಯಲ್ಲಿ ಕುಳಿತು ಊಟ ಮಾಡಿದನು. 
ಚನ್ನಯ್ಯನೊಡನೆ ಮಾಡಿದ ಅಂಬಲಿಯ ಊಟ ಪರಮೇಶ್ವರನಿಗೆ ಬಹಳ ಆನಂದ 
ವನ್ನುಂಟು ಮಾಡಿತು. 

ಈ ಕಡೆ, ಚೋಳರಾಜನು, ತನ್ನ ನಿತ್ಯ ನೇಮದಂತೆ, ಆ ಹರಿನ ಶಿವಾಲಯಕ್ಕೆ 
ಹೋಗಿ, ದೇವರನ್ನು ಹೊಡಶೋಪಚಾರದಿಂದ ಪೂಜಿಸಿದನು. ಪೂಜೆಯಾದ ಬಳಿಕ 
ಅಕ್ಟೋಬರ್ , 1988 


31 


ಬಗೆ ಬಗೆಯ ಭಕ್ಷ ಭೋಜ್ಯಗಳನ್ನೂ ಮೃಷ್ಟಾನ್ನವನ್ನೂ ದೇವರಿಗೆ ನಿವೇದಿಸಿ, ಅದ 
ಸ್ವೀಕರಿಸುವಂತೆ ಬೇಡಿಕೊಂಡನು. ಶಿವನು ಪ್ರತ್ಯಕ್ಷನಾಗಿ ( ಚೋಳರಸ , ಈಗ ಈ 
ಹಸಿವಿಲ್ಲ . ಈಗ ಸ್ವಲ್ಪ ಹೊತ್ತಿನಲ್ಲಿ ಮಾದಾರ ಚನ್ನಯ್ಯನೊಂದಿಗೆಊಟ ಮಾಡಿದ್ದೆ 
ಆತ ಮಹಾಭಕ್ತ . ಅತನು ಆರ್ಪಿಸಿದ ಅಂಬಲಿಯ ರುಚಿ ಮೃಷ್ಟಾನ್ನದ ರುಚಿಗಿಂತ 
ಮಿಗಿಲಾಗಿತ್ತು . ನನಗೆ ಬಹಳ ಆನಂದವಾಯಿತು. ” ಎಂದು ಹೇಳಿದಹಾಗಾಯಿ 
ಚೋಳರಾಯನಿಗೆ ಇದೇನು ಸ್ವಪ್ನವೋ ಎನ್ನುವಷ್ಟು ಆಶ್ಚರ್ಯವಾಯಿತು. 

ಅಂದಿನಿಂದ ಚೋಳರಾಜನ ಮನೋಭಾವವೇ ಬದಲಾಯಿಸಿತು. ಶಿವನ ಜೊತೆಂ 
ಊಟಮಾಡಿದ ಚನ್ನಯ್ಯನ ಮಹಿಮೆ ಎಂತಹುದಿರಬೇಕೆಂಬುದೇ ಆತನ ಯೋಜ 
ಯಾಯಿತು. ಅಂತಹ ಮಹಾಮಹಿಮನಾದ ಚನ್ನಯ್ಯನ ದರ್ಶನಭಾಗ್ಯವನ್ನು ಪರ 
ಕೃತಕೃತ್ಯನಾಗಬೇಕೆಂದು ಅರಸನಿಗೆ ಹಂಬಲವುಂಟಾಯಿತು. ಕೂಡಲೇ ಆತನು 
ವಾರ ಸಮೇತ ಚನ್ನಯ್ಯನ ಬಳಿಗೆ ಕಾಲು ನಡಿಗೆಯಲ್ಲೇ ಹೊರಟನು. ದಾರಿಯುದ್ದ 
ಆತನಿಗೆ ಚನ್ನಯ್ಯನ ಯೊಡನೆಯೇ , ಚನ್ನಯ್ಯನ ಭಕ್ತಿಯ ಪ್ರಭಾವ ಸರಳ - 
ನಿಷ್ಠೆ , ನಿರ್ಮಲ ಮನಸ್ಸು ಇವು ಅರಸನ ಕಣ್ಣಿಗೆ ಕಟ್ಟಿದಂತಿದ್ದವು. 
* ಅರಸನು ತನ್ನನ್ನು ಹುಡುಕಿ ಬರುತ್ತಿರುವುದು ಚನ್ನಯ್ಯನಿಗೆ ತಿಳಿಯಿತು. ಆದರೆ ಈ 
ಬರುವುದರ ಕಾರಣ ಮಾತ್ರ ಆತನಿಗೆ ತಿಳಿಯಲಿಲ್ಲ. ಎಂದೂ ಬಾರದಿದ್ದ ಅರಸನುತ 
ಹೀನಕುಲದ ಬಡಪಾಯಿಯ ಮನೆಗೆ ಬರುವುದು ಬಹಳ ಆಶ್ಚರ್ಯಕರವಾಗಿ ತೋರು 
- - ಅಷ್ಟರಲ್ಲಿ, ಅರಸನು ಚನ್ನಯ್ಯನ ಮನೆಗೆ ಪ್ರವೇಶಿಸಿದನು. ಚನ್ನಯ್ಯನನ್ನು ಕ 
ಕೂಡಲೇ ಅರಸನು ಆತನಿಗೆ ದೀರ್ಘದಂಡನಮಸ್ಕಾರ ಮಾಡಿ, ಆತನ ಪಾದಗಳ 
ಹಿಡಿದುಕೊಂಡನು. ಚನ್ನಯ್ಯನುಬಹಳ ವಿನಯ ಭಯಭಕ್ತಿಗಳಿಂದ ಕುಗ್ಗಿ , ಕೈಮುಗಿ 
“ ಪ್ರಭು. ಏಳು ಏಳು.........ನೀನು ಇಂಥಹ ಕೆಲಸ ಮಾಡುವುದೆ ? ನೀನು ಈ 
ಬರಬೇಕಾದ ಕಾರಣವೇನಿತ್ತು ? ನಾನು ಜಾತಿಯಲ್ಲಿ ಮಾದರ , ನೀನು ಅದ 
ಕುಲವನ್ನು ನೋಡದೆ ಹೀಗೆ ಮಾಡುವುದೆ ? ನನಗೇಕೆ ಅಷ್ಟು ಮನ್ನಣೆ ? ನೀನು ಮ 
ಭಕ್ತ , ನಾನು ಪಾಮರ, ಬಿಡು, ನನ್ನ ಕಾಲು ಬಿಡು... ...” ಎಂದು ಹೇಳಿ ಹ 
ಸರಿದನು, ಅದಕ್ಕೆ ಚೋಳರಸನು ( ಸ್ವಾಮಿ, ದೇವರು ಒಲಿದ ಕುಲವೇ ಸತ್ಕುಲ, 
ಶ್ರೇಷ್ಠ ಜಾತಿ, ಪರಮೇಶ್ವರನೊಡನೆ ಊಟ ಮಾಡಿದ ನಿನಗಿಂತಲೂ ಉತ್ತಮ ಕು. 
ಜನರು ಮತ್ತಾರಿದ್ದಾರೆ ? ತಮ್ಮ ಪಾದ ಧೂಳಿ ನನ್ನ ಶಿರಸ್ಸಿನ ಮೇಲಿರಲಿ ” ಎಂ 
ವಿನಯದಿಂದ ಅರಿಕೆ ಮಾಡಿಕೊಂಡನು. 
ಬಳಿಕ ಅರಸನು ಚನ್ನಯ್ಯನನ್ನು ಆನೆಯ ಮೇಲೆಅಂಬಾರಿಯಲ್ಲಿ ಕುಳ್ಳಿರಿಸಿ, ತಾನು " 
ಕುದುರೆಯ ಮೇಲೆ ಕುಳಿತು ಪರಿವಾರದೊಂದಿಗೆ, ಮರಳಿ ಶಿವಾಲಯಕ್ಕೆ ಹೊರಟ 
ದೇವಾಲಯ ಸಮೀಪಿಸುತ್ತಲೇ ಅರಸನು ಚನ್ನಯ್ಯನನಿಗೆ ಕೈ ಕೊಟ್ಟು ಆನೆಯಿ 
ಇಳುಹಿಸಿದನು. ಇಬ್ಬರೂ ದೇವಾಲಯವನ್ನು ಪ್ರವೇಶಿಸಿ ದೇವರಿಗೆನಮಸ್ಕರಿಸಿ ಪ್ರಾರ್ಥಿ 
ಅವರ ಪ್ರಾರ್ಥನೆಗೆ ಮೆಚ್ಚಿ , ಪರಮೇಶ್ವರನು ಪ್ರತ್ಯಕ್ಷನಾದನು. ಹೂ ಮಳೆ ಸುರಿಯಿ 
ದುಂದುಭಿ ಕಹಳೆನಾದಗಳಾದುವು. ಪರಮೇಶ್ವರನು ಚೋಳರಾಜನನ್ನು ಬೀಳ್ಕೊ . 
ಚನ್ನಯ್ಯನೊಡನೆ ಪುಷ್ಪಕವಿಮಾನದಲ್ಲಿ ಕುಳಿತು ಕೈಲಾಸಕ್ಕೆ ತೆರಳಿದನು. 
ಚನ್ನಯ್ಯನಿಗೆ ಗಣಪದವಿ ದೊರೆಯಿತು. 


ಕ್ಷೇತ್ರವಾರ್ತೆ 


- ಪಿ , ಎನ್ . ಚಂದ್ರಶೇಖರಯ್ಯ 


ದಿನಾಂಕ 11 :16 -88 ರಂದು ರಾಷ್ಟ್ರೀಯ ಮಟ್ಟದ ನಾಲ್ಕು ಪಕ್ಷಗಳ ವಿಲೀನ 
ಮತ್ತು ಜನತಾದಳ' ದ ಉದಯದ ಅಪೂರ್ವ ಸಮಾವೇಶ ಬೆಂಗಳೂರಿನ ಅರಮನೆ 
ಆವರಣದಲ್ಲಿ ಸೇರಿದ ಸಂದರ್ಭ . ಈ ಐತಿಹಾಸಿಕ ಸಮಾರಂಭಕ್ಕೆ ನಾಡಿನಾದ್ಯಂತ 
ಅನೇಕ ಅಭಿಮಾನಿಗಳು ಬೆಂಗಳೂರಿಗೆ ಪ್ರಯಣ ಮಾಡಿದರು , ಈ ಸಮಾರಂಭಕ್ಕೆ 
ಉತ್ತರ ಕರ್ನಾಟಕದ ಕಡೆಯಿಂದ ಬಂದ ಸಾವಿರಾರು ಮಂದಿ ಶ್ರೀ ಮಠಕ್ಕೆ ಭೇಟ 
ಕೊಟ್ಟ' ಸನ್ನಿವೇಶ ಅತ್ಯಂತ ಸ್ಮರಣೀಯವಾದುದು , 


ದಿನಾಂಕ 10-10 -88 ರಂದು ಸಂಜೆ 8-10 ಬಸ್ಸುಗಳಲ್ಲಿ ಬಂದ ಜನ ರಾತ್ರಿ 
ಶ್ರೀ ಮಠದಲ್ಲಿಯೇ ವಾಸ್ತವ್ಯ ಮಾಡಿದರು , ಬೆಳಗಿನ ಜಾವ 3- 30 ಘಂಟೆಗೆ 
ಬಸ್ಸುಗಳು ಶ್ರೀ ಮಠಕ್ಕೆ ಬರಲು ಪ್ರಾರಂಭಿಸಿದುವು. ಬೆಳಗಿನ ಸ್ನಾನ ಪೂಜಾದಿಗಳು 
ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ದರ್ಶನ' ಪೂಜ್ಯ ಡಾ !! ಶ್ರೀ ಶ್ರೀ ಶಿವಕುಮಾರ 
ಮಹಾ ಸ್ವಾಮಿಗಳವರ ದರ್ಶನಾಶೀರ್ವಾದ ಮತ್ತು ಶ್ರೀ ಮಠದ ಮಹಾದಾಸಾಹ 
ದಲ್ಲಿ ಪ್ರಸಾದ ಮತ್ತು ಚಹಾಸ್ವೀಕಾರ . ಸುಮಾರು 250 ಬಸ್ಸುಗಳಲ್ಲಿ , ಸ್ವಂತ 
ವಾಹನಗಳಲ್ಲಿ ಬಂದ ಸು . 14 ರಿಂದ 15 ಸಾವಿರದ ವರೆವಿಗೂ ಬಂದ ಮಂದಿಯನ್ನು 
ಮಾಡಿದವರಿಗೆ ಶ್ರೀ ಮಠದಲ್ಲಿ ಒಂದು ವಿಶೇಷ ಜಾತ್ರೆ ಸನ್ನಿವೇಶ , ಶ್ರೀ ಮಠದ 
ಆವರಣದಲ್ಲಿರುವ ಪುಷ್ಕರಿಣೆಯ ಸುತ್ತಲ ಸ್ಥಳಗಳಲ್ಲಿ ಸ್ನಾನಮಾಡುವ ದೃಶ್ಯ ಶ್ರೀ ಮಠದ 
ಒಳಗೆ ಹೊರಗೆ ವಾಹನಗಳು ನಿಂತಕ್ರಮ ಎಲ್ಲವೂ ಚೇತೋಹಾರಿಯಾಗಿತ್ತು . 
ಈ ಹಿಂದೆ ಕಳೆದವರ್ಷ ಜನೋತ್ಸವ ಸಂದರ್ಭ ಮತ್ತು ಜಿಲ್ಲಾ ಪರಿಷತ್ತು ಮತ್ತು 
ಮಂಡಲ ಪಂಚಾಯ್ತಿ ಸದಸ್ಯರ ಸಮಾವೇಶಗಳಲ್ಲಿಯೂ ಜನತೆ ಬಂದಿದ್ದರಾದರೂ ಅದರ 
ಎರಡು ಮೂರು ಪಟ್ಟು ಅಧಿಕ ಸಂಖ್ಯೆಯಲ್ಲಿ ಬಂದು ಸೇರಿದರು . ಎಲ್ಲರಿಗಾ ಸ್ವತಃ 
ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿಗಳವರೇ ನಿಂತು ಪ್ರಸಾದ ನೀಡಿಸಿದರು . ಅಂದು 
ಮಧ್ಯಾನ್ಹ 11 , 30 ರ ವರೆಗಾ ದಾಸಾಹ ವ್ಯವಸ್ಥಿತವಾಗಿ ನಡೆಯಿತು , ಉಪಾ 
ಧ್ಯಾಯರು , ವಿದ್ಯಾರ್ಥಿಗಳು ಆಡಳಿತ ವರ್ಗ ಮತ್ತು ಸಿಬ್ಬಂದಿಯವರ ಉತ್ಸಾಹಭರಿತ 
ಸೇವೆ ಸ್ಮರಣೀಯವಾದುದು . 


* ಶತಮಾನಗಳಷ್ಟು ಹಳೆಯದಾದ ಶ್ರೀ ಮಠದ ದಾಸೋಹಕ್ಕೆ ಈ ದಿಡೀರ್ - 
ದಾಸಾಹ ಹೊಸದೇನಲ್ಲ . ಸಮಯದ ನಿಗಧಿಯಿಲ್ಲದೆ ಇಡೀ ರಾತ್ರಿಯೆಲ್ಲಾ 
ದಾಸಾಹ ನೀಡಿದ ಉದಾಹರಣೆಗಳುಂಟು ಪಕ್ಷ ಸಂಗಡಗಳ ಭೇದವಿಲ್ಲದೆ ರಾಜಧಾನಿಲ್ಲಿ 


ಅಕ್ಟೋಬರ್ , 1988 


33 


* ನಡೆಯುವ ಬೃಹತ್ ರೈತ ಮೇಳ ಸಾಮೂಹಿಕ ಬೃಹತ್ ಗ್ಯಾಲಿ ಮುಂತಾದ ಸಂದರ್ಭ 
- ದಲ್ಲಿ ದಾಸೋಹನೀಡಿದೆ. ಅಂತೆಯೇ ಶ್ರೀ ಮಠ, ತ್ರಿವಿಧ ದಾಸೋಹಕ್ಕೆ ಹೆಸರಾದುದು 


ದಿನಾಂಕ 11 . 10 - 88 ರಿಂದ 2 - 10 - 88 ರ ವರೆಗೆ ವಿಜಯದಶಮಿ ಪ್ರಯುಕ್ತ 
ಶ್ರೀ ಮಠದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿವರ್ಷದಂತೆ ಸಂಪ್ರದಾಯ 
ವನ್ನು ನುಸರಿಸಿ ಆಚರಿಸಲಾಯಿತು . 


- ಶ್ರೀ ಸಿದಲಿಂಗೇಶ್ವರ ಸ್ವಾಮಿಗೆ ಮಹಾನ್ಯಾಸ ಪೂರ್ವಕ ರುದ್ರಾಭಿಷೇಕವನ್ನು 
ಬೆಳಗಿನ ಸಮಯದಲ್ಲಿ ಸಾಯಿಂಕಾಲ ರುದ್ರಾಭಿಷೇಕ, ಪಟ್ಟಾಧಿಕಾರ ಪೂರ್ವಕ 
ರಾಜೋಪಚಾರವನ್ನು ಪ್ರತಿನಿತ್ಯ ಮಾಡಲಾಗಿತ್ತು , 


ವಿಜಯದಶಮಿ ಅಂಗವಾಗಿ ಸರಸ್ವತೀ ಪೂಜೆ ದುರ್ಗಾಷ್ಟಮಿ ದಿವಸ 
* ದುರ್ಗಾ ಪೂಜೆ, ಪೂಜ್ಯ ಗಂಗಾ ದೇವಿಯವರಿಗೆ ಲಲಿತ ಸಹಸ್ರ ನಾಮಾ 
ವಳಿ ಪೂಜಾ, ಶ್ರೀ ಸಿದ್ದಲಿಂಗೇಶ್ವರರಿಗೆ ಸಹಸ್ರ ಬಿಲ್ವಾರ್ಚನಾ ಪೂಜೆ ನಡೆಸಲಾಯಿತು. 


ದಿನಾಂಕ 19 -10- 88 ಧ್ವಜಾರೋಹಣ ಆಯುಧ ಪೂಜಾ ಕಾರ್ಯ ಕ್ರಮ . 
ವಿಶೇಷ ರೀತಿಯಿಂದ ಜರುಗಿದುವು, ' 20 - 10. 88 ರ ವಿಜಯದಶಮಿ ಯಂದು 
ಶ್ರೀ ಶ್ರೀ ಗಳವರಿಗೆ ಭಕ್ತರ ಭಕ್ತಿಕೈಂಕರ್ಯ ದೇವರ ಉತ್ಸವ ಉಪನ್ಯಾಸ ಸ್ವಾಮಿಗೆ 
ರಾಜೋಪಚಾರ ಶಮೀ ಪೂಜೆ ಮತ್ತು ಬನ್ನಿ ಮರ ಕಡಿಯುವ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿತ್ತು . 


ಶ್ರೀ ಮಠದ ವಿಶೇಷಾಧಿಕಾರಿಗಳಾದ ವಿದ್ವಾನ್ ಕೆ : ಎಂ . ರೇವಣ್ಣ ಸಿದ್ದಯ್ಯ 
ನವರು ಉಪನ್ಯಾಸ ಮಾಡುತ್ತಾ ವಿಜಯದಶಮಿ ಮತ್ತು ಆಯುಧ ಪೂಜೆಗಳ ಮಹತ್ವ 
ಗಳ ಬಗ್ಗೆ ತಿಳಿಸಿದರು . ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ದಸರಾ ಮಹೋತ್ಸವಕ್ಕೆ 
ಪೌರಾಣಿಕದ ಹಲವು ಹಿನ್ನೆಲೆಗಳಿದ್ದರೂ ತಾತ್ವಿಕ ಮತ್ತು ಸಾಂಸ್ಕೃತಿಕ ಮಹತ್ವವುಳ್ಳ 
ಭಾರತೀಯ ಹಬ್ಬಗಳಲ್ಲಿ ಒಂದು ಶಕ್ತಿಯ ಉಪಾಸನೆ ಈ ಹಬ್ಬದ ವಿಶೇಷ ಎಂದರು . 
* ಈ ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಮತ್ತು ಅನೇಕ ಮಠಾಧಿಪತಿಗಳು 
ಉಪಸ್ಥಿತರಿದ್ದರು , 


34 


ಸಿದ್ದಗಂಗಾ 


ಗಾಮಾಂತರ ಬಸವ ಜಯಂತಿ- 202 


ಹೆಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂರು 
ಆತ್ಮೀಯ ಶರಣ ಬಂಧು, 

ಆಕ್ಷೇಪಣೆ, ಮಾಡುತ್ತೀಯಲ್ಲವೇ ? ಹಳೆಯ ಸುದ್ದಿಯನ್ನು ಪ್ರಸ್ತಾಪಿಸುತ್ತಿದ್ದೇನೆಂದು, 
ಹಳಸಲಾಯಿತೆಂದು, ಹಳಸಲೂ ಸಹ ತಿಳಿ ಬೆಳಕು ನೀಡುವುದಾದರೆ ಅದೇಕೆ ಬೇಡವೆ 
ನ್ನಬೇಕು. ಬಸವಣ್ಣನಾಗಲಿ ಅವನ ಪರವಾದ ವಿಚಾರ ಚಿಂತನ – ಮಂಥನಗಳಾಗಲಿ 
ಎಂದಿಗಾದರೂ ಹಳಸಲಾಗಬಹುದೆ ? ವರದಿ ಮಾಡುತ್ತಿರುವುದರ ಬಗೆಗೆ ನಿನ್ನ ಆಕ್ಷೇ . 
ಪಣೆ ಇರುವುದಾದರೆ ಅದಕ್ಕೂ ವಿನಮ್ರನಾಗಿ ಅರಿಕೆ ಮಾಡಿಕೊಳ್ಳಲಿಚ್ಚಿಸುತ್ತೇನೆ. 
ಪರಮ ಪೂಜ್ಯರು ನಡೆಸಿರುವ ಮಹಾಮಣಿಹದ ಒಂದಾಂದು ಗ್ರಾಮದ ಬಸವ 
ಜಯಂತಿಯನ್ನು ಕುರಿತು ಬರೆಯಲೂ : ಸಿದ್ದಗಂಗಾ ' ಮಾಸಿಕಕ್ಕೆ ಒಂದಾಂದು 
ತಿಂಗಳು ಕಾಯಬೇಕು , ಪೂಜ್ಯರ ಸೇವೆಯ ವೇಗಕ್ಕೆ ತಕ್ಕಂತೆ ಓಡಬೇಕೆಂಬ ಆಸೆ 
ಇದೆಯಾದರೂ ಒಂದು ಚೌಕಟ್ಟಿಗೆ ಒಳಪಟ್ಟು , ಕಾಲಕ್ಕೆ ಬದ್ಧವಾಗಿ ಬರೆಯಬೇಕಾ 
ಗುತ್ತದೆ . ಕಳೆದವರ್ಷದಲ್ಲಿ ನಡೆದ ಜಯಂತಿಯ ವರದಿಯನ್ನು ಈ ವರ್ಷಕಾಡ 
ಬೇಕಾಗಿದೆ, ವರ್ಷಕ್ಕೆ ಹನ್ನೆರಡು - ಸಿದ್ದಗಂಗಾ ' ಪ್ರಕಟವಾಗುವುದು , ಗ್ರಾಮಾಂ 
ತರ ಬಸವಜಯಂತಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತರವರೆವಿಗೆ ನಡೆಯುತ್ತವೆ 
ಎರಡು ಮೂರು ಕಾರಕ್ರಮಗಳ ವರದಿಯನ್ನು ಒಂದೇ ಸಂಚಿಕೆಯಲ್ಲಿ ಕಾಡಬಹುದಲ್ಲ. 
ಎನ್ನುತ್ತೀಯೇನು? ಆದರೆ ಒಂದಾಂದು ಗ್ರಾಮದೂ ತನ್ನದೇ ಆದ ವೈವಿಧ್ಯ ವೈಶಿ' 
ಷ್ಟಗಳನ್ನು ಒಳಗೊಂಡಿರುತ್ತದೆ. ಅದಕ್ಕಾಗಿಯೇ ಬಿಡಿ ಬಿಡಿಯಾಗಿ ಪ್ರಕಟಿಸುವ 
ಯೋಜನೆ ರೂಪಿಸಿಕೊಳ್ಳಲಾಗಿದೆ . 

ದಿನಾಂಕ 18-6- 87ರಂದು ಕನಕಪುರ ತಾ || ಶಿವನಹಳ್ಳಿ ಪುಣ್ಯ ಗ್ರಾಮದಲ್ಲಿ 
ಬಸವಜಯಂತಿ , ಮಧ್ಯಾಹ್ನ ಮೂರು ಘಂಟೆಗೆ ಕಾರ್ಯಕ್ರಮ ಆರಂಭವಾಯಿತು. 
ವಿದ್ವಾನ್ ಮಲ್ಲವೀರಯ್ಯನವರು ಮತ್ತು ಸಂಗಡಿಗರು ಭಕ್ತಿ ಶ್ರದ್ಧೆಗಳಿಂದ ಸಮಾರಂಭದ 
ಏರ್ಪಾಡು ಮಾಡಿದ್ದರು ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳಾದ ಶ್ರೀ ಮಲ್ಲವೀರಯ್ಯ 
ನವರು ಸ್ವಾಗತಿಸುತ್ತ ಪರಮ ಪೂಜ್ಯ ಸೇವಾ ಜೀವನವನ್ನು ನೆರೆದಿದ್ದ ಮಹಾಸಭೆಗೆ 
ಪರಿಚಯ ಮಾಡಿಕೊಟ್ಟರು. ಶಿವನಳ್ಳಿ ಗ್ರಾಮದ ಪ್ರಮುಖರು ಪೂಜ್ಯ ಶ್ರೀ ಶ್ರೀಗಳಿಗೆ 
ಮಾಲಾರ್ಪಣೆ ಮಾಡಿದರು . 

ಬಸವಣ್ಣನವರು ಮನಕುಲದ ದೀಪಕರು ಆಖಂಡ ಮಾನವತಾ ವಾದಿಗಳು. 
ಗುರುಲಿಂಗ ಜಂಗಮ ಪ್ರೇಮಿಗಳು ಸಕಲ ಜೀವರಿಗೆ ಲೇಸನೇ ಬಯಸಿದ ಶರಣ 
ಶ್ರೇಷ್ಠರು, ಅವರ ಸಂದೇಶಗಳಿಂದು ಅಗತ್ಯವಾಗಿದೆ ಎಂಬುದಾಗಿ ಮಾತನಾಡುತ್ತ 
ಕನಕಪುರ ದೇಗುಲ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಮುಮ್ಮಡಿನಿರ್ವಾಣಸ್ವಾಮಿಗಳು 
ಸಿದ್ದಗಂಗಾ ಶ್ರೀಗಳಿಂದು ಕೈಗೊಂಡಿರುವ ಬಸವ ದರ್ಶನ ಮಹಾಯಾತ್ರೆಯಿಂದ 
ಅಕ್ಟೋಬರ್ , 1988 


35 


ಗ್ರಾಮೀಣ ಬಂಧುಗಳ ಜೀವನದಲ್ಲಿ ಹೊಸ ಚೈತನ್ಯ ಬರುವಂತಾಗಲಿ ಎಂದು ಸಮಾ 
ರಂಭವನ್ನು ಉದ್ಘಾಟಿಸಿದರು. 

* ಗ್ರಾಮೀಣ ಬಂಧುಗಳು ಬಸವಣ್ಣನವರನ್ನು ಎದೆಗಪ್ಪಿಕೊಂಡವರು. ಅವರ 
ಸಂದೇಶವನ್ನು ಸದ್ದು ಗದ್ದಲವಿಲ್ಲದೆ, ಪ್ರಚಾರ ಪ್ರದರ್ಶನಗಳ ಕೃತ್ರಿಮಕ್ಕೆ ಮಾರು 
ಹೋಗದೆ ಅನುದಿನದ ಬದುಕಿನಲ್ಲಿ ಅನುಸರಿಸುತ್ತ ಬಂದಿರುವುದನ್ನು ಅವರ ಎದೆಯಾಳ 
ದಿಂದ ಒಡಮೂಡಿಬಂದ ಸರಳ ಸುಂದರ ತ್ರಿಪದಿಗಳ ಮೂಲಕ ಬಿಡಿಸಿ ತೋರಿಸಿದರು 
ಶ್ರೀ ಹೆಚ್ . ವಿ . ವೀರಭದ್ರಯ್ಯನವರು. 

ಬಸವಣ್ಣ ಒಂದು ಕೋಮಿಗೆ, ಜಾತಿಗೆ ಕುಲಕ್ಕೆ ಸೇರಿದವನಲ್ಲ, ಕಾಲ ದೇಶಗಳಿಗೆ 
ಸೀಮಿತರಾದವರೂ ಅಲ್ಲ. ಸಾರ್ವಕಾಲಿಕ ಸಾರ್ವತ್ರಿಕವಾಗಿ ವಿಶ್ವದೆತ್ತರ ಬಿತ್ತರಕ್ಕೆ 
ಬೆಳೆದು ನಿಂತವರವರು. ಅವರೊಬ್ಬ ಆಧ್ಯಾತ್ಮ ವಿಜ್ಞಾನಿ, ಸಂಸಾರಿ ಶಿವಯೋಗಿ, 
ಲೋಕೋತ್ತರ ಮೂರ್ತಿ ಲೌಕಿಕವನ್ನ ಶ್ರದ್ದೆಯಿಂದ ಗೌರವಿಸುತ್ತಲೇ ಪರಂಪರಾಗತ 
ವಾಗಿ ಬೆಳೆದು ಬಂದಿದ್ದ ಅಲೌಕಿಕ ಕಲ್ಪನೆಗೆ ಹೊಸದೃಷ್ಟಿ ಹೊಸ ತಿರುವು ತಂದು 
ಕೊಟ್ಟವರು . ವ್ಯಕ್ತಿಯ ಅಂತರಂಗ ಶೋಧನೆಗೆ ಕಾಯಕದ ಕಮ್ಮಟವನ್ನು ಸಿದ್ದ 
ಗೊಳಿಸಿಕೊಟ್ಟರಲ್ಲದೆ, ಸಾಮಾಜಿಕ ಬದಲಾವಣೆಗೂ ದಾರಿ ತೋರಿದರು. ಕ್ರಿಯಾ-- 
ಶೀಲವ್ಯ , ಕಾವ್ಯನಿಷ್ಠನಾದಾಗ ಕೈಲಾ ಸ ಸೃಷ್ಟಿ ಯಾ ಗು ವುದರಲ್ಲಿ ಸಂದೇಹವಿಲ್ಲ . 
ಭಗವಾನ್ ಬಸವಣ್ಣನವರು ಭಕ್ತರಾಗಿದ್ದು ಕೊಂಡೆ ಗುರು ಲಿಂಗ ಜಂಗಮರ ಸೇವೆ 
ಮಾಡುತ್ತಲೇ ಎಲ್ಲರ ಹೃದಯವನ್ನು ಗೆದ್ದರು. ಸೇವೆ- ದಾಸೋಹಗಳಿಗೆ ಭಾಷ್ಯವಾದರು . 
ತ್ಯಾಗದ ಮೂಲಬೀಜ ಸೇವೆಯಲ್ಲಿ ಕಾಣುತ್ತದೆ ಎಂಬುದನ್ನು ತೋರಿಸಿಕೊಟ್ಟರು. 
ಅದರಂತೆ ವಸ್ತು ನಿಷ್ಠ ವಾಗಿ ಆಲೋಚಿಸಿದವರು ವಿರಳ. Fractical thinker 
* ಬಸವಣ್ಣ ಯಾವುದೇ ದೃಷ್ಟಿಯಿಂದ ನೋಡಿದರೂ ಅವರಲ್ಲಿ ಹೊಸತನ ಹೊಳೆಯುತ್ತದೆ 
ನಮಗೆ ಅವರ ಅಗತ್ಯ ಕಾಣುತ್ತದೆ. ದೀನರ , ದಲಿತರ , ಸ್ತ್ರೀಯರ, ಪಾಪಿಗಳ, 
ಅಜ್ಞಾನಿಗಳ , ಬಗೆಗೆ ಅವರಿಗಿದ್ದ ಕಳಕಳಿ ಅಪಾರ . ಅವರ ವಚನಗಳಲ್ಲಿ ಅದು ವ್ಯಕ್ತ 
ವಾಗಿದೆ . ಸ್ವತಂತ್ರ ಭಾರತಕ್ಕೆ , ದೇಶದ ಯುವಜನಾಂಗಕ್ಕೆ ಬಸವಣ್ಣನವರ ಮಾರ್ಗ 
ಉತ್ತಮ ಭವಿಷ್ಯವನ್ನು ತೋರುತ್ತಿದ್ದೆ ಎಂಬುವುದಾಗಿ ಅಧ್ಯಕ್ಷಸ್ಥಾನದಿಂದ ಪರಮ 
ಪೂಜ್ಯರು ಆಶೀರ್ವಚನ ನೀಡಿದರು , 

ರಾತ್ರಿ ಜಗಜ್ಜಾತಿ ಬಸವೇಶ್ವರ ನಾಟಕ ಪ್ರದರ್ಶನ ವೇರ್ಪಡಾಗಿತ್ತು , ಶಿವನಳ್ಳಿ 
ಸುತ್ತ ಮುತ್ತಿನ ಹತ್ತು ಹಳ್ಳಿಯ ಗಾಮೀಣ ಜನತೆ ಬೆಳ್ಳಂ ಬೆಳಕಾಗುವವರೆಗೆ ನಾಟಕ 
ನಾಡಿ ಸಂತೋಷಿಸಿದರು . ಕಕ್ಕಯ್ಯ ಶಿವನಾಗಮಯ್ಯಗಳ ದೃಶ್ಯವನ್ನು ಕಂಡ 
ಕನಕಪುರದ ವ್ಯಾಪರಿಯೊಬ್ಬರು ಹಾಸದಾಗಿ ಮಾಡಿಕೊಂಡಿರುವ ಬದಲಾವಣೆಯ 
ಲ್ಲವೇ ಎಂದು ವರದಿಗಾರರನ್ನು ಕೇಳಿದಾಗ ಹೌದು ಎನ್ನ ಬೇಕಾಯಿತು , ಶಿವನಹಳ್ಳಿ 
ಕೋಳಿಗಳೂ ಸಹ ಬಸವ ಸಂದೇಶ ಸಾರುತ್ತಿರುವಂತೆ ಮುಂಜಾವದಲ್ಲಿ ಕೂಗುತ್ತಿದ್ದವು. 
36 

ಸಿದ್ದಗಂಗಾ 


ಗುರುದೇವ ( ಕವಿ ರವೀಂದ್ರರ ಋಣ ) 


ಸಂಜೆಯ ಸೂರ್ಯನು ಸಾದಾವರಿ ನದಿಯತೀರದಲ್ಲಿ ಶಾಂತವಾಗಿ ಪಡು 
ವಣ ದೆಸೆಗಿಳಿದಿದ್ದನು. ನದಿಯ ನೀರಿನ ಮೇಲೆ ಬೀಸುತ್ತಿದ್ದ ತಂಗಾಳಿಯ ಮೃದು 
ಸೇಚನ ದಿಂದ ದೇಹ ಪುಲಕಿತವಾಗುತಿತ್ತು . ಗೂಡಿಗೆ ಹಿಂದಿರುಗುತ್ತಿದ್ದ ಶುಕಸಿಕಗಳ 
ಕಲಗಾನವು ಗೋಕುಲದ ಸಂಸಾರದಂತೆ ಹಿತಕರವಾಗಿದ್ದಿತು. ಸಿಕ್ಕರ ಗುರು 
ಗೋವಿಂದ ಸಿಂಹನು ನದಿತೀರದಲ್ಲಿ ಬಾಗಿದಮರವೊಂದರ ನೆರಳಿನಲ್ಲಿದ್ದ ಬಂಡೆಯ 
ಮೇಲೆ ಕುಳಿತು ಪ್ರಕೃತಿಯಲ್ಲಿ ತನ್ನ ಧ್ಯಾನಮಗ್ನವಾದ ಮನಸ್ಸನ್ನು ಲೀನಗೊಳಿ 
ಸಿದ್ದನು. ಇಳಿಬದ್ದ ಮುಗುಳು ಮುಖದ ಮೇಲಾಡುತಿದ್ದವು. ವಾತವರಣದಲ್ಲಿ 
ನಿಸ್ತಬ್ದ ನೀರವತೆ ಮಾಡುತಿತ್ತು . 


ಪ್ರಾಪಂಚಿಕ ಸುಖ ಸರ್ವಸ್ವವನ್ನೂ ಅನುಭವಿಸಿ ಸಂಸಾರದಲ್ಲಿ ಜಿಹಾಸೆಯನ್ನು 
ಅನುಭವಿಸಿದ ಆಗರ್ಭ ಶ್ರೀಮಂತರ ನೊಬ್ಬನು ಉಡಿಗೆ ತೊಡಿಗೆಗಳಿಂದ ಅಲಂಕೃತ 
ನಾನಿ ಗುರುದೇವನ ಒಳಗೆ ಬಂದನು ಧ್ಯಾನಚಿತನಾದ ಗುರುವು ತುಸು ಹೊತ್ತಿನ 
ನಂತರ ತಪಸ್ಸಿನ ಶಾಂತಿಯನ್ನೊಳಗೊಂಡು ತನ್ನ ಮುಖ ಮುದ್ರೆ ಯ ನ್ನು ಅತ್ತ 
ತಿರುಗಿಸಿದನು . ಶಿ ಮ೦ತ ನು ದೀರ್ಘ ದ೦ಡ ಪ್ರಣಾಮಗಳನ್ನು ಗುರುಚರಣದಲ್ಲಿ 
ಅರ್ಪಿಸಿ ಅನತಿ ದೂರದಲ್ಲಿ ನಿಂತನು. ಇಬ್ಬರೂ ಮೌನದಿಂದಿದ್ದರು. ಗುರುವು 
ತನ್ನ ಪ್ರಶ್ನಾರ್ಥಕ ದೃಷ್ಟಿಯನ್ನು ಆತನ ಕಡೆಗೆ ಬೀರಿ ದಿಟ್ಟಿಸಿದನು , ಶ್ರೀಮಂತನು 
ಬಹು ಭಯ ಭಕ್ತಿಯಿಂದ ತಾನು ಸಂಸಾರದಲ್ಲಿ ಅನುಭವಿಸಿದ ನಿಸ್ಸಾರತೆಯನ್ನು ನಿರೂ 
ಪಿಸಿ ಜೀವಸ್ತುಕ್ಕಿಯ ಮಾರ್ಗವನ್ನು ಬೋಧಿಸಬೇಕೆಂದು ಪ್ರಾರ್ಥಿಸಿದನು. 


ಗುರುದೇವನು ಆಗುಂತಕನನ್ನು ಐಶ್ವರ್ಯ ಸರ್ವಸ್ವವನ್ನೂ ತ್ಯಾಗಮಾಡಿ ಬಾ 
ಎಂದು ನುಡಿದು ಕಳುಹಿಸಿ ಕೊಟ್ಟನು. 


ಕೆಲದಿನಗಳ ನಂತರ ಅದೇ ಗೋದಾವರೀ ತೀರದಲ್ಲಿ ಗುರುದೇವನು ಸಂಧ್ಯಾ 
ಕಾಲದ ಪ್ರಾರ್ಥನೆಯಲ್ಲಿ ತೊಡಗಿದ್ದನು ಶ್ರೀಮಂತನು ಅಲ್ಲಿಗೆ ಬಂದನು ಗುರುವಿನ 
ದೃಷ್ಟಿ ಆಕಡೆ ಹೊರಳಿದಾಗ ಆತನು ಪ್ರಣಾಮಗಳನ್ನರ್ಪಿಸಿ ರತ್ನ ಖಚಿತವಾದ 
ಸ್ವರ್ಣ ನಿರ್ಮಿತ ಕೈ ಬಳೆಗಳೆರಡನ್ನು ಗುರು ಚರಣದ ಬಳಿಯಿಟ್ಟು ಬದ್ಧಾಂಜಲಿ 
ಯಾಗಿ ನಿಂತು ಗುರುದೇವ ! ಇದೇ ನನ್ನ ಐಶ್ವರ್ಯದ ಸಾರ ಸರ್ವಸ್ವ ; ಅದನ್ನು 
ಗುರುಕಾಣಿಕೆಯಾಗಿ ತಮ್ಮ ಚರಣಗಳಿಗೆ ನಿವೇದಿಸಿದ್ದೇನೆ ಎಂದು ನುಡಿದನು. 


ಅಕ್ಟೋಬರ್ 1988 


- 374 


ಗುರುವಿನ ತುಟಿಗಳಲ್ಲಿ ನಸುನಗೆ ಆಗಸದ ಮಿಂಚಿನಂತೆ ಮೂಡಿಮರೆಯಾಯಿತ 
ರತ್ನ ಖಚಿತವಾದ ಎರಡು ಕಡೆಗಳಲ್ಲಿ ಒಂದನ್ನು ಎತ್ತಿ ಕೈಯಲ್ಲಿ ಹಿಡಿದು ಆಡಿಸುತಾ 
ತಿರುಗಿಸುತ್ತಿದ್ದರು. ಅದು ಕೈಯಿಂದ ಜಾರಿ ಬಂಡೆಯ ಮೇಲುರುಳಿ ನದಿಯ ಅತು 
ಜಲರಾಶಿಯಲ್ಲಿ ಮುಳುಗಿ ಹೋಯಿತು. ಶ್ರೀಮಂತನು ಬೆಚ್ಚಿ , ಗಾಬರಿಯಿಂದ ಗುರ 
ದೇವ ನನ್ನ ಸರ್ವಸ್ವವೂ ಹಾಳಾಗಿ ಹೋಯಿತು ! ಇನೇನು ಗತಿ ಎಂದು ಹಲ 
ಬಿದನು. ಗುರುದೇವನ ಮುಖಮುದ್ರೆ ಪ್ರಶಾಂತವಾಗಿತ್ತು . 


ಶ್ರೀಮಂತನು ಅದೇ ಕಾತರಿಕೆಯಿಂದ ರತ್ನ ಖಚಿತವಾದ ಅಮೂಲ್ಯಕಡಗವ 
ನೀರು ಪಾಲಾಯಿತು. ಅದು ಬಿದ್ದ ಸ್ಥಳವನ್ನು ತಾರಿಸಿ ಬೇಗ ತೆಗೆಯುತ್ತೇನೆ 
ಎಂದನು . ಗುರುವು ಅದೇ ಶಾಂತ ಭಾವದಿಂದ ಇನ್ನೊಂದು ಬಳೆಯನ್ನೂ ಕೈಯಲ್ಲಿ 
ಎತ್ತಿ ಹಿಡಿದು ಅದೋ ನೋಡು; ಮೊದಲ ಬಳೆಅಲ್ಲಿ ಬಿದ್ದಿದೆ ಎಂದು ಇದನ್ನೂ 
ಗೋದಾವರಿ ನದಿಯಲ್ಲಿ ಎತ್ತಿ ಬಿಸಾಡಿ ಬಿಟ್ಟನು ! 


ನಿರಾಧಾರ ಪ್ರಕಟಣೆಗಾಗಿ ಸಂಚು ಪತ್ರಿಕೆಗೆ 50,000 ರೂ ದಂ 


ಅಭಿಮಾನಿ ಪ್ರಕಾಶನ ಸಂಸ್ಥೆ ನಿಯಮಿತ, ರಾಜಾಜಿನಗರ ಬೆಂಗಳೂರು ಇವರಿಂದ 
ಪ್ರಕಟವಾಗುತ್ತಿರುವ ತಾ|| 16- 7 - 86ರ ಸಂಚು ವಾರಪತ್ರಿಕೆಯಲ್ಲಿ ಶ್ರೀ ಸಿದ್ದ 
ಗಂಗಾ ಮಠ ಹಾಗೂ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ಬಗ್ಗೆ ಅಸತ 
ಸುಳ್ಳು - ನಿರಾಧಾರ ಸುದ್ದಿಯನ್ನು ಪ್ರಕಟಪಡಿಸಿದ್ದರ ಮೇರೆಗೆ - ಶ್ರೀ ಕ್ಷೇತ್ರ 
ತಾ|| 19 - 8 - 86 ರಂದು ಬೆಂಗಳೂರಿನ 17 ನೇ ನಗರ ಸಿವಿಲ್ ಮತ್ತು ಸೆಷನ 
ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಿತ್ತು . ತಾ . 19 -7 - 88 ರಂದ 
ಈ ಮೊಕದ್ದಮೆಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರು ರ್ತೀಪು ನೀಡುತ್ತಾ ಸಂಚ 
ವಾರ ಪತ್ರಿಕೆಯವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರ ವ್ಯಕ್ತಿತ್ವಕ್ಕೆ ಆಘಾ 
ಉಂಟುಮಾಡಿದ್ದಾರೆ ಎಂಬ ನಿರ್ಧಾರಕ್ಕೆ ಬಂದು 50, ೦೦೦ , ಸಹಸ್ರರೂಗ 
ದಂಡವನ್ನು ಮತ್ತು ಮೊಕದ್ದಮೆಯ ನ್ಯಾಯಾಲಯ ವೆಚ್ಚ 6304 ರೂಗಳನು 
ಸಂಚು ಪತ್ರಿಕೆಯವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರಿಗೆ ಪಾವತಿ ಮಾತೆ 
ಬೇಕೆಂದು ತೀರ್ಪು ನೀಡಿರುತ್ತಾರೆ. 


ಸಿದ್ದಗಂಗೆ 


38 


ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿ ಸಂಘದ “ ಆಜೀವ 
ಸದಸ್ಯತ್ವದ' ಪತ್ನಿ , 


ಸತ್ವ ಶ್ರೀ : 
307 ಎಸ್ . ಜಿ. ಶಿವಣ್ಣ , ಉಪಾಧ್ಯಾಯರು ಮಗನಹಳ್ಳಿ , ಮಾಗಡಿ ತಾ|| 
308 ಎಸ್ .ಎಸ್ . ಪಂಚಾಕ್ಷರಯ್ಯ , ಉಪಾಧ್ಯಾಯರು. ನಂ 217 

A ಹಾಟ್ ಲೈನ್ , 4ನೇ ಬ್ಲಾಕ್ , ರಾಜಾಜಿನಗರ ಬೆಂಗಳೂರು- 10 
309 ಎಂ . ಶ್ರೀನಿವಾಸ , ಉಪಾಧ್ಯಾರು , ಜಯ ಭಾರತಿ ಕಿರಿಯ ಕಾಲೇಜು 

ಬ್ಯಾಲ್ಯ ಮತ್ತು ಅಂಚೆ ಮಧುಗಿರಿ ತಾ|| .. 
310 ಕೆ . ಸಿ. ಬಸವರಾಜು, ಉಪಾಧ್ಯಾಯರು, ಸರ್ಕಾರಿ ಕಿರಿಯ ಕಾಲೇಜು 

ಶ್ರೀನಿವಾಸ ಪುರ ಮತ್ತು ೬೦ಚೆ ಕೋಲಾರ ಜಿಲ್ಲೆ-563135 
311 ಕೆ. ಬಿ . ಸಿದ್ದಲಿಂಗಯ್ಯ , ಆಯುಕ್ತರ ಕಾರ್ಯಾಲಯ ( ಕಂದಾಯ ) 

ವಿಧಾನ ಸೌಧ, ಡಾ || ಅಂಬೇಡಕರ ವೀದಿ, ಬೆಂಗಳೂರು-56001 
312 ಬಿ. ಗಂಗಾಧರಯ್ಯ ಪ್ರಾಚಾರ್ಯರು, ಸಿವಿಲ್ ಇಂಜಿನಿಯರಿಂಗ್ 

ವಿಭಾಗ S | T ತುಮಕೂರು. 
313 ಎಸ್ ಎಸ್ . ಆನಂದಯ , ನಂ . 203 , ಯೋಜನಾ ಇಲಾಖೆ. 

M - M . ಗಡಿಯಾರ ಕಾರ್ಖಾನೆ, ಬೆಂಗಳೂರು 560031 
414 ವೈ ಬಿ. ವೀರಪ್ಪ ಗ್ರಾಮ ಲೆಕ್ಕಿಗ, ಮಲ್ಲಿಪಟ್ಟ ಮತ್ತು ಅಂಚೆ, 

ಅರಕಲಗೂಡು ತಾ || ಹಾಸನ ಜಿಲ್ಲೆ 


315 ಕೆ. ಎಂ . ಸಿದ್ದರಾಮಯ್ಯ ಸರ್ವೆಯರ್ , ಸಂಕಣ್ಣ ನವರ ಬೀದಿ, 

ತರೀಕೆರೆ ಮತ್ತು ಅಂಚೆ , ಚಿಕ್ಕಮಗಳೂರು ಜಿ . 
316 ಟಿಸಿ, ಸದಾಶಿವಯ್ಯ ಸಿಂಡಿಕೇಟ್ ಬ್ಯಾಂಕ್ , M G ರಸ್ತೆ ತುಮಕೂರು ; 
317 ಎಂ . ಗಂಗಾಧರಯ್ಯ , ಉಪಾಧ್ಯಾಯರು, ಎಡಮಾರನಹಳ್ಳಿ ಮತ್ತು 
- ಅಂಚೆ ಕನಕಪುರ ತಾ | ಬೆಂಗಳೂರು- ಜಿಲ್ಲಿ 
318 ಕೆಎಂ. ಸಿದ್ದಪ್ಪ , ತರಕಾರಿ ವ್ಯಾಪಾರಿಗಳು, ಕುದುರೆಮುಖ -576132 | 


: 


@ @ 


ತುಮಕೂರಿಗೆಬರುವವರಿದ್ದೀರಾ?ಹಾಗಿದ್ದರೆ,ಇಂದಮಯ.ಊಟ, ವಸತಿ,ತಿಂಡಿತಿನಿಸುನಮ್ಮಈಸ್ಥಳಗಳುಸದಾನಿಮ್ಮನ್ನುಸ್ವಾಗತಿಸುತ್ತಿವೆ. 


ಆ 


HotelShreeM 


" SIDDAGANGA " MONTHLY 


Nanjundeswara 


@ @ @ @ @ 
* ಸಿದಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ 

@ @ @ @ @ 


ಶ್ರೀನಂಜುಂಡೇಶ್ವರ 

ಬೇಕರಿ 
ತುಮಕು 
ಆರು 
ಪ್ರಖ್ಯಾತ 


ಶ್ರೀನಂಜುಂಡೇಶ್ವರ ಊಟ,ವಸತಿಮತ್ತು 'ಉಪಹಾರಮಂದಿರ, ಜಿ.ಹೆಚ್,ರಸ್ತೆ,ತುಮಕೂರು-| 

-ಮೂರವಾಣಿ 8597,2373,2577 


ದೂರವಾಣಿ:8077 


SRI 


MANUNORWCA 


ಶ್ರೀನಂಜುಂಡೇಶ್ವರಸ್ವೀಟ್ಸ್ ಎಲ್ಲಾವಿಧವಾದಸಿಹಿಮತ್ತುಖಾರತಿಂಡಿಹಾಗೂ 


34 


Reg No KRN 0 - 9 


ಶ್ರೀನಂಜುಂಡೇಶ್ವರರೆಸ್ಟೋರೆಂಟ್ ತುಮಕೂರಿನಲ್ಲಿಉತ್ತರಭಾರತದಶೈಲಿಯಊಟ ಉಪಹಾರಗಳಶ್ರೇಷ್ಠದರ್ಜೆಯಕಿಸೋರೆಂಟ್ 
ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
. 
. 
. ದೂರವಾಣಿ:2677 


ಮಾವಿನ 


ಅಶೋಕರಸೆತುಮಕೂರು ದೂರವಾಣಿ:2017 


ನವಂಬರ್‌ - 1988 


- ಸಿದ್ದಗಂಗಾ | 


# ನೆಮ್ಮದಿಯ ಬದುಕಿಗೆ ಕರ್ನಾಟಕ ಸನ್ನದ್ದ ಈ 


ಆಶೋತ್ತರಗಳು ಈಡೇರುತ್ತಿರುವ ನಾಡು ಕರ್ನಾಟಕ ಇಂದು ಈ 
ನಾಡಿನ ಹುಟ್ಟು ಹಬ್ಬ , ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ 
* ಒಟ್ಟಿಗೆ ದುಡಿಯುವ ಸಂಕಲ್ಪ ಮಾಡೋಣ. 


ನಾವು ಪರಸ್ಪರ ಕಲೆತು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಮಾತ್ರ 
ಎಲ್ಲ ಹಂತಗಳಲ್ಲಿಯೂ ನಿಜವಾದ ಪ್ರಗತಿಯನ್ನು ಕಾಣಲು ಸಾಧ್ಯ . ಕನ್ನಡ 
ನಾಡಿನ ಪುರೋಭಿವೃದ್ದಿಗಾಗಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಶ್ರಮಿಸೋಣ. 
ಹಸನಾದ ಬದುಕು : 


ಬಡವ ಬಲ್ಲಿದ ಎನ್ನುವ ಭೇದವಿಲ್ಲದೆ ಎಲ್ಲರೂ ಹಸನಾದ ಬದುಕು 
ಸಾಗಿಸಬೇಕು ಎಂದು ಕರ್ನಾಟಕ ಸರ್ಕಾರ ಬಯಸುತ್ತದೆ. ಅಂದರೆ ಎಲ್ಲರಿಗೂ 
ಕುಡಿಯುವ ನೀರು, ಪೌಷ್ಟಿಕ ಆಹಾರ , ನೆಮ್ಮದಿಯ ನೆರಳು ಉಪಯುಕ್ತ 
ಶಿಕ್ಷಣ , ಸುಭದ್ರ ಉದ್ಯೋಗ ಮತ್ತು ಕೆಳದಂತದಲ್ಲಿ ಪ್ರಜಾತಂತ್ರ ಇವೆಲ್ಲ 
ಲಭ್ಯವಾಗಬೇಕು. 
ಮೂಲ ಅಗತ್ಯಗಳು : 

ಈ ಸರ್ಕಾರ ಪರಿಹರಿಸಿದ ಮೊದಲ ಸಮಸ್ಯೆ ಕುಡಿಯುವ ನೀರಿನದು. 
ಒಟ್ಟು 1870 ಗ್ರಾಮಗಳಿಗೆ ಕೊಳಾಯಿ ನೀರು ಲಭಿಸಿತು 54000 ಕೊಳವೆ 
ಭಾವಿಗಳನ್ನು ತೋಡಿಸಲಾಯಿತು. ಕಳೆದ 30 ವರ್ಷಗಳಲ್ಲಿ ಇಷ್ಟೊಂದು 
ಭಾವಿಗಳನ್ನು ತೋಡಿಸಿರಲಿಲ್ಲ. ಗ್ರಾಮೀಣ ನೀರು ಪೂರೈಕೆಯಲ್ಲಿ ಕರ್ನಾಟಕ 

ರಾಷ್ಟ್ರದಲ್ಲೇ ಮೊದಲು, ಇದೊಂದು ಹೆಗ್ಗಳಿಗೆ . 
ಈ ಗ್ರಾಮಗಳಿಗೆ ಸ್ವಯಂ ಆಡಳಿತ: 

- ಜಿಲ್ಲಾ ಪರಿಷತ್ ಶಾಸನದಿಂದ ಅಧಿಕಾರ ವಿಕೇಂದ್ರೀಕರಣಗೊಂಡಿತು. 
ಇದರ ಫಲವಾಗಿ ಜನರಿಗೆ ನಿಜವಾದ ಅಧಿಕಾರ ಸಿಕ್ಕಿತು. ಈ ಕ್ರಮಕ್ಕೆ 
ಇಡೀ ದೇಶ ದೇಶ ಪ್ರಶಂಸಿಸಿತು ಇ ದರಿ೦ ದ ಶೇ 25 ರಷ್ಟು ಸ್ಥಾನ 
ಮಹಿಳೆಯರಿಗೆ ಮೀಸಲು. ಶೇ 18 ರಷ್ಟು ಸದಸ್ಯತ್ವ ಪರಿಷ್ಟ ವರ್ಗದವರಿಗೆ ಲಭ್ಯ : ಎ 

- ( 3 ನೇ ರಕ್ಷಾ ಪುಟ ನೋಡಿ) 


ಸಿದ್ದಗಂಗಾ 


OnlineNews # KM 


ಸಂಪುಟ - ೨೪ 


ಸಂಚಿಕೆ - ೧೧ 


ನವಂಬರ್, ೧೯೮೮ 


他們的特性 


ಶ್ರೀ ಸಿದ್ಧಗಂಗಾ ಗುರುಕರುಣ ತ್ರಿವಿಧಿ 


KAALonavana 


ಕೋಳಿಕೂಗುವ ಮುನ್ನ ಬೆಳ್ಳಿ ಮೂಡುವ ಮುನ್ನ 
- ಆಳನಿರಾಳ ಲಿಂಗವನರ್ಚಿಸೆಂದ 

ಸಿದ್ದಗಂಗಾ ಗುರುವೆ ಕೃಪೆಯಾಗು 1 


ಎದೆಯ ಮೇಲಣ ಲಿಂಗ ಅಂಗೈಯಮೇಲಿಟ್ಟು 
ದೃಢ ಭಕ್ತಿಯಿಂದ ಮನವಿಟ್ಟು ರ್ಚಿಸೆಂದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಬೆಳಗು ಬೈಗುಗಳಲ್ಲಿ ಎಡೆಬಿಡದೆ ಪೂಜಿಸು 
ಗುರು ಕೊಟ್ಟಲಿಂಗ ಮರೆಯದೆ 1 ಎಂದೆ 

ಸಿದ್ದಗಂಗಾ ಗುರುವೆ ಕೃಪೆಯಾಗು | 


- ಹೆಚ್ , ವಿ , ವೀರಭದ್ರಯ್ಯ - 


ನವಂಬರ್ , 1988 


ನರ್ವ 


ಸತಿ 
ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


* ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ - ಅಫೀಮು 


- ಮಹಾತ್ಮ ಗಾಂಧಿ, 


* ಕೋಳೂರು ಕೊಡಗೂಸು - ಶ್ರೀ ಬಿ. ನಂಜುಂಡಪ್ಪ . 

ವಚನ ಸೌರಭ - - ಶ್ರೀ ಮಹಾದೇವಪ್ಪ ಬಡಿಗೇರ, 15 
* ಕನ್ನಡದ ನಾಡಿನಲ್ಲಿ - ಕು|| ಎನ್ .ಎಸ್ . ಅಶ್ವತ್ಥಲಕ್ಷಮ್ಮ 
* ಸಂಸಾರ ಜೀವನಯೋಗಸೂತ್ರ - ಪ್ರೊ ವಸಂತಕುಷ್ಟಗಿ, 
* ಮಹಿಳೆ ಮತ್ತು ಉದ್ಯೋಗ: - ಕು!!* ಎಂ . ಎ . ನೀಲಾಂಬಿಕಾ. 
* ಭಾರತದಲ್ಲಿ ಹಸಿರು ಕ್ರಾಂತಿ - ಬಿ. ವೆಂಕಟರಾವ . 

ಸಫಲವಾಗಿದೆಯೇ ? 
* ಕೃತಜ್ಞತೆಯೇ ಧರ್ಮದ ಮೂಲ - ಬಿ: ಭಗವಾನ್ ಸಿಂಗ್ 
* ಸತ್ಯ 

- ಶ್ರೀ ಬಿ. ಎಸ್ . ಕೃಷ್ಣಮೂರ್ತಿ . 37 
ಗ್ರಾಮಾಂತರ ಬಸವಜಯಂತಿ - ಶ್ರೀ ಹೆಚ್ . ವಿ . ವೀರಭದ್ರಯ್ಯ , 42 
* * ಕ್ಷೇತ್ರವಾರ್ತೆ 

- ಶ್ರೀ ಪಿ.ಎನ್ . ಚಂದ್ರಶೇಖರಯ್ಯ , 46 • 
ಅವನಲ್ಲಿ 
ಅಲ್ಲಲ್ಲಿ 

ಸಿದ್ದಗಂಗಾ 


gdb 


ಶ್ರೀವಾಣಿ 


(4 


4 


) 


ಹಿಣ 


ನವಂಬರ್ ತಿಂಗಳು ವೈವಿಧ್ಯಮಯ ಮತ್ತು 
ವೈಶಿಷ್ಟ್ಯ ಪೂರ್ಣವಾದುದು. ಇದು ಬೆಳಕಿನ 
ಮಾಸ. ನಾಡಿಗೆ ಮತ್ತು ಜನತೆಗೆ ಸಂತೋಷ, 
ಸಂಭ್ರಮ ತರುತ್ತದೆ. ಜನತೆಯ ಜೀವನದಲ್ಲಿ 

ನೆಮ್ಮದಿಯ ಭಾವನೆ ಮೂಡಿಸುತ್ತದೆ. ನಾಡು 
ನುಡಿಯನ್ನು ಕಟ್ಟುವವರಿಗೆ ಉತ್ಸಾಹ ನೀಡುತ್ತದೆ ಭಿನ್ನ ಭಿನ್ನ ಸಂಸ್ಕೃತಿಯಲ್ಲಿ 
ಸನಾತನೆ ಮತ್ತು ಭಾವೈಕ್ಯತೆಯನ್ನು ಮೂಡಿಸುತ್ತದೆ. ಭಾಷೆ - ಭಾವನೆಗಳ 
ಸುಮಧುರ ಬಾಂಧವ್ಯ ಕುದುರಿಸುತ್ತದೆ. ಜಡಸ್ವಭಾವದ ಜನತೆ ಮತ್ತು 

ಜನನಾಯಕರಿಗೆ ನಾಡಿನಾದ್ಯಂತ ಚೈತನ್ಯವೀಯುತ್ತದೆ. ಅರಿವನ್ನೆಚ್ಚರಿಸಿ 
ಈ ಕಾರ್ಯಮುಖವಾಗುವಂತೆ ಪ್ರಚೋದಿಸುತ್ತದೆ . ರಾಜ್ಯೋತ್ಸವದ ಸಂಭ್ರಮ | 

ದೀಪಾಲಂಕಾರ ಮತ್ತು ಪಟಾಕಿಗಳ ಸಮ್ಮಿಶ್ರಣದಿಂದ ರಾರಾಜಿಸುತ್ತೆ ದೆ. 
ಸ್ಫೂರ್ತಿದಾಯಕವಾಗುತ್ತದೆ, “ ತಮಸೋಮಾ ಜ್ಯೋತಿರ್ಗಮಯಾ' 
# ಎಂಬಂತೆ ಬದುಕಿಗೆ ಜ್ಯೋತಿನೀಡುವ ಅಜ್ಞಾನದ ಅರಿಧಕಾರವನ್ನು ತೊಲಗಿ ಎದ್ದು 

ಸುವ ಕೂಡಿರುವುದು ತನಸ್ಸಿನಿಂದ ಜ್ಯೋತಿಯ ಕಡೆ ಕರೆದೊಯ್ಯುವ ದೀಪಾವಳಿ 
ಹಬ್ಬದಿಂದ ಕೂಡಿರುವುದೂ ಅತ್ಯಂತ ವೈಶಿಷ್ಟ್ಯ ಪು ೯ ೯ನ ದ ದು . ಬೆಳಕು 
ಜ್ಞಾನದ ಸಂಕೇತ ಅಜ್ಞಾನದ ಅಂಧಕಾರದಲ್ಲಿ ಜ್ಞಾನ ಸೂರ್ಯನ ಉದಯ 
ವನ್ನು ಕಾಣುವ ತಾತ್ವಿಕ ಹಿನ್ನೆಲೆ ಈ ಹಬ್ಬದಲ್ಲಿ ಅಡಗಿದೆ. ಬದುಕಿಲ್ಲಿ 
ಬೆಳಕನ್ನು ಕಾಣಬೇಕಾದರೆ, ನೆಮ್ಮದಿಯ ಜೀವನ ಸಾಗಬೇಕಾದರೆ, ಶಾಂತಿ 
ಸಮೃದ್ಧಿ ಯ ಜೀವನದ ಅರಿವಿನ ಎಚ್ಚರದಿಂದ ಸಾಧ್ಯ ಸಂತೋಷಕ್ಕೆ 
ಸಮನಾದ ಸುಖವಿಲ್ಲ. ಶಾಂತಿಗೆ ಸಮಾನವಾದ ತಪಸ್ಸಿಲ್ಲ, ಶಾಂತಿ, ಸಖ 
ಸುಮೃದ್ಧಿಗಳ ಬದುಕಿನ ಬಂಧುರಕ್ಕೆ ಸಾಧಕಗಳು , ಶಮೆಯಿಂದ ಮುಕುತಿ 
ಸಾಧನ ಪೆರತುಂಟಿ ಎಂಬ ಸಂತರವಾಣಿ ಜೀವನದ ಸಾರ್ಥಕತೆಗೆ ಶಮಾ 

ಗುಣ ಅತ್ಯಂತ ಪ್ರಮುಖವಾದುದು ಎನ್ನುತ್ತದೆ. ಆದುದರಿಂದ ದೀಪಾವಳಿ 
೩ ನಾಡಿನ ಜನತೆಗೆ ಶಾ೯ ತಿ ಸನ್ಮಂಗಳವನ್ನುಂಟು ಮಾಡಲಿ , ಪ್ರತಿಯೊಬ್ಬ 

ವ್ಯಕ್ತಿಯ ಜೀವನಶಾಂತಿ ಸೌಹಾರ್ದತೆಯಿಂದಕೂಡಿ ಬೆಳಗವಾಗಲಿ, ನವ 
ನಾಡು ಸತ್ವತೋಮುಖವಾದ ಶ್ರೇಯಸ್ಸನ್ನು ಪಡೆಯುವಂತಾಗಲಿ . 


ಸಿದ್ದಗಂಗಾ 


ಲೇಖಕರಲ್ಲಿ ಮನವಿ 


ಸಿದ್ದಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ. 572104 
ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪil ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ನೀರಭದ್ರಯ್ಯ 


ಸಹ ಸಂಪಾದಕರು 

ಬಿ . ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


* ಸಿದ್ದಗಂಗಾ ” ನಾಡಿನ ಜನತೆಗೆ ಜಾನ 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ , ಕಲೆ, ವಿಜ್ಞಾನ, ಶಿಕ್ಷಣ , ರಾಜ 
ನೀತಿ, ಧರ್ಮ, ದರ್ಶನ, ಇತಿಹಾಸ 
ವೈಚಾರಿಕ , ಚಿಂತನ, ನಗೆಬರೆಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟ 
ವಾಗಿ ಬರೆದಿರಬೇಕು. ಅಸ್ವೀಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕಸ್ಮಾತ್ ಕಳೆದುಹೋದರೆ ಸಂಪಾದಕರು 
ಹೊಣೆಗಾರರಲ್ಲಿ, ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾಡಿಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
` ಹಾರಕ್ಕೆ ಅವಕಾಶವಿಲ್ಲ. ಅನುದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ ಸಿದ್ದಗಂಗಾ 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು ಕಳುಹಿಸಿಕೊಡಲಾಗುವುದು . ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು . 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆರ್ . ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು ' 
ಹೆಚ್ . ಬಿ. ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 


` ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 


ಪ್ರಕಟಣೆಯ ಸ್ಥಳ 
ಶ್ರೀ ಸಿದ್ದಗಂಗಾ ಕ್ಷೇತ್ರ 

- ಚಂದಾ ವಿವರ 
ವಾರ್ಷಿಕ ಚಂದಾ 20 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


& ಸಂಪಾದಕರು ” 
ಸಿದ್ದಗಂಗಾ' ಕನ್ನಡ ಮಾಸ ಪತಿ ಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ- 572104 

- ತುಮಕೂರು ಜಿಲ್ಲೆ . 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ದಗಂಗಾ 


ಸಂಪಾದಕೀಯ 


ಮಕ್ಕಳ ದಿನಾಚರಣೆ 

ನಮ್ಮಲ್ಲಿ ದಿನಾಚರಣೆ : ಗಳಿಗೆ ಅಭಾವವಿಲ್ಲ . ಶಿಕ್ಷಕರ ದಿನಾಚರಣೆ, ಅಂಗವಿ 
ಕಲರ ದಿನಾಚರಣೆ, ಮಹಿಳಾ ದಿನಾಚರಣೆ, ಮಕ್ಕಳ ದಿನಾಚರಣೆ, ಸ್ವಾತಂತ್ರ 
ಹೋರಾಟಗಾರರ ದಿನಾಚರಣೆ ಕೊನೆಗೆ ದಿನಾಚರಣೆಯೂ ನಡೆದರೆ ಆಶ್ಚದ್ಯವಿಲ್ಲ . 
ದಿನಾಚರಣೆಗಳ ಮೂಲಉದ್ದೇಶ ಯಾದ ದಿನಾಚರಣೆಯನ್ನಾಚರಿಸುತ್ತೇವೆಯೋ ಅವು 
ಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತ್ರಿಕರಣ ಶುದ್ಧಿಯಿಂದ ದುಡಿಯುವುದು. ಆದರಿಂದು 
ಕೇವಲ ಕಣ್ಮರೆಸುವ ನಾಟಕ, ಎಲ್ಲಾ ಬರೀ ಷಾ ಮಾತ್ರ , 
- ಮಕ್ಕಳ ದಿನಾಚರಣೆಗೆ ಯಂದು ಭಾರತದ ಮಾಜಿ ಪ್ರಧಾನಿ ಪಂಡಿತ ಜವಹರ 
ಲಾಲ್ ನೆಹರು ಅವರ ಜನ್ಮದಿನಾಚರಣೆಯನ್ನು ಆಚರಿಸುವ ಸಂಪ್ರದಾಯ ಒಳ್ಳೆಯದೇ 
ನವಭಾರತ ಶಿಲ್ಪಿ , ಶಾಂತಿ ದೂತ್ರ ಆಧುನಿಕ ಅಣೆಕಟ್ಟುಗಳು ನವಭಾರತದ ದೇವಾಲಯ 
ಗಳು ಎಂದ ಪಂಡಿತ್ ಜೀಯ ಆದರ್ಶಗಳು ಎಷ್ಟರ ಮಟ್ಟಿಗಿಂದು ಸೇವಾತತ್ವರವಾಗುವ 
ಪರಿಸರ ನಿರ್ಮಾಣ ಮಾಡಿದ್ದೇವೆ, ನವಂಬರ್ 14 ನೆ ದಿನವನ್ನು ಮಕ್ಕಳ ದಿನಾಚರಣೆ 
ನನ್ನಾಗಿ ಮಾಡಿ ತಮ್ಮ ಹುಟ್ಟು ಹಬ್ಬದಂದು ರಾಷ್ಟ್ರದಕೋಟಿ ಕೋಟಿ ಮಕ್ಕಳ 
ದಿನವನ್ನಾಗಿ ಆಚರಿಸುವ ಸತ್ಸಂ ಪ್ರ ದಾ ಯ ನ ನ್ನು ಪ್ರಾರಂಭಿಸಿದ ಉದ್ದೇಶವನ್ನು 
ರಾವಿಂದು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇನೆ. ಒಂದು ದಿನ ಮಾತ್ರ 
ಪಟ್ಟಣ ನಗರ ಪ್ರದೇಶದ ಶಾಲ ಮಕ್ಕಳನ್ನು ಸಮವಸ್ತ್ರ ಹಾಕಿ , ಕವಾಯಿತು ಪ್ರದರ್ಶನ 
ರಾಡಿ, ಆಟ ಪಾಠ ಮಾಡಿಸಿ ಗಿಳಿಪಾಠ ಒಪ್ಪಿಸಿ, ದೂರದರ್ಶನ, ಆಕಾಶವಾಣಿ' 
ಪತ್ರಿಕೆಗಳ ಮೂಲಕ ಕೆಲವು ಫೋಟೋ ಪ್ರಕಟಿಸಿ ವರದಿ ಬಿಂಬಿಸಿ ಅಂದು ಕರೆತಂದ 
ಅಗ್ರಣ್ಯ ' ರಿಗೆ ಅತಿಗಣ್ಯ ವ್ಯಕ್ತಿಗಳಿಗೆ) ಹಾರ ತುರಾಯಿ ತೊಡಿಸಿ, ಜಾಮಾನು ನುಡಿ 
ಗಳನ್ನಾಡಿ, ಕೈ ತೊಳೆದು ಕೊಂಡರೆ ಮುಗಿಯಿತೆ ? ಮಕ್ಕಳ ದಿನಾಚರಣೆ ಇಷ್ಟಕ್ಕೇ 
ಮಿತವಾಯಿತೆ ? | 

ಭರತಖಂಡ ಹೇಳಿ ಕೇಳಿ ಹಳ್ಳಿಗಳ ದೇಶ. ಹಳ್ಳಿಯ ಮಕ್ಕಳ ಪುರೋಭಿವೃದ್ಧಿಯ 
ಬಗ್ಗೆ ಚಿಂತಿಸುವವರೆಷ್ಟು ಮಂದಿ ನಮ್ಮಲ್ಲಿದ್ದಾರೆ ಇಂದು? ಏನೋ ಒಂದುಷ್ಟು ಸಮನ 
ಶಸ್ತ್ರ ಮಧ್ಯಾಹ್ನದ ಉಪಹಾರ ಇತ್ಯಾದಿಯಾಗಿ ಕಾಗದ ಮತ್ತು ಫೈಲುಗಳಲ್ಲಿ ಮಕ್ಕಳ 
ಕಲ್ಯಾಣದ ಬೆಳೆ ಬೆಳೆದರಾಯಿತೆ ? ಶಾಲೆಯ ಮುಖವನ್ನೇ ಕಾಣಲಾಗದ ಅದೆಷ್ಟು . 
ರುಕ್ಕಳಿದ್ದಾರೆ ದೇಶದಲ್ಲಿ ? ಲೆಕ್ಕವಿಡಲಾಗಿದೆಯ ? ಬಾಲಕಾರ್ಮಿಕರು ಎಷ್ಟು ಂಬುದರ 
ಅಜ ಚಿತ್ರ ನೀಡುವ ವ್ಯವಸ್ಥೆ ಇದೆಯೆ ? ಆರೋಗ್ಯದ ಬಗ್ಗೆ ವಹಿಸುವ ಕಾಳಜಿಯಷ್ಟು ? 
ಪುಷ್ಟಿದಾಯಕ ಆಹಾರ ಮಕ್ಕಳಿಗೆ ಕಾಡಿ ಎಂಬ ಪುಕ್ಕಟೆ ಉಪದೇಶ, ಸಲಹೆ ಕೊಡು 
ಹವರು ಅಂಥ ಮಕ್ಕಳ ತಂದೆತಾಯಿಗಳ ಸ್ಥಿತಿ ಗತಿಯನ್ನು ಕುರಿತು ಯೋಚಿಸುವುದುಂಟೆ? 
ಇದನ್ನೆಲ್ಲ ಯಾರು ಪರಿಹರಿಸಬೇಕು ? ಭಾಷಣಗಳಿಂದ ಬರೀ ವಿಚಾರಸಂಕಿರ 
ನವಂಬರ್ 1988, 


ಣಗಳಿಂದ, ಸಮಿತಿಗಳಿಂದ ಆಯೋಗಗಳಿಂದ ಅಭಿವೃದ್ಧಿ ಸಾಧ್ಯವಾದೀತೆ ? “ ಮಾಲೀಷು 
ಕಡಿಮೆ ಮಾಡಿ ಮೇವು ಹಾಕು ” ಎಂದ ಕುದುರೆಯ ಮಾತು ನೆನಪಾಗುತ್ತದೆ. 
ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಎಂಬ ಮಾತು ಎಲ್ಲೆಲ್ಲೂ ಆ ಪ್ರಜೆಗಳ ಭವಿಷ್ಯದ 
ಬಗ್ಗೆ ವಹಿಸಬೇಕಾದಷ್ಟು ಆಸಕ್ತಿ ಎಷ್ಟು ? ನಮ್ಮ ರಾಷ್ಟ್ರದಲ್ಲಿ ಕಟ್ಟಿದ ಅಣೆಕಟ್ಟು 
ಗಳೆಷ್ಟು ? ಸ್ಥಾಪಿಸಿದ ಕೈಗಾರಿಕಾ ಸ್ಥಾವರಗಳೆಷ್ಟು ? ಪ್ರಾರಂಭಿಸಿದ ವಿಶ್ವವಿದ್ಯಾಲಿ 
ಯಗಳೆಷ್ಟು ?, ಆದರ ಪರಿಣಾಮವಾಗಿ ಬೆಳೆದ ಬೆಳೆಯೇನು ? ಈ ಸುಸಂಸ್ಕೃತ ಮಕ್ಕಳ 
ನಿರ್ಮಾಣವೆಷಾಗಿದೆ ? ಶಾಲಾ ಕಾಲೇಜುಗಳಿ೦ದು ತಯಾರಿಸುತ್ತಿರುವ ಜನಾಂಗ 
ಎಂಥದು ? ಭಾರತೀಯ ಸಂಸ್ಕೃತಿಯ ಗಂಧಪರಿಮಳ ಅದರಲ್ಲಿ ಎಷ್ಟು ಮಂದಿಗಿದೆ ? 
ಗಂಭೀರವಾದ ಸಮಸ್ಯೆ ಇದಲ್ಲವೇ ? 

- ಬೇರು ನಾವುಹೂವುನೀವು ' ಎಂದರು ಬೇಂದ್ರ ಮಕ್ಕಳನ್ನು ಬೇರುಹೂವಿಗೆ 
ನೀಡಬೇಕಾದ ಜೀವಸತ್ವವನ್ನೆ ಷ್ಟು ನೀಡುತ್ತಿದೆ ? ಶಿಕ್ಷಣವಂತ ಮಕ್ಕಳ ತಯಾರಿ 
ಇಂದು ನಡೆದಿದೆಯೇ ? ಬಾಲಾಪರಾಧಿಗಳ ಹಿನ್ನೆಲೆಯೇನು ? ಬಾಲಾಪರಾಧಿಗಳಿಗೆ 
ಕಾರಣ ಯಾರು ? ಯೋಚನೆ ಯಾರು ಮಾಡಬೇಕು . 

- ಇನ್ನಾ೦ದು, ರಾಷ್ಟ್ರದುದ್ದಕ್ಕೂ ಇರುವ ಮಕ್ಕಳ ಕಲ್ಯಾಣ ಕೂಟಗಳಿಗೆ 
ವಿದ್ಯಾರ್ಥಿನಿಲಯಗಳಿಗೆ, ಮಠ ಮಾನ್ಯಗಳಿಗೆ ಸರಕಾರ , ಸಮಾಜ ಯಾವರೂಪದಲ್ಲಿ 
ನೆರವಾಗುತ್ತಿವೆ . ಅನುದಾನಕೊಟ್ಟರೆ ಮುಗಿಯಿತೆ? ಸಹಸ್ರಾರು ಮಕ್ಕಳಿಗೆ ಆಶ್ರಯ 
ಕೊಟ್ಟು ದಿನನಿತ್ಯ ಅವರ ಯೋಗಕ್ಷೇಮ ನೋಡುತ್ತ ಬರುತ್ತಿರುವ ಸಂಸ್ಥೆಗಳಿಗೆ 
ಪ್ರೋತ್ಸಾಹ ಬೇಡವೆ ? ಯಾವುದಾವುದೊಂದು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದರೆಂದು 
ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೊಡುವ ಸಂಪ್ರದಾಯ ವಿರುವಲ್ಲಿ 
ಮಕ್ಕಳಿಗಾಗಿಯೇ ತಮ್ಮ ಜೀವನವನ್ನೆಲ್ಲಮೀಸಲಿಟ್ಟು ದುಡಿದ ತ್ಯಾಗ ಜೀವಿಗಳನು 
ಪುರಸ್ಕರಿಸುವುದು ಬೇಡವೆ ? 
* ಮಕ್ಕಳ ಬೆಳವಣಿಗೆಗಾಗಿ ನಾವು ಕಟ್ಟಿರುವ ಆಟದ ಮೈದಾನಗಳು, ಪ್ರಾಣ 
ಸಂಗ್ರಹಾಲಯಗಳು, ಈಜುಕೊಳಗಳು, ನಾಟಕ ಶಾಲೆಗಳ, ವ್ಯಾಯಾಮ ಶಾ 
ಗಳು, ಕ್ರೀಡಾಕ್ಲಬ್ಬುಗಳು, ಜಾನಪದ ಸಾಂಸ್ಕೃತಿಕ ಆಟಗಳು, ಪ್ರಕಟಿಸಿರುವ 
“ಮಕ್ಕಳ ವಿಶ್ವಕೋಶಗಳು , ಎಷ್ಟಿವೆ ? . ಆ ಕ್ಷೇತ್ರಗಳಲ್ಲಿ ವಿರಳವಾಗಿಯಾದರೂ ದುರಿ 
ಯುತ್ತ ಬಂದಿರುವ ಮಕ್ಕಳ ಪ್ರೇಮಿಗಳಿಗೆ ಯಾವ ಪ್ರೋತ್ಸಾಹ ನೀಡಿದ್ದೇವೆ ? ಇದೆ 
ನೆಲ್ಲ ಆಲೋಚಿಸುವ, ಸಮಾಲೋಚಿಸುವ ಕಾಲ ಸನ್ನಿಹಿತವಾಗುವುದೆಂದು ? 

ಯಾವುದೇ ಒಂದು ದೇಶದ ಕೀರ್ತಿ ನಿಂತಿರುವುದು ಆದೇಶದ ಮಕ್ಕಳ ನಡೆ- ನುಡಿ 
ಗಳ ಮೇಲೆ ಎಂಬುದನ್ನು ತಮಿಳಿನ ತಿರುಕ್ಕುರುಳ್ ಹೀಗೆ ಗುರುತಿಸುತ್ತಾರೆ, “ ತಕ 
ವರು ತಗದವರು ಎಂಬುದನ್ನು ಅವರ ಮಕ್ಕಳಿಂದಲೇ ತಿಳಿಯಬಹುದು. ” ಎಂಬುದಾನ 
ಮಕ್ಕಳ ದಿನಾದರಣೆ ರಾಷ್ಟ್ರಭಕ್ತನೊಬ್ಬನ ಹೆಸರಿನಲ್ಲಿ ನಡೆದಿರುವಾಗ ಆ ಆದರ್ಶಗ 
ಬೆಳಕಿನಲ್ಲಿ ಮಕ್ಕಳು ಬೆಳೆಯುವಂತವ ಪರಿಸರ ನಿರ್ಮಾಣ ಮಾಡುವ ಜವಾಬ್ದಾ 
ಸರ್ಕಾರ, ಸಮಾಜ , ಪೋಷಕ, ಶಿಕ್ಷಕರ ಮೇಲಿದೆಯಲ್ಲವೆ ? 

* ಸಿದ್ದಗಂಗೆ 


| 


| 


III 


ಮಾಣಿಕ್ಯ ದೀಪ್ತಿ 
ಆರೋಗ್ಯ ರಹಸ್ಯ - ೮ 
ಅಫೀಮು 

ಮಹಾತ್ಮ ಗಾಂಧಿ 
* ಮದ್ಯದ ಬಗ್ಗೆ ನಾನು ಮಾಡಿದ ಟೀಕೆ ಸಮಸ್ತವೂ ಅದೇ ರೀತಿ ಅಫೀಮಿಗೂ 
ಅನ್ವಯಿಸುತ್ತದೆ. ಆದರೆ ಎರಡರ ಗುಣ ಬೇರೆ ಬೇರೆ. ಮದ್ಯವನ್ನು ಸೇವಿಸಿದರೆ 
ಮನುಷ್ಯ ಪುಂಡನಾಗುತ್ತಾನೆ, ಅಫೀಮನ್ನು ಸೇವಿಸಿದರೆ ಸೋಮಾರಿ ಮಂದಬುದ್ದಿ 
ಆಗುತ್ತಾನೆ. ಯಾವಾಗಲೂ ಅರೆ ನಿದ್ದೆಯಲ್ಲಿ ಮುಳುಗಿ ಉಪಯುಕ್ತವಾದ ಕೆಲಸ. 
ಯಾವುದನ್ನೂ ಮಾಡಲಾರದವನಾಗುತ್ತಾನೆ. ಮದ್ಯಪಾನದ ದುಷ್ಟ ಪರಿಣಾಮ 
ಕಣ್ಣಿಗೆ ಎದ್ದು ಕಾಣುತ್ತವೆ. ದಿನವೂ ಕಾಣುತ್ತವೆ. ಅಫೀಮಿನ ಪ್ರಭಾವ ಅಷ್ಟು 
ಸ್ಪಷ್ಟವಾಗಿ ಕಾಣುವುದಿಲ್ಲ. ಅಫೀಮಿನ ದುಷ್ಟ ಪರಿಣಾಮ ಎಂಥದೋ ನೋಡಬೇ 
ಕೆನ್ನುವರು ಅಸ್ಸಾಮಿಗಾಗಲಿ, ಚೀನಾಕ್ಕಾಗಿ ಹೋಗಿನೋಡಬೇಕು. ಆ ಪ್ರದೇ 
ಶಗಳಲ್ಲಿ ಸಾವಿರಾರು ಜನ ಈ ಮಾದಕ ಪದಾರ್ಥಕ್ಕೆ ಬಲಿಯಾಗಿದ್ದಾರೆ. ಅವರನ್ನು 
ನೋಡಿದರೆ ಸಾವನ್ನು ಅಪ್ಪಿಕೊಂಡು ಬದುಕಿದ್ದಾರೆ ಈ ಜನ ಎನಿಸುತ್ತದೆ. 

ಚೀನಾದಲ್ಲಿ ಆಫೀಮಿನ ಹಾವಳಿ ಹೆಚ್ಚು ಎಂದು ಹೇಳುತ್ತಾರೆ. ಚೀನೀ ಜನರ 
ಮೈ ಕಟ್ಟು ಭಾರತೀಯರ ಮೈ ಕಟ್ಟಿಗಿಂತ ಉತ್ತಮವಾದುದು. ಆದರೆ ಅಫೀಮಿನ 
ಚಾಳಿಗೆ ಬಿದ್ದ ಚೀನೀ ಜನ ಬಹಳ ದುರ್ಬಲರಾಗಿ ಜೀವಚ್ಛವಗಳಂತೆ ಕಾಣುತ್ತಾರೆ. 
ಒಮ್ಮೆ ಅಫೀಮಿನ ಚಟ ಮೊದಲಾದರೆ ಆ ಹೊತ್ತಿಗೆ ಸರಿಯಾಗಿ ಅಫೀಮಿನ ಗುಳಿಗೆ 
ಯನ್ನು ಸಂಪಾದಿಸಲು ಮನುಷ್ಯ ಏನು ಬೇಕಾದರೂ ಮಾಡುತ್ತಾನೆ. 

ಅನೇಕ ವರ್ಷಗಳ ಹಿಂದೆ ಚೀನಾಕ್ಕೂ ಇಂಗ್ಲೆಂಡಿಗೂ ಅಫೀಮು ಯುದ್ಧ ” ಎಂಬು 
ದೊಂದು ಯುದ್ಧ ನಡೆಯಿತು. ಚೀನಾಕ್ಕೆ ಭಾರತದಿಂದ ಅಫೀಮನ್ನು ಕೊಳ್ಳುವ 
ಮನಸ್ಸಿಲ್ಲ. ಇಂಗ್ಲೀಷರಿಗೆ ಆಫೀಮನು ಚೀನಾಕ್ಕೆ ಹೇಗಾದರೂ ಮಾರಬೇಕೆಂಬ 
ಆಸೆ, ` ಭಾರತದ್ರೂ ಸ್ವಲ್ಪ ತಪ್ಪಿತ್ತು ಕೆಲವರು ಭಾರತೀಯರೂ ಅಫೀಮಿನ ಗುತ್ತಿಗೆ 
ಹಿಡಿದಿದ್ದರು. ಅ ವ್ಯಾಪಾರ ಲಾಭದಾಯಕವಾಗಿತ್ತು . ಬೊಕ್ಕಸಕ್ಕೆ ಅಫೀಮಿನ 
ಬಾಬಿನಿಂದ ಕೋಟಿಗಟ್ಟಲೆರೂಪಾಯಿ ಬರುತ್ತಿತ್ತು . ನಿಸ್ಸಂದೇಹವಾಗಿ ಈ ವ್ಯಾಪಾರ 
ದುರ್ನಿತಿಯ ವ್ಯಾಪಾರ. ಆದರೂ ಅಭಿವೃದ್ದಿಯಾಯಿತು. ಕಟ್ಟ ಕಡೆಗೆ ಇಂಗ್ಲೆಂಡಿ 
ನಲ್ಲಿಯೇ ಬಲವಾದ ಚಳುವಳಿಯಾಗಿ ಈ ವ್ಯಾಪಾರ ನಿಂತು ಹೋಯಿತು ಜನರನ್ನು 
ನಾಶಮಾಡುವ ಇಂಥ ವಿಷಯವನ್ನು ಒಂದು ಗಳಿಗೆಯೂ ಸೈರಿಸಬಾರದು. 

ಅಫೀಮು ಮಾದಕ ದ್ರವ್ಯ ಎಂದು ಹೇಳಿದೆ. ಆದರೆ ಅಫೀಮು ಔಷಧವೂ 
ಹೌದು ಎಂಬುದರಲ್ಲಿ ಸಂದೇಹವಿಲ್ಲ. ಔಷಧಕ್ಕೆ ಅಫೀಮಿಲ್ಲದೆ ಅನೇಕ ವೇಳೆ ಸಾಧ್ಯ 
ವಿಲ್ಲ. ಆದ ಮಾತ್ರಕ್ಕೆ ಅದನ್ನು ಮಾದಕ ಪದಾರ್ಥವಾಗಿ ಬಳಸುವುದು ಕಷ್ಟವಲ್ಲ . 
ಅಫೀಮು ಹೇಳಿ ಕೇಳಿ ವಿಷ ಅದನ್ನು ಸೇವಿಸುವುದನ್ನು ನಿಷೇಧಿಸಲೇ ಬೇಕು. .. 
ನವಂಬರ್, 1988 


- 
ತುಮಕೂರಿಗೆ 
ಬರುವವರಿದ್ದೀರಾ 
? 
ಹಾಗಿದ್ದರೆ 
ವೈವಿಧ್ಯಮಯ 
ಊಟ 
ವಸತಿ 
ತಿಂಡಿ 
ತಿನಿಸುಗಳ 
ನಮಸ್ಥಳಗಳುಸದಾನಿಮ್ಮನ್ನುಸಾಗತಿಸುವ 


Nanjundeswaro! 


ಹೋಟೆಲ್ಶ್ರೀನಂಜುಂಡೇಶ್ವರ 

ಊಟ 
, 
ವಸತಿ 
ಮತ್ತು* 
ಉಪಹಾರ 
ಮಂದಿರ 
,ಬಿ 
. 
ಹೆಚ್ 
. 
ರಸ್ತೆ 
, 
ತುಮಕೂರು 
: 
! 

ದೂರವಾಣಿ|8597,2373,2577, 


ಶ್ರೀನಂಜುಂಡೇಶ್ವರ 

ಬೇಕರಿ-ತುಮಕೂರುಜಿಲ್ಲೆಯಪ್ರಖ್ಯಾತ 

ಬೇಕರಿಚಿಕ್ಕಪೇಟೆತುಮಕೂರು-1-ದೂರವಾಣಿ:8977, 


Fotc 
. 
, 
Hotel 
Shree 
Nar 


ಅಅಅಅಅಅಅಅಅಅಅಅಅಅ 


SRI 
. 
.TML5/ 


- 


- 


- 


ಶ್ರೀ 
ನಂಜುಂಡೇಶ್ವರ 
ರೆಸ್ಟೋರೆಂಟ್ತುಮಕೂರಿನಲ್ಲಿ 
ಉತ್ತರ 
ಭಾರತದ 
ಶೈಲಿಯ 
ಊಟ 
|ಉಪಹಾರಗಳ 
ಶ್ರೇಷ್ಠ 
ದರ್ಜೆಯ 
ರೆಂಟ್ಬಿ.ಹಚ್.ರಸ್ತೆ,ತುಮಕೂರು|ದೂರವಾಣಿ 
: 
2677 


ಶ್ರೀನಂಜುಂಡೇಶ್ವರಸ್ವೀಟ್ಸ್ಎಲ್ಲಾವಿಧವಾದಸಿಹಿಮುತ್ತುಖಾರತಿಂಡಿಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಅಶೋಕರಸ್ತೆ,ತುಮಕೂರು|ದೂರವಾಣಿ:2677, 


* ವಚನ ಸೌರಭ 


- ಶ್ರೀ ಮಹಾದೇವಪ್ಪ ಬಡಿಗೇರ. 
' ಶಾಲಾ ಶಿಕ್ಷಕರು ಗೋಕುಲ ( ಹುಬ್ಬಳ್ಳಿ) ಉಚಿತ ಆಯುರ್ವೇದ ಚಿಕಿತ್ಸಾ ಸಲಹೆಗಾರರು. 


1 ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೆ ? 

ನರಕದಲ್ಲಿ ಬೀಳುವ ಮನುಜರಿಗೆ 
ಶಿವಭಕ್ತಿ ಎಂಬುದು ಕರಕಹಿಕೌಣಾರಾಮನಾಥಾ. 


ಜ್ವರದಿಂದ ಬಳಲುವ ಮಾನವನಿಗೆ ಅದೇ ಕರೆದಿರತಕ್ಕ ನೊರೆಹಾಲನ್ನು 
ಕೊಟ್ಟರೆ ಅದು ರುಚಿಕರವಾಗಿದ್ದರೂ ಸಹ ಕುಡಿಯಲು ಕಹಿ ರೂಪವಾಗಿರುವಂತೆ 
ದುರಾಚಾರ ದುಷ್ಟ ಕರ್ಮಗಳಲ್ಲಿದ್ದವನಿಗೆ ಶಿವಭಕ್ತಿ ಎಂಬುದು ಸಹ ಕಹಿಯಾಗು 
ವುದು. ಭಕ್ತಿ ಎನ್ನುವುದು ಬಹಳ ಅಪರೂಪ. ಪತಿವ್ರತಾ ಸ್ತ್ರೀ ಯಳಿಗೆ ತನ್ನ 
ಪತಿಯ ಮೇಲಿರುವಂತಹ ಪ್ರೇಮವು ಹಾಗು ಪ್ರತಿಯೊಬ್ಬನು “ ಎಣ್ಣೆ ಯಿಲ್ಲದ 
ಜ್ಯೋತಿಹೇಗೆ ಉರಿಯಲಾರದೋ ಅದರಂತೆ ದೇವರಿಲ್ಲದ ಜೀವ ಬದುಕಿರದೆಂದು ತಿಳಿ ” 


2 ತರುಣಿಯ ಹುಳು ತನ್ನ ಸ್ನೇಹದಲ್ಲಿ 

ಮನೆಯ ಮಾಡಿ, ತನ್ನನೂಲು ತನ್ನ 
ಸುತ್ತಿ ಸಾವತೆರನಂತೆ.ಬಂದುದ 
ಬಯಸಿ ಬೇವು - ದೇನ ಅಯ್ಯ 
ಎಲ್ಲಮನದ ದುರಾಶೆಯ ಮಾಣಿಸಿ 
ನಿಮ್ಮತ್ರ ತೋರಾ ಚನ್ನಮಲ್ಲಿಕಾರ್ಜುನಾ, 


ಜೇಡಹುಳುವು ತನ್ನೊಳಗಿನ ಜಿಗಟಿನಿಂದ ಮನೆಯ ಮಾಡಿ ಅದರಲ್ಲಿ ತನ್ನಿಂದ 
ಹೊರಟ ನೂಲಿನಿಂದ ತನ್ನನ್ನೇ ಸುತ್ತಿಕೊಂಡು ಕಡೆಗೆ ಅದರಲ್ಲಿಯೇ ಸಾಯುವಂತೆ 
ಮಾನವನು ಎಲ್ಲ ವಸ್ತುಗಳೂ ದೋಷಯುಕ್ತವಾದವುಗಳೆಂದೂ ಅವುಗಳ ಅಭಿ 
ಲಾಷೆಯಿಂದ ಅನರ್ಥ ಉಂಟಾಗುವುದೆಂದು ತಿಳಿದಾಗ್ಯೂ ಅಜ್ಞಾನದಿಂದ ದೀಪದ 
ಹುಳುವು ದೀಪವನ್ನು ಒಂದು ಹೂವುವೆಂದು ಭ್ರಮಿಸಿ ಮುತ್ತಿ ನಾ ಶ ವಾ ಗು ವ 
ಹಾಗೆ ತನ್ನ ದೇಹದ ಅಭಿಮಾನವನ್ನು ಬಿಡದೆ ದುರಾಶೆಗೆ ಬಿದ್ದು , ದುಃಖಪಡು 
ವನು. ಅದಕ್ಕೋಸ್ಕರ ಈ ಪಾಶದಿಂದ ಬಿಡಿಸಿ ನನ್ನ ಮನಸ್ಸು ನಿನ್ನ ಕಡೆ ಗೆ 
ತಿರುಗುವಂತೆ ಅಥವಾ ಧ್ಯಾನ ಮಾಡುವಂತೆ ಮಾಡೆಂಬ ಪ್ರಾರ್ಥನೆಯಿದು. 


ನವಂಬರ್ 1988 


' 15 


3 ಯಲವದ ಮರಹೂತು ಫಲವಾದ ತೆನರಂತೆ 

ಸಿರಿಯಾದರೇನು ಶಿವಭಕ್ತಿ ಇಲ್ಲದನ್ನಕ್ಕ ? 
ಫಲವಾದರೇನು ಹಾವು ಮೆಕ್ಕೆಯ ಕಾಯಿ ? " 
ಕುಲವಿಲ್ಲದರೂಹು ಎಲ್ಲಿದ್ದರೇನು ? 
ಅವಗುಣಗಳ ಮೆಚ್ಚ ' ನಮ್ಮ ಕೂಡಲ ಸಂಗಮದೇವ. 


- ಒಂದು ಎಲಬು ಭೂ ಮಿ ಯ ಲ್ಲಿ ಹುಗಿದು ಮ ರ ವಾಗಿ ಫಲ ಬಿಟ್ಟರೆ 
ಯಾವುದಕ್ಕಾದರೂ ಉಪಯೋಗವಾದೀತೆ ? ಶಿವಭಕ್ತಿ ಇಲ್ಲದೆ ಇದ್ದು ದುರಾಚಾರ 
ದುರ್ನಡತೆಯುಳ್ಳ ಮನುಷ್ಯನು ಧನಿಕನಾದರೇನು ? ಆಗದಿದ್ದರೇನು ? - ಅವನಿಂದ 
ಯಾವ ಪ್ರಯೋಜನವಿದೆ. ಅದರಂತೆ ಅತಿ ಕಹಿಯಾಗಿರತಕ್ಕ ಮೆಕ್ಕೆಕಾಯಿ 
ಹಣ್ಣಾದರೇನು ? ಆಗದಿದ್ದರೇನು ? .. ಅದು ಸವಿಯುವುದಕ್ಕೆ ಬಂದೀತೆ ? ಮತ್ತು 
ಬಚ್ಚಲನೀರು ಎಷ್ಟು ಸ್ವಚ್ಛವಾದರೂ ಉಪಯೋಗಿಸಲು ಬರುವದೇ ? ಈ ಎಲ್ಲವೂ 
ಉಪಯೋಗಿಸಲು ಹೇಗೆ - ಅನರ್ಹವೊ ಹಾಗೆಯೇ ಶಿವಾಚಾರಸಂಪನ್ನನಾದ 
ಮನುಷ್ಯನಲ್ಲದೇ ದುರಾಚಾರ ದುರ್ಗುಣಿಯಾದ ಮನುಷ್ಯನು ಪರಮಾತ್ಮನ ಕೃಪೆಗೆ 
ಪಾತ್ರನಲ್ಲ. ಅಂಥವನಿಗೆ ಎಂದಿಗೂ ಮುಕ್ತಿ ದೊರೆಯಲಾರದು. 


ಸೋಮವಾರ ಉಪವಾಸವಿದ್ದು 
ಶಿವನಿಗೆ ಅರ್ಪಿತವೆಂಬರು . ಜ.. . 
ಕಾಮ ಕ್ರೋಧ ಲೋಭ ಮೋಹ ... ! 
ಮದ ಮತ್ಸರವಳಿದು, ಗ್ರಾಮದ 
ಅನ್ಯ ಹೊಲ್ಲ ದೈವವನಾರಾಧಿಸೋ ಮಾ - 
* ಅವಕಿಕ್ಕಿ ಮಿಕ್ಕ ಕೂಳಸೊಮಧರಗೆ 
ಅರ್ಪಿತವೆಂಬರು ಆದೆಂತೆಂದೊಡೆ .. 
ಗ್ರಾಮದ ಶುನಕ ಗಂಗೆಯ ನೀನಾದ . 
ಹೋಗಿ ಶುದ್ಧ ವಾಗ ಬಹುದಲ್ಲುದೇ ? .. ಸಾರ 
ಆಶುನಕನ ಮುಖ ನೋಡಲಾಗದೆಂದಾತ ನಮ್ಮ ಕುಲದೇವರ ದೇವಯ್ಯನು, 


ಮನುಷ್ಯನು ತನ್ನ ಸಂಕಟ ನಿವಾರಣೆ,ಗೋಸ್ಕರ ಸೋಮವಾರ , ಮಂಗಳವಾರ 
ವೆಂದು ಉಪವಾಸವಿದ್ದು , “ ಎಲೈ ದೇವರೇ , ನಿನಗೆ ಮುಟ್ಟಲಿ ಎಂದು ಅನ್ಯದೇವತೆಗಳನ್ನು 
ಪೂಜೆಮಾಡಿ ಅವುಗಳಿಗೆ ನೈವೇದ್ಯವನ್ನು ಮಾಡಿ ಉಳಿದ ಪ್ರಸಾದವು ಪರಶಿವನಿಗೆ 
ಅರ್ಪಿತ ವೆನ್ನುವರು ಆದರೆ ಇಂಥವರು ಶುದ್ದರಾಗಲಾರರು. ಊರಲ್ಲಿ ಹೇಯ ಪದಾರ್ಥ 
ಗಳನ್ನು ತಿಂದು ತಿರುಗಾಡುವ ನಾಯಿ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿದರೆ 


ಸಿದ್ದಗಂಗಾ 


16 


ಶುದ್ದ ವಾಗಲಿಕ್ಕೆ ಸಾಧ್ಯವೇ ? ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ವೀರಶೈವ 
ನಾದವನು ಗುರುಕೊಟ್ಟ ಇಷ್ಟಲಿಂಗವನ್ನು ಪೂಜಿಸದೇ ಅನ್ಯದೇವತೆಗಳನ್ನು ಪೂಜಿಸಿ 
ದರೆ ಪರಶಿವನನ್ನು ಹೊಂದಲಾರನು, 

ಹಣ್ಣ ಮೇದು ಬಳಿಕ ಆಮರವನಾರು ತರಿದರೇನು ? 
ಹೆಣ್ಣ ಬಿಟ್ಟ ಬಳಿಕ ಆಕೆಯನಾರು ಕೂಡಿಕೊಂಡರೇನು ? 
ಮಣ್ಣ ಬಿಟ್ಟ ಬಳಿಕ ಆಕೆಯಿಯ ನಾರುತ್ತರೇನು ? - 
ಚನ್ನ ಮಲ್ಲಿಕಾರ್ಜುನನರಿದ ಬಳಿಕ ಆಕಾಯವ ನಾಯಿತಿಂದರೇನು ? 

ನೀರುಕುಡಿದರೇನು ? 


ವೃಕ್ಷದಲ್ಲಿರುವ ಎಲ್ಲ ಹಣ್ಣುಗಳನ್ನು ತಕ್ಕೊಂಡ ಬಂದ ನಂತರ ಪುನಃ ಬೇರೆ 
ಯವರು ಆವೃ ಕವನ್ನು ತರಿದರೇನು ಬಿಟ್ಟರೇನು ? , ಹಣ್ಣನ್ನು ತಂದ ಬಳಿಕ ಅದರ 
ಕಡೆಗೆ ಸ್ವಲ್ಪವೂ ಗಮನವಿರುವುದಿಲ್ಲ. ಇದರಂತೆ ಒಬ್ಬ ಹೆಣ್ಣು ಮಗಳು ಹೆಣ್ಣು 
ಬಿಟ್ಟ ಮೇಲೆ ಅಂದಲ್ಲಿ ತನ್ನ ಮರ್ಯಾದೆಯನ್ನು ಬಿಟ್ಟ ನಂತರ ಆಕೆಯನ್ನು ಯಾರು 
ಕೂಡಿಕೊಂಡರೇನು ? ಅಲ್ಲದೆ ತಾನು ಧಾನ್ಯವನ್ನು ಬಿತ್ತಬೇಕೆಂದು ಹೊಲಕ್ಕೆ ಸರಿ 
ಯಾಗಿ ಗೊಬ್ಬರ ಹಾಕಿದಾಗ ಮಳೆಬಂದು ಎಲ್ಲ ಸತ್ವವುಳ್ಳ ಮಣ್ಣನ್ನು ಕೊಚ್ಚಿ 
ಕೊಂಡು ಹೋದರೆ ಪುನಃ ಬೇರೆಯವರು ಬೀಜ ಚೆಲ್ಲಿದಲ್ಲಿ -: ಅವರಿಗೆ ಫಲಸಿಗುವ 
ದೆಂದು ಲಕ್ಷವಿಡುವ ನೇನು ಇಲ್ಲ. ಇದೇ - ಪ್ರಕಾರ ಮನುಷ್ಯನು ನಿರ್ಗುಣ 
ಸಾಕಾರ - ಅವ್ಯಕ್ತನಾದ ಪರಶಿವನು ಅರಿತ ಮೇಲೆ ಪಂಚ ಭೂತಗಳಿಂದ ನಿರ್ಮಿ 
ತವಾದ ಈ ಶರೀರವನ್ನು ನಾಯಿ ನರಿ ಮೊದಲಾದ ಪ್ರಾಣಿಗಳು ತಿಂದರೇನು ? 
ಆ ಕಾಲಕ್ಕೆ ಈ ದೇಹದ ಮೇಲೆ' ಅವನಿಗೆ ಮೋಹ ವಿರುವುದಿಲ್ಲ. 


ಎತ್ತು ನಿಮ್ಮದಾನ ಬಿತ್ತು ನಿಮ್ಮದಾನ, 
ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ, 
ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳಿದ 
ಕುನ್ನಿಗಳನೇನೆಂಬ ರಾಮನಾಥಾ . 


ಪರಮಾತ್ಮನು ತನಗೆ ಎತ್ತು ಬೀಜ ನೀರು ಇತ್ಯಾದಿಗಳನ್ನು ಕೊಟ್ಟಿರುವನು. 
ಅದರಿಂದ ತಾನು ಜೀವಿಸುವನು. ಅವು ಇಲ್ಲದಿದ್ದರೆ ಒಂದುಕ್ಷಣ ಹೊತ್ತು ಬದುಕ 
ಲಾರನು. ಅಂದ ಮೇಲೆ ಆ ದಯಾಘನನಾದ ಪರಶಿವನನ್ನೇ ಸ್ತುತಿಸಬೇಕಲ್ಲದೆ ಅನ್ಯ 
ಮಾನವರನ್ನು ಸ್ತುತಿಸಕೂಡದು. 


ನವಂಬರ್ , 1988 - 


17 


ನಿಜಗಂಡನ ಸಂಗವ ನೊಲ್ಲದೆ ಭುಜಗನ 
ಸಂಗವ ಮಾಡುವ ಬಾಜಾರಿ ತೊತ್ತಿಗೆಲ್ಲಿ 
ಯದೋ ನಿಜಮುದಿತನ ? ತ್ರಿಜಗ 
ವಂದಿತ ಲಿಂಗವ ಕರಕಮಲ್ಲದಲ್ಲಿ ಸಿಡಿ 
ಕೊಂಡಿರ್ದಬಳಿಕ ಅಲ್ಲಿ ನಂಬಿ ಪೂಜಿಸಿ 
ಫಲಪದವಿಯ ಮುಕ್ತಿಯ ಪಡಿಯಲರಿಯದೆ 
ಲಾಕದ ಗಜಬಿಜಿ ದೈವಂಗಳಿಗೆರಗುವ 
ಕುನ್ನಿ ಮಾನವರ ಕಂಡರೆ ಯಮನು. 
ಜಿಗಿದೇಳೆ ದೊಯು ಕೊಲದಿಪ್ಪನೇ ? ಹಾಗೇ 
ಸಾಯಲೆಂದಾತ ನಮ್ಮ ಅಂಬಿಗರ ಚೌಡಯ್ಯನು. 


ತನ್ನ ಧರ್ಮಪತಿಯ ಜೊತೆಯಲ್ಲಿ ಭೋಗವನೊಲ್ಲದೆ ಪರಪುರುಷರ ಜತೆ 
ಯಲ್ಲಿ ಸಂಗವ ಮಾಡುವ ನೀಚ ಸ್ತ್ರೀಯಳಿಗೆ ಮುತ್ತೈದೆತನವು ಇರಲಿಕ್ಕೆ ಸಾಧ್ಯವೇ . 
ಇದರಂತೆಯೇ ಮೂರುಲೋಕಗಳಲ್ಲಿಯೂ ನಮಸ್ಕಾರಕ್ಕೆ ಸಲ್ಲುವ ಇಷ್ಟ ಲಿಂಗವನ್ನು 
ಕರಕಮಲದಲ್ಲಿ ಹಿಡಿದುಕೊಂಡು ಅದನ್ನು ವಿಶ್ವಾಸವಿಟ್ಟು ಪೂಜಿಸಿ ಫಲಪದವಿಯ 
ಮುಕ್ತಿಯನ್ನು ಹೊಂದಲುಅರಿಯಬೇಕು. ಜಗತ್ತಿನಲ್ಲಿ ಇರುವದೇವರು ಒಬ್ಬನು ಆದರೆ 
ಅವನಿಗೆ ಅನೇಕರೀತಿಯಾಗಿ ಹೆಸರುಗಳಿವೆಯಷ್ಟೆ ? ಹೇಗೆಂದರೆ ಒಂದೇ ನೀರಿಗೆ ಬೇರೆ 
ಬೇರೆ ಜಾತಿಯ ಜನರು ತಮ್ಮ ಮಾತಿನಲ್ಲಿ ಪಾನಿ, ವಾರಿ ಎಂದೂ , ಅಕ್ಷ ಎಂದೂ , 
ನೀಳೂ ಎಂದು ವಾಟರ್‌ ಎಂದು ಕರೆಯುವಂತೆ ಒಂದೇ ಸಚ್ಚಿದಾನಂದನನ್ನು ಕೆಲವರು 
ಪರಮೇಶ್ವರನೆಂದೂ , ಶಂಕರನೆಂದೂ , ಅಲ್ಲಾ ಎಂದೂ , ಕ್ರಿಸ್ತನೆಂದೂ , ಮತ್ತೆ ಕೆಲವರು 
ಬ್ರಹ್ಮನೆಂದೂ , ವಿಷ್ಣು ಎಂದೂ , ಪಾಂಡುರಂಗನೆಂದೂ ಹೀಗೆ ಅನೇಕ ವಿಧವಾಗಿ 
ಸಂಬೋಧಿಸಿ ಕರೆಯುವರು . 


ಕುಂಬಾರನು ಅನೇಕ ರೀತಿಯಾದ ಪಾತ್ರೆಗಳನ್ನು ಮಾಡುವನು. ಆದರೆ ಅವೆಲ್ಲ 
ಒಂದೇ ಜೇಡಿಮಣ್ಣಿನಿಂದ ಆಗಿರುವವು. ಇದರಂತೆ ದೇವರು ಒಬ್ಬನೇ ಎಂದು ತಿಳಿಯು 
ವುದು . ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ನಾಮಗಳಿಂದ 
ಅವನನ್ನು ಪೂಜಿಸುವರು, ಬಂಗಾರದಿಂದ ಆಗತಕ್ಕ ಒಡವೆಗಳನ್ನು ಮಾನವನು ಅನೇಕ 
ಹೆಸರುಗಳಿಂದ ಕರೆಯುತ್ತಾರೆ. ಆದರೆ ಅವೆಲ್ಲವುಗಳಲ್ಲಿರುವುದು ಒಂದೇ ವಸ್ತುವು. 
ಅದರಂತೆ ದೇವರಿಗೆ ಅನೇಕ ನಾಮಗಳುಂಟು. ಅಜ್ಞಾನದಿಂದ ಮನುಷ್ಯ ಶಿವಅಧಿಕ, 
ಬ್ರಹ್ಮಅಧಿಕ , ನನ್ನ ಮತ ಹೆಚ್ಚು , ನಿನ್ನ ಮತ ಕಡಿಮೆ . ಈ ರೀತಿ ವ್ಯವಹಾರದಲ್ಲ 
ಅನ್ನುವನು. ಹೀಗೆ ಅನ್ನುವುದು ಬಹಳ ತಪ್ಪು . ದೇವರಿಗೆ ಅನಂತ ನಾಮಗಳಿರು 


18 


ಸಿದ್ದಗಂಗಾ 


ಅವನಲ್ಲಿ ಕಾಣುವ ರೂಪಗಳು ಅನಂತವಿರುವುದರಿಂದ ತಾನು ಯಾವ ಹೆಸರಿನ 
ಲಕವಾದರೂ ಕಾಣಬಹುದು, ಒಂದು ಗ್ರಾಮಕ್ಕೆ ಹೋಗಬೇಕಾದರೆ ಹಲವು 
ಗಳಿರುವವು. ಇದೇ ರೀತಿ ಪರಶಿವನನ್ನು ಕಾಣಲು ಅನೇಕ ಮಾರ್ಗಗಳಿರುವವು. 


ಆದರೆ ಶಿವಲಿಂಗಾಂಗ ಸಮರಸವು ವೀರಶೈವರ ವಿಶೇಷ ಗುಣವು, ಇದರ ಘನತೆ 
ಓ ಅನೇಕ ಶಿವಾಭಿಮಾನಿಗಳು ಮುಕ್ತಕಂಠದಿಂದ ಹೊಗಳಿರುವರು . ನಿಜವಾದ 
ನ ಪ್ರಕಾಶವಾದ ಮೇಲೆ ಎಲ್ಲ ಪಂಗಡಗಳ ಕಲಹಗಳನ್ನು ಪರೀಕ್ಷಿಸುವ ಅಖಂಡ 
ದಾನಂದವಿರುವುದು. ಆಗ ಮನವರಿಕೆಯಾಗುವುದು. ಪತಿವೃತಾ ಸೀಗೆ ಒಬ್ಬನೇ 
ಇರುವಂತೆ ಏಕಲಿಂಗಾನಿಷ್ಟ ಪರನಾದ ಭಕ್ತನೊಬ್ಬನಿಗೂ ಒಬ್ಬನೇ ದೇವರು. 
| ಶಿವಭಕ್ತನಾದವನು ಅಸತ್ಯ ಮಾತನಾಡುವುದು, ಕಳವು, ಮೋಸ, ಪರಸ್ತ್ರೀ 
ನ ಇತ್ಯಾದಿ ದುರ್ಗುಣಗಳನ್ನು ಬಿಡದೆ ಮತ್ತು ತನು, ಮನ, ಧನಗಳ ಮೇಲಿನ 
ಮಾನವನ್ನು ಬಿಡದೆ ಇದ್ದು ಪ್ರತಿದಿನ ಬುಟ್ಟಿಗಟ್ಟಲೆ ಪತ್ರ ಪುಷ್ಪವನ್ನು ತಂದು ಧರಿ 
ರೂ ಸಹ ದೇವರು ಮೆಚ್ಚದೆ ಇನ್ನೂ ದೂರ ಇರುವನೆಂದು ತಿಳಿಯಬೇಕು. 


| ಎರಡನೆಯವರ ಮನೆಯ ಬಟ್ಟೆಗಳು ತನಗೆ ತೊಳೆಯಲಿಕ್ಕೆ ಬಂದಾಗ್ಗೆ- ಆಗಸನು 

ಗಳನ್ನು ಒಂದು ದಿನ ತನ್ನವೆಂದು ನಂಬಿ ಭಂಗಪಡುವಂತೆ, ಪಡೆಯುವುದಕ್ಕೆ 
(ಅಭ್ಯವಾದ ನರಜನ್ಮವನ್ನು ಪಡೆದು ಈ ಜನ್ಮದಲ್ಲಿಯೇ ದೇವರನ್ನು ನೋಡಲು 
ಯತ್ನಿಸದೆ ವ್ಯರ್ಥವಾಗಿ ಅಜ್ಞಾನದಿಂದ ಹೊಲ, ಮನೆ, ದ್ರವ್ಯ , ಸ್ತ್ರೀ ಎಲ್ಲವೂ ತನ್ನ 
ದು ನಂಬಿ ಪರಮಾತ್ಮನನ್ನು ಮರೆತು ಭವವೇಶದಲ್ಲಿ ಬಿದ್ದು ಕಷ್ಟ ಪಡುವನು. 
ನಿಲವು ಕೆಸರಿನಲ್ಲಿದ್ದರೂ ಅದರಿಂದ ಮಲಿನವಾಗದ ಹಾಗೆ ಇರುವುದು, ಅದರಂತೆ 
ನವನಾದರೂ ಪ್ರಪಂಚದಲ್ಲಿರಬೇಕು. ಪ್ರಪಂಚವನ್ನು ಬಿಟ್ಟು ಇರುವಂತಿಲ್ಲ. 
ರೆ ಇದ್ದರೂ ಸಹ ಅದರ ಆಸೆ ಇರದೆ ನಿಸ್ಸಂಗನಾಗಿರಬೇಕು. ಯಾಕೆಂದರೆ ಅದರಲ್ಲಿ 
ಕ್ತಿ ಇರುವವರಿಗೆ ಜ್ಞಾನವನ್ನು ಪಡೆಯಲು ಅವಕಾಶ ಸಿಗದು. ಎಷ್ಟು ಅದರಿಂದ 
ಎರವಿರುತ್ತಾನೋ ಅಷ್ಟು ತನಗೆ ಒಳ್ಳೆಯದೇ ಆಗುವುದು . ಈ ಹೊನ್ನು * ಹೆಣ್ಣು 
ಣ್ಣುಗಳು ತನ್ನದೆಂದಲ್ಲಿ ಯಮನೂರಿಗೆ ಹೋಗುವ ಕಾಲಕ್ಕೆ ಬರುವವೇನು ? 
ನಾವುದೂ ಇಲ್ಲ, ಇರುವತನಕ ಮಾತ್ರ ನನ್ನದು ನನ್ನದು ಎಂದು ಬಡಬಡಿಸುವದಷ್ಟೇ . 

ಹಿಂದೆ ಬರುವುದು ಜಗತ್ತಿನ ಕೀರ್ತಿ, ಅಪಕೀರ್ತಿ ಅಥವಾ ಒಳ್ಳೆಯ ಕೆಟ್ಟ ಎಂಬ 
ಡು ಶಬ್ದಗಳು ಮಾತ್ರ ಬರುವವು. ಎಲ್ಲ ವಸ್ತುಗಳಲ್ಲಿಯೂ ಆಶಾರಹಿತನಾಗಿ ಭಕ್ತಿ 
೦ದ ಭಗವಂತನನ್ನು ಆರಾಧಿಸಿದರೆ ನಿತ್ಯ ಸುಖವು ತಪ್ಪದು . 


ರಂಬರ್, 1988 


ಕನ್ನಡದ ನಾಡಿನಲ್ಲಿ 


CC ಭಗಿನಿ 22 

- ಎನ್ ಎಸ್ . ಅಶ್ವತ್ಥ ಲಕ್ಷ್ಮಮ್ಮ , ಎಂಎ, ಗು : 
ರಾಜ್ಯೋತ್ಸವ ... 

ಮೈಸೂರು ಚಾಮುಂಡಿ 
ನಮ್ಮ ರಾಜ್ಯೋತ್ಸವ 

ಮೇಲ್ನೋಟಿ ಚೆಲುವನಾ 
ಕನ್ನಡದ ಕನ್ನಡದ 

ಶ್ರೀರಂಗನಾಥನೂ 
ಕನ್ನಡದ ನಾಡಿನಲ್ಲಿ !! ರಾ !! ಮೆರೆಯುವಂಥ ನಾಡಿನಲ್ಲಿ|| 
ಕದಂಬ ರಾಷ್ಟ್ರಕೂಟರು 

ಕಾವೇರಿ ಕಪಿಲೆಯರು 
ಗಂಗ ಚಾಲುಕ್ಯರು 

ಕೃಷ್ಣ ಗೋದಾವರಿ 
ವಿಜಯ ನಗರ ವೀರರು 

ಆಕೆ ತುಂಗಭದ್ರೆಯರು 
ಆಳಿದಂಥ ನಾಡಿನಲ್ಲಿ ರಾ!! ಹರಿಯುವಂಥ ನಾಡಿನಲ್ಲಿ | 
* ದಕ್ಷಿಣಾ ಪಥೇಶ್ವರ 

ಕಾಫಿ ಏಲಕ್ಕಿ ಮೆಣಸು 
ನೃಪತುಂಗ ಚಕ್ರವರ್ತಿ ಶ್ರೀಗಂಧ ನೀಲಗಿರಿ 
ಬಿಟ್ಟಿದೇವ ಕೃಷ್ಣದೇವ ಕಬ್ಬು ಕಳವೆ ರಾಗಿಯು 

ರಾಳಿದಂಥ ನಾಡಿನಲ್ಲಿ || ರಾ !! ಬೆಳೆಯುವಂಥ ನಾಡಿನಲ್ಲಿ || 
ರನ್ನ ಪೊನ್ನ ಜನ್ನರೂ . 

ಹರಿದು ಹಂಚಿ ಹೋಗಿದ್ದು 
- ವೀರ ಕುವರ ವ್ಯಾಸರು 

ಇರದ, ಒಂದಾಗಿರುವ 
ಕೇಶಿರಾಜಮುದ್ದಣ್ಣನಂಥ .. ಕರ್ನಾಟಕವೆನಿಸಿರುವ 

ಕವಿಗಳಿದ್ದ ನಾಡಿನಲ್ಲಿ ರಾ!! ಕನ್ನಡದ ನಾಡಿನಲ್ಲಿ ! ರಾ|| 
ಆದಿಶಂಕರಾಮದ 

ಪಣತಾಡುವ ನಾವಿಂದು 
ರಾಮಾನುಜಾಚಾರ್ಯ ಕನ್ನಡದ ಜನವೆಲ್ಲ 
ವಿಜಯ ವಿದ್ಯಾರಣ್ಯ ಜಯಘೋಷ ಮಾಡುತಲಿ 

ಯತಿಗಳಿದ್ದ ನಾಡಿನಲ್ಲಿ 118 || ಕನ್ನಡದ ನಾಡಿನಲ್ಲಿ !! ರಾ !! 
ಕಬ್ಬಿಗಿತಿ ಕಂತಿಯೂ 

ನಾಡು - ನುಡಿ ಉಳಸುವ 
ಸಂಚಿಯಾ ಹಾನ್ನಮ್ಮ ಕೀರ್ತಿಯ ಧ್ವಜ ಮರೆಸುವ 
ಅಕ್ಕಮಹಾದೇವಿಯರು ಬಲವ ಛಲವ ಬೆಳೆಸುವ 
ಇದ್ದಂಥ ನಾಡಿದಲ್ಲಿ IIರಾ || ಕನ್ನಡದ ನಾಡಿನಲ್ಲಿ !! ರಾ!! 

ಶಿಲ್ಪ ಕಲೆಗೆ ತವರೂರು 
* ಹಳೆಬೀಡು ಬೇಲೂರು 

ಹಂಪೆ ಸೋಮನಾಥವು 
ಇರುವಂಥ ನಾಡಿನಲ್ಲಿ liರಾ || 


20 


* ಸಂಸಾರ ಜೀವನಯೋಗಸೂತ್ರ 

- - ಪ್ರೊ . ವಸಂತಕುಷ್ಟಗಿ, 
- - - ಪ್ರಾಚಾರ್ಯರು, ನೂತನ ಪದವಿ ಮಹಾ ವಿದ್ಯಾಲಯ , ಕಲಬುರಗಿ- 585103 


ಸಂಸಾರಯೋಗದಲ್ಲಿ ಜನನ ಮರಣಗಳ ಅಂತರದಲ್ಲಿ ಹೊಂದಿಕೊಳ್ಳುವುದೇ 
ಬಹಳ ಇರುತ್ತದೆ. ಯಾವನು ಇನ್ನೊಬ್ಬರೊಡನೆ ಕಷ್ಟ ಸುಖಗಳಲ್ಲಿ ಹೊಂದಿಕೊಳ್ಳು 
ತಾನೋ ಅವನು ಸುಖಿಯಾಗಿರುತ್ತಾನೆ. ಆದರೆ ಕೇವಲ ಇಷ್ಟು ಹೇಳುವುದರಿಂದಲೇ 
ಸಹಜವಾಗಿ ಸಂಸಾರ ಸಿದ್ಧಿಯಾಗುವುದಿಲ್ಲ. ಕಾರಣ ಪ್ರತಿಯೊಬ್ಬ ಮನುಷ್ಯನಲ್ಲಿ 
(' ಅಹಂ'' ಎಂಬುದು “ ದುರಾಭಿಮಾನ'' ಎಂಬುದು ಹೆಡೆಯೆತ್ತಿ ಬುಸುಗುಟ್ಟುತ್ತಿರು 
ಇದೆ, : ಈ ಅಹಂದ ಯೆದೆಯಾಟದಿಂದ ತಪ್ಪು ತಿಳುವಳಿಕೆಯ ಮಂಜಿನ ಪರದೆಯು 
ಮನುಷ್ಯನ ಸಂಸಾರ ಯೋಗದ ಸಾಧನೆಯಲ್ಲಿ ತಡೆಯುಂಟಾಗುತ್ತದೆ. ಅದರಿಂದಾಗಿ 
ಅವನು ಮನುಷ್ಯನೇ ಅಲ್ಲ. ತನ್ನ ಪರಿಸರದಲ್ಲಿ ಸಮಾಜದಲ್ಲಿಯ ಎಲ್ಲೆಲ್ಲಿಯ 
ನೆಮ್ಮದಿಯನ್ನು ಪಡೆಯದೆ ಅತೃಪ್ತನಾಗುತ್ತಾನೆ. ಇದಕ್ಕೆ ಕಾರಣ , ಮನುಷ್ಯನು 
ಹುಟ್ಟಿದಾರಭ್ಯ ಸೋಲುತ್ತ ನಡೆದಿದ್ದೆ ನೆಂಬುದನ್ನು ಮರೆತಿರುವುದೇ ಆಗಿದೆ. ಆದ್ದರಿಂದ 
ಏನೋ “ಸೋಲೇ ಗೆಲುವಿನ ಮೆಟ್ಟಿಲು'ಎಂಬುದು ನಡೆದುಬಂದಿರುವ ಹಳೆಯ ಮಾತು.. 
ಅದನ್ನು ಬೇಕಾದರೆ 'ಸೋಲೆ ನಮ್ಮ ಗೆಲುವು' ಎಂದರೆ ಇನ್ನೂ ಅರ್ಥಪೂರ್ಣ, 
ಬಾಹುಬಲಿ ಅಣ್ಣನ ಪ್ರೀತಿಗೆ ಸೋತು, ಸಾಮಾಜ್ಯವನ್ನು ತ್ಯಾಗ ಮಾಡಿ ಗೆದ್ದ 
ಕರ್ಣನು ಸ್ನೇಹ ದೊಡ್ಡದೆಂದು ಶ್ರೀ ಕೃಷ್ಣನು ತೋರಿಸಿದ ಹಸ್ತಿನಾವತಿಯ 
ಚಕ್ರಾಧಿಪತ್ಯವನ್ನು ಒಲ್ಲೆನೆಂದು ಗೆದ್ದ . ಅದಕ್ಕಾಗಿ ನಾವು ಇನ್ನೊಬ್ಬರ ಹಿತಕ್ಕಾಗಿ 
ಸಮಾಧಾನಕ್ಕಾಗಿ ಜೀವನ ಮೌಲ್ಯಕ್ಕಾಗಿ ಸೋಲುವುದನ್ನು ಕಲಿಯಬೇಕು. ಆದರೆ 
ಅಲ್ಲಿ ಸ್ವಾಭಿಮಾನಕ್ಕೆ ಪ್ರಾಸವಾಗಬಾರದು 


ಆ ಮನೆಯಲ್ಲಿ ಹೆಂಡತಿ ತನ್ನ ಬೇಕುಗಳ ಪಟ್ಟಿಯನ್ನಿಟ್ಟಾಗ, ಮಕ್ಕಳು ತಮ್ಮ 
ಬೇಕುಗಳ ಪಟ್ಟಿಯನ್ನಿಟ್ಟಾಗ, ಸಿಡುಕುಗೊಂಡರೆ ಅವರು ನಮ್ಮ ಬಗೆಗೆ ತಾತ್ಸಾರ 
ಭಾವನೆಯನ್ನು ತಾಳವುದು ಸಹಜ. ಅದರಿಂದ ಸಿಡಿಮಿಡಿಗೊಂಡ ಸಂಸಾರವು 
ಎಸ್ಥೆ ಕನ್ನಡಿ ಹರಳು ಆಗುತ್ತದೆ. ಆದರೆ ನಾವು ಅವರ ಜೊತೆಗೆ ಹೊಂದಿಕೊಂಡು, 
ಅವರ ಬೇಕುಗಳಲ್ಲಿ ಅನಿವಾದ್ಯವಾದುವುಗಳನ್ನು ಇಂದು, ಉಳಿದವುಗಳನ್ನು ಸಾಧ್ಯವಾದರೆ 
ಕಂತುಗಳಲ್ಲಿ ಈಡೇರಿಸಬೇಕು. ಆಗ ನಾವು ಸೋತೆವು ಎನ್ನಬಾರದು. ಇದನ್ನು 
ನಾವು ಹೊಂದಾಣಿಕೆಯೆನ್ನಬೇಕು. ಈ ಹೊಂದಾಣಿಕೆಯೇ ಸಂಸಾರ ಯೋಗದ 
ಜಯದಗುಟ್ಟು . ಈ ಮಾತನ್ನು ಸಮಾಜ ಜೀವಿಯಾದ ಮನುಷ್ಯ ತನ್ನ ಯೋಗ 
ಸಾಧನೆಯ ಅಂಚಿನವರೆಗೂ ನಡೆಸಬೇಕು ಎಂದರೆ ಆತನು ಬಾಳುವ ಮನೆ, ಕಚೇರಿ, 
ನವಂಬರ್, 1988 


21 


ರಾಜಕಾರಣ , ಸಮಾಜ , ದೇಶ ಎಲ್ಲ ಅವನಿಗೆ ನಂದನವನವಾಗುತ್ತದೆ. ಗೋಕುಲದ 
ಹರ್ಷದ ವರ್ಷವಾಗುತ್ತದೆ. ಕೀಸರು ದಾಸರು ದೂರವಾಗುತ್ತದೆ. ನಿಟ್ಟುಸಿರನ . 
ಲೆಕ್ಕವನ್ನಿಡಬೇಕಾಗಿಲ್ಲ. ಬರ ಭ್ರಮಿ ಬದುಕಿನಲ್ಲಿ ಸ್ವಾರಸ್ಯ ಮೂಡುತ್ತದೆ. ಹುಲ. 
ಸ್ಥಿರಜಲ, ಚಿಕ್ಕಿ ಮುಗಿಲೆಲ್ಲ ಹಿತವಾಗುತ್ತವೆ. ಅವನ ಪಾಲಿಗೆ. ಹೀಗೆ ದುರಾಭಿಮಾನವನ್ನು 
ಸರಿಸಿ, ಅಭಿಮಾನದ ಹಾಸಿನಲ್ಲಿ ಸೋತುಗೆದ್ದವನೇ ಅರ್ಥಾತ್ ಹೊಂದಿಕೊಂಡು 
ಸಾಗಿದವನು “ ಸರಮಯೋಗಿ, ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ” ಇಂತಹನು 
-ಬದಕಿನಲ್ಲಿ ಆಕ್ಷೀರ ಸಾಗರದಾನಂದಾಗರ ” ದ ತೆರೆಗಳನ್ನು ಹದಿನಾಲ್ಕು ಲೋಕಕ್ಕೂ 
ಚಿಮ್ಮಿಸುತ್ತಾನೆ. ಈ ಹಿನ್ನಲೆಯಲ್ಲಿ ರಸಋುಷಿ ಅಂಬಿಕಾತನಯದತ್ತರು, ಸಂಸಾರಯೋಗ 
ಕೊಂದು ( ರಸವೆಜನನ, ವಿರಸಮರಣ , ಸಮರಸವೇ ಜೀವನ ” ಎಂಬ ಜೀವನ 
ಸೂತ್ರವನ್ನು ನೀಡಿದ್ದಾರೆ. ಇದನ್ನು ನಾವು ಸಂಸಾರಯೋಗಸೂತ್ರವೆಂದು ಹೇಳಬೇಕು 

ಈ ಸಂಸಾರಯೋಗಸೂತ್ರದಲ್ಲಿ ಮೂರು ಮುತ್ತಿನಂಥ ಮಾತುಗಳಿವೆ . ಅವು 
ವಾಮನನ ಮೂರು ಮಟ್ಟ ಹೆಜ್ಜೆಗಳು, ಜೀವನ ಸಿದ್ದಾಂತದ ತ್ರಿಪದಿಯ ಮೂರು 
ಪಾದಗಳು, ಅವುಗಳನ್ನು ಹಿಡಿದರೆ ಹಿಡಿಕಿಯ ತುಂಬ : ಬಿಟ್ಟರೆ ' ಜಲದಗಲ 
ಮುಗಿಲಗಲ ಜಗದಗಲ, ಮೊದಲನೆಯದು ರಸವೆ ಜನನ ಹುಟ್ಟೆಂಬುದೇ ರಸ, 
ಜೇನಿನ ಹುಟ್ಟಿನಲ್ಲಿ ರಸವಿದೆ. ಜೀವನದ ಹುಟ್ಟಿನಲ್ಲಿ ರಸವಿದೆ. ಅಂತೆಯೇ ಅದರಲ್ಲಿ 

ಸಂಘರ್ಷ ಅಡಗಿದೆ. ಆ ಸಂಘರ್ಷದ ಒಳ ಎಳೆತ "ಅಹಂ " ಎನ್ನುವುದು. ಅದನ್ನು ಈ 
` ಸಮಾಧಾನಗೊಳಿಸಬೇಕಾದಾಗ ಜೀವನಜೇನಿನ ಹುಟ್ಟಿನಿಂದ ಎದ್ದು ಕಚ್ಚಬೇಕಾಗುತ್ತದೆ. 

ಇಲ್ಲಿ ವಿರಸದ ಅವಿರ್ಭಾವ, ಇದರಿಂದ ಸಮಾಧಾನಕ್ಕೆ ಮರಣ ಅರ್ಥಾತ್ ರಸದ 
ಮರಣ . ಇದು ಎರಡನೆಯ ಮಾತು. ಇದರ ಸರಸ ಸರಿಯಲ್ಲ, ಅದಕ್ಕಾಗಿ “ ಅಹಂ' ದಾಟ 
ಅಭಿಮಾನವನ್ನು ಉಳಿಸಿಕೊಂಡು, ವಿರಸವನ್ನು ನುಂಗಿ ರಸವನ್ನು ಮಧುರವಾಗಿಸಿ 
ಕೊಂಡು ಹೋಗುವುದೇ ಸಮರಸವೇ ಜೀವನಾ, ಈ ಸಾಮರಸ್ಯದಲ್ಲಿ ತುಸುಕೊಡ, 
ಬೇಕು, ತಸು ಪಡೆಯಬೇಕು, ತುಸು ಬಿಡಬೇಕು. ಎಲ್ಲ ಒಲುವಾಗಬೇಕು. ಇದೇ 
ಸಮರಸಯೋಗದ ಸೂತ್ರ . ಇದೇ ನಮ್ಮನ್ನು ಆನಂದದಾಗರಕ್ಕೆ ಮುಟ್ಟಿಸುವ ದಿವ್ಯ 
ಮಾರ್ಗ , ಸಂಸಾರ ಜೀವನಯೋಗರಸಸೂತ್ರ, ಇದರ ಅನುಷ್ಟಾನ ಎಲ್ಲರಿಗೂ ಅವಶ್ಯ . 


* ಸಹೃದಯ ಓದುಗರಲ್ಲಿ ವಿನನ್ನು ಕೋರಿಕೆ ® 
ತಾವು ಸಿದ್ದಗಂಗಾ ಪತ್ರಿಕೆಗೆ ಸದಸ್ಯರಾಗಿ ಸಹಕಾರ ನೀಡಿರುತ್ತೀರಿಇದಕ್ಕಾಗಿ 
ಕೃತಜ್ಞತೆಗಳು. ಡಿಸೆಂಬರ್ ತಿಂಗಳಿಗೆ ತಮ್ಮ ಸದಸ್ಯತ್ವ ಮುಗಿಯುತ್ತದೆ. ತಾವು ಎಂದಿ 
- ನಂತೆ 1989 ನೇ ಸಾಲಿಗೂ ತಮ್ಮ ` ಚಂದಾ ಹಣ 20 - 00 ರೂಗಳನ್ನು ಕಳುಹಿಸಿ 
ಸದಸ್ಯತ್ವವನ್ನು ಮುಂದುವರಿಸಲು ಪ್ರಾರ್ಥನೆ. 

ಪ್ರಕಾಶಕರು, 

ಸಿದ್ಧಗಂಗಾ 


22 


ಮಹಿಳೆ ಮತ್ತು ಉದ್ಯೋಗ 


- ಎಂ . ಎ ನೀಲಾಂಬಿಕಾ ( ರಾಜೇಂದ್ರ ಶಿಶು) 

242, ಉತ್ತರಾದಿ ಮಠದ ರಸ್ತೆ , ಮೈಸೂರು-4 


* ಉದ್ಯೋಗಂ ಪುರುಷ ಲಕ್ಷಣಂ ” ಎಂಬ ಉಕ್ತಿಯಂತೆ ಇಂದು ಉದ್ಯೋಗಂ 
ಸ್ತ್ರೀ ಲಕ್ಷಣಂ ಎಂದೂ ಹೇಳಬಹುದೇನೋ ? ಇಂದು ಯಾವ ಇಲಾಖೆಗೆ ಹೋಗಲಿ 
ಎಲ್ಲಿಯೇ ನೋಡಲಿ ಸ್ತ್ರೀ ದುಡಿಯಲು ಪ್ರಾರಂಭಿಸಿದ್ದಾಳೆ. ಇಂದು ಕಾಯಕಕ್ಕೆ 
ಹೆಚ್ಚು ಮಹತ್ವ ಕೊಡುವ ಕಾಲ ಬಂದಿದೆ. - 


* ಬೆಲೆ ಏರಿಕೆ ಕಾರಣವೋ ಸಂಸಾರ ನೌಕೆಯನ್ನು ಸಾಗಿಸಲು ಅಸಾಧ್ಯವೆಂದೋ 
ಇಲ್ಲವೆ ವೈಭವದ ಆಡಂಬರದ ಜೀವನಕ್ಕೆ ಆಸೆಪಟ್ಟು , ನಿರ್ಗತಿಕಳಾಗಿ ಏನೂ ದಾರಿ 
ಕಾಣದೆ ತನ್ನನ್ನು ತಾನು ಸಾಕಿಕೊಂಡು ಸ್ವತಂತ್ರ ಜೀವನ ನಡೆಸಲೋ ಬೇರೆಯ 
ವರಿಗೆ ಹಾರೆ ಯಾಗ ಲಿಚ್ಛಿಸದೆಯೋ ಅಂತು ಇಂದು ಸ್ತ್ರೀ ಉದ್ಯೋಗವನ್ನು 
ಅನುಸರಿಸಿದ್ದಾಳೆ . 


ಸ್ತ್ರೀ ಕೆಲಸಕ್ಕೆ ಸೇರಿದ್ದಾಳೆ. ಅವಳಿಗೆ ಬರುವ ಹಣವ್ಯರ್ಥ, ಕೇವಲ ಮೋಜಿ 
_ ಗಾಗಿ ಬಳಸುತ್ತಾಳೆ ಎಂದು ಹೇಳುವವರು ಉಂಟು ಆದರೆ ಪರಿಸ್ಥಿತಿಗೆ ಸಂದರ್ಭಕ್ಕೆ ಸಿಲುಕಿ 

ಈಗ ಅವಳು ಒಳಗೂ ಹೊರಗೂ ದುಡಿಯ ಬೇಕಾದ ಪರಿಸ್ಥಿತಿ ಬಂದಿದೆ. ಲೋಕದ 
- ಕಣ್ಣಿನಲ್ಲಿ ಹಣ ಗಳಿಸುತ್ತಿದ್ದಾಳೆ ನಿಜ . ಆದರೆ ಗಳಿಸಲು ಹೊರಟ ಹೆಣ್ಣು ಎದುರಿಸುವ 
ಸಮಸ್ಯೆ ಅಸಂಖ್ಯ . ಪುರುಷರ ಸಹಕಾರವಿಲ್ಲದ ಒಂಟಿ ಹೆಣ್ಣೆನಸ್ಥಿತಿ ಇನ್ನೂ ದುಃಖ 
ಕರ , ಪುರುಷ ರಷ್ಟೆ ದುಡಿಯುವ ಸ್ತ್ರೀ ತನಗೆ ಸಮಾನ ಸ್ಥಾನ ಕೊಡಲು ಏನು 
ಕಷ್ಟ ... ಎಂದು ಕೇಳಿದರೆ ಹೆಣ್ಣು ದುಡಿದರೇನು ? ಎಷ್ಟಾದರೂ ಹೆಣ್ಣು : ನಾವು 
ಹೇಳಿದಂತೆ ಕೇಳಿ ಕೊಂಡಿರಬೇಕೆಂಬ ಭಾವ ಕೆಲವು ಪುರುಷರಲ್ಲಿದೆ. ಅವಳು ಸಂಪಾದಿಸುವ 
- ಹಣಕೇಳುವ ಜನಅವಳು ಬಯಸಿದ ಪ್ರೀತಿ, ಮಮತೆ, ವಿಶ್ವಾಸ, ತೋರಿಸಯಾರೆ ? 


ಹಿಂದೆ 12 ನೇ ಶತಮಾನದಲ್ಲಿ ಅಸಂಖ್ಯಾತ ಜನ ಪ್ರೀಯರು ಕಾಯಕದ 
ಚುಕ್ಕಾಣಿ ಹಿಡಿದು ಸಂಸಾರ ನೌಕೆಯನ್ನು ಸಾಗಿಸಿದರು. ಅಸಂಖ್ಯಾತ ಕಾರ್ಯಗಳು 
- ಮೇಲು ಕೀಳೆಂಬುದಿಲ್ಲ. ಒಬ್ಬರು ತಪ್ಪು ಮಾಡಿದರೆ ಇನ್ನೊಬರು ತಿದ್ದುವ ಆತ್ಮೀಯ 

ಭಾವನೆಯಿತ್ತು . ಅದ್ದುರಿಂದಲೇ ಬೇರಾವ ಯುಗದಲ್ಲಿ ಕಾಣದ ನಿಷ್ಠೆ ಅಂದು ಕಂಡು 
` ಬಂದುದು. 


ನವಂಬರ್ , 1988 


ಇಂದು ಮಹಿಳೆ ಉದ್ಯೋಗ ಅನುಸರಿಸಿದಾಗ ಮನೆ ಮತ್ತು ಹೊರಗೆ 
ಎರಡೆಡೆಯೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ವಿವಾಹಿತಳಾದ ಮಹಿಳೆಯ 
ಇನ್ನೊಂದು ರೀತಿ ಸಮಸ್ಯೆ ಅವಿವಾಹಿತಳಾದುದು ಅಷ್ಟೇ ವಿಭಿನ್ನ ಆ ಹೆಣ್ಣು | 
ಮಕ್ಕಳು ಸ್ವಲ್ಪ ಶಿಸ್ತಿನ ನಿಷ್ಠಾ ವ೦ ತ ರಾ ದರೆ ಸಾಕು ಅಂಥ ಹೆಣ್ಣಿಗೆ 
ಹೆಣ್ಣು ವೈರಿಯೂ ಆಗಬಲ್ಲಳು. ನೈಜವಾಗಿ ನಡೆದ ಒಂದೆರಡು ಘಟನೆಯನ್ನು 
ಇಲ್ಲಿ ಉದ್ದರಿಸಲಿಚ್ಛಿಸುತ್ತೇನೆ, 

ಉತ್ತಮ ಉದ್ಯೋಗವನ್ನವಲಂಬಿಸಿದ ತುಂಬಾ ಶ್ರೀಮಂತಿಕೆಯ ಮಡಿಲಲ್ಲಿ 
ಬೆಳೆದ ಹೆಣ್ಣು ಮಗಳನ್ನು ಉತ್ತಮನೆನಿಸಿದ ( ಗು ಣದಲ್ಲಿಲ್ಲ, ಕೆಲಸದಲ್ಲಿ) ವರನಿಗೆ 
ವಿವಾಹ ಮಾಡಿ ಸಂತಸ ಪಟ್ಟರು. ಆದರೆ ಇದು ಬಹುಕಾಲ ಉಳಿಯಲಿಲ್ಲ, ಆತ 
ವಿವಾಹವಾದದ್ದು ಅವಳ ಉದ್ಯೋಗವನ್ನೇ ಹೊರತು ಆ ಹೆಣ್ಣನ್ನಲ್ಲ. ಗಿಣಿಯ 
ಸಾಕಿ ಹದ್ದಿನ ಕೈಗೆ ಕೊಟ್ಟಂತಾಯಿತು, ತಂದ ಹಣವನ್ನು ಪತಿಗೆ ಕೊಟ್ಟರೂ 
ತೃಪ್ತಿಯಿಲ್ಲ. ದಿನಾ ಆ ಹೆಣ್ಣಿಗೆ ಸಿಗುತ್ತಿದ್ದುದು ಏ ಟಿ ನ ಪಿ , ತಿ, ಬೈಗುಳದ 
ಮಂತ್ರ , ನೋವಿನ ಕರುಣೆ, ವಿದ್ಯಾವಂತಳಾದ ಹೆಣ್ಣು ಸೂಕ್ತ ಕ್ರಮ ಕೈಗೊಳ್ಳ 
ಬಹುದಿತ್ತು .ತಂದೆಯ ಮನೆಗೆ ಹಿಂದಿರುಗಬಹುದಿತ್ತು . ಇಲ್ಲಿ ಕಾನೂನಿನ ಮೊರೆ 
ಹೋಗಬಹುದಿತ್ತು . ಆದರೆ ಸಮಾಜಕ್ಕೆ ಹೆದರಿ ಆ ಸಮಾ ಜ ಅ ವ ಹ ಳ ನ 
ಮಾಡುವುದೆಂಬ ಭಯಕ್ಕೆ ಆಕೆ ಆ ನೋವಿನ ಮಡಿಲಲ್ಲಿ ಇದ್ದಾಳೆ. ಹೀಗೆ 
ನೋವನ್ನು ಅನಭವಿಸುವ ಹೆಣ್ಣು ಹಣ ಕೊಟ್ಟರೂ ಸಂತಸ ಕಾಣದೆ ಕಣ್ಣೀರು 
ಕಡಲಲ್ಲಿ ತೇಲುತಿದ್ದಾಳೆ. ತನ್ನ ಕೊನೆಯನ್ನು ನಿರೀಕ್ಷಿಸುತಿದ್ದಾಳೇನೊ ? 

ಮನೆಯಲ್ಲಿ ಈ ರೀರಿ ಆದರೆ ಇನ್ನು ಕೆಲಸಕ್ಕೆ ಹೋಗುವಕಡೆ ಪ್ರಾಮಾಣಿ 
ಕವಾಗಿ ದುಡಿದರೂ ಅಲ್ಲಿಯೂ ನೆಮ್ಮದಿಯಿಲ್ಲ. ಸ್ವಲ್ಪಮಟ್ಟಿನ ಸ್ವಾಭಿಮಾನಿಯಾಗಿದು 
ಆದರ್ಶವಾದಿಯಾಗಿದ್ದರಂತು ಅದಕ್ಕೆ ಕೊಡಲಿ ಪೆಟ್ಟು ಹಾಕುವವರೇ ಹೆಚ್ಚು ” ಯಾವು 
ದಕ್ಕೂ ಜಗ್ಗದಿದ್ದರೆ ಆಕೆಗೆ ಜೀವನದ ಸುತ್ತ ಊಹಾಪೋಹದ ಅಂತೆ ಕಂತೆಗಳ 
ಸೃಷ್ಟಿಸಿದ ನಾವು ಗಂಡಸರು ನೀವುಹೆಣ್ಣು ಎಂದು ಉಚ್ಚರಿಸುತ್ತ ಇರುವ ಸಮಾಜದ 
ಮಡಿಲಲ್ಲಿ ಬೆಂಕಿಯ ಮಧ್ಯೆ ಇದ್ದಂತೆ ಇರಬೇಕಾಗಿದೆ 

ಗಂಡು ಮಾಡಿದ ತಪ್ಪು ಬೆಟ್ಟದಷ್ಟಿದ್ದರು 
ಅದು ತಪ್ಪೆ ? ತಪ್ಪಲ್ಲ ಸಹಜ ಎನುವಿರಾ 
ಹೆಣ್ಣು ಕಣ ತಪ್ಪಿರೂ ತಪ್ಪಿನ ಸರಮಾಲೆ 
ಹೊರಿಸಿ ಅವಳನು ಕಾಡುವರು ಏಕೋ , 
ಇದರ ಪರಿಣಾಮ ತಪ್ಪು ಮಾಡದ ಹೆಣ್ಣು , ತಪ್ಪಿತಸ್ಥ ಳಾಗಿ ನಿಲ್ಲಬೇಕಾಗುತ್ತದೆ. 
ಇದರಿಂದ ಆಕೆ ಮುಕ್ತಳಾಗಬೇಕು. 

ಸಿದ್ಧಗಂಗಾ 


24 


- ಇದರ ಪರಿಣಾಮ ತಪ್ಪು ಮಾಡದ ಹೆಣ್ಣು ತಪ್ಪಿತಸ್ಥ ಳಾಗಿ ನಿಲ್ಲ ಬೇಕಾಗುತ್ತದೆ. 
1 ಇದರಿಂದ ಆಕೆ ಮುಕ್ಕಳಾಗಬೇಕಾದರೆ ಆಗಾಗ್ಗೆ ಕೇಳುವ ಹಣವನ್ನು ಕೊಡುವುದೋ 
( ಅದು ಮರಳಿ ಬರುವುದಿಲ್ಲ. ಇಲ್ಲ ಅವರೊಡನೆ ಸರಿಯಾಗಿ ಮಾತನಾಡುತ್ತ ಇದ್ದ 
ರಾಯಿತು. ಹೀಗೇಇರಬೇಕೆಂದರೆ ಬರುವುದು ತೊಂದರೆ ಆ ಹೆಣ್ಣು ಕೆಲಸ ಬಿಡುವ 
ಮನಮಾಡುವುದಿರಲಿ ಬಿಟ್ಟು ಹೋಗಿರುವ ನಿದರ್ಶನಗಳಿವೆ. 


ಸಮಾಜದ ರಥದ ಗಾಲಿಯಂತಿರುವ ಹೆಣ್ಣಿಗೆ ಇನ್ನೊಂದು ಚಕ್ರ ಪುರುಷ 
ಸಮಾಜ ಕೊಡುವ ಸಹಕಾರವಿಷ್ಟೆ , ಕೆಲವರು ತೊಂದರೆ ಕೊಡದೆ ಸಹಕರಿಸುವವರೂ 
ಇದ್ದಾರೆ. ಅದಕ್ಕೆ ಸ್ತ್ರೀ ಸಮಾಜ ಅಭಾರಿಯಾಗಿದೆ, ಇಂದು ಉದ್ಯೋಗ ಮಾಡುವ 
ಹೆಣ್ಣಿಗೆ ಸಿಗುವ ಗೌರವವಿಷ್ಟೆ ಮನದ ನೆಮ್ಮದಿ, ಕಲಕಿದೆ ಸಂತಸ ನಿರಾ 
ಶೆಯ ಕೂಸ ಬಾಯ್ದೆರೆದಿದೆ, ಆಶಾಕಿರಣವಿಲ್ಲ, ಅನ್ಯರಿಗೆ ಹಂಗಾಗದೆ ದುಡಿವ ಛಲವಿದ್ದು 
ಸಮಾಜ ಎದುರಿಸುವ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ ಜೀವನ ನಡೆಸಬಹುದು, 

ತಾನೊಬ್ಬ ದುಡಿದರೆ ಸಾಕು ಜಗವಳಲಿ ನನಗೇನು ಎಂಬ ಮನೋಭಾವ 
ಇರುವ ಅಣ್ಣ ತಮ್ಮದಿರೆ ಅಕ್ಕ ತಂಗಿಯರನ್ನು ನೋಡಿಕೊಳ್ಳುವರೆ ? ಹೋಗಲಿ ಕೈ 
ಹಿಡಿದ ಪತ್ನಿಯರನ್ನೆ ನೋಡಿಕೊಳ್ಳದ ಆಶಾಭಾವನೆಎಲ್ಲಿದೆ. 

- ಹೆಣ್ಣು ಅಕ್ಕ ಮಹಾದೇವಿಯ ಕೆಚ್ಚನ್ನು ಇಂದು ಬೆಳೆಸಿ ಕೊಳ್ಳಬೇಕು. 
* * ಯಾರು ಇಲ್ಲದವಳೆಂದು ತಳಮಳಿಸದಿರು ಮನವೆ ? ಏನು ಬಂದರು ನಾನು 
- ಹೆದರುವವಳಲ್ಲ ಎಂಬ ದಿಟ್ಟತನ ಬೆಳೆಸಿ ಕೊಳ್ಳ ಬೇಕು, 


ನಮ್ಮ ಸಂವಿಧಾನ ಸ್ತ್ರೀಯರಿಗಾಗಿ ಅನೇಕ ಸೌಲಭ್ಯಗಳನ್ನು ಒದಗಿಸಿದೆ ನಿಜ 
ಅದರೆ ಅದು ಕೇವಲ ನಿರೂಪಣೆಯಲ್ಲಿದ್ದು ಹೆಚ್ಚು ಆಚರಣೆಯಲ್ಲಿಲ್ಲ ದಿರುವುದೇ ಇಂದಿನ 
ದುಃಸ್ಥಿತಿಗೆ ಕಾರಣವಾಗಿದೆ. 

ಇಂದು ಉದ್ಯೋಗಕ್ಕೆ ಹೊರಟರೆ ಕೆಚ್ಚೆದೆಯ ಕಲಿಯಾಗ ಬೇಕಾಗಿದೆ . 
* ಹೆಣ್ಣಿಗೇಕೆ ಉದ್ಯೋಗನಾವು ಚೆನ್ನಾಗಿನೋಡಿಕೊಳ್ಳುವೆವು ಎಂದು ಹೇಳಿದವಗೆ 
ಒಬ್ಬ ಹೆಣ್ಣು ಮಗಳು ಹೇಳಿದಳು ? ನೋಡಿಕೊಂಡಿದ್ದಕ್ಕೆ ನಾನು ಕೆಲಸಕ್ಕೆ ಸೇರು 
ತಿರಲಿಲ್ಲ 16ವರ್ಷದೃನನ್ನ ಅವಧಿಯಲ್ಲಿ ನಾನು ಕೆಲಸಕ್ಕೆ ಸೇರದಿದ್ದರೆ ನನ್ನ ಮಕ್ಕಳು 
ನಾನು ಬೀದಿ ಪಾಲಾಗುತ್ತಿದೆ ವು . ಇಂದು ಈ ಉದ್ಯೋಗಗೌರವ ಜೀವನಕೊಟ್ಟಿದೆ 
ಅವಶ್ಯಕತೆ ಇರುವುದರಿಂದ ನಾವುಉದೊ ಕೈ ಬರುತಿ ವೆ ಎಂದು ತಿಳಿಸಿದರು. ಅದು 
ನಿಜ ಇಂದು ಹಿಂದೆ ಇದ್ದಂತೆ ಮೌಡ್ಯತೆಯಲ್ಲಿ ಮುಳುಗಿದ್ದರೆ ಬೇರೊಬ್ಬರಿಗೆ ಹೊರೆ 
ಯಾಗ ಬೇಕಾದ ಪರಿಸ್ಥಿತಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಬರುತ್ತಿತ್ತು . ಇದು ಅನುಭವದ 
ಮಾತು ಹೌದು. 
ನವಂಬರ್ , 1988 

25 


ಇದೇ ರೀತಿ ಮುಂದುವರಿಯುತ್ತ ಹೋದರೆ ಸ್ವತಂತ್ರ ಜೀವನವನ್ನವಲಂಬಿಸಿ 
ಹೆಣ್ಣು ಪುರುಷರನ್ನೆ ಆವಲಂಬಿಸದೆ ಹೋಗುವ ಸ್ಥಿತಿಗೆ ಬಂದಾಳು, ಇದಕ್ಕೆ ಅಚ್ಚರಿ 
ಪಡಬೇಕಾಗಿಲ್ಲ. 

ಹೆಣ್ಣು ಎಂದೊಡನೆ ಪಂಜರ ಜೀವಿ ಎನುತ 
ತಾ ಅಂಬರದಲಿ ಮೆರೆವೆವೆಂಬ ಅಣ್ಣಗಳೆ ಕೇಳಿ 
ಹೆಣ್ಣು ಜಗದ ಕಣ್ಣು ಬಾಳ ರಥದೊಂದು ಚಕ್ರ 
ಶರಣೆಯರೆಲ್ಲರು ಪತಿಯರನ್ನು ತಿದ್ದಿದರು 
ಖಡ್ಗ ವನಿಡಿದು ದೇಶವನ್ನು ರಕ್ಷಿಸಿದರು. 
ಕಾಯಕದಿ ನಿಷ್ಠೆಯನ್ನು ತೋರಿ ಮೆರೆದರು 
ಇಂದು ಹೆಣ್ಣು ಎಷ್ಟಾದರೂ ಹೆಣ್ಣೆಂದು ಹೇಳುವರೆ 
ತಿಳಿಸಬೇಕಾಗಿದೆ ಸ್ತ್ರೀ ಶಕ್ತಿ ಏನೆಂದು, 
ಒಳ ಹೊರಗು ದುಡಿವ, ಮನೆಯ ಬೆಳಕವಳೆಂದು 
ತೊಟ್ಟಿಲು ತೂಗುವುದಲ್ಲಿ ದೇಶ ರಕ್ಷಿಪುದೆಂದು 
ತಾನಬಲೆಯಲ್ಲ ಸಬಲೆ, ಯಾರಿಗೂ ಹೊರೆಯಲ್ಲ 
ಮುಂದೆ ಸ್ವತಂತ್ರವಾಗಿ ನಾ ಇರಬಲ್ಲೆನೆಂದು 
ಅಳಿಸಬೇಕಾಗಿದೆ ನ ಸ್ತ್ರೀ ಸ್ವಾತಂತ್ರವೆಂಬುದ 
ಆದಕೆ ಉದ್ಯೋಗ ಮಾಡುತ್ತ ಹೋರಾಡಬೇಕಾಗಿದೆ. 


ಕಸ 
ಬಾರಿ 
ಸ 


ನಿಮ್ಮ ಬಟ್ಟೆಗಳ 


* 
BAR 
SOAP 
ಸ9 
ಬಾರ್ 
, 

ಸೋಪ್ 
ಸ 
ರೀ 
ಬಾರ್‌ನಲ್ಲಿ 


ಶುಭತೆಗೆ, 


ಕೇಸ 
ಬಾರ್ 
ಸೋಪ್ 
| 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

ಸೋಪ್ಪ್ಲಾಸ್ಮತಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಸಿದ್ದಗಂಗಾ 


ಕೃಷಿ ವಿಭಾಗ: 
ಭಾರತದಲ್ಲಿ ಹಸಿರು ಕ್ರಾಂತಿ ಸಫಲವಾಗಿದೆಯೇ ? 


ಬಿ . ವೆಂಕಟರಾವ್ , ಪ್ರಾಂಶುಪಾಲರು, 
- ಚಂದನ " ವಿದ್ಯಾನಗರ , ಸತ್ಯಮಂಗಲ ಲೇ ಔಟ್ , ಹಾಸನ, 


ಹಿಂದಿನ ಹಾಗೂ ಇಂದಿನ ಕೃಷಿಯಲ್ಲಿ ಭಾರಿ ಸ್ಥಿತ್ಯಂತರಗಳು ನಡೆದಿವೆ. ಈ 
ಮಧ್ಯೆ ಮಣ್ಣಿನ ಬಗೆಗಿನಜ್ಞಾನ ಅಧಿಕಗೊಾಂಡಿದೆ . ಸಸ್ಯ ಪೋಷಣೆಯ ಮೇಲೆಹೊಸ 
ಬೆಳಕು ಚೆಲ್ಲಲಾಗಿದೆ , ಅದ್ಭುತ ಶಕ್ತಿಯ ಬೀಜಗಳು ಮೈದಾಳಿವೆ , ಸಸ್ಯಹಾರ 
ಕೈವಿಧ್ಯತೆಯ ವಿವರಗಳನ್ನು ಸಂಗ್ರಹಿಸಲಾಗಿದೆ , ಉತ್ತಮ ಪರಿಣಾಮಕಾರಿ ಕ್ರಮ 
ಗಳನ್ನು ಕಂಡು ಹಿಡಿಯಲಾಗಿದೆ , ಬೆಳೆರಕಣೆಯ ಅರಿವು ಜನರಲ್ಲಿ ಮೂಡಿದೆ. ಇವು 
ಗಳ ಅನುಷ್ಠಾನ ಕೃಷಿ ಅಭಿವೃದ್ಧಿಯಲ್ಲಿ ಒಂದು ಮೈಲಿಗಲ್ಲು . ಈ ಆಸ್ಫೋಟನೆಯೇ 
ಹಸಿರು ಕ್ರಾಂತಿ . 
| ಹಸಿರು ಕ್ರಾಂತಿ ಎಂದರೇನು ? 
| ನಮ್ಮ ದೇಶದ ಕೃಷಿ ಬೆಳವಣಿಗೆಯ ಕ್ರಮದಲ್ಲಿ ವಿಶಾಲವಾದ ಮತ್ತು ವೇಗ 
ಕಾದ ಬದಲಾವಣೆಗಳ ಮೂಲಕ ಆಹಾರ ಧಾನ್ಯಗಳಲ್ಲಿ ಸಮೃದ್ಧಿ ಉಂಟಾಗಬೇಕೆಂಬ 
=ಅರ್ಥದಲ್ಲಿ ಹಸಿರು ಕ್ರಾಂತಿ ' ಯಾಗಬೇಕು ಎಂದು ಹೇಳುವುದು ರೂಢಿ. - 
ಕೃಷಿ ಕ್ರಾಂತಿ' ಎಂದರೆ ಹೊಸ ಪದ್ಧತಿಗಳು ಹಾಗೂ ತಾಂತ್ರಿಕ ಸೌಲಭ್ಯಗಳನ್ನು ಕೃಷಿ 
ಯಲ್ಲಿ ಅಳವಡಿಸಿದಾಗ ಕೃಷಿಯ ಉತ್ಪತ್ತಿಯಲ್ಲಿ ಹೆಚ್ಚಳ ಕಂಡುಬರುವುದು. ಈ ಬದಲಾ 
ಗಣೆಗಳು ಹಸಿರು ಕ್ರಾಂತಿಯ ಬೆಳೆಗಳಿಗೆ ಅಂದರೆ ಸಸ್ಯಗಳಿಗೆ ಸಂಬಂಧಿಸಿರುವುದರಿಂದ 
ಇವುಗಳನ್ನು ' ಹಸಿರು ಕ್ರಾಂತಿ ' ಎಂದು ಕರೆಯುತ್ತಾರೆ . ಅಂದರೆ ಕೃಷಿ ಅಭಿವೃದ್ಧಿ 
ಯಲ್ಲಿ ನೂತನ ಕಾರ್ಯಕ್ರಮಗಳನ್ನು ಕಾರ್ಯಗತ ಮಾಡಿ ವಿಜ್ಞಾನ ಮತ್ತು ತಾಂತ್ರಿಕ 
ಸಾಧನಗಳನ್ನು ಕೃಷಿಗೆ ಅಳವಡಿಸುವುದು . 
1 1960 ರ ದಶಕದಲ್ಲಿ ನಡೆದ ಹಲವಾರು ಚರಿತ್ರಾರ್ಹ ಘಟನೆಗಳಲ್ಲಿ ಕೃಷಿ 
ಅಂದೋಲನ ಮತ್ತು ಅದರಿಂದ ಉಂಟಾದ ಹಸಿರು ಕ್ರಾಂತಿ ಭಾರತದ ಇತಿಹಾಸದಲ್ಲಿ 
ಅಚ್ಚಳಿಯದೆ ಉಳಿದಿದೆ , ' ಅತಿವೃಷ್ಟಿ , ಅನಾವೃಷ್ಟಿಗಳು ಮೇಲಿಂದ ಮೇಲೆ ಬಂದು 
ಇದ್ದ ಆಸೆ – ಆಕಾಂಕ್ಷೆಗಳನ್ನೆಲ್ಲಾ ಕಸಿದುಕೊಂಡು , ಜನಸಾಮಾನ್ಯರಿಗೆ ಜೀವವನ್ನು 
ಉಳಿಸಿಕೊಳ್ಳಲು ಅಲೆದಾಟ – ಪರದಾಟಗಳು ಉದ್ಭವಿಸುವಂತಹ ಅಂದಿನ ಸಂದಿಗ್ಗ 
ಸರಿಸ್ಥಿತಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಪೂರೈಸುವುದು 
ಹೇಗೆ ಎಂದು ಯೋಚಿಸುತ್ತಿರುವ ಕಾಲದಲ್ಲಿ ವರಪ್ರಸಾದದಂತೆ ಹೆಚ್ಚು ಇಳುವರಿ 
ಕೊಡುವ ತಳಿಗಳು, ಸುಧಾರಿಸಿದ ಕೃಷಿ ಪದ್ಧತಿಗಳು, ನೆರವಿಗೆ ಬಂದಿದ್ದು ಕಡಿಮೆ 
ನವಂಬರ್ , 1988 

27, 


ಸಂಗತಿಯೇನಲ್ಲ . ಇವು ಕೃಷಿ ಕ್ಷೇತ್ರದಲ್ಲಿ ಹಠಾತ್ತನೆ ಕ್ರಾಂತಿ ಕಾರಕ ಬದಲಾ 
ಗಳನ್ನು ತಂದು ನವಚೈತನ್ಯ ಮೂಡಿಸಿದವು ಇದರಿಂದ ದೇಶ ಆಹಾರ ಸಮಸ್ಯೆಗಳ 
ದಿಟ್ಟತನದಿಂದ ಎದುರಿಸಿ ಪರಾಲಂಬನೆಯನ್ನು ಬಹುಮಟ್ಟಿಗೆ ತಪ್ಪಿಸಿಕೊಳ್ಳುವ 
ಸಾಧ್ಯಾನಾಯಿತು . ಹೀಗೆ 60ರ ದಶಕವು ಹಸಿರು ಕ್ರಾಂತಿಗೆ ನಾಂದಿಯೂಯಿ 
ಈ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸಾಧಿಸಿದ ಪ್ರಗತಿಯ 
ವಿವರಿಸಲು : ಹಸಿರು ಕ್ರಾಂತಿ ' ಎಂಬ ಪದವನ್ನು ಬಳಸಲಾಯಿತು : 


ಹಸಿರು ಸಮೃದ್ಧಿಯ ಸಂಕೇತವಾಗಿದೆ . ಹಸಿರಾಗಿ ನಿಂತಿರುವ ಬೆಳೆಗಳ 
ನೋಡಿದಕೂಡಲೇ ಮನುಷ್ಯನಿಗೆ ಹರುಷ ಉಂಟಾಗುತ್ತದೆ. ಹಸಿರಾಗಿ ನಿಂತಿ: 
ಫಸಲು ಉಲ್ಲಾಸಮಯ ವಾತವಣವನ್ನು ಸೃಷ್ಟಿಸುತ್ತದೆ . ಕೃಷಿಯಲ್ಲಿ ಹಸಿರು ಕಾ 
ಉಂಟಾಗಬೇಕಾದರೆ ಇದ್ದಕ್ಕಿದ್ದಂತೆಯೇ ಇದರ ವ್ಯಾಪ್ತಿ ಹರಡಿ ತೀವ್ರಗತಿಯ 
ಉತ್ಪಾದನೆ ಹೆಚ್ಚಬೇಕು ಹೆಚ್ಚುವರಿ ಫಸಲು ಕೊಡುವ ಬಿತ್ತನೆ ಬೀಜಗಳ ಅಭಿವ 
ಹಸಿರು ಕ್ರಾಂತಿಗೆ ತಳಹದಿಯಾಗಿದೆ . 


ಹಸಿರು ಕಾಂತಿಯು ದೀರ್ಘಾವಧಿಯ ಕೃಷಿಕಾಂತಿಗೆ ನಾಂದಿಯಾಗುತ್ತ 
. ಆದರೆ ದೀರ್ಘಾವಧಿಯ ಕೃಷಿ ಕ್ರಾಂತಿಯಾಗಬೇಕಾದರೆ ಉತ್ತಮ ವ್ಯವಸಾಯ 
ಪುಷ್ಟಿ ಕೊಡುವ ಪ್ರತಿಯೊಂದು ಸಾಧನವೂ ಒಂದಕ್ಕೊಂದು ಪೂರಕವ 
ಒದಗಿಬರಬೇಕು.. ! 


ಹಸಿರು ಕ್ರಾಂತಿಯ ಜನ : 
ಹಸಿರು ಕ್ರಾಂತಿಯ ಅಮೇರಿಕಾ ದೇಶದ ಡಾಕ್ಟರ್ ನಾರ್ಮನ್ ಬೋರ್ಲಾ 
ರವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎನ್ನಬಹುದು, ಜಗತ್ತಿನ ಬಡ 
ಗಳು ಹಾಡಿ ಹರಸಬೇಕಾದ ವ್ಯಕ್ತಿ ನಾರ್ಮನ್ ಬೋರ್ಲಾಗ್ ,' ಇವರ ಕೆ 
ಶತಮಾನದ ಫಲವೇ ಹಸಿರು ಕ್ರಾಂತಿ, ಕೃಷಿ ಸಂಶೋಧನಾ ಕ್ಷೇತ್ರದಲ್ಲಿ ಸಲ್ಲಿಸಿ 
ಸೇವೆಗಾಗಿ 1970 ರಲ್ಲಿ ಡಾ || ನಾರ್ಮನ್ ಬೋರ್ಲಾಗ್‌ಗೆ ನೊಬೆಲ್ ನ 
ತೋಷಕ ಕೊಡಲಾಯಿತು, ಮೆಕ್ಸಿಕೋ ದೇಶದಲ್ಲಿರುವ ಕೃಷಿ ಸಂಶೋಧ 
ಸಂಸ್ಥೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಶ್ರಮಿಸಿ ಹೆಚ್ಚು ಫಸಲು 
ಕೊಡುವ ಗೋಧಿ ತಳಿಗಳನ್ನು ಕಂಡು ಹಿಡಿದ ಕಾರಣ ಇವರಿಗೆ ಈ ಪ್ರಶಸ್ತಿ ದೊರ 


ಹಸಿರು ಕ್ರಾಂತಿಗೆ ನೆರವಾಗುವ ಅಂಶಗಳು : - 


1 ಆಧಿಕ ಇಳುವರಿ ಕೊಡುವ ತಳಿಗಳು:- ಕೃಷಿ ಕ್ಷೇತ್ರದಲ್ಲಿ ಉತ್ಪತ್ತಿ ಹು 
ಸುವ ವಿಧಾನದಲ್ಲಿ ಅಧಿಕ ಇಳುವರಿ ಕೊಡುವ ತಳಿಗಳ ಪಾತ್ರ ಅತಿ ಮಹತ್ವದ್ದಾಗಿ 
ಈ ಬಿತ್ತನೆಬೀಜಗಳಿಗೆ ದಿನೇ ದಿನೇ ಬೇಡಿಕೆ ಹೆಚ್ಚುತ್ತಿದೆ. ಈ ಬೀಜಗಳು ಸ್ಥಳಿ 
28 

ಸಿದ್ದಗಂ 


ಬೀಜಗಳಿಗಿಂತ ಅಧಿಕ ಉತ್ಪಾದನೆಯನ್ನು ಕೊಡುತ್ತವೆ, ಈ ಬೀಜಗಳು ನಿಜಕ್ಕೂ ಕ್ರಾಂತಿಯ 
ಬೀಜಗಳು. ಇವುಗಳ ಬಳಕೆಯಿಂದ ಎಕರೆ ಒಂದಕ್ಕೆ ಕೃಷಿಯ ಉತ್ಪಾದನೆ ಗಮ . 
ನಾರ್ಹವಾಗಿ ಹೆಚ್ಚಾಗಿದೆ. ಭಾರತೀಯ ಕೃಷಿಗೆ ಆಧಿಕ ಇಳುವರಿ ಕೊಡುವ ತಳಿ 
ಗಳು ಹೊಸ ರಂಗು ತಂದು ಕೊಟ್ಟಿವೆ. ಕೃಷಿ ಕ್ಷೇತ್ರದಲ್ಲಿ ಹೊಸ ವಿಚಾರ ಪ್ರಯೋಗ 
ಗಳಿಗೆ ಇವು ನಾಂದಿಯಾಗಿವೆ. ಈ ತಳಿಗಳು ನಿಜಕ್ಕೂ ನಮ್ಮ ದೇಶದ ಅಭ್ಯದಯಕ್ಕೆ 
ತೆರೆದ ಬಾಗಿಲಿದ್ದಂತೆ. ಕೃಷಿ ಕ್ಷೇತ್ರದಲ್ಲಿ ಪವಾಡ ಉಂಟುಮಾಡಿರುವ ಬಿತ್ತನೆ 
ಬೀಜಗಳಲ್ಲಿ ಮುಖ್ಯವಾದವು ಹೊಸ ಕಬ್ಬು , ಗೋಧಿ, ಪಿ . ವಿ.18, ಕಲ್ಯಾಣ್ 227 , 
ಶಕ್ತಿಮಾನ್ ಮೆಕ್ಕೆ ಜೋಳ ವಿಜಯ , ಪಿ.ಆರ್ . 8. ಬತ್ತ , ಸಿ. ಓ 1148 ಕಬ್ಬು 
ಜೆ.34 ಹತ್ತಿ . 


2 ರಾಸಾಯನಿಕ ಗೊಬ್ಬರಗಳು :: ಉತ್ತಮ ಬೀಜ, ಫಲವತ್ತಾದ ಭೂಮಿ , 
ನೀರು ಇವು ಅನ್ನ ದೇವರ ತ್ರಿಮೂರ್ತಿ ಸ್ವರೂಪವೆನಿಸಿವೆ. ಇವುಗಳೊಂದಿಗೆ ರಾಸಾ 
ನಿಕ ಗೊಬ್ಬರ ಬೆರತಲ್ಲಿ ಕೃಷಿ ಉತ್ಪಾದನೆ ಅಪೇಕ್ಷಿಸಿದಷ್ಟು ಫಲದಾಯವಾಗುವುದು . 
ಖಂಡಿತ. ಹಸಿರುಕ್ರಾಂತಿ ಹಸಿರಾಗಿಯೇ ಉಳಿಯಬೇಕಾದರೆ ಭಾರತ ರಾಸಾಯನಿಕ 
ಗೊಬ್ಬರಗಳ ತಯಾರಿಕೆಯಲ್ಲಿ ಸ್ವಯಂಪೂರ್ಣತೆಯನ್ನು ಹೊಂದಬೇಕು. ವಾಣಿಜ್ಯ 
ಬೆಳೆಗಳ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಗೊಬ್ಬರಗಳು ಅತಿಮುಖ್ಯ ಸ್ಥಾನ 
ಪಡೆದಿವೆ. ರೈತರ ಪ್ರಗತಿಯನ್ನು ಅವರು ಬಳಸುತ್ತಿರುವ ರಾಸಾಯನಿಕ ಗೊಬ್ಬರಗಳ , 
ಪ್ರಮಾಣದಿಂದ ಅಳೆಯಬಹುದು ಎನ್ನಲಾಗಿದೆ. ವೈಜ್ಞಾನಿಕ ರೀತಿಯಲ್ಲಿ ಈ 
ಗೊಬ್ಬರಗಳ ಗಾತ್ರ ಅತ್ಯಂತಹಿರಿದು. 
ಕ ರಿ 

| 
ಸಾಧನೆ:- 

ನಿಮ್ಮ 


3 ಜಡತ್ವದಲ್ಲಿದ್ದ 
5 


ವರ್ಷ ವರ್ಷಕ್ಕೂ ಅಳು, ಲಾಭವನ್ನು 


- ಇಂದು ಭಾರತದ ಕೃಷಿಕ್ಷೇತ್ರದಲ್ಲಿ ಕ್ರಾಂತಿ ಉಂಟಾಗುತ್ತದೆ. ನೂರಾರು ವರ್ಷ 
ಗಳಿಂದ ಜಡತ್ವದಲ್ಲಿದ್ದ ಕೃಷಿಉದ್ಯಮ . ಇಂದು ಎಚ್ಚೆತ್ತು ಅಭಿವೃದ್ಧಿಯ ಹಾದಿಯಲ್ಲಿ 
ಸಾಗುತ್ತಿದೆ. ಆಹಾರದ ಉತ್ಪಾದನೆ ವರ್ಷ ವರ್ಷಕ್ಕೂ ತನ್ನ ಪ್ರಮಾಣವನ್ನು ಹೆಚ್ಚಿಸಿ 
ಕೊಳ್ಳುತ್ತಿದೆ. ಇತಿಹಾಸದಲ್ಲಿ ಹಿಂದೆಂದೂ ಪಡೆಯಲಾರದಷ್ಟು ಲಾಭವನ್ನು ಅಂದು 
ನಮ್ಮ ರೈತರು ಪಡೆಯುತ್ತಿದ್ದಾರೆ. ಇದಕ್ಕೆಲ್ಲಾ ಕಾರಣ « ಹಸಿರು ಕ್ರಾಂತಿ ” 
ಎಂದು ಧಾರಾಳವಾಗಿ ಹೇಳಬಹುದು. 

- ಭಾರತದಲ್ಲಿ 1960 -61 ರಲ್ಲಿ ಇಂಟನ್ಸಿವ್ ಅಗ್ರಿಕಲ್ಬರಲ್ ಡಿಸ್ಟಿಕ್ಸ್ ಪ್ರೊ 
ಗಾಂ ಅನ್ನು ಪ್ರಾರಂಭಿಸಲಾಯಿತು. ಇದರನ್ವಯ ಕೆಲವು ಜಿಲ್ಲೆಗಳನ್ನು ಆರಿಸಿ 
ಕೊಂಡು, ನಿರ್ದಿಷ್ಟ ಕೃಷಿ ಪ್ರದೇಶಗಳಲ್ಲಿ ವೈಜ್ಞಾನಿಕ ಕೃಷಿಯನ್ನು ಕೈಗೊಳ್ಳಲಾಯಿತು. 
ಈ ಪ್ರದೇಶದ ರೈತರಿಗೆ ಕೃಷಿಸಾಲ' ಕೃಷಿಉಪಕರಣಗಳು , ರಾಸಾಯನಿಕ ಗೊಬ್ಬರ 


ನವಂಬರ್ 1988 


29 


ಗಳು” ಸುಧಾರಿತ ಬೀಜಗಳನ್ನು ಪೂರೈಸಲಾಯಿತು. 1964 - 65 ರಲ್ಲಿ ಈ ಯೋಜ 
ನೆಯನ್ನು ಪುನರ್ ರೂಪಿಸಿ ಇಂಟೆನ್ಸಿವ್ ಅಗ್ರಿಕಲ್ಪರಲ್ ಏರಿಯಾ ಪ್ರೋಗ್ರಾಂ 
ಎಂಬ ಹೆಸರಿನಲ್ಲಿ ದೇಶದ ಅನೇಕ ಭಾಗಗಳಿಗೆ ವಿಸ್ತರಿಸಲಾಯಿತು. 1965 - 66 
ರಲ್ಲಿ ಅಧಿಕ ಉತ್ಪಾದನೆ ನೀಡುವ ಬೀಜಗಳು' ಕೀಟನಾಶಕಗಳು, ನೀರಾವರಿಯನ್ನು 
ಬಳಸಿ ಕೃಷಿ ಕೈಗೊಳ್ಳಲಾಯಿತು. ಈ ವಿಧಾನದಿಂದ ಉತ್ಪಾದನೆ ಹೆಚ್ಚಾಗುವುದು 
ಗೋಚರವಾಯಿತು. 1966 - 67 ನೇ ಸಾಲಿನಲ್ಲಿ 75ದಶಲಕ್ಷ ಟನ್‌ಗಳಷ್ಟು ಆಹಾರ 
ಪದಾರ್ಥಗಳನ್ನು ಬೆಳೆಯುತ್ತಿದ್ದ ದೇಶ 1970 - 72 ನೇ ಸಾಲಿನಲ್ಲಿ 108 ದಶ 
ಲಕ್ಷ ಟನ್‌ಗಳಷ್ಟು ಆಹಾರ ಧಾನ್ಯಗಳನ್ನು ಬೆಳೆಯಿತು, 


ಐದನೆ ಯೋಜನೆಯು ಅಹಾರರಂಗದ ಸವಾಲನ್ನು ಯಶಸ್ವಿಯಾಗಿ ಎದುರಿ 
ಸಿತ್ತು. ಈ ಯೋಜನಾವಧಿಯಲ್ಲಿ ಮೊದಲಬಾರಿಗೆ ಆಹಾರ ಮತ್ತು ಕೃಷಿಹಿಂದೆಂದೂ 
ಅನುಭವಕ್ಕೆ ಬಾರದಷ್ಟು ತೃಪ್ತಿಕರ ಪರಿಸ್ಥಿತಿಯನ್ನು ಕಾಣಲಾಯಿತು. 1978 - 79 
ರಲ್ಲಿ 132 ದಶಲಕ್ಷಟನ್ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಯಿತು. ಹಿಂದೆ 
ಯಾವ ವರ್ಷದಲ್ಲೂ ಈ ಪ್ರಮಾಣದಲ್ಲಿ ಆಹಾರೋತ್ಪಾದನೆ ಆಗಿರಲಿಲ್ಲ ಆದರೆ 
ಈ ಕೃಷಿ ಕ್ರಾಂತಿ ಮುಂದೆ ಹೀಗೆಯೇ ಮುಂದುವರಿಯಲಿಲ್ಲ . 1970 - 71ರಲ್ಲಿ 108 
ದಶಲಕ್ಷ ಟನ್ ಇದ್ದ ಆಹಾರದ ಉತ್ಪಾದನೆ 1972- 73 ರಲ್ಲಿ 95 ದಶಲಕ್ಷಕ್ಕೆ ಇಳಿ 
` ಯಿತು. 1974 - 75 ರಲ್ಲಿ 100 ದಶಲಕ್ಷ ಟನ್ ಇದ್ದ ಆಹಾರದ ಉತ್ಪಾದನೆ 1975 
- 76 ರಲ್ಲಿ 121 ದಶಲಕ್ಷ ಟನ್‌ಗಳಿಗೆ ಹೆಚ್ಚಿತು. 1976 - 77 ರಲ್ಲಿ ಇದು ಪುನಃ 
111 ದಶಲಕ್ಷ ಟನ್‌ಗಳಿಗೆ ಇಳಿಯಿತು . ಆದರೆ 1978 - 79 ರಲ್ಲಿ 135 ದಶಲಕ್ಷ 
ಟನ್‌ಗಳಿಗೆ ಆಹಾರದ ಉತ್ಪಾದನೆ ಹೆಚ್ಚಿತು ಇದಕ್ಕೆ ಕಾರಣ ಒಳ್ಳೆಯ ಹವಾಮಾನ 
ಮತ್ತು ಹೊಸದಾಗಿ 4 ದಶಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಈ ಯೋಜನೆಯಲ್ಲಿ 
ಸೇರಿಸಿದ್ದು , 1979 - 80 ರಲ್ಲಿ ಆಹಾರದ ಉತ್ಪಾದನೆ 110 ದಶಲಕ್ಷಟನ್‌ಗಳಿಗೆ 
ಇಳಿಯಿತು. ಇದು ಹೆಚ್ಚು ಕಡಿಮೆ 1970 - 71 ರ ಉತ್ಪಾದನೆಯಷ್ಟೇ ಇದ್ದಿತು 
1983 - 84 ರಲ್ಲಿ ಆಹಾರದ ಉತ್ಪಾದನೆ 152 ದಶಲಕ್ಷ ಟನ್‌ಗಳಿಗೂ , 1985 
- 86 ರಲ್ಲಿ 155 ದಶಲಕ್ಷ ಟನ್‌ಗಳಿಗೂ ಹೆಚ್ಚಿತು. 


ಇದರಿಂದ ಆಧುನಿಕ ಕೃಷಿವಿಧಾನ ನಮ್ಮ ದೇಶದಲ್ಲಿ ಹೆಚ್ಚು ಫಲ ಪ್ರದವಾಗಿ 
ಲ್ಲ . ಎಂದು ಹೇಳಬಹುದು. ಅಲ್ಲದೆ ಹಸಿರು ಕ್ರಾಂತಿ ಮುಖ್ಯವಾಗಿ ಗೋಧಿಗೆ ಮತ್ತು 
ಸ್ವಲ್ಪಮಟ್ಟಿಗೆ ಭತ್ತಕ್ಕೆ ಸೀಮಿತವಾಗಿದೆ. ಹಸಿರು ಕ್ರಾಂತಿಯಿಂದ ಒಂದೇ ಸಮನಾಗಿ 
ಏತ್ತಿರುವ ಪ್ರವೃತ್ತಿಯನ್ನು ತೋರಿಸುತ್ತಿರುವುದೆಂದರೆ ಗೋಧಿ, ಬೇಳೆ ಕಾಳುಗಳು. 
ಮತ್ತು ಎಣ್ಣೆ ಬೀಜಗಳ ಉತ್ಪಾದನೆ ಯಲ್ಲಿ ಹಸಿರು ಕ್ರಾಂತಿ ಉಂಟಾಗಿಯೇ ಇಲ್ಲ. 
1971 -71 ರಲ್ಲಿ ಬೇಳೆಕಾಳುಗು ಉತ್ಪಾದನೆ 12 ದಶಲಕ್ಷ ಟನ್ ಇದ್ದುದು 1973 


- 


30 


ಸಿದ್ದಗಂಗಾ 


.74 ರಲ್ಲಿ 10 ದಶಲಕ್ಷ ಟನ್‌ಗೆ ಇಳಿಯತು. 1975 -76 ರಲ್ಲಿ ಇದು ಪುನಃ 13ದಶ 
ಲಕ್ಷ ಟನ್‌ಗಳಿಗೆ ಏರಿತ್ತಾದರೂ 1979- 80 ರ ವೇಳೆಗೆ 8ದಶಲಕ್ಷಟನ್‌ಗಳಿಗೆ ಇಳಿ 
0 .5 ಬಾರಿ , ರಾಗಿ ಇತ್ಯಾದಿಗಳಲ್ಲಿ ಹಸಿರು ಕ್ರಾಂತಿ ಉಂಟಾಗಿಲ್ಲ. 1981 . 82 
ರಲ್ಲಿ ಇವುಗಳ ಉತ್ಪಾದನೆ ಕೇವಲ 7 ದಶಲಕ್ಷ ಟನ್ ಇದ್ದಿತು. 1960- 61 ರಲ್ಲೂ 
ಇಷ್ಟೇ ಇದ್ದಿತು. ಹೀಗೆ ಹಸಿರುಕ್ರಾಂತಿ ಕೇವಲ ಗೋಧಿ, ಮೇಕೆ ಜೋಳ ಮತ್ತು 
ಜೋಳಗಳಿಗೆ ಮಾತ್ರ ಮೀಸಲಾಗಿದ್ದು ಭತ್ತದ ಇಳುವರಿಯಲ್ಲಿ ನಿಧಾನಗತಿಯಲ್ಲಿ 
ಅದೂ ಇತ್ತೀಚೆಗೆ ಸ್ವಲ್ಪಮಟ್ಟಿಗೆ ಹೆಚ್ಚಳ ಉಂಟಾಗಿದೆ ಎನ್ನಬಹುದು. ಹಸಿರುಕ್ರಾಂತಿಗೆ 
- ಇದುವರೆಗೆ ಒಂದೇ ಸಮನೆ ಸ್ಪಂದಿಸುವ ಏಕಮಾತ್ರ ಬೆಳೆ ಎಂದರೆ ಗೋಧಿ, 
ಇಷ್ಟೇ ಅಲ್ಲದೆ ಹಸಿರು ಕ್ರಾಂತಿಯಿಂದ ಉಂಟಾದ ಆಹಾರ ಧಾನ್ಯಗಳ ಉತ್ಪಾ 
ದನೆಯ ಹೆಚ್ಚಳವುಕೇವಲ ಕೆಲವು ರಾಜ್ಯಗಳಿಗೆ ಮಾತ್ರ ಸಿಮೀತವಾಗಿದೆ. ಪಂಜಾಬ್ , 
ಹಲ್ಯಾಣ, ಉತ್ತರ ಪ್ರದೇಶಗಳಲ್ಲಿ ಆಹಾರದ ಉತ್ಪಾದನೆ ತುಂಬಾ ಹೆಚ್ಚಾಗಿದ್ದರೆ 
ಉಳಿದ ಕಡೆಗಳಲ್ಲಿ ಇದು ಗಮನಾರ್ಹವಾಗಿಲ್ಲ. 

( ದಶಲಕ್ಷಟನ್‌ಗಳಲ್ಲಿ) 
1960- 61 1970 -71 1980 . 81 1983 -84 1984 - 85 . 
ಭತ್ತ 35 42 54 - 60 59 
ಗೋಧಿ 11A 24 36 45 
* ಮೇಲಿನ ಪಟ್ಟಿಯಿಂದ ಭತ್ತದ ಉತ್ಪಾದನೆಯು 1960 - 61ರಲ್ಲಿ 35ದಶಲಕ್ಷ 
ಟನ್ ಇದ್ದುದು 1983 - 84ರಲ್ಲಿ 60 ದಶಲಕ್ಷಟನ್‌ಗಳಿಗೂ ಮತ್ತು 1984 - 85ರಲ್ಲಿ 
59ದಶಲಕ್ಷಟನ್‌ಗಳಿಗೂ ಏರಿರುವುದು ಕಂಡುಬರುತ್ತದೆ. ಪ್ರತಿ ಹೆಕ್ಟೇರಿನ ಇಳುವರಿಯೂ . 
1960-61ರಲ್ಲಿ 1013 ಕೆ. ಜಿ ಇದ್ದುದು, 1984 - 85ರಲ್ಲಿ 1495 ಕೆ. ಜಿ. ಗಳಿಗೆ : 
ಏರಿತು. ಇದೇರೀತಿ ಗೋಧಿಯ ಉತ್ಪಾದನೆ 1960 -61ರಲ್ಲಿ 11 ದಶಲಕ್ಷ 
ಟನ್‌ಗಳಿಗೆ ಏರಿತ್ತು ಪ್ರತಿ ಹೆಕ್ಟೇರಿನ ಇಳುವರಿಯೂ 851 ಕೆ. ಜಿ. ಗಳಿಂದ 1873 ಕೆ . ಜಿ. 
ಗಳಿಗೆ ಏರಿತ್ತು. ಅಂದರೆ ಕಳೆದ 25 ವರ್ಷಗಳಲ್ಲಿ ಇದರ ಹೆಚ್ಚಳ ಶಿ 120ರಷ್ಟಾಗಿದೆ, 

ವಾಣಿಜ್ಯ ಬೆಳೆಗಳಲ್ಲೂ ಹಸಿರುಕ್ರಾಂತಿಯಿಂದಾಗಿ ಯಾವ ಹೆಚ್ಚಳವೂ 
ಕಂಡು ಬಂದಿಲ್ಲ. 

1960 - 61 1970 71 1980 . 81 1984 - 85 
ಕಬ್ಬು ( ದಶಲಕ್ಷಟನ್ ) - 11 - 13 15 17 
ಹತ್ತಿ ( ದಶಲಕ್ಷ ಬೇಲ್) 6 - 

75 8 
ಸೆಣಬು , ಬೇಲ್) 4 

7 7, 
ಎಣ್ಣೆ ಕಾಳುಗಳು( ೨, ಟನ್ ) 7 
ನವಂಬರ್ , 1988 


9 


. 


13. 


31 - 


ಕಬ್ಬಿನ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡು ಬಂದಿದ್ದಾಗ್ಯೂ ಇದನ್ನು ಕ್ರಾಂ : 
ಎಂದು ಹೇಳುವ ಹಾಗಿಲ್ಲ . 

ಈ ಅಂಶಗಳೆಲ್ಲವೂ ಹಸಿರು ಕ್ರಾಂತಿಯ ಕಡಿಮೆ ವ್ಯಾಪಕತೆಯನ್ನು ತೋ 
ಸುತ್ತವೆ. ಹಸಿರು ಕ್ರಾಂತಿಯು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿಯು 
ಬಡವರನ್ನು ಬಡವರನ್ನಾಗಿ ಮಾಡುತ್ತದೆ ಎಂಬ ಎಂಬ ಆರೋಪವೂ ಇದೆ 
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಂದ ಕೇವಲ ಶ್ರೀಮಂತ ರೈತರು ಶೇ . 6 ರಿಂದ 
ಶೇ . 10ರಷ್ಟು ಬಡ್ಡಿ ದರದಲ್ಲಿ ಸಾಲ ಪಡೆಯಬಹುದಾಗಿದೆಯೆಂದೂ , ಅದೇ ಆಧಾ 
ವಿಲ್ಲದೆ ಸಣ್ಣ ರೈತರು . ಹಳ್ಳಿಯ ಸಾಹುಕಾರ ಅಥವಾ ಸಂಸ್ಥೆತರ ಮೂಲಗಳಿಂತ 
ಶೇ . 12ರಿಂದ ಶೇ . 75ರ ಬಡ್ಡಿ ದರದಲ್ಲಿ ಸಾಲ ಪಡೆಯಬೇಕಾಗಿದೆ ಯೆಂದು . 
ಹೇಳಲಾಗುತ್ತಿದೆ. ಶ್ರೀಮಂತ ರೈತರು ದೊಡ್ಡ ಹಿಡುವಳಿಗಳನ್ನು ಹೊಂದಿರುವ 
ದಲ್ಲದೆ, ರಾಸಾಯನಿಕ ಗೊಬ್ಬರಗಳು ಸುಧಾರಿಸಿದ ಬೀಜಗಳು, ಕೊಳವೆ ಬಾವಿಗಳು 
ಕೃಷಿಉಪಕರಣಗಳು , ಕ್ರಿಮಿನಾಶಕಗಳು, ನೀರಾವರಿ ಇತ್ಯಾದಿಗಳಿಗಾಗಿ ಹೆಚ್ಚಿನ 
ಹಣವನ್ನು ವೆಚ್ಚ ಮಾಡಬಲ್ಲರು. ಆದರೆ ಸಣ್ಣ ರೈತರಿಂದ ಇದು ಸಾಧ್ಯವಾಗಿಲ್ಲ 
ಆಧುನಿಕ ಕೃಷಿ ವಿಧಾನದಲ್ಲಿ ಕೃಷಿ ಯಂತ್ರೋಪಕರಣಗಳ ಬಳಕೆ ಹೆಚ್ಚಾಗಿದೆ 
ವುದರಿಂದ ಅನೇಕ ಕಾರ್ಮಿಕರು ನಿರುದ್ಯೋಗ ಅನುಭವಿಸಬೇಕಾಗಿದೆ. ಹೀಷ 
- ಹಸಿರು ಕ್ರಾಂತಿಯುಶ್ರೀಮಂತ ಮತ್ತು ಸಣ್ಣ ರೈತರ ನಡುವಿನ ಹಾಗೂ ಮಾಲೀಕರು 
- ಗೇಣಿದಾರ ರೈತರ ನಡುವೆ ಭಿನ್ನಾಭಿಪ್ರಾಯಗಳಿಗೆ ಎಡೆಮಾಡಿದೆ. 

ರ್ಕಕ್ಕೆ ಬರುವ 5 ಕGಕಲವಂಕ್ ಇವರೇಣಿ ಗಿಳಿಗೆ ಅತ್ಯಜ4 7 
ಮn ಒಟ್ಟಿನಲ್ಲಿ ಹಸಿರುಕ್ರಾಂತಿ ಭಾರತದಲ್ಲಿ ಸಂಪೂರ್ಣವಾಗಿ ತೃಪ್ತಿಕರವಾಗಿಲ್ಲ. 
- ಆದಾಗ್ಯೂ ವೈಜ್ಞಾನಿಕ ಬೇಸಾಯದಿಂದ ಆಹಾರಧಾನ್ಯಗಳ ಉತ್ಪಾದನೆಯ ಹೆಚ್ಚಳ 

ಸಾಧ್ಯ ಎಂಬುದನ್ನು ಅದು ತೋರಿಸಿಕೊಟ್ಟಿದೆ. ಕೇವಲ ಮಳೆಯನ್ನೇ ಅವಲಂಬ 
- ಸಿದ ಅಥವಾ ನೀರಾವರಿ ಸೌಕರ್ಯಗಳಿಲ್ಲದ ಪ್ರದೇಶಗಳ ರೈತರಿಗೆ ಇದು ವರವಾಗಿದೆ. 
ಹಸಿರು ಕ್ರಾಂತಿಯನ್ನು ಶಾಶ್ವತವಾಗಿ ಮುಂದುವರಿಸಬೇಕಾದರೆ ಭೂ ಸುಧಾರಣೆ 
ಗಳನ್ನು ಆಚರಣೆಗೆ ತಂದು ಅವರಿಗೆ ಜಮೀನಿನ ಒಡೆತನ ಕೊಡಬೇಕು. ಕೃಷಿ 
ಅಭಿವೃದ್ಧಿಯ ಸಾಧನಗಳಾದ ಉತ್ತಮ ಬೀಜಗಳು , ರಾಸಾಯನಿಕ ಗೊಬ್ಬರಗಳು. 
ಯಂತ್ರಗಳು, ಕ್ರಿಮಿನಾಶಕ ಔಷಧಿಗಳು, ವಿದ್ಯುಚ್ಛಕ್ತಿ , ನೀರಾವರಿ ಸೌಕಯ್ಯಗಳು 
ಮತ್ತು ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಸುಲಭ ಬೆಲೆಗೆ ಅವರಿಗೆ ಒದಗಿ 
ಬೇಕು. ಹಸಿರು ಕ್ರಾಂತಿಯನ್ನು ತ್ವರಿತ ವೇಗದಲ್ಲಿ ಸಾಧಿಸಬೇಕಾದರೆ ಸರಕಾರ 
ಸಣ್ಣ ರೈತರಕಡೆ ಹೆಚ್ಚಿನ ಗಮನ ಹರಿಸಬೇಕು. ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಾಧಿಸ 
ಬೇಕಾದ್ದು ಬಹಳವಿದೆ. ಅದನ್ನು ಸಾಧಿಸಲು ಹಸಿರುಕ್ರಾಂತಿಗಿಂತಲೂ ಉತ್ತಮ 
ಸಾಧನ ಬೇರೊಂದಿಲ್ಲ. 
32 

ಸಿದ್ಧಗಂಗಾ 


marinammmmmmmmmmm 


- ಕಡಿಮೆ ಹಣ ಖರ್ಚು ಮಾಡಿ 

ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. . 
ಕಸ್ತೂರಿನೀಲಂ ಹಾಗೂ ಕಸ್ತೂರಿ ಬಾರ್ ಸೋಪ್ : 
ಉಪಯೋಗಿಸುವುದರಿಂದ ಇದು ಸಾಧ್ಯ . ಸಿ - 


ಕಸ್ತೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
'ಓಗೆಯಲು ಸಾಧ್ಯವಾಗುತ್ತದೆ. ಈ ಎಲ್ಲಾ .. 


* ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ .. 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಪಜ್ಜಲವಾಗಿರುತ್ತವೆ. ಕಾರ್ತಿಕ 


5 ಕಸ್ತೂರಿ ಸಾ ಬೂ ನು ಗಳ ನ್ನು ಇ೦ದೇ ಉ ಪ ಯೋಗಿಸಿರಿ 


3 ' ಕಸ್ತೂರಿ” 
ನೀಲಂ ಚಾರ್ ಸೋಪ್ 


ಬಾರ್ ಸೋಪ್ 


ಯಾ ಶeb : 


ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


MMMMMM 


MMAhhhhhhill 


ಶರಣನ ಚಿತ್ರಕಲಾಜೊತಿಯೇ 
ವಿಮರ್ಶಕಲಾ ಅಥವಾ ಪರಾಶಕ್ತಿ ! 


ಉದ್ದರಣೆ:- ( ಕನ್ನಡ ಕವಿ ಕಾಳಿದಾಸ ” - ಶ್ರೀ ಮೋಟಗಿ ಮಲ್ಲಿಕಾರ್ಜುನ, ಅಥಣಿ 

( ಈ ಪರಾಶಕ್ತಿ ನೂರುಕೋಟಿಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಲಯಗಳಿಗೆ ಸ್ಥಾನಭೂತವಾಗಿದೆ) 


ಬ್ರಹ್ಮಾಂಡ ಶತಕೋಟೀಸಾಂ ಸರ್ ಸ್ಥಿತಿ ಲಯಾನ್ ಪ್ರತಿ 
ಸ್ಥಾನಭೂತೋ ವಿಮರ್ಶೆ ಯದ್ವಾಂಡ ಸ್ಥಲಮುಚ್ಯತೇ | 
ವಿಮಲ್ಯಾಖ್ಯಾ ಪರಶಕ್ತಿ - ವಿಕ್ಟೋದ್ಯಾಸನ ಕಾರಿಣೀ 
ಸಾಕ್ಷಿಣೇ ಸತ್ವತಾನಾಂ ಸಮಿಂಧೆ ಸತ್ವತೋಮುಖೀ | 
ವಿಶ್ವಂ ಯತ್ರ ಲಯಂ ಯಾತಿ ವಿಭಾತ್ಯಾತ್ಮಾ ಚಿದಾಕೃತಿಃ 
ಸದಾನಂದಮಯಃ ಸಾಕ್ಷಾತ್ ಸಾ ವಿಮರ್ಶಾಮಯಿ ಕಲಾ ! 
ಪರಾಹಂತಾ ಸಮಾವೇಶ ಪರಿಪೂರ್ಣ ವಿಮರ್ಶನಾನ್ 
ಸರ್ವಜ್ಞಃ ಸರ್ವಗಃ ಸಾಕ್ಷೀ ಸರ್ವಕರ್ತಾ ಮಹೇಶ್ವರಃ | 
ವಿಶ್ವಾಧಾರಂ ಮಹಾಸಂವಿತ್ ಪ್ರಕಾಶ ಪರಿಪೂರಿತಂ 
ಪರಾಹಂತಾನಯಂ ಪ್ರಾಹುರ್ ವಿಮಶ್ಯಂ ಪರಮಾತ್ಮನಃ | 
ವಿಮರ ಭಾಂಡವಿನ್ಯಸ್ತ ವಿಶ್ವತ ವಿಜೃಂಭಣ: 
ಆನನ್ಯ ಮುಖ ಸಂಪ್ರೇಕ್ಷೀ ಮುಕ್ತ : ಸ್ವಾತ್ಮನಿ ತಿಷ್ಠತಿ | 
ಜಾರಿ ( 

) _ ಸಿದ್ಧಾಂತ ಶಿಖಾಮಣಿ.. 
wwwwwwwwwwwwwwwwwwwwwwwwwwww 
{ 

$ ಸೂಚನೆ . 
5 ವಿಳಾಸ ಬದಲಾದ ಸದಸ್ಯರುಗಳು ತಮ್ಮ ಹೊಸ ವಿಳಾಸವನ್ನು 
ಚಂದಾ ನಂಬರು ಸಹಿತ ಕಾದ್ಯಾಲಯಕ್ಕೆ ತಿಳಿಸಲುಕೋರಿದೆ. ಇನ್ನು 
ಮುಂದೆ ಸಿದ್ದಗಂಗಾ ಸಂಚಿಕೆಗಳು ಕ್ರಮವಾಗಿ ತಲುಪಲು ಸಹಕರಿಸ 
ಬೇಕೆಂದು ಕೋರಿದೆ. 

ಪ್ರಕಾಶಕರು. 
MAMMwwwwwwwwwwwwwwwwwwwwwwwwwwwww 

ಸಿದ ಗಂಗಾ 
34 


ಕೃತಜ್ಞತೆಯೇ ಧರ್ಮದ ಮೂಲ 


ಬಿ . ಭಗವಾನ್ ಸಿಂಗ್ , ಸಂಪಾದಕರು. 
- ಧರ್ಮಪ್ರಭ, ಇಂದಿರಾನಗರ, ಬೆಂಗಳೂರು, 


- ಧರಿಸುವುದು ಧರ್ಮ , ಮಾನವ ಸಮಾಜದಲ್ಲಿ ಪ್ರತಿ ವ್ಯಕ್ತಿಗೂ ಸ್ವಾರ್ಥ ಪ್ರವೃತ್ತಿ 
ಇದ್ದೇ ಇರುತ್ತದೆ . ಅಲ್ಲದೆ ಮಾನವರ ಗುಣ , ಅಭಿರುಚಿ , ದೇಹಶಕ್ತಿ , ಇತ್ಯಾದಿ. 
ಗಳಲ್ಲಿ ಸಹ ಸಾಕಷ್ಟು ಭಿನ್ನತೆ ಇದೆ . ಈ ಸ್ವಾರ್ಥ ಪ್ರವೃತ್ತಿ ಮತ್ತು ಈ ಭಿನ್ನತೆ 
ಸಮಾಜ ಜೀವನಕ್ಕೆ ವಿರುದ್ದ ವಾದವು, ಆದರೂ ಮಾನವರು ಯಾವುದೋ ಒಂದು 
ಪ್ರವೃತಿಯ ಶಕ್ತಿಯಿಂದಾಗಿ ಸಮಾಜ ಜೀವನ ನಡೆಸುತ್ತಲೇ ಬಂದಿದ್ದಾರೆ. ಈ 
ಶಕ್ತಿಯೇ ಮೇಲ್ಕಂಡ ವಿರುದ್ಧ ಶಕ್ತಿಗಳನ್ನು ಗೆದ್ದು ಸಮಾಜದ ಅಂಗಗಳಾದ ಭಿನ್ನ 
ಭಿನ್ನ ವ್ಯಕ್ತಿಗಳನ್ನು ಒಟ್ಟಾಗಿ ಪರಸ್ಪರ ಸಹಕಾರದಿಂದ ಜೀವಿಸುವಂತೆ ಮಾಡುತ್ತ 
ಎಲ್ಲರನ್ನೂ ಹಿಡಿದುಕೊಂಡಿರುತ್ತೆ . ಧರಿಸುವುದು ಅಂದರೆ ಹಿಡಿದುಕೊಂಡಿರುವುದೆಂದೇ 
ಅರ್ಥ . ಅದುದರಿಂದ ಈ ಹಿಡಿದುಕೊಂಡಿರುವುದೇ ಧರ್ಮ . ಈ ಧರ್ಮವು ಸಹ 
ಮಾನವರಿಗೆ ಎಲ್ಲಿಂದಲೋ ಬಂದದ್ದಲ್ಲ . ಇದು ಸಹ ಮಾನವನ ಸ್ವಭಾವದಲ್ಲಿರುವುದೇ 
ಮಾನವರಲ್ಲಿ ಪರಸ್ಪರ ಪ್ರೀತಿಯಿರಲು ಮೂಲ ಕಾರಣ . ಯಾವ ಮಾನವನೇ ಆಗಲಿ 
ಇತರರ ನೆರವಿಲ್ಲದೆ ಜೀವಿಸಲಾರದಿರುವುದು ಮತ್ತು ಇತರರಿಂದ ಅದ ಉಪಕಾರಕ್ಕೆ 
ಕೃತಜ್ಞನಾಗಿರುವುದು. ಕೃತಜ್ಞತೆಯು ಮಾನವರಲ್ಲಿಯ ದೊಡ್ಡ ಗುಣ . ಇದು 
ಇರುವುದರಿಂದಲೇ ಮಾನವರಲ್ಲಿ , ಪರಸ್ಪರ ಪ್ರೀತಿ ಮತ್ತು ಸಹಕಾರ ನಿಂತಿರುವುದು. 
ಇದೇ ಧರ್ಮದ ಮೂಲ ಅದುದರಿಂದ ಧರ್ಮಪರರಾದವರು ಈ ಕೃತಜ್ಞತಾಗುಣ 
ವನ್ನು ಬೆಳೆಸಿಕೊಳ್ಳುತ್ತಲೇ ಇರಬೇಕು , 
ದೇವಯಜ್ಞ , ಋಷಿಯಜ್ಞ, ಪಿತೃಯಜ್ಞ ಭೂತಯಜ್ಞ ಮತ್ತು ಮನುಷ್ಯ ಯಜ್ಞವೆಂಬ 
ಈ ಐದು ಯಜ್ಞಗಳೂ ಧರ್ಮಶಾಸ್ತ್ರಗಳಲ್ಲಿ ಮಾನವರೆಲ್ಲರಿಗೂ ವಿಹಿತವಾಗಿರುವುದಕ್ಕೆ 
ಆಧಾರವು ಕೃತಜ್ಞತಾ ಗುಣವೇ , ದೇವರ ಶಕ್ತಿಯಿಂದ ಸಮಸ್ತ ಪ್ರಾಣಿಗಳ ಜೀವ 
ವ್ಯಾಪಾರ ನಡೆಯುತ್ತಿದೆ. ನಮ್ಮ ಶರೀರದಲ್ಲಿ ನಡೆಯುವ ಅನೇಕ ಕೆಲಸಗಳು 
ನಮ್ಮ ಅಧೀನದಲ್ಲಿಲ್ಲ, ದೇವರ ಶಕ್ತಿಯೇ ಸೃಷ್ಟಿ , ಸ್ಥಿತಿ , ಲಯಗಳನ್ನು ಮಾಡುತ್ತಿರು 
ವುದು . ಆ ಶಕ್ತಿಯಿಂದಲೇ ನಾವು ಜೀವಿಸುತ್ತಿರುವುದು ಮತ್ತು ಸುಖ ಪಡೆಯುತ್ತಿ 
ರುವುದು . ಆದುದರಿಂದ ದೇವರಿಗೆ ಕೃತಜ್ಞತೆಯನ್ನು ತೋರಿಸುವುದೇ ದೇವಯಜ್ಞ . 
ಜ್ಞಾನಿಗಳಾಗಿ ಸಮಾಜ ಹಿತಕ್ಕಾಗಿ ಬೋಧಿಸಿರುವವರೇ ಋಷಿಗಳು , ಇವರ ವಾಣಿ 
ಯನ್ನು ಸ್ಮರಿಸಿ ಅದನ್ನು ಪ್ರಚಾರ ಮಾಡುವುದೇ ಋಷಿಯಜ್ಞ . ಇದೂ ಕೃತಜ್ಞತೆಯ 
ಮೇಲೆ ಆಧಾರ ಪಟ್ಟದೆ, ಪಿತೃ ಯಜ್ಞವೆಂದರೆ ಸತ್ತು ಹೋಗಿರುವ ನಮ್ಮ ಪೂರ್ವ 
ನವಂಬರ್ 1988 . 


35 


ಜನರಿಗೆ ಕೃತಜ್ಞತೆಯನ್ನು ತೋರಿಸುವುದೇ ಆಗಿದೆ. ಪಶುಪಕ್ಷಾದಿಗಳಿಂದ ಮಾನವರಿ 
ಆಗುತ್ತಿರುವ ಉಪಕಾರಕ್ಕೆ ಕೃತಜ್ಞತಾರೂಪವಾಗಿ ಅವುಗಳಿಗೆ ನಮ್ಮ ಅಹಾರದ 
ಒಂದಷ್ಟು ಸಮರ್ಪಿಸುವುದೇ ಭೂತಯಜ್ಞ ... ಇತರ ಮಾನವರಿಂದ ಪ್ರತ್ಯಕ್ಷವಾಗಿಯೆ 
ಪರೋಕ್ಷವಾಗಿಯೋ ಉಪಕಾರ ಆಗುತ್ತಲೇ ಇರುವುದರಿಂದ ಮನೆಗೆ ಬಂr 
ಅತಿಥಿಗಳಿಗೆ ಊಟ ಮತ್ತು ಉಪಚಾರ ಮಾಡುವುದೇ ಮನುಷ್ಯ ಯಜ್ಞ , ಈ | 
ರೀತಿಯಾದ ಪಂಚ ಯಜ್ಞಗಳು ಧರ್ಮದ ಮುಖ್ಯ ಅಂಶಗಳು , ಇವುಗಳನ್ನು ಎ. 
ಮತಗಳವರೂ ಆಚರಿಸುತ್ತಾರೆ. ಇದು ವಾಸ .. 
ಕಳೆದ ಭಾದ್ರಪದಮಾಸದಲ್ಲಿ ಬಂದಿದ್ದ ಮಹಾಲಯ ಅಮಾವಾಸ್ಯೆ ಪಿತೃಯಜ್ಞ 
ಸಂಬಂಧಿಸಿದ ಪುಣ್ಯದಿನ. ಈ ದಿನದಂದು ಹಿಂದುಗಳೆಲ್ಲರೂ ಪಿತೃ ಯಜ್ಞವನ್ನು ಅವರವ 
ಪದ್ಧತಿ ಯಂತೆ ನಡೆಸುತ್ತಾರೆ. ಶಾಸ್ತ್ರ ವಿಹಿತವಾದ ಮಹಾಲಯ ಶ್ರಾದ್ಧದ ಕಲ್ಪವನು 
ಗಮನಿಸಿದರೆ ಇದು ಕೃತಜ್ಞತಾ ಭಾವದ ಪರಾಕಾಷ್ಠೆಯನ್ನು ತಲುಪಿರುವುದು ಗೊ 
ತಾಗುತ್ತದೆ. ಈ ದಿನ ಸಮೀಪದ ಪಿತೃಗಳಲ್ಲದೆ ಸಮಸ್ತ ಪಿತೃಗಳನ್ನೂ ತೃತಿ 
ಗಾಳಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ. ಅಲ್ಲದೆ ಈ ಕರ್ಮದಲ್ಲಿ ಕೊನೆಯಲ್ಲಿ ಬರು. 
ಈ ಶ್ಲೋಕಗಳು ಸರ್ವ ಮಾನವರೂ ತಪ್ಪದೆ ಗಮನಿಸಬೇಕಾದುವು : 

1 ] ಆ ಬ್ರಹ್ಮಣ್ಯೇ ಪಿತೃವಂಶ ಜಾತಾ; 

ಮಾತುಸ್ತಥಾ ವಂಶಭವಾ ಮದೀಯಾ: | 
ವಂಶದ್ವಯೇsಸ್ಮಿನ್ ಮಮದಾಸ ಭೂತಾಃ 
“ ತ್ಯಾಸ್ತಥೈವಾಶ್ರಿತ ಸೇವಕಾಶ್ಚ || 
2] ಮಿತ್ರಾಣಿ ಸಖ್ಯ : ಸಶವಲ್ಪ ವೃಕ್ಷಾ 
ಸ್ಪಷ್ಟಾಕ್ಷ ದೃಷ್ಟಾಶ್ಚ ಕೃತೋಪಕಾರಾ: j 
ಜನ್ಮಾಂತರೇ ಯೇ ಮಮ ಸಂಗತಾಶ್ವ 

ತೇಭ್ಯಃ ಸ್ವಧಾ ಪಿಂಡಮಹಂ ದದಾಮಿ || 
- ಯಾರು ಬ್ರಹ್ಮನಿಂದ ಹಿಡಿದು ನನ್ನ ತಂದೆಯ ಮತ್ತು ತಾಯಿಯ ವಂಶದ 
ಹುಟ್ಟಿದರೋ , ಈ ಎರಡು ವಂಶದಲ್ಲಿ ಹುಟ್ಟಿದವರಿಗೆ ಯಾರು ದಾಸರಾಗಿದ್ದರೂ 
ಯಾರು ಅವರಿಂದ ಪೋಷಣೆ ಹೊಂದಲು ಅರ್ಹರಾಗಿದ್ದರೋ , ಯಾರು ಅವರನ 
ಆಶ್ರಯಿಸಿಕೊಂಡಿದ್ದರೂ , ಯಾರು ಅವರ ಸೇವಕರಾಗಿದ್ದರೋ , ಗೆಳೆಯರಾಗಿದ್ದರೂ 
ಗೆಳತಿಯರಾಗಿದ್ದ ರೋ ಯಾವ ಪಶುಗಳು, ಯಾವ ವೃಕಗಳು ಅವರಿಂದ ಸ್ಪರ್ಶಿಸಲ್ಪಟ 
ಅವರಿಗೆ ಉಪಕಾರ ಮಾಡಿವೆಯೋ ನನ್ನ ಜನ್ಮಾಂತರದಲ್ಲಿ ಯಾರು ನನ್ನ ಜೊತೆ 
ಯಲ್ಲಿ ದ್ಧ ರೂ ಇಂತಹ ಎಲ್ಲರಿಗಾ ಶ್ರ ದೈ ಯಿ೦ದ ನಾನು ಪಿ೦ಡ ವ ನ - 
ಆರ್ಪಿಸುತ್ತಿದ್ದೆನೆ. 

ಕೃತಜ್ಞತೆ ದಾಡ್ಡ ಗುಣ , ಕೃತಘ್ನತೆ ಮಹಾಪಾಪ , 
36 

ಸಿದ್ಧಗಂಗ 


ಬಿ .ಎಸ್ . ಕೃಷ್ಣಮೂರ್ತಿ 
ನಂ . 5 , ಸೀತಾ ವಿಲಾಸ ರಸ್ತೆ , ಮೈಸೂರು- 5700. 024 . 


« ಸತ್ಯ ಅಥವಾ ಸತ್ಯ ಎಂಬದು ಎಲ್ಲರಲ್ಲಿಯೂ ಇರಬೇಕಾದ ಭಾರೀಗುಣ 
* ಭಾರತಸಾರದ ನೀತಿಯಲ್ಲಿ “ ಸತ್ಯಮೇವೋದ್ಧಾ ರಾಮ್ಯ ಹ್ಯ ಎಂಬುದನ್ನು ಉಲ್ಲೇ 
ಖಿಸಿದೆ. 

ಇದು ಶ್ರೀ ಕೃಷ್ಣನಬಾಯಿಂದ ಕೌರವರಿಗೂ ಪಾಂಡವರಿಗೂ ನಡೆದ ಧರ್ಮ 
ಯುದ್ಧದ ಕಾಲದಲ್ಲಿ ಬಂದ ವಾಕ್ಯವೇ ಈ ಸತ್ಯಮೇವೋದ್ದಾರಾಮ್ಯಹಂ ಎಂಬು 
ದಾಗಿದೆ. ಜನರು ತಮ್ಮ ಜನರೊಡನೆ ಮಾತನಾಡುವ ಸಂದರ್ಭದಲ್ಲಿ ' ಸತ್ಯವೇ ತಾಯಿ 
ಸತ್ಯವೇದೇವರು ; ಎಂಬುದನ್ನು ಉದಾಹರಣೆಯಾಗಿ ಹೇಳುವುದುಂಟು. 

ಭಾರತದಲ್ಲಿ , ಹಿಂದಿನ ಕಾಲದಲ್ಲಿ ಹಿಂದೂಗಳಾದ ಆರ್ಯರು ಲೇವಾ ದೇವಿ 
ಮಾಡುವಂಥ ವೇಳೆಯಲ್ಲಿ ಈಗಿನಂತೆ ಮುದ್ರಣ ಮಾಡಿದ ಸರಕಾರದ ಪತ್ರ ಕಾಗದ 
ಗಳ ಮೇಲೆ ಹಣಪಡೆದಾಗ ರುಜುಮಾಡುತ್ತಿರಲಿಲ್ಲ. ಸಾಕ್ಷಿಗಳೂ ಇರುತ್ತಿರಲಿಲ್ಲ, 
ಸಾಲಕ್ಕಾಗಿ ಹಣಕೊಡುವವನ್ನು , ಹಣ ಪಡೆಯುವವನಿಗೆ ಹಣಕೊಟ್ಟು, ಹಣ 
ಪೂರ್ತಿಬಂದಿದೆಯೇ ಎಂದು ಕೇಳುತ್ತಿದ್ದನು. ಪಡೆದವನು ಹಣಪೂರ್ತಿಬಂದಿದೆ ಎಂದು 
ಹೇಳುತ್ತಿದ್ದ ಕಾಗದ ಪತ್ರಗಳಿಲ್ಲ; ರುಜುವಿಲ್ಲ ಸಾಕ್ಷಿಯ ಪ್ರದರ್ಶನವೂ ಇರುತ್ತಿರ 
ಲಿಲ್ಲ. ಹೀಗಿದ್ದರೂ ಹಣಪಡೆದವನು, ತಾನು ಹೇಳಿದ ನಾಯಿದೆಗೆ ಸರಿಯಾಗಿ ಪೂರ್ತಿ 
ಹಣವನ್ನು , ಹೇಳಿ ಒಪ್ಪಿಕೊಂಡು ಬಡ್ಡಿ ಸಮೇತ, ಹಿಂತಿರುಗಿಸುತ್ತಿದ್ದ ಮಾತಿಗೆ ತಪ್ಪು 
ತಿರಲಿಲ್ಲ. ಆಗಿನ ಜನರಿಗೆ ವಾಕ್ಕು , ನೀತಿ, ಸತ್ಯತೆ ಇನೇಪರಮ ಧರ್ಮಗಳಾಗಿದ್ದವು. 
ಈ ಪದ್ದತಿಗಳು ಆಗಿನ ಜನರಿಗೆ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು . ಸತ್ಯಕ್ಕೆ ಸಾವಿಲ್ಲ 
ವೆಂಬ ದೃಢ ನಿರ್ಧಾರ ಅವರದಾಗಿತ್ತು . ಈಗಿನ ಜನತೆಗೆ ಮೇಲೆ ಹೇಳಿದ ೬೦ಶಗ 
ಳಿಗೆ ಪ್ರತಿಯಾಗಿಯೇ ಹೋಗುವುದು ಕಲಿಯುಗದ ಧರ್ಮವೆನ್ನಬಹುದು. ಅಂದರೆ . 
ಎಲ್ಲವುವಿರುದ್ದ ಕ್ರಮಗಳು ! 


- ಹಿಂದೆ ಬಾಳಿದ ಜನರ ಸತ್ಯಸಂಧತೆ , ಧರ್ಮಪರಾಯಣತೆ ಈಗಿನ ಜನರಿಗೆ 
ಇಲ್ಲವೆಂಬುದನ್ನು ವಿಷಾದದಿಂದ ಹೇಳಬೇಕಾಗಿದೆ ಹಿಂದೆ ಬಾಳಿ ಬದುಕಿದ ಪೂರ್ವಿಕರು 
* ಲೇವಾ ದೇವಿಯನ್ನಾಗಲಿ, ಮಾಡುವರಿಗೆ ಭೂಮಿ ' ಕಾಣಿ ಮನೆಗಳನ್ನು ಸಂಪಾ 
ದಿಸುವಾಗ ಅಥವಾ ಮಾರುವಾಗ , ಸೂರ್ಯಚಂದ್ರರೇ ಸಾಕ್ಷಿಯೆಂದು ಪ್ರಮಾಣ 
ವಚನಮಾಡಿ ವ್ಯವಹಾರ ನಡೆಸಿ ಕೊಳ್ಳುತ್ತಿದ್ದರು. ಈಗ ಅವೆಲ್ಲ ಕಟ್ಟು ಕಥೆಗೆ 
ಳಾಗಿವೆ. 


ನವಂಬರ್ , 1988 


ಸತ್ಯವೆಂಬುದನ್ನು ಹೆಸರಿಗೆ ಕೇಳುತ್ತೇನೆ. ದುರುದ್ದೇಶದಿಂದ ಅಸತ್ಯವನ್ನಾಡು 
ವರು. ಸತ್ಯದ ಸಮ್ಯಕ್ ದರ್ಶನವೇ ಆತ್ಮ ಸಾಕ್ಷಾತ್ಕಾರ ! ಅದೇಜೀವನದ ಪರಮ 
ಗುರಿ, ಪರಿಪೂರ್ಣಸಿದ್ದಿಯೂ ಆದರಿಂದಲೇ ಆಗಬೇಕು. 


ಈ ಸತ್ಯ ವೇವಾಣಿಯ ಮಕರಂದ ! ಸತ್ಯವೇ ಧರ್ಮದ ಪ್ರಾಣ ! ಇದರಿಂದಲೇ 
ವಿಶ್ವವುಹುಟ್ಟುತ್ತದೆ ಸತ್ಯವನ್ನು ಹುಡುಕಿ ಅದರ ಆರ್ಜನೆಗೆ ಪ್ರಯತ್ನಿಸಬೇಕು. ಇದರ 
ಆಚರಣೆಯಲ್ಲಿ ವಿಘ್ನಗಳು ಬಂದಾಗ ಪ್ರಾಣತೆತ್ತಾದರೂ ಧರ್ಮವನ್ನು ರಕ್ಷಿಸಬೇಕು 
ಸತ್ಯ , ಸಾದಾಚಾರ, ಭಕ್ತಿ ಮಾರ್ಗದಲ್ಲಿ ನಡೆಯುವವರಿಗೆ ಯಾವ ಭಯವೂ 
ಇರುವುದಿಲ್ಲ, ಭಗವಂತನು ಇಂಥವರ ಮಾರ್ಗದಲ್ಲಿ ಬರುವ ಕೆಡಕುಗಳನ್ನು ನಿವಾರಿ 
ಸುತ್ತಾನೆ, ಸತ್ಯ ಮಾರ್ಗದಲ್ಲಿ ಬಾಳುತ್ತಾ , ಉದ್ಯೋಗ ಶೀಲರಾಗಿ' ಖಜಮಾರ್ಗ 
ದಲ್ಲಿ ನಡೆಯುವವರಿಗೆ ಯಾವ ಅಪಾಯವೂ ಇಲ್ಲ, ಸತ್ಯವಾಡುವುದು ಅವರ ನಿತ್ಯದ 
ಸಂಕಲ್ಪವಾಗಿತ್ತು . ಸುಳ್ಳು ದರಿದ್ರತೆಗೆ ಮೂಲ! 


ಸತ್ಯವೂ , ಪ್ರಿಯವೂ ಆಧುದನ್ನು ನುಡಿಯಬೇಕು. ಆದರೆ ಅಪ್ರಿಯವಾದ 
ಸತ್ಯವನ್ನು ನುಡಿಯಬಾರದು, ಹೀಗೆಯೇ ಪ್ರಿಯವಾದ ಅಸತ್ಯವನ್ನು ನುಡಿ ಯ 
` ಬಾರದು, ಕೆಲವರನ್ನು ಸಂತೋಷಪಡಿಸುವ ಸಲುವಾಗಿ ಸುಳ್ಳನ್ನಾಡಬಾರದು, ಇದು 
ಸನಾತನಧರ್ಮದ ನುಡಿ! ಸತ್ಯವಾ ದದನಡತೆ ಬಹುದಿನ ಉಳಿಯಲಾರದು. ಇತರರನ್ನು 
ನೋಯಿಸದ ಸತ್ಯವೂ ; ಪ್ರಿಯವೂ , ಹಿತವೂ ಆದ ಮಾತು; ಹಿರಿದಾದ ತಪಸ್ಸೆಂದು 
ಹೇಳುವರು ! ಸತ್ಯದಿಂದ ನಡೆದಾಗ ಕಷ್ಟಗಳು ಬ೦ದು, ಆ ನಂ ತ ಕ ಷ್ಟ ವೆ೦ ದು 
ಕಂಡರೂ ದೂರದ ಬೆಳಕು ಕಾಣುವುದು, ಬೇಗ ಹರವಾಗುವುದು 


“ ಸತ್ಯವಿದ್ದರೆ ಎತ್ತಲೂ ಭಯವಿಲ್ಲ ” _ * ಸುಳಿಗೆ ಸುಖವಿಲ್ಲ ” ಎಂಬೀ ಮಾತುಗಳು 
ವೇದಗಳಷ್ಟೇ ನಿಜವಾದವುಗಳು ! ಇದನ್ನು ಓಬಿರಾಯನ ಕಾಲದ ಗಾದೆಗಳೆಂದು 
ಹಾಸ್ಯ ಮಾಡಿ ಮೂದಲಿಸುವವರಿಗೆ ಬುದ್ದಿ ಸಾಲದೆಂದು ಹೇಳಬಹುದು. 
ಸತ್ಯವನ್ನು ಅಂಗೀಕರಿಸದ ಯಾವ ಮನುಜನೇ ಆಗಲಿ, ಸಮಾಜವಾಗಲಿ ಪ್ರಗತಿ 
ಪರ ಜೀವನ, ಅಥವಾ ವ್ಯವಹಾರ ನಡೆಸಲಾರರು. ಈಗಿನ ಜನತೆಗೆ ಅನೇಕ 
ವೇಳೆ ಒಲಿಯುವುದು ಸುಳ್ಳು ! ಅದರ ಹಿಂದೆ ಸತ್ಯವೂ ಕುಂಟುತ್ತ ಬರುತ್ತದೆ. 
ಅಸತ್ಯವನ್ನು ಆಡುವಾಗ ಎಚ್ಚರದಿಂದಿರಬೇಕು. ಇಲ್ಲವಾದರೆ ಸಿಕ್ಕಿಹಾಕಿಕೊಂಡು 
ನಗೆಪಾಟಲಿಗೆ ಒಳಗಾಗಬೇಕಾಗುತ್ತದೆ. ತಮಾಷೆಗಾದರೂ ಅಸತ್ಯವನ್ನಾಡಬಾರದು, 
ಮಹಾತ್ಮಗಾಂಧಿಯವರಿಗೆ ಸುಳ್ಳಾಡುವವರನ್ನು ಕಂಡರೆ ಕಿಡಿಕಿಡಿ ಕಾರುತ್ತಿದ್ದರಂತೆ ! 


ಸಿದ್ದಗಂಗಾ 


38 


ಮಾನವರನ್ನು ಅಪೂರ್ಣತೆಯಿಂದ ಪೂರ್ಣತೆಗೆ ಒಯ್ಯುವ ಸೌಂದರ್ಯವೇ 
ಸತ್ಯ ! ಸುಳ್ಳೆಂಬುದು ಕೆಡಕು ಮಾಡುವುದಕ್ಕಾಗಿ ಅಲ್ಲಿದೆ ಅಲ್ಲದೆ ಕೆಡಕು ಬಗೆಯುವು - - 
ರಕ್ಕಾಗಿ ಹುಟ್ಟಿದುದು ! ಸುಳ್ಳಿನಿಂದ ಕಟ್ಟಿದ ಮನೆ ಸತ್ಯದ ಬೆಂಕಿಗೆ ಎಂದಾದರೂ 
ಒಂದು ದಿನ ಆಹುತಿ ಆಗಲೇ ಆಗುತ್ತದೆ. ಆತ್ಮ ಲಾಭಕ್ಕಾಗಿ ಸುಳ್ಳಿಗೆ ನಿಜದ ಬಣ್ಣ : 
ರನ್ನು ಬಳಿಯಲು ಎಂದಿಗೂ ಪ್ರಯತ್ನಿಸಬಾರದು. ಎಂದಾದರೊಂದುದಿನ ಅದರ | 
ಎಣ್ಣ ಬಯಲಿಗೆ ಬಾರದೆ ಇರುವುದಿಲ್ಲ. 


ಈ ಸತ್ಯವು ಸಾಕಿದ ಒಳ್ಳೆಯ ನಾಯಿಯಂತೆ ! ಅಸತ್ಯದ ತಪ್ಪನ್ನರಿಯಲು ತೀರ 
ಸಮೀಪಕ್ಕೆ ಹೋದಾಗ ಅದು ಬಗುಳುತ್ತದೆ ಎಚ್ಚರಿಕೆ ಇರಲಿ. ಅದು ಕೊನೆಗೆ 
ಮಿದುಳನ್ನೇ ಕೆದುಕೀತು ! ಎಲ್ಲಿ ಸತ್ಯ , ತಾಳ್ಮೆ , ಗಾಂಭೀರ್ಯ, ಮಾನವೀಯತೆ 
ಇರುವುದಿಲ್ಲವೋ ಅಲ್ಲಿ ಶೀಲವೂ ಇರುವುದಿಲ್ಲ. ಅಸತ್ಯ ಮತ್ತು ಹಿಂಸೆಯಿಂದ ಶಾಶ್ವತ 
ಸೌಖ್ಯವು ಲಭಿಸಲಾರದು. ಇದು ಅನುಭವಿಗಳ ಸತ್ಯ ನುಡಿ ! 


* * ಸತ್ಯವನ್ನು ನುಡಿವುದೇ ದೇವಲೋಕ, ಮಿಥ್ಯವನ್ನು ನುಡಿವುದೇ ಮರ್ತ 
ಲೋಕ| ಸತ್ಯ ಹಾಗೂ ಸದ್ಗುಣಗಳ ಅನ್ವೇಷಣೆಯಲ್ಲಿ ಯುಗದಿಂದಿ ಯುಗಕ್ಕೆ 
ಮಾನವನ ಆತ್ಮವು ಸಾಧಿಸಿದ ಬೆಳವಣಿಗೆಯೇ ಮಾನವನ ಇತಿಹಾಸದಲ್ಲಿ ಮಹತ್ವ 
ಪೂರ್ಣ ವಿಷಯವಾಗಿರುವುದು ! 


ಸ , ಭೂಮಿಯು ಸತ್ಯದ ತಳಹದಿಯ ಮೇಲೆಯೇ ನಿಂತಿದೆ. ಆದ್ದರಿಂದ ಭೂಮಿಯ 
ಮೇಲೆ ವಾಸಿಸುವ ಜನರು ಸತ್ಯವನ್ನೇ ಎತ್ತಿಹಿಡಿಯ ಬೇಕೆಂಬುದನ್ನು ಒತ್ತಿ 
ಹೇಳಬೇಕಾಗಿಲ್ಲವಷ್ಟೇ ? ಸತ್ಯ ಪರಿತ್ಯಾಗದಿಂದ ಜನಕೆ ಅಧೋಗತಿಗೆ ಇಳಿಯುತ್ತಾರೆ. 
ತಾವು ಉತ್ತಮ ದೆಸೆ ಹೊಂದಬೇಕಾಗಿರುವಾಗ ದುರ್ಗತಿಗಿಳಿಯುವುದು ಹೇಯಕರವಲ್ಲವೆ ? 


(C ಸತ್ಯವೆಂಬುದೆ ತಾಯಿ ತಂದೆ, ಸತ್ಯವೆಂಬುದೆ ಬಂಧು ಬಳಗವು || 
ಸತ್ಯವಾಕ್ಯಕೆ ತಪ್ಪಿ ನಡೆದರೆ , ಮೆಚ್ಚನಾಜಗದೀಶನು || 


ಸತ್ಯವು ದೇವತಾ ಸನ್ನಿಧಿಗೆ ಕೊಂಡೊಯ್ಯುವುದೆಂದು ಪುರಾಣಗಳು ಸಾರುತ್ತಿರುವಾಗ 
ನಾವು ಅಧೋಗತಿಗೆ ಇಳಿಯುವುದು ಶ್ರೇಯಸ್ಸಿಗೆ ಕುಂದುಕವಲ್ಲವೇ ? ರಾಜಹರಿಶ್ಚಂದ್ರ 
ಸತ್ಯ ಪ್ರಭಾವವಿದ್ದು ಕಾಣುವ ಕೈಗನ್ನಡಿ ! ಶಿಬಿ ಚಕ್ರವರ್ತಿ ಕಪೋತನನ್ನು ರಕ್ಷಿಸಲು 
ಗಿಡಗನಿಗೆ ತನ್ನ ದೇಹದ ಮಾಂಸವನ್ನೇ ಕುಯಿದುಕೊಟ್ಟು ಸತ್ಯವನ್ನು ಪರಿಪಾಲಿಸಿದ 
ಧೀರ ! ಸತ್ಯವಾಕ್ಯವನ್ನು ಪಾಲಿಸಲು ದಶರಥ ಚಕ್ರವರ್ತಿಯ ಮಗನಾದ ಶ್ರೀರಾಮ 
ಚಂದ್ರನನ್ನು ಅರಣ್ಯಕ್ಕೆ ಕಳುಹಿಸಲಿಲ್ಲವೇ ? ಇವೆಲ್ಲಾ ಉದಾಹರಣೆಗಳೂ ಸತ್ಯಕ್ಕೆ 
ಮೆರುಗು ಕೊಡುವುದಿಲ್ಲವೇ ? 


ನವಂಬರ್ , 1988 


3d 


ಈ ಭಾರತವು ಸತ್ಯದಿಂದಲೇ ಉದ್ದಾರವಾದ ಪುಣ್ಯ ಭೂಮಿ ! ಪರಮಾ 
ಸತ್ಯಸ್ವರೂಪಿಯಾದುದರಿಂದ ಈ ಸತ್ಯಾನುಷ್ಠಾನದಿಂದ ಜೀವಾತ್ಮನುಶೋಭಿಸುತ್ತಾ 
ಪರಮಾತ್ಮ ಸತ್ಯಸ್ವರೂಪಿಯಾದುದರಿಂದಲೇ ಕೀರ್ತಿ ಬೆಳಗಿ ಧರ್ಮ ನಿಂತಿದೆ. ಲೋ | 
ದಲಿ ಸರ್ವವೂ ಕ್ಷಯವಾದರೂ ಸತ್ಯದಿಂದ ಪುನರುತ್ಥಾನವಾಗುವುದು. ಪ್ರಾಣವನ . 
ದರೂ ನೀಗಿ ಸತ್ಯವನ್ನು ಉದ್ಧರಿಸಿದರೆ ಅದೊಂದು ಧರ್ಮಕ್ರಾಂತಿಯೆನಿಸುತ್ತ 
ಸಾಧು ಸತ್ಪುರುಷರ , ಪವಿತ್ರರಾದ ಮುನಿಪುಂಗವರ ಸಮೃದ್ದ ನಾಡೇ ನಮ್ಮ ಭಾರ 
ಈ ಪುಣ್ಯ ಭೂಮಿಯನ್ನು ನಾವೆಲ್ಲರೂ ಕೂಡಿ, ಸತ್ಯಪರಿಪಾಲನೆ ಮಾಡುವುದ 
ಮುಲಕ ಪ್ರಜ್ವಲಿಸುವಂತೆ ಮಾಡೋಣ. ಸತ್ಯದ ಆದರ್ಶಗಳನ್ನು ಕಾಪಾಡ 
ಶ್ರಮಿಸೋಣ, 


ಪುಣ್ಯಮಯ ಕರ್ಮಕಾಂಡಗಳೆಲ್ಲಾ ಸತ್ಯದ ಆಧಾರದಿಂದಲೇ ಆಗಬೇಕಾಗಿದೆ. ಸದ 
ನಿಷ್ಠೆಯುಳ್ಳ ಜನತೆ ಮತ್ತು ಮಹಾಪುರುಷರಿಂದಲೇ ಕೀರ್ತಿ ಬೆಳಗುತ್ತಿದೆ. ಧನ 
ನಿಂತಿದೆ. ಸತ್ಯ ಶೋಧನೆಯ ಕಾರ್ಯವನ್ನು ಜಗದೀಶನೇ ಮನುಷ್ಯರಿಗೆ ವಹಿಸಿ 
ತ್ತಾನೆ. ಇದನ್ನರಿಯುವ ಜ್ಞಾನ ಬೇಕು, ಇರಬೇಕು ! ಸತ್ಯವೊಂದೇ ಬದುಕಿಗೆ 
ದಾರಿದೀಪವಾದಾಗ ಬದುಕು ಹಸನಾಗುತ್ತದೆ ಸತ್ಯವು ಪುರಾತನ ಭಾರತೀಯ 
ಸಂಸ್ಕೃತಿಯ ತಳಹದಿ ! ಹಿಂದಿದ್ದ - ಮುನಿಗಳು, ಮಹರ್ಷಿಗಳು ಕೂಡಿಕೊಂಡು 
ಕೂಲಂಕಷವಾಗಿ ವಿಮರ್ಶೆ ಮಾಡಿದರು. ಅದರ ಒಳದೃಷ್ಟಿಯನ್ನರಿತ ಅ ಮಹ 
ತ್ಮರು ವಿಚಾರ ದೃಷ್ಟಿಯನ್ನು ವಿಸ್ತರಿಸಿತದನುಸಾರವಾಗಿ ಭಾರತದ ಸಂಸ್ಕೃತಿ ಮತ 
ನಾಗರೀಕತೆಯನ್ನು ಅನುಷ್ಠಾನಕ್ಕೆ ತಂದರು. ಬುದ್ಧಿ ಜೀವಿಗಳಾದವರು ಸತ್ಯದ ಒ 
ತತ್ವ ನಿಷ್ಠರಾಗಿ ಶಾಂತಿ, ಸುಖ ಆನಂದ ಮತ್ತು ಸಮಾಧಾನ ಹೊಂದಿದರು. ಅನಂತ 
ಇತರರೂ ಬಾಳುವಂತೆ ವಿಸ್ತಾರಯೋಜನೆಯನ್ನು ಕಲ್ಪಿಸಿದರು ಜನಜೀವನ ಸಮಾ 
ವ್ಯವಹಾರ, ವಿದ್ಯರಾಜನೀತಿ, ಆಚಾರ ವಿಚಾರಗಳು, ಶೀಲ ಇವುಗಳನ್ನು ಚೇತೆ. 
ಗೊಳಿಸಿದರು. ಇವುಗಳೆಲ್ಲವುಗಳ ಹಿನ್ನೆಲೆಯಲ್ಲಿ ಸತ್ಯಾನ್ವೇಷಣ ದೃಷ್ಟಿಯೇ ಕಾರಕ 
ವಾಯಿತು ಎಂಬುದನ್ನು ಹಿಂದಿನವರ ಗ್ರಂಥಗಳನ್ನು ಶೋಧನೆ ನಡೆಸಿ ತಿಳಿಯಲಾಗಿ 


ಈ ಮೇಲೆ ವಿವರಿಸಿದ ಅಂಶಗಳು ಕಾಲ, ದೇಶ, ವರ್ತಮಾನಗಳ ರೀತಾ 
ಮರೆಯಾಗುತ್ತಾ ಬರುತ್ತಿದೆ. ಇದಕ್ಕೆ ಕಾರಣ ಪರಕೀಯರ ಹೂಣ ಭಾಷಾ 
ವೃದ್ಧಿಯ, ಬಲವರ ಅಭಿಮಾನ, ಪ್ರಭಾವ ಬೆಳೆದು ಬಂದು, ಅದರ ಆಕರ್ಷ 
ಮಿತಿ ಮಾರಿ ಬಲಿತ ಕಾರಣ, ನಮ್ಮ ಪುರಾತನ ಹಿ೦ದೂ ಸ೦ ಸೃತಿ ಯ ನ 
ನಾವೇ ಅವಹೇಳನ ಮಾಡುವ ಮಟ್ಟಕ್ಕೆ ಇಳಿದಿರುತ್ತೇವೆ. ಓದಿದ ವಿದ್ಯೆ ಸಾರ್ಥ 
ವಾಗದೆ, ನಮ್ಮ ಓದನ್ನು ವಿರೂಪಗೊಳಿದಂತಾಗಿದೆ, ಓದು ತಪ್ಪು ಗ್ರಹಿಕೆ ಯಾದಂ.. 


ಸಿದ್ದಗಂಗ್ 


40 


# 


ಕಾಣುತ್ತಿದೆ, ಪಾಶ್ಚಿಮಾತ್ಯ ನಾಗರಿಕತೆಯ ಮೋಹ ಹೆಚ್ಚಾಗಿದೆ. ಅದಕ್ಕೆ ದಾಸ 
ರಾದಂತಿದೆ. 


ಯಾವ ಪಾಶ್ಚಿಮಾತ್ಯರು ಭಾರತ ಸಂಸ್ಕೃತಿಯನ್ನು ಕೊಂಡಾಡುವರೋ ಅದನ್ನೇ 
ಭಾರತೀಯ ರೆನ್ನಿಸಿದ ನಾವು ತಿರಸ್ಕರಿಸಿ ; ಅವಹೇಳನ ಮಾಡುತ್ತಿರುವುದು ದುರದೃಷ್ಟ 
ಕರವಾಗಿದೆ | ನಾವೀಗ ಅಸಂಸ್ಕೃತರಂತಾಗಿ ಹಿರಿಯರ ಆಸ್ತಿಕತೆ ಮಾಯವಾಗಿ 
ನಾಸ್ತಿಕತೆಗೆ ದಾರಿಮಾಡಿಕೊಟ್ಟಿದೆ. ಇದೆಲ್ಲಾ ಆಂಗ್ಲೆಯ ವಿದ್ಯೆಯನ್ನು ಕಲಿತು 
ಪರಿಣಾಮದಲ್ಲಿ ತಪ್ಪು ಗ್ರಹಿಕೆ ಯಾಗಿರುವುದೆಂಬುದನ್ನು ಬಹಿರಂಗಪಡಿಸುತ್ತಿದೆ. ಇದ 
ರಿಂದ ನಮ್ಮ ಸಂಸ್ಕೃತಿಗೆ ಮಸಿ ಬಳಿಯುವಂತಾಗಿದೆ. ನಮ್ಮ ಉಚ್ಚ ಸಂಸ್ಕೃತಿಯೇ 
ಅಳಿಯುವ ಕಾಲ ಬಂದಿರುವುದು ಬಹುಶೋಚನೀಯ ! 


ಇನ್ನು ಮುಂದಾದರೂ ನಮ್ಮ ತಪ್ಪನ್ನು ತಿದ್ದಿಕೊಂಡು ವಿವೇಕವಂತರಾಗುವುದು 
ಉತ್ತಮ ಮಾರ್ಗ. 


00 


ಸತ್ಯಂಮಾತಾ, ಪಿತಾಜಾನ , ಧರ್ಮೋನ್ಮಾತಾ , ದಯಸಬಾt 
ಶಾಂತಿ ಪತ್ನಿ ; ಕ್ಷಮಾ ಪುತ್ರ : ಷಡೇತೇ ನ ಮ ಬಾಂಧವಾಃ || 

ಎಂಬ ಮಹಾಭಾರತ ವಚನದಂತೆ ನಡೆದು ಭಾರತದ ಹಿರಿಮೆಯನ್ನು ಪಾಲಿ 
ಸೋಣ, ಪೂರೈಜರ ಆದರ್ಶಗಳನ್ನು ಎತ್ತಿ ಹಿಡಿಯೋಣ. 


ಅಭಿಮಾನಿಗಳಲ್ಲಿ ಬಿನಹ್ನ 
ಸಹೃದಯ ಅಭಿಮಾನಿ ಬಂಧುಗಳೇ , ಈ ಸಿದ್ದಗಂಗಾ ಮಾಸಪತ್ರಿಕೆ " 
23 ವರ್ಷಗಳ ಸಾರ್ಥಕ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿ ಬರುವ 1989 ರ 
ಸಂಕ್ರಮಣಕ್ಕೆ 24 ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದಕ್ಕೆ ಪೋಷಣೆ 
ನೀಡಿದ ತಮಗೆ ಕೃತಜ್ಞತೆಗಳು, ನೀವೂ ಸದಸ್ಯತ್ವ ಮುಂದುವರೆಸಲೂ 
ಮತ್ತು ಅಕ್ಕ ಪಕ್ಕದ ಮಿತ್ರರುಗಳು ಸಿದ್ಧಗಂಗಾ ದ ಸದಸ್ಯರಾಗಲು 
ಪ್ರೋತ್ಸಾಹ ನೀಡಬೇಕೆಂದು ಕಳಕಳಿಯ ಮನವಿ, 


- ಪ್ರಕಾಶಕರು . 


ನವಂಬರ್ , 1988 


41 


ಗ್ರಾಮಾಂತರ ಬಸವ ಜಯಂತಿ- 203 - 


ಹೆಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡ ವಿಭಾಗ ಸಿದ್ದಗಂಗಾ ಕಾಲೇಜು ತುಮಕೂರು 


ಆತ್ಮೀಯ ಶರಣ ಬಂಧು, 

ಕನಕಪುರ ತಾಲ್ಲೂಕು ಶಿವನಳ್ಳಿ ಗ್ರಾಮದಲ್ಲಿ ಆಚರಿಸಿದ ಬಸವ ಜಯಂತಿ 
1987 - 88 ರ ವರ್ಷದ ಕೊನೆಯ ಕಾರಕ್ರಮ ವಾಯಿತು. ವಾರ್ಷಿಕ ಸಾಮಾ. 
ರೋಪ ಸಮಾರಂಭ ಶ್ರೀ ಕ್ಷೇತ್ರದಲ್ಲಿ ನಡೆದು ಬರುತ್ತಿರುವ ಸತ್ಸಂಪ್ರದಾಯದಂತೆ 
ದಿನಾಂಕ 11 , 1², 1988 ಮತ್ತು 12 .1 . 88 ರಂದು ಪರಮ ಪೂಜ್ಯ ಶ್ರೀ ಶ್ರೀ 
ಗಳವರ ದಿವ್ಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ಜರುಗಿತು ಮತ್ತೊಂದು ವಿಶೇಷವೂ 
* ಮಂಗಳ ಸಮಾರಂಭ ದೊಂದಿಗೆ ಕೂಡಿ ಬಂದದ್ದು ವೈಶಿಷ್ಟ , ಪೂರ್ಣಿ.. ಪರಮ 
ಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಉದ್ದಾನ ಶಿವಯೋಗಿಗಳವರ 47 ನೆ ಪುಣ್ಯಾರಾಧನಾ 
ಉತ್ಸವವೂ ನಡೆದು ಆನಂದವನ್ನು ನೀಡಿತು . 


ದಿ , t 11 , 88 ರಂದು ಪ್ರಾತಃ ಕಾಲ 6 ಘಂಟೆಗೆ ಷಟ್ಟಲಧ್ವಜಾ 
ರೋಹಣದೊಂದಿಗೆ ಕಾಠ್ಯಕ್ರಮಗಳು ವಿದ್ಯುಕ್ತವಾಗಿ ಆರಂಭಗೊಂಡವು ಲಿಂಗೈಕ್ಯ 
ಪೂಜ್ಯ ಶಿವಯೋಗಿಗಳವರ ಗದ್ದುಗೆಯಿಂದ ಪೂಜ್ಯರ ಭಾವಚಿತ್ರದ ಆಂದೋಲಿಕಾ 
ಉತ್ಸವ ಹಾರಟಾಗ ಕಿಕ್ಕಿರಿದು ನೆರೆದಿದ್ದ ಭಕ್ತಸ್ರಾರು ಜಯ ಘೋಷ ಮಾಡುತ್ತ 
ಮಂಗಳವಾದ್ಯ ಮತ್ತು ಸುಪ್ರಸಿದ್ದ ವೀರಗಾಸೆ ನೃತ್ಯ ಕಲಾವಿದ ವೀರಭದ್ರೆವೇಷದ ಶರಣ 
ಬಂಧು ಶ್ರೀ ಹೆಚ್ . ಎಸ್ , ನೀಲಕಂಠಯ್ಯ ನವರ ವೀರಭದ್ರ ನೃತ್ಯ ಮೇಳದೊಡನೆ 
47 ನೆ ಪುಣ್ಯಾರಾಧನೆಯ ಸಂಕೇತವೆಂಬಂತೆ 47 ಕಲಶಾರತಿಗಳೊಂದಿಗೆ ಮೇಳವಿಸಿ 
ಕಣ್ಮನಗಳು ತುಂಬಿ ಬರುವಂತಿತ್ತು . 


ಸಮಾರಂಭ ಸಕಾಲಕ್ಕೆ ಸರಿಯಾಗಿ ಆರಂಭವಾಯಿತು . ಸಮಾರಂಭವನ್ನು 
ಉದ್ಘಾಟಿಸುತ್ತ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾದ ಶ್ರೀ ಪಾಟೀಲ ಪುಟ್ಟಪ್ಪ 
ನವು “ ಶ್ರೀ ಮಠ ಸಮಾಜಕ್ಕೆ ಅದ್ಭುತ ಸೇವೆಯನ್ನು ಮಾಡಿಕೊಂಡು ಬಂದಿರುವು 
ದನ್ನು ಸ್ಮರಿಸುತ್ತ ಮಠ ಮಾನ್ಯಗಳ ಕರ್ತವ್ಯ ಹಾಗೂ ಅವುಗಳ ಧೈಯ ಧಾರಣೆ 
ಗಳೆ ಕಾಲ ಕಾಲಕ್ಕೆ ಆಗುತ್ತ ಬಂದ ಬದಲಾವಣೆಗಳನ್ನು ಸೂಚ್ಯವಾಗಿ ತಿಳಿಸಿ, 
ಸಮಾಜ ಮಠ ಮಾನ್ಯಗಳಿಗೆ ಪ್ರತಿಯಾಗಿ ಏನು ಮಾಡಿತು ಎಂಬುದಾಗಿ ನುಡಿದರಲ್ಲದೆ; 
ಬ್ರಿಟಿಷ್ ಪ್ರಧಾನಿ ಚರ್ಚಿಲನ ಜೀವನದಿಂದ ಉದಾಹರಣೆ ಯೊಂದನ್ನು ಕೊಡುತ್ತ 
ಮಹಾಕಾವ್ಯ ನೆಡೆಯುವಲ್ಲಿ ಮೂರು ವರ್ಗದ ಜನರನ್ನು ನಾವು ಗುರುತಿಸ ಬಹುದು 


ಸಿದ್ಧಗಂಗಾ 


42 


ಒಂದು ಪ್ರತಿ ಫಲಾಪೇಕ್ಷೆಯಿಂದ ದುಡಿಯುವವರು ಎರಡು ಜೀವನಾಪಾಯಕ್ಕೆ 
ಆಶ್ರಯಿಸಿದವರು , ಮೂರು ದೊಡ್ಡವರು ನಡೆಸಿರುವ ಮಹಾ ಕಾವ್ಯದಲ್ಲಿ ತನ್ನಿಂದಲೂ 
ಒಂದಷ್ಟು ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತಲ್ಲಾ ಎಂದು ಭಾವಿಸುವವರು ಎನ್ನು ತ್ಯ 
ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ನಡೆಸಿರುವ ಮಹಾಮಣಿಹದಲ್ಲಿ ನನ್ನ ಎರಡು 
ಮಾತುಗಳನ್ನು ಹಂಚಿಕೊಳ್ಳುವ ಭಾಗ್ಯ ನನ್ನದಾದುದಕ್ಕೆ ಸ೦ ತೊ ಸಿ ಸು ತ್ತೇನೆ 
ಎಂದು ನುಡಿದರು , 


ಪರಮ ಪೂಜ್ಯ ಉದ್ದಾನ ಶಿವಯೋಗಿಗಳವರು ಸಿದ್ದಿ ವುರುಷರು. ಇಟ್ಟರೆ 
ಶಾಪ ಕೊಟ್ಟರೆ ವರ ಎಂಬಂತೆ ಬೆಳಗಿದರು , ಅನುಭಾವಲೋಕದ ಅನ್ಯಘ ರತ್ನಗಳ 
ಬ್ಲೊಬ್ಬರಾದರು ಎಂಬುದನ್ನು ಪಾಶ್ಚಾತ್ಯ ತತ್ವಜ್ಞಾನಿಗಳ ಬೆಳಕಿನಲ್ಲಿ ವಿಶ್ಲೇಷಿಸುತ್ತ 
ಆದಮಹಾನುಭಾವರು ನಮಗೆ ಕೊಟ್ಟು ಹೋದ ಅಮೂಲ್ಯ ಸಂಪತ್ತು ಪರಮ 
ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಎಂದು, ಮುಂದುವರಿದು ಮಾತ 
ನಾಡುತ್ತ ಉದ್ದಾನ ಶಿವಯೋಗಿಗಳು ಶ್ರೀ ಶಿವಕುಮಾರ ಸ್ವಾಮಿಗಳಿಗೆಕೊಟ್ಟು ಹೋದ 
ಆಸ್ತಿ ಎಂದರೆ ಬಿಚ್ಚಿದ ಜೋಳಿಗೆ, ಹೆಚ್ಚಿದ ಒಲೆ ಎಂದರು. ಅದೇ ಇಂದು ಪ್ರಜ್ವಲಿಸಿ 
ರುವುದು ಪರಮ ಪೂಜ್ಯರ ಅವಿರತ ಕಾಯಕ, ತಪಸ್ಸು ಗಳಿಂದ ಎಂದು ನುಡಿದರು . 


" ನನ್ನ ತಂದೆಯನ್ನು ನೋಡುವುದಕ್ಕೆ ನಾನು ಬಂದೆ, ಗುರುವನ್ನು ತಂದೆಯೆಂದು 
ಕರೆಯುತ್ತಾರಲ್ಲದೆ ನಾನು ಹೃದಯ ರೋಗದಿಂದ ನರಳುತ್ತಿದ್ದೇನೆ. ಆದರೆ ನನಗೆ 
ಅನ್ನವನಿತ್ತು ಆಶ್ರಯನೀಡಿ ನಿಮ್ಮ ಮುಂದೆ ನಿಲ್ಲುವಂತೆಮಾಡಿದ ಮಹಾನುಭಾವರು 
ಪರಮ ಲಿಂಗೈಕ್ಯ ಉದ್ದಾನಶಿವಯೋಗಿಗಳು ಮತ್ತು ಪರಮಪೂಜ್ಯ ಶ್ರೀ ಶ್ರೀ ಶಿವ 
ಕುಮಾರಸ್ವಾಮಿಗಳು, ಅನೇಕ ಮಠಗಳನ್ನು ಸ್ವಾಮಿಗಳನ್ನು ಕಂಡಿದ್ದೇನೆ. ಆದರೆ 
` ಶ್ರೀ ಸಿದ್ದಗಂಗಾ ಮಠಕ್ಕೂ , ಇಲ್ಲಿನ ಸ್ವಾಮಿಗಳಿಗೂ ಬೇರೆಯವರಿಗೂ ವ್ಯತ್ಯಾಸವಿದೆ, 
ವೈಶಿಷ್ಟ್ಯವಿದೆ ಶ್ರೀ ಸಿದ್ದಗಂಗಾ ಮಠಕ್ಕೆ ಬಾಗಿಲುಗಳೇಇಲ್ಲ, ಶ್ರೀ ಶ್ರೀ ಗಳನ್ನು ಯಾರು 
ಬೇಕಾದರು ಯಾವಾಗ ಬೇಕಾದರೂ ನೋಡುವ ಸೂಕ್ತ ಅವಕಾಶವಿದೆ ಔದಾಲ್ಯದಲ್ಲಿ, 
ದಾಸೋಹ ವೈಭವದಲ್ಲಿ ಶ್ರೀ ಮಠಕ್ಕೆ ಸರಿದೊರೆಯಾಗುವ ಮತ್ತೊಂದುಮಠ 
ನನಗೆ ಕಾಣಬಂದಿಲ್ಲ. ಇದು ಬೇರೆಸಂಸ್ಥೆಗಳನ್ನು ಆಕ್ಷೇಪಿಸುವ ಮಾತಲ್ಲ. ಶ್ರೀ ಮಠದ 
ಮಣಿಹವನ್ನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವ ಮಾತು. ಪರಮ ಪೂಜ್ಯ ಲಿಂಗೈಕ್ಯ 
ಉದ್ದಾನಶಿವಯೋಗಿಗಳವರು ತಮ್ಮನ್ನು ಶಿಕ್ಷಿಸಿ - ರಕ್ಷಿಸಿ ಪೋಷಿಸಿದನ್ನು ಭಕ್ತಿ ಶ್ರದ್ದೆ 
- ಗಳಿಂದ ಸ್ಮರಿಸಿದರು ನಿವೃತ್ತ ಸಂಸ್ಕೃತ ಪಂಡಿತರಾದ ವಿದ್ವಾನ್ ಹೆಚ್ . ಕೆ . 
ಸಿದ್ದಗಂಗಯ್ಯನವರು, 


- ನವಂಬರ್ 1988 


43 


ಅಧ್ಯಕ್ಷಭಾಷಣ ಮಾಡುತ್ತ ಪರಮ ಪೂಜ್ಯ ಶ್ರೀ ಶ್ರೀಗಳವರು ( ತಾವೇಕೆ ಇಷ್ಟು 
ವರ್ಷಗಳಿಂದ ತಮ್ಮ ಪೂಜ್ಯ ಗುರುಗಳ ಪುಣ್ಯಾರಾಧನೆಯನ್ನು ಪ್ರತ್ಯೇಕವಾಗಿ 
ನಡೆಸುತ್ತಿರಲಿಲ್ಲವೆಂಬುದನ್ನು ಸಭೆಯ ಗಮನಕ್ಕೆ ತರುತ್ತ , “ ಒಮ್ಮೆ ಪೂಜ್ಯ ಗುರುಗಳು 
ಸ್ವಾಮಿಗಳೇ ನಿತ್ಯ ನಡೆಯವ ದಾಸೋಹವೇ , ಕಾಯಕವೇ ಪುಣ್ಯಾರಾಧನೆಯಾಗಿರು 
ನಾಗ ” ಪ್ರತ್ಯೇಕ ಸಮಾರಂಭಗಳ ಅಗತ್ಯವಾದರೂ ಎಲ್ಲಿದೆ ಎಂದು ಹೇಳಿದುದನ್ನು 
ಸ್ಮರಿಸಿಕೊಂಡರು. ಆದರೆ ಕಳೆದ ವರ್ಷದಿಂದ ಪೂಜ್ಯ ಗುರುಗಳ ಆರಾಧನಾಕಾರ 
ಕ್ರಮ ಭಕ್ತಾದಿಗಳ ಕೋರಿಕೆ, ಒತ್ತಾಯ , ಬಿನ್ನಹಗಳಿಂದಾಗಿ ಆಚರಿಸುವಂತಾಯಿತು 
ಸಂತೋಷ“ ಸಂತೋಷಂಜನಯೇತ್ ಪ್ರಾಜ್ಞಃ ತದೇವ ಈಶ್ವರಪೂಜನಂ ” ಎಂದಲ್ಲವೇ 
ಆಧ್ಯವಾಣಿ ಎಂದು ಆಶೀರ್ವಚನ ನೀಡಿದರು . 

ದಿ. 11. 1 , 88ರಂದು ಮಧ್ಯಾಹ್ನ ಮೂರು ಘಂಟೆಗೆ ಗ್ರಾಮಾಂತರ 
ಬಸವಜಯಂತಿಯ ವಾರ್ಷಿಕ ಸಮಾರೋಪಸಮಾರಂಭ ಪರಮ ಪೂಜ್ಯ ಶ್ರೀ ಶ್ರೀಗಳ 
ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಯಿತು. 

ಶ್ರೀ ಸಿದ್ದಗಂಗಾ ಮಠದ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾ ಸ್ವಾಮಿ 
ಗಳು ನಮಗೆಲ್ಲಾ ಪೂಜ್ಯರು ಆದರ್ಶರೂಪಿಗಳು, ಶರಣಸಿದ್ಧಾಂತಕ್ಕೆ ಭಾಷ್ಯ ರೂಪಿಗೆ 
ಳಾಗಿ ಬಸವಾದಿ ಶರಣರ ದಿವ್ಯ ಜೀವನವನ್ನು ನಮ್ಮೆಲರಿಗೆ ಪ್ರತ್ಯಕ ಮಾಡಿ 
ತೋರಿಸುತ್ತಿರುವ ಮಹಿಮರು. ಬಸವಣ್ಣನವರೆಂದರೆ ಪರಮ ಪೂಜ್ಯರಿಗೆ ಅಪಾರ 
ಶ್ರದ್ದೆ ಇನ್ನಿಲದ ನಿಷ್ಠೆ , ಅದಕ್ಕಾಗಿಯೇ ತುಂಬು ವಯಸ್ಸಿನಲ್ಲಿಯೂ ಹಗಲಿರುಳೆನ್ನದೆ 
ಬಸವತತ್ವ ಪ್ರಚಾರಕ್ಕಾಗಿ ನೂರಾರು ಮಂದಿಯನ್ನು ಕಟ್ಟಿಕೊಂಡು ಹಳ್ಳಿ ಹಳ್ಳಿ 
ಗಳಿಗೆಲ್ಲಾ ನಡೆಯುತ್ತ ಸಾಗಿದ್ದಾರೆ. ಅದಕ್ಕಾಗಿ ತಗಲುವ ಖರ್ಚು ವೆಚ್ಚಗಳನ್ನು 
ಎಂದೂ ಗಣನೆಗೆ ತಂದುಕೊಳ್ಳದೆ ಮಾಹಾಯಾತ್ರೆ ನಡೆಸಿ ನಮ್ಮಂಥ ಮಠಾಧಿ" 
ಶರಿಗೆಲ್ಲಾ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಮ್ಮ ಭಾಗ್ಯ ಇಂದು ಎಂಬುದಾಗಿ 
ಸಭೆಯನ್ನು ಉದ್ಘಾಟಿಸಿದರು ಕನಕಪುರ ದೇಗುಲಮಠದ ಅಧ್ಯಕ್ಷರಾದ ಪೂಜ್ಯ 
ಶ್ರೀ ಶ್ರೀ ಮುಮ್ಮಡಿ ನಿರ್ವಾಣಸ್ವಾಮಿಗಳು. 
* ಕಲ್ಯಾವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ 
ಬತ್ತಿಯನಿಕ್ಕಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗುತ್ತಿದ್ದಿ ತಯಾ 
ಶಿವನ ಪ್ರಕಾಶ ಆಪ್ರಕಾಶದೊಳಗೆ ಬೆಳಗುತಿರ್ದರಯ್ಯಾ ಆಸಂಖ್ಯಾತ ಶರಣರು ” ಎನ್ನುತ 
ಬಸವಣ್ಣನ ವ್ಯಕ್ತಿತ್ವ ಮತ್ತು ಕಾರ್ಯವ್ಯಾಪ್ತಿ , ಸಮಾಜ ಸುಧಾರಣೆಗಳ ಪರಿಚಯ 
ಮಾಡಿ ಕೊಟ್ಟರು ಶ್ರೀ ಜಿ. ಎಸ್ . ಸಿದ್ದಲಿಂಗಯ್ಯನವರು . 

- ಬಸವಣ್ಣನವರು ಮತ್ತು ಆಚಾರ ” ಎಂಬ ವಿಷಯವನ್ನು ಕುರಿತು ಮಾತನಾಡುತ್ತ 
ಶ್ರೀ ಆರ್ . ರಾಚಪ್ಪನವರು, ಆಚಾರಗಳ ಮೇಲೆ ಹೊಸ ಬೆಳಕು ಚೆಲ್ಲಿದರು , 
* ದಿನಾಂಕ 12 -1 - 88 ರಂದು ಬೆಳಿಗ್ಗೆ ಹತ್ತು ಘಂಟೆಗೆ ಆರಂಭವಾದ ದ್ವಿತೀಯ 
ಅಧಿವೇಶನದಲ್ಲಿ ಬಸವಣ್ಣನವರು ಮತ್ತು ಮಹಿಳೆ ಎಂಬ ವಿಷಯವನ್ನು ಕುರಿತ 
ಮಾತನಾಡಿದರು ಶ್ರೀಮತಿ ಗಂಗಾಂಬಿಕೆಯರು ಬಸವಣ್ಣನವರಿಂದ ಅನೇಕ ಅನ 

ಸಿದ್ದಗಂಗೆ 


, 44 


ರಸ್ತ ಮಹಿಳೆಯರೂ ವಚನ ರಚನೆ ಮಾಡುವಂತಾಯಿತು. ತಮ್ಮ ಉUUULT10 
ಭಾವನೆಗಳಿಗೆ ಬಾಯಿತೆರೆಯುವ ಅವಕಾಶ ಕಲ್ಪಿಸಿಕೊಟ್ಟ ಅಣ್ಣನವರನ್ನು ಕೃತಜ್ಞ ' 
ತೆಯಿಂದ ಸ್ಮರಿಸಿದ್ದಾರೆ ಅಂದಿನ ಶರಣೆಯರು ಎಂದು ನುಡಿದರು . 

ತೃತೀಯ ಅಧಿವೇಶನದಲ್ಲಿ ಬಸವಣ್ಣನವರು ಮತ್ತು ಮಠಗಳು ಎಂಬುದನ್ನು 
ವಿವೇಚಿಸುತ್ತ ಡಾ.|| ಎಚ್ . ತಿಪ್ಪೇರುದ್ರ ಸ್ವಾಮಿಗಳು ಬಸವಣ್ಣನವರು ಸ್ಥಾಪಿಸಿದ 
ಅನುಭವ ಮಂಟಪದ ಕಾಠ್ಯಕಾಲಾಪಗಳು ಹೇಗೆ ಸ್ಫೂರ್ತಿನೀಡಿದುವು ಮುಂದಿನ 
ವರಗೆ ಮತ್ತು ವ್ಯವಸ್ಥಿತ ಸಂಸ್ಥೆಗಳ ರೂಪದಲ್ಲಿ ಮುಂದುಪರಿಯಲೂ ಪ್ರೇರಕ 
ವಾದುವು ಎಂಬುದನ್ನು ಸವಿಸ್ತಾರವಾಗಿ ಐತಿಹಾಸಿಕ ದೃಷ್ಟಿಯಿಂದ ವಿಶ್ಲೇಷಿಸಿದರು. 
- ಬಸವಣ್ಣನವರು ಮತ್ತು ಇತರ ಧರ್ಮದೀಪಕರು ಎಂಬ ವಿಷಯವನ್ನು 
- ಪ್ರಸ್ತಾಪಿಸುತ್ತ ಡಾ | ಎ ಬಾನುದ್ದೀನ್ ರವರು ಧರ್ಮಕೂಡಿ ಬದುಕಿಸುತ್ತೆ - ಮತ 
ಅದನ್ನು ಕುಬ್ಬ ಗೊಳಿಸುತ್ತೆ ಎನ್ನುತ್ತಾ ಇಸ್ಲಾಂ ಧರ್ಮದ ಮೂಲ ತತ್ವಗಳ ಸೂಲ 
ಪರಿಚಯ ಮಾಡಿಕೊಡುತ್ತ ಬಸವಣ್ಣ ನವರ ತತ್ವಗಳು ಹೇಗೆ ಸಾರ್ವತ್ರಿಕ ಸಾರ್ವ 
ಕಾಲಿಕ ಎಂಬುದನ್ನು ಚರ್ಚಿಸಿದರು. 
- ಬಸವಣ್ಣನವರು ಆಧುನಿಕ ವಿಚಾರವಂತರ ಆರಾಧ್ಯ ವ್ಯಕ್ತಿಯಾಗುತ್ತಿರುವುದನ್ನು 
ಕಂಡು ಸಂತೋಷ ಪಡಬೇಕು. ಯಾವುದೇ ಒಂದು ಕಾಲ, ದೇಶ , ಜನಾಂಗಕ್ಕೆ 
ಸೀಮಿತರಾಗದೆ ವಿಶ್ವಮಾನ್ಯರಾಗಿ, ವಿಶ್ವಬಂಧುವಾಗಿ ಭಗವಾನ್ ಬಸವಣ್ಣನವರು 
ಸಮಗ್ರ ಕ್ರಾಂತಿಯ ಪುರುಷರಾಗಿ ಕಾಣಬರುತ್ತಾರೆ ಭಾಷೆಗೆ ತಪ್ಪದಂತೆ, ಬಾಳಿದ 
ಅವರು ನುಡಿ - ನಡೆಗಳ ಸಾಮರಸ್ಯದಲ್ಲಿ ಕೂಡಲಸಂಗನನ್ನು ಕಂಡರು ದುಡಿಮೆ 
ದಾಸೋಹಗಳಲ್ಲಿ ಗುರು ಜಂಗಮರನ್ನು ಗುರತಿಸಿದರು. ಅಸ್ಪೃಶ್ಯ - ಅಬಲೆಯರಲ್ಲಿ 
ಲಿಂಗದೇವನನ್ನು ಪ್ರಕಟಿಸಿದರು. ಒಳ್ಳೆಯದು ಕೆಟ್ಟದ್ದು ಎರಡೇ ಅವರುಕಂಡ 
ಮನುಕುಲ, ಅವುಗಳಿಗೆಕೊಟ್ಟ ಪಾರಿಭಾಷಿಕ ಪದಗಳು ಬೇರೆಅರ್ಥವೆಂಬಂತೆ 
ಇಂದಿನವರಿಗೆ ಭಾಸವಾದರೆ ಅದು ಅವರತಪ್ಪಲ್ಲ. - ಭಕ್ತ - ಭವಿಗಳಿಗೆ ತಮ್ಮ ಜೀವನ 
ವನೇ ಪರೀಕ್ಷೆಯಾಗಿ ಒಡ್ಡಿ ದರು. ಕಾಮ ,ಕ್ರೋಧ ಮುಂತಾದ ಅವುಗಳಿರಿವವರೇ 
ಭವಿ, ಸದಾಸ್ಥಿತಪ್ರಜ್ಞನಾಗಿ ಶಮೆ ದಮೆ ಕ್ಷಮಾದಿಗಳಿಂದ ಕ್ರಿಯಶೀಲರಾಗಿರುವವರೇ 
ಭಕ್ತರೆಂಬುದನ್ನು ಆಚರಿಸಿತೋರಿಸಿದರು ಬಸವಣ್ಣನವರು ಸಮಾರಂಭದಲ್ಲಿ ಭಾಗಿಗಳಾದ 
ಎಲ್ಲ ವಿದ್ವಾಂಸರೂ ಬಸವಣ್ಣ ನವರ ಬಹುಮುಖದ ಸೇವೆಯನ್ನು ಸಭೆಗೆ ಪರಿಚಯ 
ಮಾಡಿಕೊಟ್ಟು ಉಪಕಾರ ಮಾಡಿದ್ದಾರೆ. ಕಾಠ್ಯ ಕ್ರಮದಲ್ಲಿ ದುಡಿದಿರುವ ಎಲ್ಲರ 
ಶ್ರಮ ಶ್ಲಾಘನೀಯವಾದುದು, ಬಸವಾದಿ ಶರಣರು ಎಲ್ಲರಿಗೂ ಸನ್ಮಂಗಳವನ್ನುಂಟು 
ಮಾಡಲಿ ಎಂದು ಆಶೀರ್ವಚನ ನೀಡಿದರು. ಪರಮ ಪೂಜ್ಯ ಶ್ರೀ ಶ್ರೀ ಗಳವರು 
ಅಧ್ಯಕ್ಷ ಪೀಠದಿಂದ, 

ಸಮಾರಂಭಗಳ ಅಂಗವಾಗಿ ಸಾಂಸ್ಕೃತಿಕ ಕಾಠ್ಯ ಕ್ರಮಗಳು ನೆರವೇರಿದವು. 
ಶ್ರೀಮಠದ ಗ್ರಾಮೀಣ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಶಭ 
ಅವಕಾಶವನ್ನು ಹಳೆಯ ವಿದ್ಯಾರ್ಥಿಗಳು ಉಪಯೋಗಿಸಿಕೊಂಡು ಸೇವೆಸಲ್ಲಿಸಿ 
ಸಂತೋಷಿಸಿದರು . 

45 


ಕ್ಷೇತ್ರವಾರ್ತೆ 


ಕು , ಎನ್ . ಚಂದ್ರಶೇಖರಯ್ಯ 


ಮಾಗಡಿ ತಾ|| ಬ್ಯಾಲಕೆರೆ ಗ್ರಾಮದಲ್ಲಿ ಹಾನ್ಮಾದೇವಿ ಕರಗ ಮಹೋತ್ಸವ 

- ದಿ. 13 -11 -88 ರಂದು ಭಾನುವಾರ ರಾತ್ರಿ ಬ್ಯಾಲಕೆರೆ ಗ್ರಾಮದೇವತೆ 
ಹಾನ್ನಾದೇವಿಯ ಕರಗ ಮಹೋತ್ಸವ ಶ್ರೀ ಸಿದ್ದಗಂಗಾ ಮಠದ ಪೂಜ್ಯ ಶ್ರೀ ಶ್ರೀ 
ಶಿವಕುಮಾರ ಸ್ವಾಮಿಗಳವರ ದಿವ್ಯ ನೇತೃತ್ವದಲ್ಲಿ ನಡೆಯಿತು. ಸುಮಾರು ಐದು. 
ಸಾವಿರ ಭಕ್ತಾದಿಗಳು ಸಮಾವೇಶಗೊಂಡಿದ್ದ ಸಭೆಯನ್ನುದ್ದೇಶಿಸಿ ಆಶೀರ್ವಚನ 
ಮಾಡುತ್ತ ಶ್ರೀ ಶ್ರೀಗಳವರು . ಗ್ರಾಮೀಣ ಜನತೆ ದ್ವೇಷಾಸೂಯೆಗಳನ್ನು ಬಿಟ್ಟು 
ಶಾಂತಿ ಸಹಬಾಳುವೆಯಿಂದ ಬಾಳಬೇಕು ಎನ್ನು , * ಜವಹರಲಾಲ್ ನೆಹರು ಅವರ 
ಜನ್ಮಶತಾಬ್ಬಿಯ ಸಂದರ್ಭದಲ್ಲಿ ರಾಷ್ಟ್ರದ ಮುಖಂಡರು ಅನುಸರಿಸಬೇಕಾದ ರೀತಿ 
ನೀತಿಗಳ ಕಡೆ ಗಮನ ಸೆಳೆದರಲ್ಲದೆ, ಬಸವಣ್ಣನವರಂಥ ಕ್ರಾಂತಿ ಪುರುಷರ ಜೀವನದಿಂದ 
ನಾವಿಂದು ಸ್ಪೂರ್ತಿಗೊಳ್ಳಬೇಕಾಗಿದೆ ಎಂದು ನುಡಿದರು. 


ದಿನಾಂಕ 14 - 11 .88 ರಂದು ಶ್ರೀ ಮಠದಲ್ಲಿ ಮಕ್ಕಳ ದಿನಾಚರಣೆಯನ್ನು 
" ಆಚರಿಸಲಾಯಿತು. ಸಭೆಯ ದಿವ್ಯ ನೇತೃತ್ವ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಶ್ರೀಗಳವರು 
<< ರಾಷ್ಟ್ರ ನಾಯಕರುಗಳ ಜಯಂತಿಯನ್ನು ಆಚರಿಸುವ ಉದ್ದಿಶ್ಯವೆಂದರೆ , ಅವರು 

ಬಾಳಿ ಬದುಕುವ ಆದರ್ಶಗಳನ್ನು ಪರಿಪಾಲಿಸಬೇಕು. ಆ ಗುಣಗಳನ್ನು ಮೈಗೂಡಿಸಿ 
ಕೊಂಡು ಆದರ್ಶವಾದಿಗಳಾಗಬೇಕೆಂದು ಆಶೀರ್ವದಿಸಿದರು . ಸಭೆಯ ಅಧ್ಯಕ್ಷತೆ ವಹಿಸಿದ್ದ 
ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಟಿ ಆರ್ . 
ರಾಮಯ್ಯನವರು ” ಶ್ರೀ ನೆಹರೂರವರು ಮಕ್ಕಳ ಮೇಲಿಟ್ಟಿದ ಪ್ರೀತಿ ವಾತ್ಸಲ್ಯ 
ಗಳನ್ನು ತಿಳಿಸಿ ಮಕ್ಕಳಾದ ನೀವು ಹಿರಿಯರ ಪ್ರೀತಿ ಪಾತ್ರರಾಗುವ , ಉತ್ತಮ 
ಗುಣವಂತರಾಗಬೇಕೆಂದರು . ಉಪನ್ಯಾಸಕ್ಕಾಗಿ ಆಗಮಿಸಿದ್ದ ಶ್ರೀ ಮಠದ ಶ್ರೀ ಬಸ. 
ವೇಶ್ವರ ಶಿಕ್ಷಕ ತರಬೇತಿ ವಿದ್ಯಾಲಯದ ಅಧೀಕ್ಷರಾದ ಶ್ರೀ ಹೆಚ್ . ಬಿ. ಗಂಗಾಧರಯ್ಯ 
ನವರು ಮಕ್ಕಳನ್ನುದ್ದೇಶಿಸಿ ಉಪನ್ಯಾಸ ಮಾಡುತ್ತ ಶ್ರೀ ನೆಹರೂರವರ ಜನ್ಮ 
ಶತಾಬಿಯ ಅಂಗವಾಗಿ ಏರ್ಪಡಿಸಿರುವ ಮಕ್ಕಳ ದಿನಾಚರಣೆ ಅರ್ಥವತ್ತಾಗಬೇಕಾ 
ದರೆ , ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆಂದು ಭಾವಿಸಿ ನೆಹರೂರವರು ತಮ್ಮ 
ಜಯಂತಿಯನ್ನು ಮಕ್ಕಳ ಜಯಂತಿ ಎಂದು ಹೆಸರಿಟ್ಟರು. ವಿದ್ಯಾರ್ಥಿಗಳು ಉತ್ತಮ 
ಪ್ರಜೆಗಾಗಿ ರೂಪುಗೊಂಡಾಗ ಮಾತ್ರ ಸಮಾರಂಭದ ಸಾರ್ಥಕತೆ ಎಂದರು. 


46 


ಸಿದ್ದಗಂಗಾ 


- ( 2 ನೇ ರಕ್ಷಾ ಪುಟದಿಂದ ) 
ಅಗತ್ಯ ವಸ್ತುಗಳ ನ್ಯಾಯಯುತ ಪೂರೈಕೆ : 

ಗ್ರಾಮಗಳಲ್ಲಿ ಈಗ ಕೊಳವೆ ಭಾವಿ, ಶಾಲೆ, ಆಸ್ಪತ್ರೆ , ಏನೇ ಆಗ 
ಬೇಕಾದರೂ ಸ್ಥಳೀಯರೇ ಆ ಕಾರ್ ಕೈಗೆತ್ತಿಗೊಳ್ಳಲು ಸಾಧ್ಯ . ಎಲ್ಲ & 
ಅಧಿಕಾರ ಅವರದೇ . . 

ರಾಜ್ಯದಲ್ಲಿ 58 ಲಕ್ಷ ಹಸಿರು, ಕೇಸರಿ ಕಾರ್ಡುಗಳ ಮೂಲಕ ಬಡವರಿಗೆ 
ಅಗತ್ಯ ವಸ್ತುಗಳ ಪೂರೈಕೆ, ಕೃಷಿ ಕಾರ್ಮಿಕ ಗರ್ಭಿಣಿ ಮಹಿಳೆಯರಿಗೆ ವಿಶೇಷ 
ಭತ್ಯೆ ಮಂಜೂರು. ಆಶ್ರಯಹೀನ ವಿಧವೆಯರಿಗೆ ರೂ . 50 ಮಾಸಾಶನ . 
ವೃದ್ದರಿಗೂ ಅಂಗವಿಕಲರಿಗೂ ಈ ಸೌಲಭ್ಯ , 
ವಿಶೇಷ ಪ್ರೋತ್ಸಾಹ ಕ್ರಮಗಳು : 

ಒಂದನೇ ಮತ್ತು ಎರಡನೇ ತರಗತಿ ಮಕ್ಕಳಿಗೆ ಉಚಿತ ಸಮವಸ್ತ್ರ , 
ಸರ್ಕಾರಿ ಶಾಲೆಗಳಲ್ಲಿ ಎಳನೇ ತರಗತಿ ತನಕ ಉಚಿತ ಪಠ್ಯ ಪುಸ್ತಕ ನೀಡಿದೆ. 
ಉದ್ಯಮಿಗಳಿಗೆ ಅವಕಾಶ : 
* ಪ್ರಸ್ತುತ ಉದ್ಯಮ ವಾತಾವರಣ ಉತ್ತಮವಾಗಿರುವುದರಿಂದ ಬೇರೆ 

ರಾಜ್ಯಗಳ ಉದ್ಯಮಿಗಳು ರಾಜ್ಯಕ್ಕೆ ಬರುವುದು ಹೆಚ್ಚಾಗಿದೆ. ಒಂದೇ ಕಡೆ | 
ಉದ್ಯಮಕ್ಕೆ ಅಗತ್ಯವಾದ ಪರವಾನಗಿ ಮಂಜೂರಾತಿ ನೀಡುವ ಕ್ರಮ ಫಲ 
" ನೀಡಿದೆ. ಇದರಿಂದಾಗಿ ಪ್ರತಿ ವರ್ಷ ಸಹಸ್ರಾರು ಸಣ್ಣ ಉದ್ಯಮ ಘಟಕಗಳ ಸ್ಥಾಪನೆ. 
ಲೋಕಾಯುಕ್ತ : - ನಿರ್ಮೂಲನೆಗೆ ಮುಖ್ಯಮಂತ್ರಿಗಳನ್ನೊಳಗೊಂಡಂತೆ 
ಉನ್ನತ ಅಧಿಕಾರಿಗಳ ಮೇಲಿನ ಅರೋಪ ವಿಚಾರಣೆಗೆ ಲೋಕಾಯುಕ್ತ 
ಸ್ಥಾಪನೆ. ಇಂತಹ ಕ್ರಮ ದೇಶದಲ್ಲೇ ಮೊದಲು. 
ವಚನ ಸಾಲನೆ : - ಈ ಸರ್ಕಾರದ ಮೇಲೆ ಜನತೆಗೆ ಅಪರಿಮಿತ ವಿಶ್ವಾಸ. 
ಅದ್ದರಿಂದಲೇ ಭ್ರಷ್ಟಾಚಾರ ಹತ್ತಿಕ್ಕಿ ಆಡಳಿತ ಚುರುಕು ಮಾಡುವ ಕ್ರಮ 
ಕೈಗೊಂಡಿದ್ದೇವೆ. ಕಳ್ಳ ಸಾಗಾಣಿಕೆ , ಅಕ್ರಮ ದಾಸ್ತಾನು, ಮತ್ತು ತೆರಿಗೆ 
- ವಂಚನೆ ವಿರುದ್ದ ಕ್ರಮಗಳು ಬಿಗಿಗೊಂಡಿವೆ. 

ನಮ್ಮ ಎಲ್ಲ ಪ್ರಯತ್ನಗಳು ಫಲಿಸುತ್ತಿವೆ. ಸಾಧಿಸಬೇಕಿರುವುದು 
ಇನ್ನೂ ಬಹಳಷ್ಟಿದೆ ಆ ಗುರಿ ಸಾಧನೆಗಾಗಿ ನಾವು ಪರಸ್ಪರ ಕೈ ಕೂಡಿಸೋಣ. 
= ಒಟ್ಟಿಗೆ ಶ್ರಮಿಸೋಣ. 

ಕರ್ನಾಟಕದಲ್ಲಿ ಪ್ರತಿಯಾಬ್ಬರ ಬದುಕು ಹಸನು . 
0 ಆಶೋತ್ತರಗಳು ಈಡೇರುತ್ತಿರುವ ನಾಡು ಕರ್ನಾಟಕ 

- ಕರ್ನಾಟಕ ವಾರ್ತೆ ) 


IDDALANGA MUNTHLY 


Reg NO KRN - 


COMFORTABLE 
LUXURIOUS & 
PEACEFUL 
STAY 
AT 


KENCHNMRA LODGE 


KENCHAMBA ' Lose 


220 


>I->$¿rm-om 


Š 


TRUTLET 


SUBEDAR CHATRAM ROAD CROSS 
NEAR KAPALI THEATRE 
GANDHINAGAR 
BANGALORE - 9 
Ph . 27082 GRAM : KENCHMLODG , 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ 


ಬದಿ 


ಡಿಸೆಂಬರ್ - 1988 


ಗಂಗಾ 
ಕ್ಷೇತ್ರ 


ಸಿದ್ದಗಂಗಾ 


ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿ ಸಂಘದ “ ಆಜೀವ } 
ಸದಸ್ಯತ್ವದ' ಪಟ್ಟಿ , 


ಸತ್ವ ಶ್ರೀ : 
319 ಜಿ. ಗಂಗಾಧರಯ್ಯ ಟಾನಿಕ” ಮಾನೇಜರ್ , ಕರ್ನಾಟಕ ಸಾರಿಗೆ 

ಸಂಸ್ಥೆ ಡಿಪೊ ,ಕೋಲಾರ 
320 ನಿ . ವೀರಪ್ಪಾಜಿ, ಉಪಾಧ್ಯಾಯರು, ಕಟ್ಟಿ ಬೆ೦ಗಲಿ ಹರದನಹಳ್ಳಿ 

ಅಂಚೆ ಹೊಳೆನರಸೀಪುರ ತಾ || 
321 ಆರ್ . ಎಸ್ ಹುಚ್ಚಾಚಾರಿ , ಸಹಕಾರ ಸಂಘಗಳ ನೋಂದಣಿ 

ಅಧಿಕಾರಿ ಜಿ. ಪಿ , ನಗರ, ಬೆಂಗಳೂರು- 75 
322 ರ್ಎ . ನಾಗರಾಜು, ಮುಖ್ಯೋಪಾಧ್ಯಾಯರು, ಚಾಮುಂಡೇಶ್ವರಿ 

ಪ್ರೌಢಶಾಲೆ, ಸೀತಕಲ್ಲು ಮತ್ತು ಅಂಚೆ , ತುಮಕೂರು ತಾ || 
323 ಎಂ . ಕೆ. ಕ್ಷೇತ್ರಾಲ, ಮುಖ್ಯಗುರುಗಳು, ಶಿವಕುಮಾರಸ್ವಾಮಿ ಸಂಸ್ಕೃತ 

ಪಾಠಶಾಲೆ, ಎಂ . ಎನ್ . ಕೋಟೆ ಮತ್ತು ಅಂಚೆ, ಗುಬ್ಬಿ ತಾ || 
324 ಡಾ||ಎಸ್ . ವೀರಸಂಗಯ್ಯ , ಆರೋಗ್ಯ ಅಧಿಕಾರಿ, ಕಡಬ ಮತ್ತು 

ಅಂಚೆ ಗುಬ್ಬಿ ತಾ|| 
325 ವಿದ್ವಾನ್ ಅಶ್ವತ್ಪಯ್ಯ , ಪ್ರಾಂಶುಪಾಲರು, ಆದಿಚುಂಚನಗಿರಿ 

ಸಂಸ್ಕೃತ ಕಾಲೇಜು, ಅಧಿಚುಂಚನಗಿರಿಮಠ, ನಾಗಮಂಗಲ ತಾ || 
326 ಎನ್ ಬಿ ಪರಮಶಿವಯ್ಯ , ಉಪಾಧ್ಯಾಯರು, ಸರ್ಕಾರಿ ಮಾಧ್ಯಮಿಕ 

ಶಾಲೆ, ಕ್ಯಾತಸಂದ್ರ ಮತ್ತು ಅಂಚೆ , ತುಮಕೂರು ತಾ|| 
327 ಬಿ. ಎ. ಉದಯಶಂಕರ , ಪ್ಲಾಂಟರ್ ಬೇಲೂರು, 
- ಶುಕ್ರವಾರ ಸಂತೆ ಅಂಚೆ , ಸಕಲೇಶಪುರ ತಾ|| 
328 ಕೆ. ಸಿ. ಚಿಕ್ಕಣ್ಣ , ಉಪಾಧ್ಯಾಯರು, ಕೋಳಾಲ ಮತ್ತು ಅಂಚೆ 

ಕೊರಟಗೆರೆ ತಾ || 
329 ಆರ್ . ವಿ ಈಶ್ವರಯ್ಯ , ಸಹನಿರ್ದೇಶಕರು ಕಾರ್ಯನಿರ್ವಾಹಕರ | 

ಅಭಿಮಾನಿಗಳ ಕಾರ್ಯಾಲಯ ಕೆ . ಆರ್ . ಸರ್ಕಲ್ , ಬೆಂಗಳೂರು- 1 
330 ಆರ್ , ವಿ , ವೀರಭದ್ರಯ್ಯ , ಪೋಸ್ಟ್ ಮಾಸ್ಟರ್ , 

ವೈ ರ್ಎ . ಹೊಸಕೋಟೆ, ಪಾವಗಡ ತಾ!! 
mmmmmmmmmmmmmmmmmmmmmnuin 


ಸಿದ್ದಗಂಗಾ 


191174641919 


UBHA 


UTUDIO 


ಸಂಪುಟ -೨೪ 


ಸಂಚಿಕೆ - ೧೨ 


ಡಿಸೆಂಬರ್ , ೧೯೮೮ 


musAR #2dowunuseumಜnslatotmasMusiassiHim 


seas 


ಶ್ರೀ ಸಿದ್ಧಗಂಗಾ ಗುರುಕರುಣ ತ್ರಿವಿಧಿ 


ಅಂಗದ ಮೇಲೆ ಲಿಂಗಧರಿಸಿದ ಮೇಲೆ 
ಮಂಗ ಬುದ್ದಿಗಳ ಬಿಡುಎಂದೆ | ನನ್ನ ತಂದೆ 
- ಸಿದ್ದಗಂಗಾ ಗುರುವೆಕೃಪೆಯಾಗು | 


ಮಾಡುವ ಕಾಯಕ ಮನವಿಟ್ಟು ಮಾಡೆಂದೆ 
ಮೃಡ ಶರಣರನುಡಿಯ ನೆನೆಯೆಂದೆ | ನನ್ನ ತಂದೆ 
* ಸಿದ್ದಗಂಗಾ ಗುರುವೆ ಕೃಪೆಯಾಗು || 


ಸಂಪತ್ತಿನಿಂದಲ್ಲ ಸನ್ನದಿನಿಂದಲ್ಲ 
ವಿದ್ಯೆಯಿಂದಲ್ಲ ಗುಣದಿಂದೆ 1 ಶರಣತ್ವ ಮೊದ 
ಸಿದ್ದಗಂಗಾ ಗುರುವೆ ಕೃಪೆಯಾಗು | 

- ಹೆಚ್ , ವಿ, ವೀರಭದ್ರಯ್ಯ 


ಸೆಂಬರ್ , 1988 


ಈ ಸಂಚಿಕೆಯಲ್ಲಿ 


ಲೇಖನದ ಹೆಸರು 


ಲೇಖಕರ ಹೆಸರು 


# ಶ್ರೀವಾಣಿ 


* ಸಂಪಾದಕೀಯ 


* ಮಾಣಿಕ್ಯ ದೀಪ್ತಿ -ಹೊಗೆಸೊಪ್ಪು - ಮಹಾತ್ಮ ಗಾಂಧಿ, 


* ನಮನ ಸಸ್ತಕ 


- ಶ್ರೀ ಹೆಚ್ . ಎಸ್ . ಗುರುಸಿದ್ದಪ್ಪ , 11 


- ಶ್ರೀಮತಿ ಕಮಲಮ್ಮ ಚ, ಹೊಸಮನಿ 12 


* * ಬಸವಣ್ಣನವರು ರೂಪಿಸಿದ 

ಧರ್ಮ ವಿಶ್ವ ಧರ್ಮ ಹೇಗೆ ? 
* * ಬಸವಣ್ಣನವರ ಉಪಮೆಗಳೂ 


- ಶ್ರೀ ಕೆ. ಎಂ ರೇವಣಸಿದ್ದಯ್ಯ , 


* ಶರಣ ಸತಿ ಲಿಂಗಪತಿ , 
* ಕೂಡಲ ಸಂಗಮ 


- ಶ್ರೀ ಸಂಗಮೇಶ ಹೊಸಮನಿ.. 
- ಶ್ರೀ ಜಿ ಬಿ ಲಿಂಗರಾಜು . 


* ಭಾರತಾಂಬೆಗೆ 

* ಆಕರ್ಷಣೀಯ ವ್ಯಕ್ತಿತ್ವ. - ಜೆ . ಶಾರದರಾಶೇಖರ್ 
ಆ * ದುರ್ಗಾಸ್ತವನ ( ಅಮೃತ ಗೀತೆ) - ಶ್ರೀ ಮೋಟಗಿ ಮಲ್ಲಿಕಾರ್ಜುನ. 32 
* * ದಾನ ಹಾಗೂ ಹಿಂದೂ ಧರ್ಮ .. ಸೌ , ಮಹಾದೇವಿ. 
* ಕ್ಷೇತ್ರವಾರ್ತೆ 

- ಶ್ರೀ ಪಿ .ಎನ್ . ಚಂದ್ರಶೇಖರಯ್ಯ . 37 
* ಗ್ರಾಮಾಂತರ ಬಸವಜಯಂತಿ -- ಶ್ರೀ ಹೆಚ್ . ವಿ. ವೀರಭದ್ರಯ್ಯ , 41 


ಸಿದ ಗಂಗೆ 


ಶ್ರೀವಾಣಿ- 
ವ್ಯಕ್ತಿ ದಿನ ನಿತ್ಯ ಒಂದಲ್ಲ ಒಂದು ರೂಪದಲ್ಲಿ 
ದುಡಿದು ಹಣ ಸಂಪಾದನೆ ಮಾಡುತ್ತಾನೆ ಹಣದಿಂದ ತನ್ನ 
ಮತ್ತು ತನ್ನ ಕುಟುಂಬದ ಜೀವನ ನಿರ್ವಹಣೆಮಾಡಿ - 

ಕೊಳ್ಳುತ್ತಾನೆ ಅಲ್ಪ ಸ್ವಲ್ಪ ಉಳಿಸಿ ಮನೆ ಮಠ, ಆಸ್ತಿ ನಿಧಿ . 

- ರೂಪದಲ್ಲಿ ಕೊಡಿಸುತ್ತಾನೆ. ಪ್ರಾಮಾಣಿಕವಾಗಿ ದುಡಿದು 
ಮಾಡಿದ ಆಸ್ತಿ ಮತ್ತು ಹಣ ವ್ಯರ್ಥವ್ಯಯವಾಗದೆ.ಉದ್ದೇಶಿತ ಫಲ ಕೊಡಬೇಕೆಂಬುದು ಈ 
ಅವನ ಆಸೆ. ನನ್ನ ನಂತರವೂ ಹಿಂದಿನಂತೆಯೇ ಉಪಯೋಗವಾಗಬೇಕೆಂಬುದೂ 
ಆ ನಾಮಾಣಿಕನ ಹಂಬಲ. ದೂ ದೃಷ್ಟಿಯನ್ನಾಗಿ ತನ್ನ ಸಂಕಲ್ಪ 
ಆಸೆ, ಆಕಾಂಕ್ಷೆಗಳನ್ನು ಈಡೇರಿಸಬಲ್ಲ ಯೋಗ್ಯವ್ಯಕ್ತಿಗೆ ಎಲ್ಲ ಜವಾಬ್ದಾರಿಯನ್ನು 
ವಹಿಸಿಕೊಡುತ್ತಾನೆ. ವ್ಯಕ್ತಿಯ ಆಯ್ಕೆ ಸೂಕ್ತವಾದುದು ಒಂದು ಕಥೆ ನೆನಪಿಗೆ 
ಬರುತ್ತದೆ, ಒಬ್ಬ ಸದ್ದು ಹಸ್ತನಿದ್ದ . ಆತನಿಗೆ ಮೂರು ಮಂದಿ ಮಕ್ಕಳಿದ್ದರು. 
ಅವನು ಪ್ರಾಮಾಣಿಕವಾಗಿ ದುಡಿದು ಬಹಳಷ್ಟು ಆಸ್ತಿ ಹಣ ಸಂಪಾದನೆ 
ಮಾಡಿದ್ದ , ಮಕ್ಕಳು ಪ್ರಾಯಕ್ಕೆ ಬರುವವರೆಗೂ ಜವಾಬ್ದಾರಿಯಿಂದ ಸಂಸಾರ 
ನಿರ್ವಹಣೆ ಮಾಡಿ ಗಳಿಸಿದ ಆಸ್ತಿಯನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದ . 
ತನಗೆ ಮುಪ್ಪಿನ ಕಾಲ ಪ್ರಾಸವಾದ್ದರಿಂದ ಗಳಿಸಿದ ಆಸ್ತಿ ಮತ್ತು ಹಣದ 
ರಕ್ಷಣೆಯ ಬಗ್ಗೆ ಚಿಂತೆಗೊಳಗಾಗಿ ಮೂರು ಮಂದಿ ಮಕ್ಕಳನ್ನು ಕರೆದು ಹೇಳಿದ. 
ನಾನು ಕೊಡುವ ಈ ಒಂದು ರೂಪಾಯಿಂದ ನನ್ನ ಕೋಣೆಯನ್ನು ತುಂಬ 
ಬೇಕು. ತುಂಬಿದವರಿಗೆ ನನ್ನ ಆಸ್ತಿಯನ್ನು ಕೊಡುತ್ತೇನೆಂದು ಪರೀಕ್ಷಿಸತೊಡ 
ಗಿದ. ಹಿರಿಯವನು ಬೇಗಹೋಗಿ ದಾರಿಯಲ್ಲಿ ಒಂದು ರೂಗೆ ಹೆಚ್ಚು ಸಿಗುವ 
ಧಾಮನು ತಂದು ಕೋಣೆಯ ತುಂಬ ಹರಡಿದ ನೆಲ ಮಾತ್ರ ಮುಚ್ಚದ 
ಗೋಡೆ ಮೇಲ್ಲಾ ಗವನ್ನ ಮುಚ್ಚಿದಂತಾಗಿರಲಿಲ್ಲ ಎಂದ ತಂದ . - ಎಡ 
ನೆಯವನ್ನು ದಾರಿಯಲ್ಲಿ ಹೋಗುವಾಗ ಹುಲ್ಲು ಹೊರೆನೋಡಿತಂದು ರೂಮಿ 
ನಲ್ಲಿ ತುಂಬಿದ ನೆಲಗೋಡೆ ಮುಚ್ಚಿದವು, ಮೇಲಾಗಿ ಮುಚ್ಚಿಲ್ಲ, ಎಂದ 
ನರನೆಯವನು ದಾರಿಯಲ್ಲಿಹೋಗುವಾಗ ಹಸಿವಿನಿಂದ ಕಂಗೆಟ್ಟ ಭಿಕ್ಷುಕನನ್ನು 
ನೋಡಿ ಅವನಿಗೆ ನಾಲ್ಕು ಆಣೆ ಕೊಟ್ಟು ಸ್ವಲ್ಪ ಮುಂದೆ ಹೋದ ನಡೆಯ 
ಲಾರದ ಹಸಿವಿನಿಂದ ಕೂಡಿದ ಎಳವನಿಗೆ ನಾಲ್ಕು ಆಣೆ ಕೊಟ್ಟ . ೭೦ಗಡಿಗೆ 
ಹೋಗಿ ಎರಡು ಮೇಣದ ಬತ್ತಿಯನ್ನು ಕೋಣೆಯಲ್ಲಿ ಹ ಕೆಗೊಂದು 
ಮೇಲೊಂದು ಹಿಡಿದ. ಕೆಳಗೂ ಬೆಳಕು , ಗೋಡೆಯಲ್ಲಾ ಬೆಕು, ಮೇಲೆಲ್ಲಾ 
ಬೆಳಕು ತುಂಬಿದೆ ಎಂದ, ಬೆಳಕಿಲ್ಲದ ಸ್ಥಳವಿಲ್ಲ ಎಂದು ಹೇಳಿ ಉಳಿದ ನಾಲ್ಕು 
ಆಣೆ ತಂದೆಗೆ ಕೊಟ್ಟ. ತಂದೆಗೆ ಸಂತೋಷವಾಯಿತು ಕಿರಿಯ ಮಗನ ತ್ಯಾಗ 
ಬುದ್ದಿವಂತಿಕೆ ವಿವೇಕ ಉಳಿತಾಯಗಳನ್ನು ಮೆಚ್ಚಿ ಅವನಿಗೇ ಆಸ್ತಿಯನ್ನುಕೊಟ್ಟ. 

ಅವನ ಆಯ್ಕೆ ಯೋಗ್ಯವಾಗಿದೆ. ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವನೆಂಬ 
4 . ನಂಬಿಕೆ ಇದೆ. ವ್ಯಕ್ತಿ ವಿವೇಕಿಯಾದಾಗ ಎಲ್ಲವೂ ಕೈಗೂಡುವುದರಲ್ಲಿ ಸಂಶಯವಿಲ್ಲ , 


ಲೇಖಕರಲ್ಲಿ ಮನವಿ 


ಸಿದ್ಧಗಂಗಾ ಮಾಸ ಪತ್ರಿಕೆ 
ಶ್ರೀ ಸಿದ್ದಗಂಗಾ ಮಠ. 572104 
ತುಮಕೂರು ಜಿಲ್ಲೆ 


ಪ್ರಧಾನ ಸಂಪಾದಕರು 
ಪ|| ಚನ್ನಪ್ಪ ಎರೇಸೀಮೆ 


ಸಂಪಾದಕರು 
ಹೆಚ್ . ವಿ. ವೀರಭದ್ರಯ್ಯ 


ಸಹ ಸಂಪಾದಕರು 

ಬಿ . ವೀರಭದ್ರಯ್ಯ 
ಪಿ . ಎನ್ . ಚಂದ್ರಶೇಖರಯ್ಯ 


* ಸಿದ್ದಗಂಗಾ ' ನಾಡಿನ ಜನತೆಗೆ ಜ್ಞಾನ, 
ದಾಸೋಹ ವಿತರಣೆಯ ಕೆಲಸದಲ್ಲಿ ತೊಡ 
ಗಿರುವ ಪ್ರಸಿದ್ದ ಮಾಸಪತ್ರಿಕೆಯಾಗಿದೆ. 
ಈ ಉದ್ದೇಶ ಸಾಧನೆಗಾಗಿ ನಾಡಿನ ಗಣ್ಯ . 
ಲೇಖಕರಿಂದ ಸಾಹಿತ್ಯ , ಸಂಸ್ಕೃತಿ, ಕಥೆ, 
ಕವನ, ಕಲೆ, ವಿಜ್ಞಾನ, ಶಿಕ್ಷಣ, ರಾಜ 
ನೀತಿ, ಧರ್ಮ , ದರ್ಶನ, ಇತಿಹಾಸ 
ವೈಚಾರಿಕ, ಚಿಂತನ , ನಗೆಬರೆಹ , ಹರಟೆ 
ಮುಂತಾದ ಲೇಖನಗಳನ್ನು ಸದಾ ಸ್ವಾಗ 
ತಿಸುತ್ತದೆ. ಲೇಖನಗಳು ಫುಲ್ ಸ್ಕೇಪ್ 
ಸೈಜಿನ ಕಾಗದದ ಒಂದೇ ಮಗ್ಗಲಲ್ಲಿ ಸ್ಪಷ್ಟ 
ವಾಗಿ ಬರೆದಿರಬೇಕು. ಅಸ್ವಿಕೃತ ಲೇಖನ 
ಗಳನ್ನು ಪಡೆಯಲು ಸಾಕಷ್ಟು ಅಂಚೆ ಚೀಟಿ. 
ಯನ್ನು ಲಗತ್ತಿಸಿರಬೇಕು. ಲೇಖನಗಳು 
ಅಕಸ್ಮಾತ್ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. ಲೇಖನಗಳಲ್ಲಿ ಸೂಕ್ತ 
ಬದಲಾವಣೆ ಮಾ .ಕೊಳ್ಳುವ ಅಧಿಕಾರ 
ಸಂಪಾದಕರಿಗಿದೆ. ಈ ಬಗ್ಗೆ ಪತ್ರವ್ಯವ 
ಹಾರಕ್ಕೆ ಅವಕಾಶವಿಲ್ಲ. ಅನುವಾದ, 
ರೂಪಾಂತರ ಲೇಖನಗಳಿಗೆ ಮೂಲಕೃತಿ 
ಕಾರರ ಅನುಮತಿ ಪಡೆದಿರಬೇಕು. ಸ್ವೀ 
ಕೃತ ಲೇಖನನದ ಪ್ರಕಟಣೆಗೆ , ಸಿದ್ದಗಂಗಾ 3 
ಆಗಿಂದಾಗ್ಗೆ ನಿಗದಿಪಡಿಸಿರುವ ಸಂಭಾವನೆ 
ಯನ್ನು' ಕಳುಹಿಸಿಕೊಡಲಾಗುವುದು. ಸ್ಥಿರ 
ಶೀರ್ಷಿಕೆ ಪಡೆಯಲಿಚ್ಚಿಸುವ ಬರಹಗಾರ 
ರಿಗೆ ಆದ್ಯತೆ ಕೊಡಲಾಗುವುದು. 


ಜಾಹೀರಾತು ವಿಭಾಗ 
ಎಂ . ರೇಣುಕಾರಾಧ್ಯ 


ಪ್ರಸಾರ ವಿಭಾಗ 
ಆ‌ : ಎಸ್ . ಮಲ್ಲೇಶಪ್ಪ 


ಪ್ರಕಾಶಕರು 
ಹೆಚ್ . ಬಿ . ಗಂಗಾಧರಯ್ಯ 
ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ 

* * * 

ಮುದ್ರಕರು 
ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ 

ಮುದ್ರಣಾಲಯ 
' ' ಪ್ರಕಟಣೆಯ ಸ್ಥಳ 
* ಶ್ರೀ ಸಿದ್ಧಗಂಗಾ ಕ್ಷೇತ್ರ 

ಚಂದಾ ವಿವರ 
ವಾರ್ಷಿಕ ಚಂದಾ 26 - 00 ರೂ 
ಅಜೀವ ಸದಸ್ಯತ್ವ 201 - 00 ರೂ 


* * 


* 


« ಸಂಪಾದಕರು ” 
ಸಿದ್ದಗಂಗಾ ' ಕನ್ನಡ ಮಾಸ ಪತಿ ಕೆ 
ಶ್ರೀ ಸಿದ್ದಗಂಗಾ ಕ್ಷೇತ್ರ - 572104 

ತುಮಕೂರು ಜಿಲ್ಲೆ : 
ಇವರಿಗೆ ಕಳಿಸಿ ಕೊಡಬೇಕಾಗಿ ಪ್ರಾರ್ಥನೆ 


ಸಿದ್ಧಗಂಗಾ 


MANA 


- ಸಂಪಾದಕೀಯ 
Mwwwwwwwwwwwwwww 
ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳು. 

- ಶ್ರೀ ಮಠದ ಕಾಯಕ - ದಾಸೋಹ ಕಮ್ಮಟದಲ್ಲಿ ಮೂಡಿಬಂದ ನಾಣ್ಯಗಳು 
(< ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು ” ಎನ್ನುವಂತೆ ರೂಪ ಪಡೆದವರು. 1917 
ರಿಂದ ಶ್ರೀ ಮಠರೂಪಿಸಿದ ನಾಣ್ಯಗಳಿಗೆ ಲೆಕ್ಕ ಸಿಕ್ಕದು. ಕೃತಜ್ಞತೆಯ ಸಂಕೇತವಾಗಿ 
ರಾಷ್ಟ್ರದ ವಿವಿಧ ಮೂಲೆಗಳಲ್ಲಿ ಅರಳಿ , ಕಂಪನ್ನು ಗಂಧಗಾಳಿಯನ್ನು ಸೂಸಿದ್ದರೆ 
ಬೆಳೆದುನಿಂತ ಒಬ್ಬೊಬ್ಬರೂ ಇಂದು ನನ್ನ ಭಾವದಿಂದ ಶ್ರೀ , ಸಂಸ್ಥೆಯನ್ನು ಸ್ಮರಿ 
ಸುತ್ತಿದ್ದಾರೆ. ತಮ್ಮ ಜೀವಿತದ ಅತ್ಯಂತ ಪವಿತ್ರ ಕಾಲವನ್ನು ಕಳೆದ ಆ ದಿನದ ಸವಿ 
ನೆನಪುಗಳನ್ನು ನೆನಪಿನಂಗಳದಲ್ಲಿ ತಂದು ಕೊಂಡು ಆನಂದಿಸುತ್ತಿದ್ದಾರೆ. ಕೈ ಹಿಡಿದು 
ನಡೆಸಿದ ಶ್ರೀಗುರುವನ್ನು ಭಕ್ತಿ ಶ್ರದ್ಧೆಗಳಿಂದ ಸ್ಮರಿಸುತ್ತ ದೀಪ ಹಚ್ಚುತ್ತಿದ್ದಾರೆ. 
* ಈಳೆ ನಿಂಬೆ ಮಾವು ಮಾದಳಗಳಿಗೆ ಶ್ರೀ ಮಠದಲ್ಲಿ ಹುಳಿ ನೀರನೆರೆದವರಾರಯ್ಯ ? 
ಎನ್ನುತ್ತಾಳೆ ಅಕ್ಕಮಹಾದೇವಿ ಶ್ರೀ ಮಠದಲ್ಲಿ ನಾಲ್ಕು ದಿನ ಇದ್ದು ವಿದ್ಯಾವಂತರಾದ 
ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ರೂಪಿಸಿದವರಾರು ? ಚಿಂತನೆ ನಡೆಸಿದ್ದಾರೆ ಒಬ್ಬೊಬ್ಬರೂ 
ಒಂದೊಂದು ರಂಗದಲ್ಲಿ ಮಿಂಚಿದ್ದಾರೆ ಜೀವನದ ಹತ್ತಾರು ಕ್ಷೇತ್ರಗಳಲ್ಲಿ ಹೆಸರು 
ಮಾಡಿದ್ದಾರೆ. ಸಭ್ಯತೆಗೆ, ಸಜ್ಜನಿಕೆಗೆ, ಸಂಭಾವಿತನಕ್ಕೆ , ಸೇವಾ ಮನೋಧರ್ಮಕ್ಕೆ , 
ಲೌಕಿಕಕ್ಕೆ , ಪಾರಮಾರ್ಥಕ್ಕೆ ಹೆಸರಾಗಿದ್ದಾರೆ. ಪ್ರಶಸ್ತಿ , ಪ್ರಭಾವಗಳನ್ನು ಗಳಿಸಿದ್ದಾರೆ. 
- ದೇಶ, ವಿದೇಶಗಳನ್ನು ಕಂಡು ಬಂದಿದ್ದಾರೆ. ನಾಲ್ಕಾರು ಮಂದಿ ಇದಕ್ಕೆ ಅಪವಾದ 

ವಾಗಿ ಜೀವಿಸಿರಬಹುದು ;' ಅದು ದೊಡ್ಡದಲ್ಲ ತಾವು ಓದಿದ ಸಂಸ್ಥೆ ಯ ಬಗೆಗೆ : 
ಅಭಿಮಾನದಿಂದ್ದಾರೆ. ತಮ್ಮನ್ನು ಕರುಣಾಳು ಬೆಳಕಾಗಿ ಬಂದು ಮಸುಕಿಗೀ 
- ಮಬ್ಬಿನಲಿ ಕೈ ಹಿಡಿದು ನಡೆಸಿದ ” ಪಾವನ ಮೂರ್ತಿಯನ್ನು ತ್ರಿಕರಣ ಶುದ್ದಿಯಿಂದ 
ಆರಾಧಿಸುತ್ತಿದ್ದಾರೆ. ತಮಗೆ ಅನ್ನವಿಟ್ಟು ಸಲಹಿದ, ಬಟ್ಟೆಕೊಟ್ಟು ಪೋಷಿಸಿದ, 
ಬೇವನೋಪಾಯ ಕಲ್ಪಿಸಿಕೊಟ್ಟು ಉಪಕರಿಸಿದ ಶ್ರೀ ಮಠದ ಋಣವನ್ನು ತೀರಿಸು 
ವುದೆಂತು ಎಂದು ಚಿಂತನ- ಮಂಥನ ಮಾಡುತ್ತ ಬಂದಿದ್ದಾರೆ. ವರ್ಷಕ್ಕೊಮ್ಮೆಯಾ 
ದರೂ ಶ್ರೀ ಮಠಕ್ಕೆ ಬಂದು ತಮ್ಮ ಪ್ರೀತಿ ಗೌರವಗಳನ್ನು ವ್ಯಕ್ತ ಪಡಿಸುತ್ತಿದ್ದಾರೆ. 
ಯಥಾಶಕ್ತಿ ( ಅಳಿಲು ಸೇವೆ ಮಳಲ ಭಕ್ತಿ ” ಯನ್ನ ರ್ಪಿಸುತ್ತಿದ್ದಾರೆ. ಶ್ರೀ ಮಠದ 
ಸೇವೆಗೆ ಕಾಣಿಕೆಯನ್ನು ನೀಡುತ್ತ ಬಂದವರಿದ್ದಾರೆ ಅವಕಾಶಲಭ್ಯವಾದಾಗಲೆಲ್ಲ ಶ್ರೀ 
ಮಠಕ್ಕೆ ಬಂದು ತಮ್ಮಿಂದಾದ ಶ್ರಮದಾನವನ್ನು ಮಾಡುವರಿದ್ದಾರೆ. ಶ್ರೀ ಮಠಕ್ಕೆ 
ಸಂಬಂಧಿಸಿದ ಆಸ್ತಿ - ಪಾಸ್ತಿಗಳ ಉಸ್ತುವಾರಿ , ಉತ್ಪತ್ತಿಗಳನ್ನು ಪ್ರಾಮಾಣಿಕವಾಗಿ 
ರಕ್ಷಿಸಿಕೊಂಡು ಬರುವವರಿದ್ದಾರೆ, ತಮ್ಮ ಗುರುಗಳು ತಮಗೆತೋರಿಸಿದ ದಾರಿಯಲ್ಲಿ 
ಡಿಸೆಂಬರ್ 1988 


ಅಪಮಾರ್ಗಕ್ಕೆ ಬೀಳದಂತೆ ನಡೆದುಕೊಂಡು ಬರುತ್ತಿದ್ದಾರೆ. ಶ್ರೀ ಮಠದ ಅಮೂಲ್ಯ 
ಆಸ್ತಿ ಹಳೆಯ ವಿದ್ಯಾರ್ಥಿಗಳು ಎಂಬ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. . 
- ಹಳೆಯ ವಿದ್ಯಾರ್ಥಿಗಳೆಲ್ಲ ಶ್ರೀ ಗುರುಗಳ ದಿವ್ಯ ಮಾರ್ಗದರ್ಶನದಲ್ಲಿ ಸಂಘ 
ವೊಂದನ್ನು ಸ್ಥಾಪಿಸಿಕೊಂಡು ಆದರ್ಶನೀಯ ಸೇವೆಯನ್ನು ಮಾಡುತ್ತ ನಡೆದಿರುವು 
ದೊಂದು ಹೆಮ್ಮೆಯ ಸಂಗತಿ. - ಜಾತ್ರಾ ಕಾಲದಲ್ಲಿ ನಡೆಯುವ ವ್ಯವಸಾಯ ಮತ್ತು 
ಕೈಗಾರಿಕೆ ವಸ್ತು ಪ್ರದರ್ಶನ, ಸಿದ್ದಗಂಗಾ ಮಾಸ ಪತ್ರಿಕೆಯ ಪ್ರಕಟಣೆ, ಗ್ರಾಮಾಂತರ 
ಬಸವ ಜಯಂತಿಯ ಸಮಾರಂಭಗಳು ಉದ್ದಾನ ಶಿವಯೋಗಿಗಳ ಪುಣ್ಯಾರಾಧನೆ, 
ಇತ್ಯಾದಿಯಾಗಿ ಅವಿಭಾಜ್ಯವಾಗಿ ಬೆಸೆದುಕೊಂಡಿದ್ದಾರೆ. ಶ್ರೀ ಮಠದ ಆಗು 
ಹೋಗುಗಳಲ್ಲಿ ಸ್ಪಂದಿಸುತ್ತ ಬಂದಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀಗಳು ಕಟ್ಟಿದ 
ಶಿಕ್ಷಣ ಸಂಸ್ಥೆಗಳು ಇನ್ನೂ ಅಭಿವೃದ್ಧಿಯನ್ನು ಸಾಧಿಸಬೇಕು. ಅದಕ್ಕಾಗಿ ತಾವು 
ಮಾಡಬೇಕಾದುದೇನು ಎಂದೆಲ್ಲ ಚರ್ಚಿಸುತ್ತಿದ್ದಾರೆ. ಶ್ರೀ ಮಠದ ಪರಂಪರೆಯನ್ನು 
ಸದಾ ಗೌರವಿಸುತ್ತ ಬಂದಿದ್ದಾರೆ. ಆ ಪರಂಪರೆ ಬಸವಾದಿ ಶರಣರು , ಆಚರಿಸಿ 
ತೋರಿಸಿದ ಕಾಯಕ ದಾಸೋಹವೆಂಬುದನ್ನು ಮನಗಂಡವರಾಗಿದ್ದಾರೆ. ವಿಭಿನ್ನ 
ಸ್ವಭಾವದ ವಿವಿಧ ಅಭಿರುಚಿಯ , ನೂರಾರು ಮನೋಧರ್ಮದ ವಿದ್ಯಾರ್ಥಿಗಳಿದ್ದರೂ 
ಅವರೆಲ್ಲರಲ್ಲಿ ಇಂದು ಹರಿಯುತ್ತಿರುವುದು ಒಂದು ಸಮಾನ ಧರ್ಮದ ಗುಣ. ಅದೆಂದರೆ 
ನಾವೆಲ್ಲ ಶ್ರೀ ಮಠದ ಹಳೆಯ ವಿದ್ಯಾರ್ಥಿಗಳೆಂಬ ಅಭಿಮಾನ ಶ್ರೀ ಗುರುಕೃಪೆಗೆ ಸಂದವ 
ರೆಂಬ ಕೃತಜ್ಞತಾ ಭಾವನೆ. ಇದಕ್ಕಿಂತ ದೊಡ್ಡದೇನಿದೆ ? ಶ್ರೀ ಮಠ ಅಖಂಡ 
ಜೀವನದುದ್ದಕ್ಕೂ ಮಾಡುತ್ತ ಬಂದಿರುವ ಲಕ್ಷದೀಪೋತ್ಸವ ಇದು, ಜಂಗಮ 
ಜಗತ್ತಿನ ಮಂಗಳ ದೀಪಗಳು ಹಳೆಯ ವಿದ್ಯಾರ್ಥಿಗಳು , ಅವು ಜೊತಿಮುಟ್ಟಿದ 
ಬತ್ತಿಗಳು. 

ಅಭಿನಂದನೆ 
ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳೂ , ಶ್ರೀ ಸಿದ್ಧಲಿಂಗೇಶ್ವರ ವೇದ ಮತ್ತು 
ಸಂಸ್ಕೃತ ಕಾಲೇಜಿನ ಪ್ರಾಂಶುಪ್ತಾಲರೂ ಆದ ಶ್ರೀ ಎಸ್ ಪಿ, ಶಿವಶಂಕರ್ ರವರಿಗೆ . 
ಕರ್ನಾಟಕ ಸರ್ಕಾರ ಸಂಸ್ಕೃತ ವಿದ್ವಾಂಸರೆಂದು ಪರಿಗಣಿಸಿ ರಾಜ್ಯ ಪ್ರಶಸ್ತಿ ನೀಡಿದ 
ಸಂದರ್ಭದಲ್ಲಿ ಸಿದ್ದಗಂಗಾ ' ಸಂತೋಷವನ್ನು ವ್ಯಕ್ತಪಡಿಸುತ್ತ ತುಂಬು ಹೃದಯದ 
ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. 

. * 
ಶ್ರೀಮಠದ ಸನಿವಾಸ ಶೈಕ್ಷಣಿಕ ಸಂಸ್ಥೆಗಳಲ್ಲೊಂದಾದ ಶ್ರೀ ಸಿದ್ಧಲಿಂಗೇಶ್ವರ 
ಪ್ರೌಢಶಾಲೆಗೆ ಕೇಂದ್ರ ಸರ್ಕಾರ, ಸಂಸ್ಥೆಯು ಕ್ರೀಡಾ ಚಟುವಟಿಕೆಗಳನ್ನು ಪರಿಗಣಿಸಿ 
ಹತ್ತು ಸಹಸ್ರ ರೂಪಾಯಿಗಳ ಪ್ರಶಸ್ತಿಯನ್ನು ನೀಡಿದ ಸಂದರ್ಭದಲ್ಲಿ ಸಿದ್ದಗಂಗಾ? 
ಸಂತೋಷಿಸುತ್ತ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. 

ಸಿದ್ದಗಂಗಾ 


LTD 


11111 


1111111111111111111111 


SODIUDIO 


1 ಮಾಣಿಕ್ಯ ದೀಪ್ತಿ 
ಆರೋಗ್ಯ ರಹಸ್ಯ -ಲೆ 
ಹೊಗೆಸೊಪ್ಪು 

ಮಹಾತ್ಮ ಗಾಂಧಿ 
ಹೊಗೆಸೊಪ್ಪು ಮನುಷ್ಯ ಜಾತಿಯ ಸರ್ವನಾಶಮಾಡಿದೆ. ಅದರ ಸುಳಿಗೆ 
ಒಮ್ಮೆ ಸಿಕ್ಕರೆ ಬಿಡಿಸಿಕೊಂಡು ಹೊರಗೆ ಬರುವುದೇ ಕಷ್ಟ . ಹೊಗೆಸೊಪ್ಪಿನ ಬಳಕೆ 
ಲೋಕದಲ್ಲಿ ಎಲ್ಲಾ ಕಡೆಯಲ್ಲಿಯೂ ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇದೆ . 
ಮಾದಕಗಳಲ್ಲಿ ಅತ್ಯಂತ ಮಾದಕ ಎಂದಿದ್ದಾರೆ ಟಾಲ್ಸ್ಟಾಯ್ ಹೊಗೆಸೊಪ್ಪನ್ನು , 
ಆ ಮಹಾಪುರುಷನ ಈ ತೀರ್ಪು ನಮ್ಮ ಗಮನ- ಗೌರವಗಳಿಗೆ ಪಾತ್ರವಾಗಬೇಕು. 
ಚಿಕ್ಕಂದಿನಲ್ಲಿ ಟಾಲ್ಸ್ಟಾಯ್ ಹೊಗೆಸೊಪ್ಪು, ಮದ್ಯಗಳನ್ನು ಧಾರಾಳವಾಗಿಯೇ 
ಸೇವಿಸುತ್ತಿದ್ದರು. ಎರಡು ಕೆಟ್ಟ ಪರಿಣಾಮವೂ ಅವರಿಗೆಗೊತ್ತು ಇಷ್ಟಾದರೂ 
ಮದ್ಯ , ಅಫೀಮುಗಳ ಬಗ್ಗೆ ಅಧಿಕಾರಯುತವಾಗಿ ಹೇಳಿದಂತೆ ನಾನು ಹೊಗೆಸೊಪ್ಪಿನ 
ವಿಷಯದಲ್ಲಿ ಹೇಳಲಾರೆ. ಆದರೆ ಹೊಗೆಸೊಪ್ಪಿನಿಂದ ಕಿಂಚಿತ್ತೂ ಲಾಭವಿಲ್ಲವೆಂಬುದನ್ನು 
ನಾನು ಖಂಡಿತ ಹೇಳಬಲ್ಲೆ. ಬತ್ತಿ ಸೇದುವುದು ಬರೀ ದುಂದುಗಾರಿಕೆ . ಒಬ್ಬ 
ಇಂಗ್ಲೀಷರವನು ತಿಂಗಳಿಗೆ ೭೫ ರೂಪಾಯಿ ಹೊಗೆಸೊಪ್ಪಿಗಾಗಿ ವೆಚ್ಚ ಮಾಡುತ್ತಿದ್ದ . 
ಅವನಿಗೆ ತಿಂಗಳಿಗೆ ೩೭೫ ರೂ ವರಮಾನ, ತಿಂಗಳ ವರಮಾನದಲ್ಲಿ ಐದರಲ್ಲೊಂದು 
ಪಾಲನ್ನೆ ಅವನು ಸೇದಿಬಿಡುತ್ತಿದ್ದ . 


* ಸಿಗರೇಟು ಬೀಡಿ ಸೇದುವವರು ಪರರ ಭಾವನೆಗಳಿಗೆ ಕಲ್ಲಾಗುತ್ತಾರೆ. 
ಸಿಗರೇಟು ಸೇದದವರಿಗೆ ಇದರ ಹೊಗೆ ಅಸಹನೀಯವಾಗಿರುತ್ತದೆ. ಅದರ 
ಸಕ್ಕದಲ್ಲಿರುವವರ ಭಾವನೆ ಹೇಗೇ ಇರಲಿ ಅದನ್ನು ಗಮನಿಸದೆ ತನ್ನ ಪಾಡಿಗೆ 
ತಾವು ಸಿಗರೇಟು ಸೇದುವವರೇ ಹೆಚ್ಚು ರೈಲಿನಲ್ಲಿ ಬಸ್ಸಿನಲ್ಲಿ ಇದು ಅನುಭವವಾಗುತ್ತದೆ. 


ಈ ಹೊಗೆಸೊಪ್ಪು ಸೇದುವವರ ಬಾಯಿಂದ ಸದಾ ದುರ್ಗಂಧ ಹೊರಡುತ್ತಿರುತ್ತದೆ. 
ಎಹುಶಃ ಹೊಗೆಸೊಪ್ಪು ಸೂಕ್ಷ ಸುಕುಮಾರ ಭಾವನೆಗಳನ್ನು ಸಾಯಿಸುತ್ತ 
ದೆಯೇನೋ . ಅದಕ್ಕಾಗಿಯೇ ಜನರು ಹೊಗೆಸೊಪ್ಪು ಸೇದುತ್ತಾರೇನೋ ಟಾಲ್ 
ಸ್ಟಾಯಿಯ ಕತೆಗಳಲ್ಲಿ ಒಂದು ಪಾತಯಬ್ರುಂಕರ ಕೃತ್ಯವೊಂದನ್ನು ಮಾಡಬೇಕಾಗಿತ್ತು . 
ಅವನು ಮೊದಲು ಹೆಂಡ ಕುಡಿಯುವಂತೆ ಮಾಡುತ್ತಾನೆ ಟಾಲ್ ಸ್ಟಾಯ , 
ಯಾರನ್ನೊ ಅವನು ಕೊಲ್ಲಬೇಕಾಗಿತ್ತು . ಕುಡಿದು ಅಮಲೇರಿದರೂ ಅವನು 
- ಕೆಲಸಮಾಡಲು ಹಿಂಜರಿದ. ಏನೋ ಯೋಚಿಸುತ್ತ ಒಂದು ಸಿಗರೇಟು ಹಚ್ಚಿದ, 


ಡಿಸೆಂಬರ್ 1988 


ಆ ಹಿತಾ/ BSYಕಾಗಿ ಏರುತ್ತಿದ್ದು ದನ್ನು ನೋಡಿ ಎಂಥ ಹೇಡಿ ನಾನು! ಈ 
ಕೊಲೆ ಮಾಡುವುದು ನನ್ನ ಕರ್ತವ್ಯ , ನನಗೆ ಮೀನ ಮೇಷವೇಕೆ ? ಏಳು. 
ಎದ್ದೇಳು, ನಿನ್ನ ಕೆಲಸಮಾಡು' ಎಂದುಕೊಂಡ, ಡೋಲಾಯಮಾನವಾಗಿದ್ದ 
ಅವನ ಮನಸ್ಸು ಹಾಗೆ ನಿರ್ಧಾರವಾಯಿತು. ಈ ವಾದ ಅಷ್ಟು ಮೊನಚಾಗಿಲ್ಲ. 
ಸಿಗರೇಟು ಸೇದುವವರೆಲ್ಲರೂ ಕೆಟ್ಟವರಲ್ಲ. ಸಿಗರೇಟು ಸೇದುವ ಕೋಟ್ಯಂತರ ಜನ 
ಸಾಮಾನ್ಯ ಜೀವನವನ್ನು ಸರಾಗವಾಗಿ ನಡೆಸುತ್ತಿದ್ದಾರೆ. ಆದರೂ ಮೇಲಿನ ಪ್ರಸಂಗ 
ನನ್ನು ವಿಚಾರವಂತರು ಗಮನಿಸಬೇಕು . ಸಿಗರೇಟು ಸೇದುವವನು ಚಿಕ್ಕ ಪುಟ್ಟು 
ಅಪರಾಧಗಳನ್ನು ಮಾಡುತ್ತ ಹೋಗುತ್ತಾನೆ, ಯಾರೂ ಗಮನಿಸದಂತೆ , ಎಂದು 
ಬಾಲಾಸ್ಟಾಯ್ ಅಭಿಪ್ರಾಯವಿರಬಹುದು. 


ಹಿಂದುಸ್ತಾನದಲ್ಲಿ ಜನರು ಹೊಗೆಸೊಪ್ಪನ್ನು ಬೀಡಿ ಸಿಗರೇಟಗೆ, ನಶ್ಯಕ್ಕೆ 
ಎಲೆಯಡಿಕೆಗೆ ಬಳಸುತ್ತಾರೆ, ನಶ್ಯದಿಂದ ಹಿತವಾಗುತ್ತದೆಂದು ಕೆಲವರು ತಿಳಿದಿದ್ದಾರೆ 
ಕೆಲವರು ವೈದ್ಯರು ಹಕೀಮರು ಆ ಸಲಹೆ ಕೊಡುತ್ತಾರೆ. ಇದು ಅನಗತ್ಯವೆಂದ 
ನಾನು ತಿಳಿದಿದ್ದೇನೆ. ಆರೋಗ್ಯವಂತನಿಗೆ ಇವು ಯಾವುದೂ ಬೇಡ, 
- ಈ ಮೂರರಲ್ಲಿ ಹೊಗೆಸೊಪ್ಪನ್ನು ಅಗಿಯುವುದು ಬಹಳ ಅನಿಷ್ಟ , ಬಹಳ 
ಕೊಳಕು , ಅದರ ಲಾಭ ಬರೀ ಕಲ್ಪನೆ, ಗುಜರಾತಿಯಲ್ಲಿ ಒಂದು ಗಾದೆಯಿದೆ 
ಬೀಡಿ ಮನೆಯೆಲ್ಲಾ ಹೇಗೆ ಮಾಡುತ್ತದೆ, ನಶ್ಯ ಬಟ್ಟೆಗಳನ್ನು ಹಾಳು ಮಾಡುತ್ತದೆ 
ಕಡ್ಡಿ ಪುಡಿ ಮನೆಯನ್ನೆಲ್ಲಾ ಕೊಳಕು ಮಾಡುತ್ತವೆ, 


- ಜಾಣರಾದವರು ಹೊಗೆಸೊಪ್ಪಿನ ರಸವನ್ನು ಉಗುಳಲು ಒಂದು ಉಗುಳ 
ಪಾತ್ರೆಯನ್ನು ಬಳಸುತ್ತಾರೆ. ಆದರೆ ಹೆಚ್ಚು ಜನರು ನೆಲದಮೇಲೆ, ಗೋಡೆಗೆ 
ಮೇಲೆ ಉಗುಳುತ್ತಾರೆ ಸ್ವಲ್ಪವೂ ಸಂಕೋಚವಿಲ್ಲದೆ, ಬೀಡಿ ಸೇದುವವನು ಮ 
ತುಂಬಾ ಹೊಗೆ ಮಾಡುತ್ತಾನೆ, ಮನೆಗೆ ಬೆಂಕಿ ಹತ್ತುವ ಸಂಭವವೂ ಉಂಟು 
ನಶ್ಯ ಹಾಕುವವನ ಬಟ್ಟೆ ಹಾಳಾಗುತ್ತವೆ. ಕರವಸ್ತ್ರಗಳನ್ನಿಟ್ಟುಕೊಂಡು ಬತಿ 
ಕೊಳೆಯಾಗದಂತೆ ಮಾಡಿಕೊಳ್ಳುವವರು ಕೆಲವರಿದ್ದಾರೆ. ಆರೋಗ್ಯವನ್ನು ಬಯಸಿ 
ವವರು ಈ ಕೆಟ್ಟ ಚಟಗಳ ದಾಸರಾದರೆ ಸಂಕಲ್ಪ ಪೂರ್ವಕ ಅವನ್ನು ಬಿಡಬೇಕು 
ಕೆಲವರಿಗೆ ಒಂದು, ಕೆಲವರಿಗೆ ಮೂರು ಚಟ ಉಂಟು, ಅವರಿಗೆ ಆ ಚಟ ಆಸಕ 
ವೆನಿಸುವುದೇ ಇಲ್ಲ. ನಿಧಾನವಾಗಿ ಯೋಚಿಸಿದರೆ ಮೂಗಿನಿಂದ ಹೊಗೆ ಬಿಡುವುದರಲ್ಲಿ 
ಹಗಲೆಲ್ಲಾ ಬಾಯೊಳಗೆ ಎಲೆ ಹೊಗೆಸೊಪ್ಪನ್ನು ತರುಕಿಕೊಂಡಿರುವುದರಲ್ಲಿ, ಗಳಿ 
ಗೊಮ್ಮೆ ನಶ್ಯದ ಡಬ್ಬಿ ತೆರೆದು ನಶ್ಯವನ್ನು ಮೂಗಿಗೇರಿಸುವುದರಲ್ಲಿ ಏನೂಗೌರವವಿಲ್ಲ 
ಇವು ಮೂರೂ ಬಹಳ ಕೊಳಕು ಅಭ್ಯಾಸಗಳು, 


ಸಿದ್ದಗಂಗೆ 


10 . 


ನಮನ ಸಪ್ತಕ 


- ಹೆಚ್ . ಎಸ್ ಗುರುಸಿದ್ದ ಪ್ರ . 


N 


1೩H* . 


ಶಿವಕುವರ ಶ್ರೀ ಗುರುವೆ ನಮನವು 1 ಶಿವಕುವರ ಸದ್ದು ರುವೆ ನಮನವು | 
ಶಿವಕುವರ ಹೃದು ರುವೆ ನಿನ್ನಡಿದಾವರೆಗೆ ನಮನ|| 
, ಶಿವಕುವರ ಚಿದ್ದು ರುವೆ ನಮನವು / ಶಿವಕುವರ ಮದ್ದು ರುವೆ ನಮನವು|| 

ಶಿವಕುವರ ನಮನಗಳು ಘನತರೆ ತ್ರಿವಿಧದಾಸೋಹಿ - Ilall . 
ವಸುಧೆಯೊಳಗವತರಿಸಿ ಬಂದಿಹ | ಅಸಮ ನೇತ್ರನರೂಪ ಮಹಿಮನೆ 
- ಅಸಮಪಾವನ ಸಿದ್ದಗಂಗೆಯ ಮಹಮಠಾಧೀಶ || 

ಅಸಮಗುರುವರಿ ಸಿದ್ದಲಿಂಗನ | ಅಸಮ ಚರಣದ್ವಯವು ಮೆಟ್ಟಿದ | 
- ಅಸಮಭೂಸುಕ್ಷೇತ್ರದಧಿಪತಿ ಪೂಜ್ಯನಮನಗಳು - 

| ೨ || 
ಕುಶಲವನು ಸಕಲರಿಗೆ ಬಯಸುತ | ಕುಶಲವನು ಸಕಲರಿಗೆ ನೀಡುತ | 
ಕುಶಲನುಯವನ್ನಾಗಿಸಲು ಈ ಜಗವನೆಡಬಿಡದೆ || 

ಕುಶಲಮತಿ ನೀನಾಗಿ ಶ್ರಮಿಸುವ ಕುಶಲ ಭೂಷಣ ಕುಶಲಪೂರಣ | 
ಆ ಕುಶಲಕಾರಣ ಸಿದ್ದಗಂಗಾಧೀಶ ನಮನಗಳು | 
ಮಾರನನು ಸರಿಗಟ್ಟಿ ನಿಲ್ಲುತ | ಮಾರನನು ಸದೆಬಡೆದು ಕೊಲ್ಲುತ | ದ. 
ಮಾರನನು ಸುಟ್ಟುರುಹಿಬಿಟ್ಟಹ ಬಿರುದ ಧರಿಸಿರುತ | 
ಮಾರನೆಂದಿಗು ಸುಳಿಯದಂದದಿ | ದೂರದಲ್ಲಿಯೆ ನಿಲ್ಲಿಸಿರುತಿಹ | 

ಮಾರಹರಗುರು ಶಿವಕುಮಾರೇಶ್ವರನೆ ನಮಗಳು 
ರವಿಯ ತೆರದಲಿ ನಾಡಿನಲಿಬಲು ! ಕವಿದ ಅಜ್ಞಾನಾಂಧಕಾರವ | 
ಈ ಜಗದಿ ಬಿಡಿಸುವ ಧೀರವೀರನೆ ಶೂರಪ್ರತಿನಿತ್ಯ || 

ಭವಿಯ ಭಕ್ತನ ಮಾಡಲಿಕೆ ನೀ | ಬುವಿಯೊಳಗೆ ಸಂಚರಿಸ ಸುರತರು | 
- ಶಿವಕುವರ ಭವಹರನೆ ಪ್ರಣವಾಕಾರ ನಮನಗಳು 

- 11೫ || 
ಸ್ವಾಮಿಯಾದವ ಜಗದಿಖಂಡಿತ | ನೇಮಿಯಾಗಿರಬೇಕು ಎಂಬುದ | 
- ನೇಮದಿಂದಾಚರಿಸಿ ತೋರಿಸಿ ಘನಮಹಾಸ್ವಾಮಿ || 
ಕಾಮಕ್ರೋಧಾದಿಗಳನರಿಯದೆ | ಆ ಮಹಾಶಿವಮಂತ್ರರೂಪನೆ : 

ಸ್ವಾಮಿ ನಿರುಪವ ಶಿವಕುಮಾರೇಶ್ವರನೆ ನಮನಗಳು 
ಮಿಥ್ಯತಥ್ಯದ ಭೇದವನ್ನು ಪ್ರತಿ ನಿತ್ಯವೂ ಭಕ್ತರಿಗೆ ಸಾರುವ || 
* ಉತ್ತಮೋತ್ತಮ ಪುರುಷಮೂರುತಿ ಸಚ್ಚಿದಾನಂದ ! 

ನಿತ್ಯವೂ ನಿನ್ನಡಿಯ ಭಜಿಪಸು | ಚಿತ್ತವನು ಕರುಣಿಪುದು ಕಣ್ಮಣಿ| 

ಸತ್ಯಮೂರುತಿ ದಿವ್ಯ ಭವ್ಯ ಜ್ಯೋತಿ ನಮನಗಳು 
ಡಿಸೆಂಬರ್ , 1988 


|| ೭|| 


ಬಸವಣ್ಣನವರು ರೂಪಿಸಿದ ಧರ್ಮ ವಿಶ್ವಧರ್ಮ ಹೇಗೆ 


ಶ್ರೀಮತಿ ಕಮಲಮ್ಮ ಚ, ಹೊಸಮನಿ- ಶರಣಶ್ರೀ 


ಮರ್ತ್ಯಲೋಕದ ಮಹಾಮನೆಯು ಹಾಳಾಗಬಾರದೆಂದು ಕರ್ತನಟ್ಟಿದ 
ನೋಬ್ಬ ಶರಣನ ” ಎಂದು ಮಹಾನುಭಾವ ಬಸವಣ್ಣನವರ ಬಗೆಗೆ ಅಲ್ಲಮಪ್ರಭು 
ಗಳು ನುಡಿದಿದ್ದಾರೆ. 

ಸುಮಾರು 12 ನೇ ಶತಮಾನದಲ್ಲಿ ವಿಜಾಪುರ ಜಿಲ್ಲೆಯ ಬಾಗೇವಾಡಿ ಗ್ರಾಮದ 
ಮಾದರಸ ಮತ್ತು ಮಾದಲಾಂಬಿಕೆಯರ ಪವಿತ್ರ ಗರ್ಭಾಂಬುಧಿಯಲ್ಲಿ ಬಸವಣ್ಣ 
ನವರ ಜನನವಾಯಿತು. ಇದೇ ಸಮಯದಲ್ಲಿ ಕೂಡಲ ಸಂಗಮದಿಂದ ಅನಿರೀಕ್ಷಿತ 
ವಾಗಿ ಜಾತವೇದ ಮುನಿಗಳು ಆಗಮಿಸಿ ಮಗುವಿಗೆ ಶುಭಾಶೀರ್ವಾದಗಳನ್ನಿತ್ತರು 
ಮಗು ಬೆಳೆದಂತೆ ಶಿವಪೂಜೆ, ಶಿವ ನಾಮ ಸಂಕೀರ್ತನೆಗಳಲ್ಲಿ ಲೀನವಾಗುತ್ತಾ 
ಹೋದಂತೆಲ್ಲಾ ಭಕ್ತಿಯ ಸಭೆ ಮಗುವನ್ನಾವರಿಸಿ ಬ್ರಾಹ್ಮಣ್ಯದಲ್ಲಿದ್ದ ನಂಬಿ 
ಮಾಯವಾಗುತ್ತಾ ಬ೦ದಿ ತು . ಉಪನಯನವನ್ನು ತಿರಸ್ಕರಿಸಿ ' ಜನಿವಾರವನು 
ಕಿತ್ತೆಸೆದು ವೀರಶೈವಮತ ಸ್ಥಾಪನೆಗೆ ಕಾರಣರಾದರು. 


ಜನತೆಯ ಮೂಢನಂಬಿಕೆ ಮತ್ತು ಜಾತೀಯತೆಗಳ ಅಂಧಕಾರದಲ್ಲಿ ತೊಳ 
ತಿರುವುದನ್ನು ಕಂಡು ಅದನ್ನು ಹೋಗಲಾಡಿಸಲು ಕಂಕಣ ತೊಟ್ಟರು. ಈ 20ನೆಂ 
ಶತಮಾನದಲ್ಲಿ ಇರುವಷ್ಟು ಜನಸಂಖ್ಯೆ 12 ನೆಯ ಶತಮಾನದಲ್ಲಿರದಿದ್ದರೂ ಕೂ 
ತೀಕ ಮತಿಯಾದ ಬಸವಣ್ಣನವರು ( ಕಾಯಕವೇ ಕೈಲಾಸ ” ವೆಂದು ಪ್ರ 
ಯೊಬ್ಬ ವ್ಯಕ್ತಿಯೂ ದುಡಿದು ಉಣ್ಣಲು ಆದೇಶವಿತ್ತರು. ಜನರು ಸುಖ ಶಾಂತಿಯಿಂ 
ಇರಬೇಕಾದರೆ ಕಾಯಕ ಬೇಕೇ ಬೇಕು. ಮಾಡುವ ಕಾಯಕದಲ್ಲಿ ಮೇಲುಕೀಳೆಂ 
ಭೇದವನಿಡದೆ ನಿಷ್ಠೆಯಿಂದ ನಿರ್ವಹಿಸಬೇಕು. ತನ್ನ ಜೀವನ ನಿರ್ವಹಣೆಗಾಗಿ, ಜನತೆ 
ತಕ್ಕಾಗಿ ಪರಿಶುದ್ಧತೆಯಿಂದ ಕೂಡಿದ ಕಾಯಕವನ್ನು ಮಾಡಿ “ ಪರೋಪಜೀವಿ 
ಯಾಗಿ ಬಾಳಲು ಕಲಿಸಿದರು. 


ಬಸವಣ್ಣನವರು ಕೂಡಲಸಂಗಮ ಕ್ಷೇತ್ರದಲ್ಲಿ ನಿಂತು ಭಕ್ತಿಯನ್ನು ಸಾರಿ 
ವ್ಯಕ್ತಿಗತವಾಗ ತಾವೊಬ್ಬರೇ ಮುಕ್ತಿ ಪಡೆಯಬಹುದಿತ್ತು . ಆದರೆ ಅವರು ತಾ 
ಕಲಿತ ವಿದ್ಯೆ, ಸಾಧಿಸಿದ ಸಿದ್ದಿ ಇವುಗಳ ಸದ್ವಿನಿಯೋಗವು ಸಮಾಜದ ಎಲ್ಲ 
ವ್ಯಕ್ತಿಗಳಿಗೂ ಲಭಿಸಿ ತಮ್ಮಂತೆಯೇ ಇತರರೂ ಹಿತವಾಗಿ ಬಾಳಬೇಕೆಂಬ ಆದ 
ದಿ೦ದಾಗ ಕಲ್ಯಾಣಕ್ಕೆ ಬಂದು ಬಿಜ್ಜಳರಾಜ್ಯನಲ್ಲಿ ಮಹಾಮಂತ್ರಿಯ ಕಾಯಕನ 


ಸಿದ್ಧಗಂ 


12 


ಕೈ ಕೊಂಡರು , ರಾಜಕೀಯ ಕ್ಷೇತ್ರಗಳಲ್ಲಿಯೂ ಮಹಾಕ್ರಾಂತ್ರಿಯನ್ನುಂಟು ಮಾಡಿ 
ದರು. ಕಾಯಕ ತತ್ವವು ಸಮಾಜದ ಆರ್ಥಿಕ ರಂಗದ ಅಭಿವೃದ್ಧಿಗೆ ಕಾರಣವೆಂದರು. 

- ಸಕಲ ಶಾಸ್ತ್ರ ಪಾರಂಗತರಾಗಿದ್ದ ಬಸವಣ್ಣನವರು ಸ್ಥಾವರಲಿಂಗ ಪೂಜೆಯನ್ನು 
- ತಿರಸ್ಕರಿಸಿ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಇಷ್ಟಲಿಂಗದಲ್ಲಿ ಸಂಗಮನಾಥನನ್ನು 
- ಸಾಕ್ಷಾತ್ಕರಿಸಿಕೊಂಡರು. ( ಆವ ಕುಲದವರಾದರೇನು? ಶಿವಲಿಂಗವಿದ್ದವನೇ ಕುಲಜ, 
ಲಿಂಗವಿದ್ದಡೆ ಹೊಲೆಯನಿಲ್ಲ ” ಎಂದು ಜಾತಿ ಮತಗಳಲ್ಲಿ ಭಿನ್ನ - ವಿಭಿನ್ನವಾಗಿದ್ದ 
ಸಮಾಜ ಒಂದಾಗಬೇಕೆಂದರು. “ ಕೊಲುವವನೇ ಮಾದಿಗ, ಹೊಲಸು ತಿಂಬುವವನೇ 
ಹೊಲೆಯ , ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವರು ” ಎಂಬುದು ಅವರ 
ಘನವಾದ ಸಂದೇಶ ಕೂಡಿ ಬಾಳುವುದೇ ಸಹಜ ಧರ್ಮ ಎಂಬ ಬಸವಣ್ಣನ 
ವಾಣಿಯಲ್ಲಿಯೇ ವಿಶ್ವ ಸಂದೇಶ ಅಡಗಿದೆ. 


* ಜಾತಿ ಸೂತಕವಿಡಿದು ಸೂತಕವನರಸುವೆ, ಜೋತಿವಿಡಿದು ಕತ್ತಲೆಯ 
ನರಸುವೆ, ಇದೇಕೊ ಮರುಳ ಮಾನವ ” ಎಂದು ಸಂಚಸೂತಕಗಳು ದೇಹದ 
ಸಹಜಕ್ರಿಯೆಗಳಾದ್ದರಿಂದ ಲಿಂಗಾಂಗಿಯಾದವನಿಗೆ ಸೂತಕದ ಸೋಂಕಿಲ್ಲವೆಂದು 
ಹೇಳಿದ್ದಾರೆ. ಮೋಕ್ಷ ಸಂಪಾದನೆಯ ಮಾರ್ಗವನ್ನು ಹೆಣ್ಣು ಗಂಡೆಂಬ ಭೇದ 
ವಿಲ್ಲದೆ ಎಲ್ಲರೂ ಪಡೆಯಬಹುದೆಂದು ತಿಳಿಸಿದರು. ( ಕಾಲೇ ಕಂಬ , ದೇಹವೆ 
ದೇಗುಲ ಶಿರವೇ ಹೊನ್ನ ಕಳಶವಯ್ಯಾ ' ಎಂದು ಶಿವನಿಗೆ ಬೇರೆ ದೇವಾಲಯದ 
ಅವಶ್ಯಕತೆಯಿಲ್ಲ ಎಂದಿದ್ದಾರೆ. ಸೃಷ್ಟಿಕರ್ತನಾದ ಪರಮಾತ್ಮನೇ ಬಸವಣ್ಣನ ಬಾಳಿನ 
ಉಸಿರು. ( ಎತ್ತ ನೋಡಿದಡೆ ಅತ್ತತ್ತ ನೀನೇ ದೇವಾ '' ಎ೦ದು ಅಪ್ರತಿಮ 
ಲಿಂಗವನ್ನು ಕರಸ್ಥಳದ ಕುರುಹಾಗಿ ಮಾಡಿಕೊಂಡ ಮಹಾನುಭಾವಿಗಳು 
ಬಸವಣ್ಣನವರು . 


ಸ್ತ್ರೀಯರಿಗೆ ಧಾರಿಕ ಸ್ವಾತಂತ್ರವಿಲ್ಲದೆ ಆಕೆಯನ್ನು ಕೀಳಾಗಿ ಕಾಣುವುದನ್ನು , 
ವಿಧವೆಯಾದಾಗ ಕುರೂಪ ಗೊಳಿಸಿ ಹಿಂಸಿಸುವುದನ್ನು ಕಂಡು ಮನ ನೊಂದು 
ಬಸವಣ್ಣನವರು ಸ್ತ್ರೀಯೂ ಪುರುಷನಂತೆ ಸಮಾಜದ ಒಂದು ಅಂಗ , ಆಕೆ ಪುರುಷ 
ನಿಗಿಂತಲೂ ಯಾವುದರಲ್ಲಿಯೂ ಕಡಿಮೆಯಲ್ಲ ಎಂದು ಸ್ತ್ರೀಯನ್ನು ಮಹಾಮಾತೆ , 
ಮಾಹಾದೇವಿ, ಕುಲಸತಿ ಎಂದು ಕರೆದಿದ್ದಾರೆ. ಆಕೆಗೆ ನ್ಯಾಯವಾಗಿ ಸಲ್ಲಬೇಕಾದ 
ಗೌರವವನ್ನು ಸಲ್ಲುವಂತೆ ಮಾಡಿದ್ದಾರೆ. ಹೆಣ್ಣಿಗೆ ಶಿಕ್ಷಣವನಷ್ಟೇ ಅಲ್ಲದೆ ಧಾರ್ಮಿಕ 
- ವಿಧಿ ವಿಧಾನಗಳಲ್ಲಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಒದಗಿಸಿ 
ಕೊಟ್ಟರು. 


ಡಿಸೆಂಬರ್ 1988 


ಧರ್ಮದಲ್ಲಿದ್ದ ಮೂಢನಂಬಿಕೆಗಳನ್ನು ತಡೆಗಟ್ಟಲು ತಮ್ಮ ಜೀವನವನ್ನೇ : 
ಮುಡಿಪಾಗಿಟ್ಟರು. ಇಷ್ಟಲಿಂಗದ ಪ್ರಭಾವದಿಂದಾಗಿ ಹಿಂಸಾತ್ಮಕ ಕಾರ್ಯಗಳು 
ಮೂಲೆ ಗುಂಪಾದವು. ಯಜ್ಞ - ಯಾಗ, ಪ್ರಾಣಿವಧೆ, ಮಾಂಸ ಭಕ್ಷಣೆಗಳು ಹೇಳ 
ಹೆಸರಿಲ್ಲದಂತಾದುವು. ಧರ್ಮದ ಬಗ್ಗೆ ಅವರಿಗಿದ್ದ ಭಾವನೆಯೇ ಈ ವಚನವಾಗಿ 
`ರೂಪುಗೊಂಡಿದೆ. ದಯವಿಲ್ಲದ ಧರ್ಮವಾವುದಯ್ಯಾ , ದಯೆಯೆ ಬೇಕು ಸಕಲ 
ಪ್ರಾಣಿಗಳೆಲ್ಲರಲ್ಲಿ? ದಯವೇ ಧರ್ಮದ ಮೂಲವಯ್ಯಾ ” , ಬಸವಣ್ಣನವರು 
ಸಾಧಿಸಿದುದು ಬೋಧಿಸಿದುದು ವಿಶ್ವ ಧರ್ಮವನ್ನು , ಅವರ ದೃಷ್ಟಿ ಯಾವುದೇ 
ಒಂದು ಮತಕ್ಕಾಗಲಿ ಪಂಥಕ್ಕಾಗಲಿ ಸೀಮಿತವಾದುದಲ್ಲ ಅವರ ನಡೆ ನುಡಿಗಳನ್ನು 
ವೀಕ್ಷಿಸಿದರೆ ಅವರಲ್ಲಿದ್ದ ವಿಶಾಲ ಮನೋಭಾವನೆಯಲ್ಲಿ ಅಡಕವಾಗಿರುವ ವಿಶ್ವದೃಷ್ಟಿ 
ಸ್ಪಷ್ಟವಾಗುತ್ತದೆ. 

ಬಸವಣ್ಣನವರ ವಾಣಿಯಲ್ಲಿ ಹೃದಯದ ಮಿಡಿತವಿದೆ. ಜನತೆಯದ್ದರಿಸುವ 
ಜ್ಞಾನಾನ್ನ ತವಿದೆ, ಸತ್ಯನಿಷ್ಟೆ , ನೀತಿ ನಿಯಮ , ಸದಾಚಾರ ಸಂಪನ್ನತೆಗಳು ಅವರಲ್ಲಿ 
ತುಂಬಿ ತುಳುಕುತ್ತಿವೆ. ಬಡವ- ಬಲ್ಲಿದರೆಂಬ ಭೇದ ಭಾವವನ್ನು ಹೊಡೆದೋಡಿಸುವ 
ಸಲುವಾಗಿ ಹೀಗೆ ಹೇಳಿದ್ದಾರೆ: ( ಹಾವು ತಿಂದವರ ನುಡಿಸಬಹುದು. ಗರ ಹೊಡೆದ 
ವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯಾ , 
ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿದವರು ಕೂಡಲ ಸಂಗಮದೇವಾ 
ಎಂದು ಹಣದ ಮದದಿಂದ ಓಲಾಡುವ ವ್ಯಕ್ತಿಯಾದರೆ ಆತನಿಗೂ , ಸಮಾಜಕ್ಕೂ 
ಅನಿಷ್ಟವೆಂದು ಹೇಳಿದ್ದಾರೆ. 

ಬಸವಣ್ಣನವರು ಎಷ್ಟು ಭಾವುಕರಾಗಿದ್ದರೋ ಅಷ್ಟೇ ವಿಚಾರವಂತರೂ 
ಆಗಿದ್ದರು, ಅವರ ದೃಷ್ಟಿಯಲ್ಲಿ ಈ ದೇವಲೋಕ ಮರ್ತ್ಯಲೋಕ' ಮೊಬವು ಬೇರೆ 
ಯಾಗಿರಲಿಲ್ಲ. “ ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮರ್ತ್ಯ 
ಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ೨” ಎಂದು ಘನವಾದ ಸಂದೇಶ 
ವನ್ನು ಸಾರಿದ್ದಾರೆ. ಅವರು ಆಡುವ ಪ್ರತಿ ಮಾತಿನಲ್ಲಿಯೂ ಜ್ಯೋತಿರ್ಲಿಂಗದ 
ಪ್ರಭೆ ಪ್ರಕಾಶಿಸುತ್ತಿರುತ್ತದೆ. 

ಬಸವಣ್ಣನವರು ಕನ್ನಡ ಸಾಹಿತ್ಯದಲ್ಲಿ ಒ೦ದು ಮಹಾಕ್ರಾಂತಿಯನ್ನುಂಟು 
ಮಾಡಿದರು. ಅಚ್ಚ ಕನ್ನಡದಲ್ಲಿ ಸಾಮಾನ್ಯ ಜನರಿಗೂ ತಿಳಿಯುವಂತೆ ವಚನ 
ಸಾಹಿತ್ಯವೆಂಬ ಗದ್ಯ ಸಾಹಿತ್ಯದಲ್ಲಿ ವೀರಶೈವಧರ್ಮನ ಪ್ರಸಾರಕ್ಕಾಗಿ ಜನತೆ ಯ 
ಉದ್ದಾರಕ್ಕಾಗಿ ಬಳಸಿಕೊಂಡರು. ಇದರಿಂದಾಗಿ ಧರ್ಮ ಹಾಗು ಸಾಹಿತ್ಯ ಪ್ರತಿ 
ಯೊಬ್ಬರ ಹೃದಯವನ್ನು ತಲುಪಿ ಕನ್ನಡ ಸಾಹಿತ್ಯದಲ್ಲಿ ಹೊಸ ಹೊಸ ಗ್ರ೦ ಥ. 
ಗಳು ಹೊರ ಬರಲು ಸಹಾಯಕವಾಯಿತು. ಇದರಿಂದಾಗಿ ಮೂರು ಬಗೆಯ 

ಸಿದ್ದಗಂಗಾ 
14 


ರಾಭಗಳಾದವು : 1) ಸರ್ವಧರ್ಮಸಮನ್ವಯ 2) ವೀರಶೈವ ಧರ್ಮದ 
ಪ್ರಚಾರ 3) ನೀತಿಯ ತತ್ವಗಳನ್ನು ಜನ ನ ನ ದಲ್ಲಿ ಪ್ರಸಾರ ಪಡಿಸಿದ್ದು . 
ಅಲ್ಲದೆ ಜನರಲ್ಲಿ ಸಾಹಿತ್ಯದ ಬಗ್ಗೆ ಹೆಚ್ಚು ಅಭಿರುಚಿ ಬೆಳೆಯಲು ಕಾರಣವಾಯಿತು. 

ಕೈಲಾಸಮಯವಾದ ಕಲ್ಯಾಣ ದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು 
* ಅನುಭವ ಮಂಟಪ '' ವನ್ನು ಸ್ಥಾಪಿಸಿದರು .ಶೂನ್ಯ ಸಿಂಹಾಸನಕ್ಕೆ ಅಲ್ಲಮ 
ಪ್ರಭುಗಳನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಶುಷ್ಕ ಕರ್ಮಗಳಿಂದ ಜಿಗುಪ್ಪೆಗೊಂಡು 
ತೊಳಲುವ ಅನೇಕ ಜನರು ತಮ್ಮಂತರಂಗದ ಜ್ಞಾನ ಸಿ ಪಾ ಸೆ ಯ ನ್ನು ಭಕ್ತಿ 
ಮಾರ್ಗದಿಂದ ತಣಿಸಿಕೊಳ್ಳುವ ಸಲುವಾಗಿ ಕಲ್ಯಾಣದ ಮಹಾಮನೆಗೆ ಸಹಸ್ರ 
ಸಹಸ್ರ ಸಂಖ್ಯೆಯಲ್ಲಿ ಬರತೊಡಗಿದರು. ಬಸವಣ್ಣನ ಮಹಾಮನೆ ಒಂದು ಕುಟುಂಬಕ್ಕಷ್ಟೇ 
ಸೀಮಿತವಾಗದೆ ವಿಶ್ವ ಕುಟುಂಬಿಯಾಗಿ ನಿಂತಿತ್ತು. ಇಲ್ಲಿಗೆ ಸುತ್ತಲಿನ ಅನೇಕ 
ರಾಜ್ಯಗಳಿಂದಲೂ ಜನರು ತಂಡೋಪತಂಡಪಾಗಿ ಬರತೊಡಗಿದರು. ಇಲ್ಲಿ 
ನಡೆಯುವ ಅನುಭವಗೋಷ್ಠಿಯಲ್ಲಿ ಸರ್ವರೂ ಸಮಾನರು , ಸರ್ವರ ಹಿತಕಾರಿ 
ಯಾಗಬೇಕೆಂಬುದೇ ಈ ಗೊ ಸಿ ಯ ತ ಳ ಹದಿ. ಇಲ್ಲಿ ವಿಚಾರ ಮಾಡುವ 
ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಇಲ್ಲಿ ಒಡಮೂಡಿದ ತತ್ವಗಳು ಧರ್ಮದ ತಳ 
ಹದಿಯದೆಯನ್ನು ರೂಪಿಸಿಕೊಟ್ಟಿತು ಈ ಅನುಭವ ಮಂಟಪ . ಇಲ್ಲಿ ನೂರಾರು 
ಜನ ಸ್ತ್ರೀ ಪುರುಷ, ಹಿರಿಯ , ಅಂತ್ಯಜ , ಕುಲಜರೆಲ್ಲರೂ ತಮ್ಮ ಅನುಭವದ ಅದ್ಭುತ 
ನಾಣಿಯನ್ನು ಪ್ರಕಟಪಡಿಸಿ , ಅದರ ಸವಿಯನ್ನು ಎಲ್ಲರೂ ರಸವತ್ತಾಗಿ ಸವಿಯು 
ತಿದ್ದರು. ಇದರಿಂದಾಗಿ ಕನ್ನಡಕ್ಕೆ ಉತ್ಕೃಷ್ಟವಾದ ಅನುಭಾವ ಸಾಹಿತ್ಯ ಹಾಗೂ 
ವಚನ ಸಾಹಿತ್ಯಗಳು ಇಂದು ವಿಶ್ವದಲ್ಲೇ ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿವೆ. 
| ಆಣ್ಣ ಬಸವಣ್ಣನವರು ಜಾತೀಯತೆಯನ್ನು ಎಷ್ಟು ಕಟುವಾಗಿ ಕಂಡಿದ್ದಾರೆಂದರೆ 
ಕುಲವೇನೋ , ಸಕಲ ಜೀವಾತ್ಮರಿಗೆ ಲೇಸನೇ ಬ ಯ ಸ ವ ಕೂಡಲ ಸಂಗಮ 
ದೇವನ ಶರಣರೇ ಕುಲಜರು ಎಂದು ನುಡಿದಿದ್ದಾರೆ. ಅಂತೆಯೇ ಬ್ರಾಹ್ಮಣನ 
ಮಧುವರಸ ಮತ್ತು ಅಂತ್ಯಜ ಹರಳಯ್ಯ ಶರಣರ ಮಕ್ಕಳ ನಡುವೆ ಅಂತರ್ಜಾ 
ತೀಯ ವಿವಾಹವನ್ನು ಮಾಡಿಸಿ ಇಡೀ ಭಾರತದೇಶಕ್ಕೆ ಒಂದು ಹೊಸ ಇತಿಹಾಸವನ್ನೇ 
ಕಲ್ಪಿಸಿಕೊಟ್ಟಿರುವುದರ ಜೊತೆಗೆ ಬಹು ದೊಡ್ಡ ಕ್ರಾಂತಿಯನ್ನುಂಟು ಮಾಡಿ, 
ದ್ದಾರೆ ಅವರು ದೇವರಲ್ಲಿಟ್ಟ ಭಕ್ತಿ , ಶ್ರದ್ಧೆ , ಆತ್ಮವಿಶ್ವಾಸಗಳು ಅಪಾರ. ಕೂಡಲ 
ಸಂಗಮನನ್ನು ಸದಾ ಕಾಲ ನೆನೆದರೆ ಮಾಡಿದ ಪಾಪವು Cಉರಿಗೊಡ್ಡಿದ ಅರಗಿನಂತೆ ” 
ಕರಗುತ್ತದೆ ಎಂದ ಸದಾ ಕಾಲವು ಅವನಿಗೆ ಮೊರೆಯಿಡುತ್ತಿದ್ದರು. 
, ಭಕ್ತಿಭಂಡಾರಿ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ವಿಶ್ವ ಧರ್ಮವಾಗಿದೆ. ಅವರ 
ಸಂದೇಶ ವಿಶ್ವವೇದ್ಯವಾಗಿಯೂ ಇಂದಿಗೂ ಜನಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. 
ದೀಪ ನಂದಿದರೇನು ? ಅದರ ಪ್ರಕಾಶ ಮಾತ್ರ ಇಂದಿಗೂ ಚಿರಂತನವಾಗಿ ಬೆಳಕು 
ನೀಡುತ್ತಲಿದೆ. 


ಡಿಸೆಂಬರ್ 1988 


ತುಮಕೂರಿಗೆ 
ಬರುವವರಿದ್ದೀರಾ 
? 
ಹಾಗಿದ್ದರೆ 
ವೈವಿದಮದು 
ಊಟ 
ವಸತಿ 
, 
ತಿಂಡಿ 
ತಿನಿಸುಗಳ 
ನಮ 
ಈ 
ಸ್ಥಳಗಳು 
ಸದಾ 
ನಿಮ್ಮನ್ನು 
ಸ್ವಾಗತಿಸುತ್ತಿವೆ 
. 


Nanjundeswaro 


ಹೋಟೆಲ್ಶ್ರೀ 
ನಂಜುಂಡೇಶ್ವರಊಟ 
, 
ವಸತಿ 
ಮತ್ತು 
. 
. 

ಉಪಹಾರ 
ಮಂದಿರ 
,ಜಿ 
. 
ಹೆಚ್ 
, 
ರಸ್ತೆ 
, 
ತುಮಕೂರು 
. 
1 
, 

ಮೊರವಾಣಿ8591 
, 
2373 
, 
2577 


ಶ್ರೀ 
ನಂಜುಂಡೇಶ್ವರ 

ಬೇಳದಿ:ತುಮಕೂರುಜಿಲ್ಲೆಯಪ್ರಖ್ಯಾತ 

ಈಬೇಕರಿಚಿಕ್ಕಪೇಟೆತುಮಕೂರು.!ದೂರ 
ಪ್ರಾಣಿ 
: 
877 


Fool 
Hotel 
Shree 
Na 


( ೩೩೩೩೩೩೩ : 


SRLPIRMSUNDLIWAL 


ಶ್ರೀ 
ನಂಜುಂಡೇಶ್ವರ 
ರೆಸ್ಟೋರೆಂಟ್ತುಮಕೂರಿನಲ್ಲಿ 
ಉತ್ತರ 
ಭಾರತದ 
ಶೈಲಿಯ 
ಊಟಉವಹಾರಗಳ 
ಶ್ರೇಷ್ಠ 
ದರ್ಜೆಯ 
ರೆಸ್ಟೋರೆಂಟ್ಬಿ 
. 
ಹಚ್ 
. 
ರಸ್ತೆ 
, 
ತುಮಕೂರು 
|ದೂರವಾಣಿ 
: 
2677 


ಶ್ರೀನಂಜುಂಡೇಶ್ವರಸ್ವೀಟ್ಎಲ್ಲಾ 
ವಿಧವಾದ 
ಸಿಹಿ 
ಮತ್ತು 
ಖಾರ 
ತಿಂಡಿ 
ಹಾಗೂಬೇಕರಿತಿನಿಸುಗಳನಗರದಏಕೈಕಸ್ಥಳಅಶೋಕ 
ರಸ್ತೆ 
ತುಮಕೂರುದೂರವಾಣಿ 
: 
2077 
. 


2 


ಬಸವಣ್ಣನವರ ಉಪಮೆಗಳೂ , 


* . ವಿದ್ವಾನ್ ಕೆ. ಎಂ . ರೇವಣಸಿದ್ದಯ್ಯ , ಎಂ .ಎ : ನಿವೃತ್ತ ಪ್ರಾಚಾರ್ಯರು. 


ಭರತಖಂಡದ ಹಾಗೂ ಕನ್ನಡ ನಾಡಿನ ಧಾರ್ಮಿಕ ಸಾಮ್ರಾಜ್ಯದ ಇತಿ 
ಹಾಸದಲ್ಲಿ ಹನ್ನೆರಡನೆ ಶತಮಾನವು ಅತ್ಯಂತ ಪವಿತ್ರವು ಸ್ಮರಣೀಯವು ಅದ ಕ್ರಾಂತಿ 
ಕಾರಕವಾದ ಸುವರ್ಣ ಯುಗ, ಆಗ ನಡೆದ ಧಾರ್ಮಿಕ, ಸಾಮಾಜಿಕ , ಮತ್ತು ಆರ್ಥಿಕ 
ಕ್ರಾಂತಿಯು ಹಿಂದೂ ಧರ್ಮದ ಮೇಲೆ ಮಹತ್ತರವಾದ ಪರಿಣಾಮವನ್ನು ಬೀರಿತು. 
ಆ ಮಹಾ ಕ್ರಾಂತಿಯು ನೇತಾರರಾದ ಶಿವಶರಣರು ಧರ್ಮದೇವತೆಗೆ ತಮ್ಮದೇ 
ಅದ ವಿಚಾರವಂತಿಕೆಯ ಅತ್ಯನರ್ಘರತಾ ಭರಣಗಳನ್ನು ತೊಡಿಸಿ ಅಲಂಕರಿಸಿದರು. 
ಧರ್ಮದ ಹೆಸರಿನಲ್ಲಿ ಪ್ರಚಲಿತವಾಗಿದ್ದ ಅಂಧಶ್ರದ್ಧೆಗಳ ಆಚಾರದ, ಅನಿಷ್ಟ ಸಂಪ್ರ 
ದಾಯಗಳ , ನಂಬಿಕೆಯನ್ನು ಅಳಿಸಿ, ಧಾರ್ಮಿಕ ವಿಧಿವಿಧಾನಗಳ ಆಚಾರದ 
ಅಂತರಂಗದ ನೈಜ ಮೌಲ್ಯಗಳನ್ನು ತಿಳಿಸಿ ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಕಂಗೆಟ್ಟು. 
ದಾರಿಕಾಣದ ದೀನ ದಲಿತ ಜನತೆಯನ್ನು , 'ಸುಜ್ಞಾನ ದೀವಿಗೆಯ ವೈಚಾರಿಕ 
- ಬೆಳಕಿನ ದಾರಿಗೆ ಕರೆತಂದರು. ಧಾರ್ಮಿಕ ವಿಧಿವಿಧಾನಗಳ ವಿವರಣೆಗಳು ಮತ್ತು 
ತಾತ್ವಿಕ ವಿಷಯಗಳ ವಿಮರ್ಶೆಗಳೆಲ್ಲಾ ಕೇವಲ ಪಂಡಿತರ ಸ್ವತ್ತಾಗಿದ್ದು ಸಂಸ್ಕೃತ 
ಭಾಷೆಯಲ್ಲಿ ಅವಿತುಕೊಂಡಿದ್ದು , ಜನ ಸಾಮಾನ್ಯರಿಗೆ ಜೀವಾತ್ಮ ಪರಮಾತ್ಮನ ವಿಷ 
ಯಕವಾದ ಧಾರ್ಮಿಕ ಮೌಲ್ಯಗಳು ಸುಲಭವಾಗಿ ಅರ್ಥವಾಗದ ವಿಷಯಗಳಾ 
ಗಿದ್ದ ಸಮಯದಲ್ಲಿ, ಕನ್ನಡನಾಡಿನ ಸಾಮಾನ್ಯ ಜನತೆಯ ಆಡುಭಾಷೆಯಾದ ತಿಳಿ 
ಗನ್ನಡದ ಸರಳ ಗದ್ಯರೂಪದಲ್ಲಿ ವಚನಸಾಹಿತ್ಯ ಸುಧೆಯನ್ನು ಹರಿ ಪಾಮರ ಜನ 
ತೆಗೆ ಜ್ಞಾನಾಮೃತ ಪಾನ ಮಾಡಿಸಿದರು. ಶರಣರ ಆವಚನೋಪನಿಷತ್ತಿನ ಒಂದೊಂದು 
'ವಚನವೂ ನೀರ್ಲು ಯಂತೆ ಜನತೆಯ ಜ್ಞಾನದಾಹವನ್ನು ಹೋಗಲಾಡಿಸು 
ವಲ್ಲಿ ಸಮರ್ಥವಾಯಿತು. ಆ ವಚನಗಳಲ್ಲಿ ಸರಸತಿಯ ಸಿರಿಸೊಬಗಿನ ಆಭರಣಗಳಾದ 
ಅಲಂಕಾರ, ರಸ, ಭಾವಧ್ವನಿಗಳು ತುಂಬಿರುವುದರಿಂದ ಕನ್ನಡ ಸಾಹಿತ್ಯ ದೇವತೆಗೆ 
ಲಾವಣ್ಯಮಯವಾದ ಆಭರಣಗಳಾದುವು. 


ಶರಣವಾಜ್ಞಾಯದ ಪಿತಾಮಹರಾದ ಬಸವಣ್ಣನವರ ವಚನಗಳಲ್ಲಿ ರಸ, ಧ್ವನಿ, 
ಅಲಂಕಾರಗಳು ಬಹು ಸುಂದರವಾಗಿ ಚಿತ್ರಿತವಾಗಿವೆ, ಅಲಂಕಾರಗಳಲ್ಲಿ ತಿಲಕಷಾಯ 
ವಾದ ಉಪಮಾಲಂಕಾರದ ವಿನ್ಯಾಸದಲ್ಲಂತೂ ಅಣ್ಣ ನವರನ್ನು “ ವಚನ ಸಾಹಿತ್ಯದ 
ಕಾಳಿದಾಸ ” ಎಂದರೆ ಅತಿಶಯೋಕ್ತಿಯಾಗಲಾರದು . ಕಾಳಿದಾಸ ಮಹಾಕವಿಯ 
ಉಪಮೆಗಳಂತೆಯೇ ಅಣ್ಣನವರ ಉಪಮೆಗಳೂ ಪ್ರಕೃತಿಯಲ್ಲಿನ ಮರ, ಗಿಡ, ಬಳ್ಳಿ 


ಡಿಸೆಂಬರ್ 1988 


ಪಶುಪಕ್ಷಿ ಮೊದಲಾದ ನೈಸರ್ಗಿಕ ವಸ್ತುಗಳನ್ನು ಅವಲಂಬಿಸಿದ್ದರೂ ಅವುಗಳ ಅರ್ಥ 
ರಸಭಾವಧ್ವನಿಗಳು ಮಾತ್ರ ಧಾರ್ಮಿಕ ಜೀವಿಯ ಅಧ್ಯಾತ್ಮತತ್ವ ವಿಕಾಸದ ಸಾರ 
ಸರ್ವಸ್ವವಾದ ಭಕ್ತಿರಸಾನುಭವಕ್ಕೆ ಪೂರಕ ಶಕ್ತಿಯಾಗಿ ಮುಮುಕ್ಷುಗಳಿಗೆ ದಾರಿದೀಪ 
ವಾಗುತ್ತವೆ | 


- ಈಗ ಒಂದೆರಡು ಉಪಮೆಗಳನ್ನು ವಿಮರ್ಶಿಸೋಣ, ನಮ್ಮೆಲ್ಲರಿಗೂ ಚಿರಪರಿಚಿತವಾದ 
ಸೊಂಪಾಗಿ ಬೆಳೆದಿರುವ ಬಾಳೆಗಿಡವನ್ನು ಭಕ್ತನಜೀವನಕ್ಕೆ ಹೋಲಿಸುವ ಅಣ್ಣನವರ 
ಈ ಉಪಮೆಯನ್ನು ನೋಡಿ, ಮಾಡುವ ಭನಕಾಯ ಬಾಳೆಯ ಕಂಬದಂತಿರಬೇಕು 
ಮೆಲ್ಲಮೆಲ್ಲನೆ ಹೊರೆಯುತ್ತ ನೋಡಿದರೆ ಒಳಗೆ ಕೆಚ್ಚಿಲ್ಲದಿರಬೇಕು. ಈ ಉಪಮಾನ 
ದಲ್ಲಿ ಎಷ್ಟೊಂದು ಪವಿತ್ರ ಸದ್ಭಾವನೆಗಳು ತುಂಬಿವೆ. “ ಮಾಡುವ ಭಕ್ತನ ಕಾಯ ” 
ಎಂದರೆ ಭಕ್ತಿ , ಧ್ಯಾನ ಅರ್ಚನೆ ಪ್ರಾರ್ಥನೆ, ಹಾಗೂ ಕಾಯಕ ಮಾಡುವ ಭಕ್ತನ 
ಮನಸ್ಸಿನಲ್ಲಿ ಪರಿಪೂರ್ಣವಾದ, ಅಚಲವಾದ ಶ್ರದ್ದೆ ತುಂಬಿರಬೇಕು. ಮನಸ್ಸಿನ 
ಪದರಗಳನ್ನು ಬಿಡಿಸಿ ನೋಡಿದರೆ ನಿಷಪಟ್ಟ ಭಕ್ತಿರಸವಲ್ಲದೆ ಮತ್ತೇನೂ ಇರ 
ಬಾರದು, ಬಾಳೆಯ ಕಂಬದ ಹಾಗೆ ಭಕ್ತನ ಕಾಯಕ ಜೀವೆನ ನಿಷ್ಕಂಟಕ, ನಿಷ್ಟ 
ಳಂಕವಾಗಿ ಪರಿಶುದ್ಧವಾಗಿರಬೇಕಲ್ಲದೆ, ಅಳ್ಳ ತಿಟ್ಟುಗಳಂತಹ ಹಮ್ಮು ಬಿಮ್ಮುಗಳಿ೦ದ 
ಕೂಡಿರಬಾರದು . ಎಂತಹ ಸನ್ನಿವೇಶ ಪರಿಸರದಲ್ಲಾದರೂ ಸರಿ ತನ್ನ ತನವನ್ನು 
ಕಾಪಾಡಿಕೊಳ್ಳಬೇಕು ಅಕ್ಕ ಪಕ್ಕದಲ್ಲಿ ಬೇವಿನ ಮರವಾದರೂ ಇರಲಿ, ಹುಣಸೆ 
ಮರವಾದರೂ ಬೆಳೆದಿರಲಿ , ತನ್ನ ಬುಡಕ್ಕೆ ಹರಿಯುವ ನೀರು ಬಚ್ಚಲ ನೀರಾಗಲೀ 
ಕೊಳಚೆ ನೀರಾಗಲೀ ಅದಾವುದರ ಪ್ರಭಾವಕ್ಕೂ ಒಳಗಾಗದೆ ತನ್ನದೇ ಆದ ಸಂಸ್ಕೃತಿ 
ಅಥವಾ ಸಂಸ್ಕರಣ ಶಕ್ತಿಯಿಂದ ಶುಚಿ, ರುಚಿಯಾದ ಫಲಗಳನ್ನೇ ಬೆಳೆಸಿಕೊಳ್ಳುವ 
ಬಾಳೆಗಿಡದ ಜೀವನದಂತೆ ಭಕ್ತನ ಜೀವನ ಸತ್ಯಶುದ್ಧವಾಗಿರಬೇಕು. ನಿರಂತರ ಕಾಯ 
ಕದ ಫಲವಾದ ಬಾಳೆಯ ಗೊನೆ. ಬಲಿತು ಭಾರದಿಂದ ತಲೆಬಾಗುವ ಹಾಗೆ ತನ್ನ 
ಕಾಯಕದ ಫಲ ಕೈ ಸೇರಿದಾಗ, ಭಕ್ತ ಕಿಂಕರ ಭಾವದಿಂದ ತಲೆ ಬಾಗಿ ವಿನಯ 
ಮತ್ತು ಶೀಲನಾಗಬೇಕು. ಬಾಳೆಯ ಫಲ ( ಹಣ್ಣು ) ದಂತೆ ಭಕ್ತನ ಕಾಯಕದ 
ಫಲವೂ ಮತ್ತೆ ಭವಕ್ಕೆ ದಾರಿಯಾಗುವ ಆಶಾಬೀಜಗಳಿಂದ ತುಂಬಿರಬಾರದು. 
ಎಷ್ಟೊಂದು ರಸಭಾವ ಧ್ವನಿಗಳಿಂದ ಕೂಡಿದೆ ಈ ಉಸಮಾನ : ಸೊಂಪಾಗಿ 
ಬೆಳೆದಿರುವ ಬಾಳೆಯ ಗಿಡವನ್ನು ಲಲನೆಯರ ಅಂಗಗಳಿಗೆ ಹೋಲಿಸುವ ಉಪಮಾನಕ್ಕೂ 
“ ಅಣ್ಣನವರ ಈ ಉಪಮಾನಕ್ಕೂ ಎಷ್ಟು ಅಜಗಜಾಂತರ ? 


ಇನ್ನು ಪ್ರಾಣಿಗಳ ಪ್ರಕೃತಿ ಸಹಜವಾದ ಸ್ವಭಾವವನ್ನು ಅವಲಂಬಿಸಿರುವ ಈ 
ಉದಾಹರಣೆಯನ್ನು ನೋಡಿಎಷ್ಟು ಹೃದಯಂಗಮವಾಗಿದೆ ! ಎಲ್ಲರಿಗೂ ಪರಿಚಯ 
ವಾದ ಪ್ರಾಣಿ ಮರ್ಕಟ, ತುಂಬಾ ಅನುಕರಣ ಸ್ವಭಾವ. ಚಂಚಲ ಪ್ರವೃತ್ತಿಗೆ 


18 


ಸಿದ್ದಗಂಗಾ 


ಹೇಳಿ ಮಾಡಿಸಿದ ಪ್ರಾಣಿ, ಕ್ಷಣ ಕ್ಷಣಕ್ಕೂ ಒಂದರಿಂದ ಮತ್ತೊಂದು ಮರಕ್ಕೆ ನೆಗೆತ 
ಸಿರವಾದ ನೆಲೆಯಿಲ್ಲ. “ ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ 
ಮನವು, ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು, ಹೊಂದಲ್ಲಿ ಹೊಂದಲೀಯದೆನ್ನ ಮನವು 2, 
ಮನ ಎವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಅಂದರೆ ಈ 
ಸಂಸಾರ ಮತ್ತು ಅದರ ಶಾಶ್ವತ ಬಿಡುಗಡೆಗೆ ಮನಸ್ಸೇ ಕಾರಣ . ಯಾವ ಸಾಧನೆ 
ಯನ್ನು ಮಾಡಬೇಕಾದರೂ ಮನಸ್ಸಿನ ದೃಢವಾದ ಸಂಕಲ್ಪ ಬೇಕು. ಆದರೆ ಅದು 
ಬಹು ಚಂಚಲ. ಆದ್ದರಿಂದಲೇ ಎಲ್ಲಾ ದಾರ್ಶನಿಕರೂ ಈ ಮನಸ್ಸಿನ ಚಂಚಲ 
ಸ್ವಭಾವವನ್ನು ವರ್ಣಿಸಿ ಅದರ ನಿಗ್ರಹಕ್ಕೆ ಪ್ರಾಧಾನ್ಯತೆಕೊಟ್ಟಿದ್ದಾರೆ. ಮನಸ್ಸನ್ನು 
ಮರ್ಕಟಕ್ಕೆ ಹೋಲಿಸಿ ರುವ ಅಣ್ಣನವರು ಈ ಉಪಮಾನ ಎಲ್ಲರಿಗೂ ಬಹಳ ಸರಳ 
ನಾಗಿ ಅರ್ಥವಾಗುತ್ತದೆ. ಕೆಲವರಿಗೆ ಇಂದು ಒಂದು ದೇವರಲ್ಲಿ ನಂಬಿಕೆ ಶ್ರದ್ಧಾ 
ಭಕ್ತಿಯಾದರೆ ನಾಳೆ ಇನ್ನೊಂದು ಗುಡಿ ಗೋಪುರದಕಡೆ ನೆಗೆತ , ಮಾನವರ 
ಲೌಕಿಕ ಅಭ್ಯುದಯಕ್ಕಾಗಲೀ ಪಾರಮಾರ್ಥಿಕ ನಿಶ್ರೇಯಸಸಿದ್ದಿಗಾಗಲೀ ಒಂದರಲ್ಲಿಯೇ 
ತಲ್ಲೀನವಾಗಿ ಕರ್ತವ್ಯ ನಿಷ್ಠರಾಗಬೇಕು. ಈ ದಿವಸ ಬೆಲ್ಲದ ವ್ಯಾಪಾರ , ನಾಳೆ 
ಕಬ್ಬಿಣದ ವ್ಯಾಪಾರ, ನಾಡಿದ್ದು ಬಟ್ಟೆ ವ್ಯಾಪಾರ , ಅಥವಾ ಈ ದಿವಸ ವ್ಯಾಪಾರ, 
ನಾಳೆ ವ್ಯವಸಾಯ ನಾಡಿದ್ದು ಇನ್ನೊಂದು ಕಾಯಕವಾದರೆ ಯಾವುದರಲ್ಲಿಯೂ 
ಅಭ್ಯುದಯವಿಲ್ಲ. ಅಂತೆಯೇ ಆತ್ಮ ಕಲ್ಯಾಣವನ್ನು ಪಡೆಯಬೇಕಾದರೆ ಇಂದು ಒಂದು 
ದೇವರಲ್ಲಿ ಶ್ರದ್ಧಾಭಕ್ತಿ ನಾಳೆ ಮತ್ತೊಂದರಲ್ಲಿ ನಾಡಿದ್ದು ಇನ್ನೊಂದರಲ್ಲಿ ನಂಬಿಕೆ 
ಯಾದರೆ ಸಿದ್ದಿ ಹೇಗೆ ಸಾಧ್ಯವಾದೀತು ? ಆದ್ದರಿಂದ ಆತ್ಮ ಸಾಕ್ಷಾತ್ಕಾರವಾಗಬೇಕಾ 
ದರೆ ಒಂದರಲ್ಲಿಯೇ ಶ್ರದ್ಧಾಭಕ್ತಿ ಅವಿಚಿನ್ನವಾಗಿ ಮುಂದುವರಿಯಬೇಕು ಎನ್ನುವ 
ಭಾವನೆ ಈ ಉಪಮಾನದಿಂದ ಸ್ಪಷ್ಟವಾಗಿ ಅಭಿವ್ಯಕ್ತವಾಗುತ್ತದೆ. ಮನಸ್ಸಿನ 
ವಿಕಾರ ಮತ್ತು ಚಂಚಲತೆಯ ಬಗ್ಗೆ ಅಣ್ಣನವರ ಅನಿಸಿಕೆ ಹಲವು ಕಡೆ ವ್ಯಕ್ತ 
ವಾಗಿದೆ. ಅವೆಲ್ಲವು ಒಳ್ಳೆಯ ಹೋಲಿಕೆಗಳಿಂದ ಭಕ್ತಿ ಮಾರ್ಗದಲ್ಲಿ ಪ್ರಯಾಣ 
ಮಾಡುವವರಿಗೆ ಮನಮುಟ್ಟುವಂತೆ ತಿಳುವಳಿಕೆಯನ್ನು ನೀಡುತ್ತವೆ. ( ಅಂದಣ. 
ವನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಾಭಾವವನ್ನು ) 
CC ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಸಂಸಾರ ಸಂಗವ ಬಿಡದು 
ನೋಡೆನ್ನ ಮನವು ” ಮನಸ್ಸಿನ ಪ್ರಕೃತಿ ಸ್ವಭಾವ ಚಂಚಲತೆಯನ್ನು ಚಿತ್ರಿಸಲು 
- ಎಂಥಹ ಸುಂದರ ಉಪಮಾನಗಳು , 


- ಇನ್ನು ಪಕ್ಷಿಗಳನ್ನು ಕುರಿತು ಉಪಮಾನ ಒಂದನ್ನು ವೀಕ್ಷಿಸೋಣ. 
( ಮೋಂಬುಲಿಗನ ಹಕ್ಕಿಯಂತೆ ನೀರತಡಿಯಲ್ಲಿದ್ದು ಮೂಗ ಹಿಡಿದು ಧಾನ್ಯವ 
ಮಾಡುವವರಯ್ಯಾ , ಬಿಟ್ಟ ಮಂಡೆವೆರೆಸಿ ಬಾಯ ಮಿಡಿಕಿಸುತ ಕಣ್ಣು ಮುಚ್ಚಿ 
ಬೆರಳನೆಣಿಸುವರಯ್ಯ . ” ಮಾನವರು ಮಾಡುವ ಪೂಜೆ' ಧಾನ್ಯ , ಪ್ರಾರ್ಥನೆ ; 
ಡಿಸೆಂಬರ್ , 1988, 


19 


ಅರ್ಚನೆ ಎಲ್ಲಾ ಏಕಾಗ್ರಚಿತ್ತತೆ, ಹಾಗೂ ಶ್ರದ್ದೆ ಇಲ್ಲದ ಯಾಂತ್ರೀಕೃತ ಡಂಭಾಚಾರ 
ಪೂಜೆಯಾದರೆ , ನಮ್ಮ ಧ್ಯಾನಮೀನು ಹಿಡಿಯಲುಕೊಳದ ದಡದಲ್ಲಿ ಅಲುಗಾಡದೆ 
ಒಂಟಿ ಕಾಲಿನಲ್ಲಿ ನಿಂತು ಮೀನು ಬರುವುದಕ್ಕಾಗಿಯೇ ಕಾಯುತ್ತಿರುವ ಬಗೆ 
ಪಕ್ಷಿಯಂತಾಗುತ್ತದೆ. ಮೀನು ನೀರಿನಲ್ಲಿ ತನ್ನೆದುರಿಗೆ ಕಾಣುವತನಕವೇ ಬಕ 
ಪಕ್ಷಿಯ ಏಕಾಗ್ರತೆ ಮಾನವರ ಧ್ಯಾನ, ಐಹಿಕ ಆಶೋತ್ತರಗಳನ್ನು ಹೊಂದುವುದಕ್ಕಾಗಿ 
ಮಾತ್ರ ಆಗಬಾರದು, ಯಾವುದೋ ಅಪೇಕ್ಷೆಯ ಈಡೇರಿಕೆಯನ್ನು ಮನದಲ್ಲಿಟ್ಟು 
ಕೊಂಡು ಧ್ಯಾನ, ಪೂಜೆ, ಮಾಡಿದರೆ ಬಕಧ್ಯಾನದಂತೆಯೇ ಸರಿ . ಧ್ಯಾನವು ನಿಷ್ಠಾವ 
ನಾಗಬೇಕು ಎನ್ನುವುದೇ ಈ ಸಂದರ್ಭದ ಧ್ವನಿ. ಆದ್ದರಿಂದಲೇ ಬಹಳಷ್ಟು ಜನ 
ಧ್ಯಾನ ಪೂಜೆ ಮಾಡಿದರೂ ಅದರ ಪರಾಕಾಷ್ಟತೆಯನ್ನು ಮುಟ್ಟುವುದಿಲ್ಲ 
ಆದುದರಿಂದಲೇ ಅಣ್ಣನವರು ಕೋಟಿಗೊಬ್ಬ ಭಕ್ತ ಎಂದರು . ಗೀತಾಚಾರ್ಯರ 
ಇದೇ ಅರ್ಥದ ಮಾತನ್ನು ಸ್ಪಷ್ಟವಾಗಿ ಹೇಳುತ್ತಾರೆ. “ ಮನುಷ್ಯಾಣಾಂ ಸಹಸ್ರೇಷು 
ಕಶ್ಚಿತ್ಯತತಿ ಸಿದ್ಧಿಯೇ ಯತತಾಮಪಿಸಿದ್ದಾನಾಂ ಕಶ್ವಿನ್ಮಾಂಮೈತ್ರಿ ತತ್ವತಃ 
ಅಂದರೆ ಸಹಸ್ರ ಸಹಸ್ರ ಮಾನವರಲ್ಲಿ ಎಲ್ಲೊ ಒಬ್ಬನು ಮಾತ್ರ ಸಿದ್ದಿಗಾಗಿ ಪ್ರಯತಿ 
ಸುತ್ತಾನೆ. ಹಾಗೆ ಪ್ರಯತ್ನ ಮಾಡುವ ಬಹಳಷ್ಟು ಜನರಲ್ಲಿ ಎಲ್ಲೊ ಎಂದೊ 
ಒಬ್ಬನು ಮಾತ್ರ ನನ್ನನ್ನು ಚೆನ್ನಾಗಿ ತಿಳಿದುಕೊಂಡಿರುತ್ತಾನೆ ಆದ್ದರಿಂದ ಧ್ಯಾ 
ಫಲಾಪೇಕ್ಷೆಯಿಂದ ಮಾಡಬಾರದು, ಡಂಭಾಚಾರಕ್ಕಾಗಿ ಜನ ಮೆಚ್ಚಿಸಲಿಕ್ಕಾ 
ತೋರಿಕೆಗಾಗಿ , ಮಾಡಬಾರದು ಎನ್ನುವ ವಿಷಯವನ್ನು ಉಪಮಾನದಿಂದ ಬಹ 
ವಿಷಾದವಾಗಿ ತಿಳಿಸುತ್ತಾರೆ ಅಣ್ಣ ನವರು , 

ಇನ್ನು ಉಪಮಾನಗಳನ್ನು ಕೊಡುವಾಗ ಕೆಲವು ಸಂದರ್ಭದಲ್ಲಿ ತಾವು ಹೇ 
ಬೇಕಾದ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡಲಿಕ್ಕಾಗಿ ಎರೆ 
ಕ್ಕಿಂತ ಹೆಚ್ಚಿನ ಉಪಮಾನಗಳನ್ನು ಒಂದೇ ಸಂದರ್ಭದಲ್ಲಿ ವರ್ಣಿಸುವುದುಂಟು 
ಅದಕ್ಕೆ ( ಮಾಲೋಪಮಾ' ಎನ್ನುತ್ತಾರೆ. ಆಮಾಲೋಪಮೆಗೆ ಅಣ್ಣನವರ - ಒಂದನ 
ಉದಾಹರಣೆಯನ್ನು ವಿಮರ್ಶಿಸೋಣ” ಉದಕದೊಳಗೆಬಿಟ್ಟ ಬಯಕೆಯ ಕಿ? 
ನಂತಿದ್ದಿತ್ತು , ಸಸಿಯೊಳಗಣ ರಸದ , ರುಚಿಯಂತಿದ್ದಿ ತ್ತು , ನೆನೆಯೊಳಗಣ ಪರಿವ 
ದಂತಿದ್ದಿತ್ತು , ಕೂಡಲ ಸಂಗಮದೇವಾ, ಕೆನೆಯ ಸ್ನೇಹದಂತಿದ್ದಿ ತ್ತು ನಿವ 
ಇರುವು.” ಈ ವಚನದಲ್ಲಿ ನಾಲ್ಕು ಉಪಮಾನಗಳಿಂದ ಜೀವಾತ್ಮರಲ್ಲಿ ಪರಮಾತ್ಮ 
ಇರುವುದನ್ನು ಹೃದಯಂಗಮವಾಗಿ ಚಿತ್ರಿಸಿರುತ್ತಾರೆ. ನೀರಿನಲ್ಲಿ ಅಡಗಿಸುವ 
ಮೊಗ್ಗುಗಳಲ್ಲಿ ಅಡಗಿರುವ ಸುವಾಸನೆಯಂತೆ, ಕೆನೆಯಲ್ಲಿ ಅವಿತುಕೊಂಡಿರುವ ಸ್ನೇ 
ಅ೦ದರೆ ಜಿಡ್ಡು ಅಥವಾ ತುಪ್ಪದಂತೆ, ಪರಮಾತ್ಮನ ನಿಜಸ್ಥಿತಿಯು ಅತ್ಯಂತ ಸೂಕ್ಷ್ಮ 
ವಸ್ಥೆಯಲ್ಲಿ ಭಕ್ತನ ಹೃದಯಾಂತರಂಗದಲ್ಲಿ ಅಡಗಿಕೊಂಡಿರುತ್ತದೆ. ನೀರಿನಲ್ಲಿ ಬೆ. 
ಇದೆ, ಆದರೆ ಆ ಬೆಂಕಿ ಅಥವಾ ವಿದ್ಯುತ್ತನ್ನು ಪಡೆಯಬೇಕಾದರೆ ಒಂದು . 

ಸಿದ್ದಗಂ 
20 


ನೀತಿಗಳನ್ನು ಬಹಳ ಎಚ್ಚರಿಕೆಯಿಂದ ಅನುಸರಿಸಬೇಕು. ಕ್ರಮವರಿತು ಸತತವಾದ 
ಕಾಯಕದ ಸಾಧನೆಯಾದರೇ , ವಿದ್ಯುತ್ತಿನ ಸಿದ್ದಿ ಕ್ರಮ ತಪ್ಪಿದರೆ ಅನರ್ಥ ಅಲ್ಲವೆ ? 
ಅಂತೆಯೇ ಮಾನವರ ಅಂತರಾತ್ಮದಲ್ಲಿರುವ ಪರಮಾತ್ಮನನ್ನು ಕಾಣಬೇಕಾದರೆ ಸತತವಾದ 
ಸಕ್ರಮದಾಯಕ, ಭಕ್ತಿ ಮಾಡಬೇಕು ಎನ್ನುವುದನ್ನು ಸ್ಪಷ್ಟಪಡಿಸುತ್ತಾರೆ. ಸಸಿಗಳಲ್ಲಿ 
- ರುಚಿಯಾದ ರಸ ಅಡಗಿದೆ ಎಂದ ಮಾತ್ರಕ್ಕೆ ಸೀಬೆಯ ಸಸಿ ನೆಟ್ಟ ಕೂಡಲೇ ರಸದ 
ರುಚಿಯನ್ನು ಅಸ್ಪಾದಿಸಲು ಸಾಧ್ಯವೇ ? ಸಸಿ ನೆಟ್ಟು ಅದಕ್ಕೆ ನೀರು ಗೊಬ್ಬರ ಹಾಕಿ 
ಚೆನ್ನಾಗಿ ಬೆಳೆಸಬೇಕು. ಅದು ಬೆಳೆದು ಹೂ ಬಿಟ್ಟು ಕಾಯಾಗಿ ಹಣ್ಣಾಗಬೇಕು 
ಸಿಹಿ ರಸ ತುಂಬಿದ ಆ ಹೆಣ್ಣು ಆಸ್ವಾದ್ಯಮಾನ ಇಲ್ಲವೇ ? ಕಮಲದ ಸಸಿಯಲ್ಲಿ 
ಅವ್ಯಕ್ತವಾಗಿ ಆಡಗಿರುವ ಕಮಲದ ಪರಿಮಳದಂತೆ ಮತ್ತು ಹಾಲಿನ ಕೆನೆಯಲ್ಲಿರುವ 
ಜಿಡ್ಡು ಅಥವಾ ತುಪ್ಪವನ್ನು ಪಡೆಯಬೇಕಾದರೆ ಹಸುವಿನಲ್ಲಿ ಹಾಲು ಕರೆಯುವುದರಿಂದ 
ಪ್ರಾರಂಭಿಸಿ ಎಷ್ಟು ಕಾಯಕ ಪ್ರಕ್ರಿಯೆಗಳಾಗಬೇಕು. ಕೆನೆ ಅಥವಾ ತುಪ್ಪವನ್ನು 
ಪಡೆಯಲಿಕ್ಕೆ ಬಿಸಿಮಾಡಿದರೆ ಚೆನ್ನಾಗಿ ಕೆನೆ ಕಟ್ಟಿದ ಮೇಲೆ ಮತ್ತೆ ಸ್ವಲ್ಪ 
ಹೊತ್ತು ಹಾಲನ್ನು ಉಕ್ಕಿ ಚೆಲ್ಲದ ಹಾಗೆ ಕೆನೆಯ ಪಕ್ಕದಲ್ಲೇ ಜಿಡ್ಡು ಸೇರುವುದನ್ನು 
ಕಾಣುತ್ತೇವೆ. ಅಂತೆಯೇ ಪರಮಾತ್ಮನ ಇರುವು ಗೊತ್ತಾಗಬೇಕಾದರೆ ನಮ್ಮ 
ಕಾಯಕ ಜೀವನದಲ್ಲಿ ಸಕ್ರಮವಾದ ಪ್ರಕ್ರಿಯೆಗಳು ಶುದ್ಧಾ ಭಕ್ತಿಗಳು ನಿರಂತರ ನಡೆಯ 
ಬೇಕು. ಆಗ ' ಪರಮಾತ್ಮನ ದರ್ಶನ ಸಾಧ್ಯವಾಗುತ್ತೆ. ಈ ವಚನದಲ್ಲಿ ಅಣ್ಣನವರು 
ಶಕ್ತಿ ವಿಶಿಷ್ಟಾದೈತ ತತ್ವವನ್ನು ಸೂಕ್ಷ್ಮವಾಗಿ ತಿಳಿಸಿರುತ್ತಾರೆ, ಶರೀರದಲ್ಲಿ ಜೀವಾ. 
ತ್ಮನ ಜೊತೆಯಲ್ಲೇ ಪರಮಾತ್ಮ ಇದ್ದರೂ ಜೀವಾತ್ಮನೇ ಪರಮಾತ್ಮನಲ್ಲ. ಹೇಗೆ 
ಉದಕದಲ್ಲಿ ಕಿಚ್ಚು , ಅಂದರೆ ಬೆಂಕಿ ಇದ್ದರೂ ನೀರೇ ಬೆಂಕಿಯಲ್ಲಿ ಅಥವಾ ವಿದ್ಯುತ್ 
ಅಲ್ಲ. ಆದರೆ ನೀರನ್ನು ಬಿಟ್ಟು ವಿದ್ಯುತ್ ಇಲ್ಲ. ಅಂತೆಯೇ ಸಸಿಯೇ ರುಚಿ ಅಲ್ಲ 
ಕಮಲದ ಗಿಡವೇ '- ಪರಿಮಳವಲ್ಲ, ಹಾಲಿನ ಕೆನೆಯೇ ಸ್ನೇಹ ಅಂದರೆ ಜಿಡ್ಡಲ್ಲ. 
* ಸ್ಕೂಲವಾಗಿ ನೋಡಿದಾಗ ಉದಕ, ಕಿಚ್ಚು , ಸಸಿ , ರುಚಿ ಹಾಗೂ ಸಸಿ ಪರಿಮಳ 
ಕನೆ ಮತ್ತು ತುಪ್ಪ ಬೇರೆ ಬೇರೆಯಾಗಿ ಕಂಡರೂ ಸೂಕ್ಷ್ಮವಾಗಿ ನೋಡಿದಾಗ 
ಎರಡೂ ಬೇರೆ ಅಲ್ಲ, ಎರಡಲ್ಲ. ಒಂದೇ ಒಂದೇ ಎಂದ ಮೇಲೆ ವಿದ್ಯುತ್ ಬೇಕಿದ್ದಾಗ 
ನೀರನ್ನು ಉಪಯೋಗಿಸುವಂತಿಲ್ಲ, ನೀರೇ ಬೇರೆ, ನಿಮ್ಮತ್ತೇ ಬೇರೆ. ಹಾಗೆಯೇ 
ನೆನೆ, ಪರಿಮಳ, ಸಸಿ, ರುಚಿ, ಕೆನೆ ಸ್ನೇಹ ಇಲ್ಲಿ ಅದೈತ ತತ್ವವನ್ನು ಅಣ್ಣನವರು 
ಎಷ್ಟು ಸರಳವಾಗಿ ಸುಂದರವಾಗಿ ಚಿತ್ರಿಸಿದ್ದಾರೆ. ಜೀವಿಯನ್ನು ಅಂದರೆ ದೇಹಿಯನ್ನು 
ಉದಕ , ಸಸಿ ನೆನೆ, ಕೆನೆಗಳಿಗೆ ಹೋಲಿಸುವ ಈ ಉಪಮಾನಗಳ ಉದಾಹರಣೆ 
ಅರ್ಥಪೂರ್ಣವಾಗಿವೆ. ನೀರಿನಿಂದ ವಿದ್ಯುತ್ , ಸಸಿಯಿಂದ ರುಚಿಯಾದ ಹಣ್ಣು , 
ಹೂವಿನ ಬಳ್ಳಿಯಿಂದ ಪರಿಮಳ ಭರಿತ ಹೂವು, ಕೆನೆಯಿಂದ ಸೇಹ ಅಥವಾ 
ಜಿಡು ಅಂದರೆ ತುಪ್ಪ ಪಡೆಯಬೇಕಾದರೆ ಅವಿಚ್ಛಿನ್ನವಾದ ಸಕ್ರಮವಾದ ಶ್ರದ್ಧಾ 


ಡಿಸಂಬರ್ 1988 


* 


21 


ಪೂರ್ವಕ ಕಾಯಕ ಮಾಡಲೇ ಬೇಕಲ್ಲವೇ ? ಅಂತಯೇ ಜೀವಾತ್ಮನಲ್ಲಿರುವ ಸರ 
ಮಾತ್ಮನ ಅರಿವು ಅಗಬೇಕಾದರೂ ಅವಿಚ್ಛಿನ್ನವಾದ ಶ್ರದ್ಧಾ ಭಕ್ತಿ ಪೂರ್ವಕ ಕಾಯಕ 
ಅತ್ಯವಶ್ಯಕ ಎನ್ನುವುದನ್ನು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ, ಅಣ್ಣನವರ 
ವಚನದಲ್ಲಿಯ ಉಪಮಾನಗಳು ಮುಮುಕ್ಷುಗಳಿಗೆ ಬೇಕಾದ ಎಲ್ಲಾ ತರಹದ ಉಪ : 
ದೇಶಗಳನ್ನು ಬಹಳ ಸರಳವಾಗಿ ಸುಂದರವಾಗಿ ಚಿತ್ರಿಸಿ ಮನವರಿಕೆ ಮಾಡಿಕೊಡುತ್ತವೆ. 


( ಈ ವಚನದಲ್ಲಿರುವ ( ಕನೈಯ ಸ್ನೇಹ ” ಎಂಬುದನ್ನು ನಾನು ಕೆನೆಯ ಸ್ನೇಹ 
ನೆಂದು ಅರ್ಥೈಸಿದ್ದೇನೆ, ಈ ವಚನದ ಉದಕ , ಸಸಿ, ನೆನೆ, ಪದಗಳು, ಒತ್ತಕ್ಷರಗಳಿ 
ದಿರುವುದನ್ನು ಕಾಣತ್ತೇವೆ. ಅಂತೆಯೇ ಕನ್ಯ ಪದಕ್ಕೆ ಬದಲಾಗಿ ಕೆನೆ ಪದವಿದ್ದರೆ 
ಉದಕ, ಸಸಿ ನೆನೆ ಕೆನೆ ಪದ ಒಂದೇ ಜಾತಿಯ ಪದಗಳಾಗುತ್ತವೆ. ಉದಕದಲ್ಲಿ 
ವಿದ್ಯುತ್ , ಸಸಿಯಲ್ಲಿ ರುಚಿ, ನೆನೆಯಲ್ಲಿ ಸರಿಮಳ ಎಲ್ಲರಿಗೂ ಸುಲಭವಾಗಿ ಅರ್ಥ 
ವಾಗುತ್ತದೆ. ಅಂತೆಯೇ ಕೆನೆಯಲ್ಲಿಸ್ನೇಹ ಅಥವಾ ಜಿಡ್ಡು ಅಥವಾ ತುಪ್ಪ ಎಲ್ಲರಿಗೂ 
ಅರ್ಥವಾಗುವಂತೆ ಕೆನೆಯ ಸ್ನೇಹ ಎಲ್ಲರಿಗೂ ಸುಲಭಗ್ರಾಹ್ಯವಾಗುವುದಿಲ್ಲ. 
ಮೇಲಾಗಿ ಮಾಲೋಪಮೆಗಳನ್ನು ಉದಾಹರಿಸುವಾಗ ಸಜಾತೀಯ ಉಪಮೆಗಳೇ 
ಸೇರಿರಬೇಕು. ನಿರ್ಜಿವ ಉಪಮಾನ ಸಜೀವ ಉಪಮಾನಗಳು ಮಾಲೋಪವು 
ಯಲ್ಲಿ ಒಟ್ಟಿಗೇ ಸೇರಿರಬಾರದು, ಉದಕ ಸಸಿ, ನೆನೆ , ಸಜೀವ ವಸ್ತುಗಳಲ್ಲ, 
ಕನ್ಯ ಸಜೀವ, ಕನೈಗೆ ಬದಲಾಗಿ ಕೆನೆ ಸೇರಿದರೆ ಒಂದು ಜಾತಿಯ ಉಪಮೆಗಳು , 
ಒಂದು ಮಾಲೆಯಲ್ಲಿ ಸೇರಿದಂತಾಗುತ್ತದೆ, ಬಹುಷ: ಓಲೆಗರಿ ಗ್ರಂಥದಿಂದ ಪ್ರತಿ 
ಮಾಡುವಾಗ ಮೂಲ: ಕೆನೆ ಪದ ಚೆನ್ನಾಗಿ ಕಾಣದಿರುವ ಸಂದರ್ಭದಲ್ಲಿ ಪ್ರತಿ 
ಮಾಡಿದವರು ಕೆನೆಗೆ ಬದಲಾಗಿ ಕನ್ಯ ಪದ ಬರೆದಿರಲೂ ಬಹುದು. ಮಾಲೋಪ. 
ಮಾನನಿಯಮಕ್ಕೆ ಸರಿ ಹೋಗುವ, ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗುವ 
ಪದ ಕನ್ಯ ' ಗಿಂತ ಕೆನೆ ' ಉತ್ತಮವಾಗಿ ಕಾಣುವುದರಿಂದ : ಕೆನೆ ? ಯ 
ಸ್ನೇಹ” ಎಂದು ಪಾಠಾಂತರವನ್ನಾಗಿಯಾದರೂ ಇಟ್ಟುಕೊಳ್ಳಬಹುದು. ಈ ಭಾವನೆ 
ಪ್ರಮಾದವಾಗಲಾರದು ಎಂದು ಭಾವಿಸಲಾಗಿದೆ. ಒಂದು ಪಕ್ಷ ಮೂಲದಲ್ಲಿ 
ಕನೈಯ ಪದವೇ ಇದ್ದಿದ್ದರೆ ಸ್ನೇಹಕ್ಕೆ ಬದಲಾಗಿ “ ಪ್ರೇಮ ” ಅಥವಾ ಪ್ರೀತಿ” 
ಎನ್ನುವ ಪದಗಳು ಅತ್ಯಂತ ಅರ್ಥಪೂರ್ಣವಾಗಿರುತ್ತಿತ್ತು ಅಲ್ಲವೆ ? ಆದ್ದರಿಂದ 
ಕನೆ ” ಯ ಹದಕ್ಕೆ ಬದಲಾಗಿ “ ಕೆನೆ ” ಪದ ಔಚಿತ್ಯ ಪೂರ್ಣ ವಾಗಿ ಪ್ರಕೃತ 
ಸಂದರ್ಭ ಭಾವನೆಗಳಿಗೆ ಪೂರಕವಾಗುತ್ತದೆ ಎಂದು ತಿಳಿದು ಇಲ್ಲಿ “ ಕನೈಗೆಬದಲಾಗಿ 
“ ಕೆನೆ ” ಪದವನ್ನು ಉಪಯೋಗಿಸಲಾಗಿದೆ. ಸಹೃದಯರು ಗ್ರಹಿಸುತ್ತಾರೆಂದು 
ನಂಬಲಾಗಿದೆ. 


22 


ಸಿದ್ದಗಂಗಾ 


ಕೊನೆಯದಾಗಿ ಪಶುವಿನ ಉಪಮಾ ಒಂದನ್ನು ವಿಮರ್ಶಿಸೋಣ. “ಎಳ್ಳಿಲ್ಲದ 
ಗಾಣವನಾಡಿದ ಎತ್ತಿನಂತಾಯಿತೆನ್ನ ಭಕ್ತಿ . ” ಜೀವನವನ್ನು ಎತ್ತಿನ ಜೀವನಕ್ಕೂ 
ಸಂಸಾರವನ್ನು ಗಾಣಕ್ಕೂ ಹೋಲಿಸಿರುವ ಈ ಉಪಮಾನ ಎಷ್ಟು ಸುಂದರವಾಗಿದೆ. 
ಎತ್ತನ್ನು ಗಾಣಕ್ಕೆ ಕಟ್ಟಿ ಬೋಧನೆ ಮಾಡಿದರಾಯಿತು. ಸುತ್ತಲಿಕ್ಕೆ ಪ್ರಾರಂಭ. 
ಗಾಣದ ಎಳ್ಳು ಸವೆದು ಎಣ್ಣೆ ಬಂತೆ, ಎಳ್ಳು ಜೊಳೋ ಅಥವಾ ಗಟ್ಟಿಯೋ ?, 
ಮುಂತಾದ ಯಾವ ಪರಿವೆಯೂ ಎತ್ತಿಗಿಲ್ಲವೇ ಇಲ್ಲ, ಯುಕ್ತಾಯುಕ್ತ ವಿವೇಚನೆ 
ಇಲ್ಲದ ಪರಿಭ್ರಮಣ, ನಮ್ಮ ಸಂಸಾರದ ಜೀವನ ವ್ಯರ್ಥವಾದ ಪರಿಭ್ರಮಣವಾಗ 
ಬಾರದು. ಅರ್ಥವತ್ತಾದ ಪರಿಭ್ರಮಣವಾಗಬೇಕು. ಹಾಗಿಲ್ಲದಿದ್ದರೆಸಂಸಾರವೆಂಬ 
ಗಾಣದ ಸುತ್ತಾಟಕ್ಕೆ ವಿರಾಮವೇ ಇಲ್ಲ. ಸಂಸಾರ ಗಾಣದಿಂದ ಜ್ಯೋತಿಯನ್ನು 
ಬೆಳಗಿಸಿಕೊಳ್ಳಬೇಕು. ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಳಬೇಕು ಎನ್ನುವ 
ಭಾವನೆ ಸುಂದರವಾಗಿ ಉಸದಿಷ್ಟವಾಗಿದೆ, ಅಣ್ಣನವರ ಸುಂದರ ವಚನೋದ್ಯಾನದಲ್ಲಿ 
ಇಂಥಹ ವಿಭಿನ್ನ ಪರಿಮಳ ಭರಿತ ರಾಶಿ ರಾಶಿಯ ಕುಸುಮಗಳು ತುಂಬಿವೆ. ಇಲ್ಲಿ 
ಕೇಪಲ ಕೆಲವೇ ಕುಸುಮಗಳ ಸೌರಭವನ್ನು ಆಘಾಣಿಸಲು ಪ್ರಯತ್ನಿಸಲಾಗಿದೆ. 
ಪ್ರತಿಯೊಂದು ವಚನವೂ ಮುಮುಕ್ಷುಗಳಿಗೆ ದಾರಿದೀಪದಂತಾಗುತ್ತದೆ. ಭಕ್ತಿರಸ 
ಸಿಪಾಸುಗಳಿಗೆ ಒಂದೊಂದು ವಚನವೂ ಒಂದೊಂದು ಸುಂದರ ನೀರ್ಬುಗೆ ಯಂತೆ 
ಬಾಯಾರಿಕೆಯನ್ನು ಶಾಶ್ವತವಾಗಿ ಹೋಗಲಾಡಿಸಲು ಸಮರ್ಥವಾಗುತ್ತದೆ ಆ 


ಈ 
ಕೇಸ 
ಬಾರ್ 
ಸೋಪ್ 


ನಿಮ್ಮ ಬಟ್ಟೆಗಳ 


BAR 
SOAP 
ಕಸ 
ಬಾರ್ 
ಸೋಪ್ 


ಶುಭ್ರತೆಗೆ 


Dialog 


ಅಂಬಾರ್ 


" ಕೇಸತಿ 
ಬಾರ್ 
ಸೋಜ್ 


ನೀಲಿ 
ಬಾರ್ 


ತಯಾರಕರು : 

ಜಿನೇಂದ್ರ 

- ಸೋಪ್ಪ್ಲಾಸ್ಮತಿ, 
ಇಂಡಸ್ಟ್ರಿಯಲ್ ಎಸ್ಟೇಟ್, ತುಮಕೂರು. 


ಡಿಸೆಂಬರ್ 1988 


ಶರಣ ಸತಿ ಲಿಂಗಪತಿ ! 


( ಶಿವಕವಿ > ಸಂಗಮೇಶ ಹೊಸಮನಿ 


ನನ್ನ ನಚ್ಚಿನಲ್ಲಿ ಅನುಪಮ ಚೆಲುವ, 
- ಅಳೆಯಲಾಗದು ತಾಯಿ | ಅನುರಾಗ ನಿಲುವ ||ಪಲ್ಲ|| 
ಹಗಲಿರುಳು ನನಗಂಟು ಕೈ ತುಂಬ ಕೆಲಸ 

ಮನದಾಳದಲ್ಲಿ ಕುಣಿವನೆಷ್ಟೊಂದು ಸರಸ 1 
ಕಣ್ಣಂಚಿನೊಳಗಿವರ ವರರೂಪ ಮಾಲೆ 
ಎದೆಯುಕ್ಕಿ ತೂಗುತಿದೆ ನಲ್ಲನುಯ್ಯಾಲೆ 


ಮೈ ಮರೆತು ಕುಳಿತಿರಲು ಹಿಂದೆಯೇ ಇರುವ 
* ಬಿಡಿರೊಢ ಹುಡುಗಾಟ 1 ಎದೆ ದುಂಬಿ ನಗುವ 
ಸರಳ ಅವಿರಳ ತೇಜ ನಿರಾಳ ಓಜ 
ಏಸೊ ಜನುಮದ ಪುಣ್ಯ ದೊರೆತ ಮಹರಾಜ 


| ೨ | 


ಮುಖ ಸಪ್ಪಗಾಗಿರಲು ಗಲ್ಲ, ತುಟಿ ಹಿಡಿದು 

ಸುಖದ ಸುಗ್ಗಿ ಯ ತರುವ ದಣಿವೆಲ್ಲ ಬರಿದು 
ಇವನದೆಂತಹ ಮೋಡಿ ನಾನರಿಯೆನಮ್ಮ | 

ಶಿವಕಳೆಯೇ ಮೈವೆತ್ತುಲುದೆಗಿಳಿಯಿತಮ್ಮ 
ಕೊರತೆಯೆಂಬುದು ಕಾಣೆ ಸಕಲ ಸದ್ದಾಗ್ಯ 
ಉಡುತೊಡುವ ಆಯ್ಕೆಯಲ್ಲಿ ಅವರೆದೇ ಯೋಗ್ಯ 
ನನ್ನ ಮನಸ್ಸಿನ ಮಿಂಚು ನನ್ನವಗೆ ಗೊತ್ತು 
ಮಣಿದ ಮಳೆ ಬಿಲ್ಲಾಗಿ ಸುರಿಸುವನು ಮುತ್ತು 


ಆಗೊಮ್ಮೆ ಈಗೊಮ್ಮೆ ತವರು ಮನೆ ನೆನಪು 

ಹಡೆದಮ್ಮ ನಿಲಲೆದುರು ಕಂಬನಿಯ ಮುಡಿಪು 
ಹೋಗಿ ಬರುವೆಯಾ ಗಿರಿಜೆ ತಾಯಿ ಬಳಿಗೆನುವ 
ನೀವು ಬಂದರೆ ಸರಿಯೆ ಬಿಗಿದಪ್ಪಿಕೊಳ್ಳುವ 


ಹೃದಯ ಹಂದರದಲ್ಲಿ ಬಿರಿದ ಹೂ ಮೊಗ್ಗೆ 
- ಹುಸಿ ಮುನಿಸಿನಲ್ಲಿ ನನ್ನ ಅವರ ಬಗ್ಗೆ 


ಸಿದ್ದಗಂಗಾ 


ಸೋಗಿಲಿವರೇ ಮುಂದೆ ಸೋಜಿಗದ ಯಾತ್ರೆ 
ಆದರಿವರದೆ ಗೆಲುವು ಇದು ಎಂಥ ಮಾತ್ರೆ 
ಅತ್ತೆ ಮನೆ ಸೊಸೆಯಾಗಿ ಏಸೋ ದಿನ ಕಳೆದೆ 
- ವರುವರುಷ ಹೊಸರಾಗ- ರಸವನುಂಡು ನಲಿದೆ 
ತಿನಲುಣಲು ಬಾಯಿಲ್ಲ ಕಾಣೆಕೊರತೆಯನ್ನು 
ತುಂಬಿ ತೊಳೆಯುವೆ ಪಾದ ಒಲುವಿನೊರತೆಯನು 


|| ೭ || 


ದಾರದಿ ದಾರಿಯಲಿ ದಣಿವೆಂಬುದಿಲ್ಲ 
ಬೇವು ಬೆಲ್ಲವ ಮಾಡಿ ತಿನಿಸಿದರು ನಲ್ಲ 
ನಿಮ್ಮ ತೋಳೆಕ್ಕೆಯೊಳು ಕಣ್ಮುಚ್ಚ ಬೇಕು 
- ನಡೆಸಿಕೊಡುವಿರಾ ಎನಲು ಬಾಯುಚೆ ಸಾಕು 


||೮ || 


ಏಸು ಜನುಮದ ನಂಟು ನಮ್ಮದಿರಬೇಕು 
ಜನುಮ ಜನುಮಕು ಇವರೆ ಪ್ರತಿಯಾಗಬೇಕು 
ನಡೆಸಿಕೊಡು ಗುರುದೇವ ಕೇಳುವೆನು ವರವ 
ಬೇರೇನೂ ನಾ ಬೇಡೆನೀಡು ಮಂಗಲವ 
ಬಾಳಿನೊಲುಮೆಯೇಕವನ ಬರೆ ಭಾವಗೀತೆ 
ಬೇರೇನು ಹಾಡುವದು ನನ್ನವಗೆ ಸೋತೆ 
ಗುರುದೇವ ಶಿವದೇವ! ಭಾವಲಿಂಗಯ್ಯ 
ಒಡಪಿಟ್ಟು ಹೇಳಿ ? ಕೂಡಲ ಸಂಗಯ್ಯ > 


ಅಭಿಮಾನಿಗಳಲ್ಲಿ ಬಿನಹ್ನ 


`NAAAAAAAAAAAdda 


ಸಹೃದಯ ಅಭಿಮಾನಿ ಬಂಧುಗಳೇ , “ ಸಿದ್ದಗಂಗಾ ಮಾಸಪತ್ರಿಕೆ " 
23 ವರ್ಷಗಳ ಸಾರ್ಥಕ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿ ಬರುವ 1989 ರ 
ಸಂಕ್ರಮಣಕ್ಕೆ 24 ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡತ್ತಿದೆ. ಇದಕ್ಕೆ ಪೋಷಣೆ 
ನೀಡಿದ ತಮಗೆ ಕೃತಜ್ಞತೆಗಳು, ನೀವೂ ಸದಸ್ಯತ್ವ ಮುಂದುವರೆಸಲೂ 
ಮತ್ತು ಅಕ್ಕ ಪಕ್ಕದ ಮಿತ್ರರುಗಳು ಸಿದ್ಧಗಂಗಾ ದ ಸದಸ್ಯರಾಗಲು . 
ಪ್ರೋತ್ಸಾಹ ನೀಡಬೇಕೆಂದು ಕಳಕಳಿಯ ಮನವಿ, 

- ಪ್ರಕಾಶಕರು. 


ಡಿಸೆಂಬರ್ 1988 


* 25 


೧ ಕೂಡಲ ಸಂಗಮ 


. 


- ಜಿ . ಬಿ. ಲಿಂಗರಾಜು, ಬಿ. ಎ . ಅಧ್ಯಾಪಕ , ಜ್ಯೋತಿಯಲ್ಲಾಪುರ 


ಶಿವ ನೆಲಸಿಹಸಿಲ್ಲಿ ಸಂಭ್ರಮದಲ್ಲಿ 
ಕೂಡಲ ಸಂಗಮದಲ್ಲಿ 

- ಶರಣರ ಸಂಗಮದಲ್ಲಿ | 
ಬಕುತರ 'ಹೃದಯದ ಕರೆಕೇಳಿ 
ಶಿವ ಲಿಂಗದ ರೂಪವನ್ನು ತಾಳಿ 
ದರುಷನ ತೋರಿಹನಿಲ್ಲಿ 

ಕೂಡಲ ಸಂಗಮದಲ್ಲಿ || 
ಶಿವ ಶರಣ ಸಂಗವ ಬಯಸಿ 
ಚಿರ , ಗಂಗೆಯ ಮಡಿಲಲಿ ನೆಲಸಿ 
ಧರೆಗಿಳಿದು ಬಂದಿಹನಿಲ್ಲಿ 

ಶರಣರ ಹಂಬಲದಲ್ಲಿ | 
ಶಿವ ಧರ್ಮದ ವಾಣಿಯೇ ಹೂರಾಶಿ - 
ಶಿವನಾಮ ಸ್ಮರಣೆಗೆ ಇದುಕಾಶಿ 
ಸರಿಮಳ ಚೆಲ್ಲಿಹುದಿಲ್ಲಿ 

ಕೂಡಲ ಸಂಗಮದಲ್ಲಿ !! 
ನದಿಯೆರಡರ ಸಂಗಮದಿ ಮಿಂದು 
ನಂದೀಶನ ದರುಶನವನ್ನು ಪಡೆದು 

ಶಿವ ಲಿಂಗವ ಪೂಜಿಸಿಲ್ಲಿ : 
- ಕೂಡಲ ಸಂಗಮದಲ್ಲಿ || 


WAYAMA 


- ವಿಳಾಸ ಬದಲಾದ ಸದಸ್ಯರುಗಳು ತಮ್ಮ ಹೊಸ ವಿಳಾಸವನ್ನು 
ಚಂದಾ ನಂಬರು ಸಹಿತ ಕಾದ್ಯಾಲಯಕ್ಕೆ ತಿಳಿಸಲು ಕೋರಿದೆ. 
ಮುಂದಿನ ಸಿದ್ದಗಂಗಾ ಸಂಚಿಕೆಗಳು ತನುಗೆ ಕ್ರಮವಾಗಿ ತಲುಪಲು 
ಸಹಕರಿಸಬೇಕೆಂದು ಕೋರಿದೆ. 

ಪ್ರಕಾಶಕರು, 


ಸಿದ್ದಗಂಗಾ 


26 


೨ ಭಾರತಾಂಬೆಗೆ 


ಬೆಳಗ ಬನ್ನಿ ಜ್ಯೋತಿಯೊಂದ ಭಾರತಾಂಬೆಗೆ ! 
ಭಾರತಾಂಬೆಗೆ ಜೈ ಕನ್ನಡಾಂಬೆಗೆ || 
ಕಲಾ ಜ್ಯೋತಿ ಬೆಳಗಿದ ಜನ್ಮಧಾತೆಗೆ 
ಶಿಲಾ ಸ್ಫೂರ್ತಿಯೆನಿಸಿದ ಭಾರತಾಂಬೆಗೆ 
ಗಂಗೆಯಮುನೆ ಜಲಧಿಯ ಜೀವದಾನಿಗೆ 
ತುಂಗ ಭದ್ರೆ ಹರಿಯುವ ಕನ್ನಡಾಂಬೆಗೆ 
ಕಾಯಕದ ಕಲಿಗಳ ತಾಯಿನಾಡಿಗೆ 
ರಾಮ ಭರತ ಜನಿಸಿದ ವೀರಮಾತೆಗೆ 
ಧರ್ಮಜ್ಞಾನ ಹರಿಸಿದ ಕಿರಣಕಾಂತಿಗೆ 
ಕರ್ಮಧಾಮವೆನಿಸಿದ ಭಾರತಾಂಬೆಗೆ || 


ದಾಸ್ಯತನದ ಡೇಡಿ ಕಡಿದ ತಾಯಾಡಿಗೆ 
ದೇಶ ಪ್ರೇಮ ಹೊನಲ ಹರಿ ತಾಯಾಡಿಲಿಗೆ 
ಬಸವವಾಣಿ ಮೆರೆದಿದೆ ಕನ್ನಡಾಂಬೆಗೆ 
ಮಾತೆ ಭಾರತಾಂಬೆಯ ಕಲೆಯ ಕಾಂತಿಗೆ || 


ಜಯಪತಾಕೆ ಹಾರಿಸಿ ಕೀರ್ತಿ ಬಾನಿಗೆ 

ಭಾರತಾಂಬೆ ನೆಲಸಿದ ಭವ್ಯ ಭೂಮಿಗೆ 
ದೇಶ ಸೇವೆ ಗೈಯುವ ಸಾರ್ತಿ ನಿಲುವಿಗೆ 
ದೇಶ ಭಕ್ತರೆದೆಯ ಹಣತೆ ದಿವ್ಯ ಬಾಳಿಗೆ || 


- ಮೆ || ಒರಿಯಂಟಲ್ ಲೆದರ್ 
ಬಿ. ಟಿ. ಎಸ್ . ರಸ್ತೆ , ವಿಲ್ಸನ್ ಗಾರ್ಡನ್ , ಬೆಂಗಳೂರು. 

ಮಾಲೀಕರು : ಬಿ . ಜಿ. ಉದ್ಯೆ 
ಅಪ್ಪಟ ಚರ್ಮದಿಂದ ಮಾಡಿದ ಉತ್ತಮಗುಣಮಟ್ಟದ ದಿನ ಬಳಕೆಯ 
ಚರ್ಮದ ವಸ್ತುಗಳ ತಯಾರಕರು . 

ಒಮ್ಮೆ ಭೇಟಿ ಕೊಡಿ! 


ಡಿಸೆಂಬರ್ 1988 


ಆಕರ್ಷಣೀಯ ವ್ಯಕ್ತಿತ್ವ 


ಜೆ, ಶಾರದರಾಜಶೇಖರ್ , 
847, 4 ನೇ ಮುಖ್ಯರಸ್ತೆ , ವಿಜಯನಗರ, ಬೆಂಗಳೂರು 


ಜೀವನದಲ್ಲಿ ಹಾದು ಹೋಗುವ ವ್ಯಕ್ತಿಗಳು ಅನೇಕರು. ಅನೇಕರನ 
ನೋಡುತ್ತೇವೆ. ಮಾತನಾಡುತ್ತೇವೆ, ವ್ಯವಹರಿಸುತ್ತೇವೆ, ಆದರೆ ನೆನಪಿನ ಉಗ್ರಾ 
ದಲ್ಲಿ ಉಳಿಯುವ ವ್ಯಕ್ತಿಗಳು ಮಾತ್ರ ಕೆಲವರು , ಹಲವರು ತಮ್ಮ ವ್ಯಕ್ತಿತ್ವ 
ಪ್ರಭಾವದಿಂದ ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿ ಅವ 
ವ್ಯಕ್ತಿತ್ವದ ಮುದ್ರೆಯನ್ನೊತ್ತಿರುತ್ತಾರೆ, ಇಂತಹ ಗಾಢವಾದ ಪ್ರಭಾವವನ್ನು ಎಲ್ಲರ 
ಬೀರಲು ಅಸಾಧ್ಯ , ಕೇವಲ ಕೆಲವೇ ವ್ಯಕ್ತಿಗಳು ಮಾತ್ರ ಇಂತಹ ಪ್ರಭಾವವನ 
ಬೀರಬಲ್ಲವರಾಗಿರುತ್ತಾರೆ, ಅಂತಹ ವ್ಯಕ್ತಿಗಳನ್ನು ಕಂಡೊಡನೆಯೇ ಏನೋ ಒ೦ 
ವಿಧಧ ಆತ್ಮೀಯತೆ ಮೂಡಿಬರುತ್ತದೆ, ಅ೦ತಹವರೊಡನೆ ಹೆಚ್ಚು ಹೊತ್ತು ಬೆರೆ 
ಮಾತನಾಡುವ ತವಕವೂ ಉಂಟಾಗುತ್ತದೆ, ಅವರ ನೆನಪಂತೂ ಸದಾ ಹಚ್ಚಹ 
ರಾಗಿ ಮನದಲ್ಲಿ ನೆಲೆಯೂರಿ ಬೇರು ಬಿಡುವ ಸಂಭವಗಳೂ ಉಂಟು, ಉನ 
ವ್ಯಕ್ತಿತ್ವ ಉಳ್ಳವರಿಗೆ ಮಾರುಹೋಗುವವರು , ಎಷ್ಟೋ ಮಂದಿ . ಇಂತಹ ವ್ಯಕ್ತಿಗೆ 
ಅತ್ಯಂತ ಪ್ರತಿಭಾವಂತರು ಹಾಗೂ ಪ್ರಭಾವ ಶಾಲಿಗಳೂ ಆಗಿರುತ್ತಾರೆ, ಅವ 
ತಮ್ಮ ಚಲನವಲನ ಮಾತಿನ ರೀತಿಯಿಂದ ಎಂಥಹವರನ್ನಾದರೂ ತಮ್ಮೆಡೆಗೆ ಆ 
ರ್ಷಿಸುವ ವ್ಯಕ್ತಿತ್ವವನ್ನು ಪಡೆದಿರುತ್ತಾರೆ, ಅವರು ಸೂಜಿಗಲ್ಲಿದ್ದಂತೆ, 


- ಭವ್ಯ ವ್ಯಕ್ತಿತ್ವ ಮಾನವನಿಗೆ ಒಂದು ವರದಾನವಿದ್ದಂತೆ, ಉದಾತ್ತ ಧೈ 
ಉಳ್ಳ ವ್ಯಕ್ತಿಯ ವ್ಯಕ್ತಿತ್ವಸಾಮಾನ್ಯವಾಗಿ ಉದಾತ್ತವಾಗೇ ಇರುತ್ತದೆ. 


ಜನರ ವ್ಯಕ್ತಿತ್ವದ ಸಾತ್ವಿಕ ಸ್ವರೂಪವೇ ಮಾನವ ಕುಲದ ಕಲ್ಯಾಣ 
ದೊಡ್ಡ ರಕ್ಷೆ , ಕರ್ಕಷಸ್ವರೂಪವನ್ನು ಮುಟ್ಟಿರುವ ಹಿಂಸಾ ಪ್ರವೃತ್ತಿಗೆ ತಡೆಯೊಡ್ಡ 
ಅದೊಂದೇ ದಿವ್ಯಾಸ್ತ್ರ , ಪ್ರಾಚೀನ ಭಾರತದ ತತ್ವ ಚಿಂತಕರನೇಕರು, ವ್ಯಕ್ತಿಗಳ 
ಪ್ರಧಾನವಾಗಿ ಕಾಣುವ ಗುಣಗಳನ್ನನುಸರಿಸಿ ಸಾತ್ವಿಕ, ರಾಜಸಿಕ, ಕಾಮಸಿಕ, ಎಂ 
ಮೂರು ರೀತಿಯ ವ್ಯಕ್ತಿತ್ವವನ್ನು ಗುರುತಿಸುತ್ತಿದ್ದರು, 

ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅನುವಂಶೀಯ ಸಂಪತ್ತಿನಂತೆ ಸನ್ನಿವೇ 
ಸ್ವರೂಪವೂ ಪ್ರಭಾವ ಬೀರುತ್ತದೆ, 

ಸಿದ್ದ ಗಂಡ 


28 


* ವ್ಯಕ್ತಿತ್ವವನ್ನು ರೂಪಿಸತಕ್ಕ ಅ೦ಶಗಳೆಲ್ಲ ಮೂಲತಃ ವಂಶಗತವಾಗಿ ಬರತಕ್ಕ ವೇ 
ಆದರೂ ಅವನ್ನು ಕ್ರಮವಾಗಿ ವ್ಯವಸ್ಥೆಗೊಳಿಸುವ ಕಾತ್ಯ ಜೀವನದಲ್ಲಿ ಸಿದ್ದಿಸಬೇಕು. 
ಅಷ್ಟಾಗಿ ಜನ್ಮತಃ ಉತ್ತಮ ಅನುವಂಶೀಯ ವ್ಯಕ್ತಿರೇಖೆಗಳಿಲ್ಲದಿದ್ದರೂ ಇರುವಷ್ಟನ್ನೇ 
ಆದಷ್ಟು ಉಪಯುಕ್ತ ರೀತಿಯಲ್ಲಿ ಪೋಷಿಸಿವ್ಯವಸ್ಥೆಗೊಳಿಸಿ ಕೊಂಡರೆ ನಿಸರ್ಗ 
ದತ್ತವಾಗಿ ಬಂದದ್ದನ್ನು ಬಂಗಾರ ಮಾಡಿಕೊಂಡ ಹಾಗಾಗುತ್ತದೆ 


ಎಲ್ಲ ಕಾಲಕ್ಕೂ , ಎಲ್ಲ ದೇಶ . ಎಲ್ಲ ರಾಜ ಸಂಸ್ಕೃತಿಗಳಿಗೆ ಒಪ್ಪಿನ 
ಮೌಲ್ಯಗಳನ್ನೂ ಆದರ್ಶಗಳನ್ನೂ ಸಾಧಿಸುವುದೇ ವ್ಯಕ್ತಿತ್ವದ ಅಂತಿಮ ಗುರಿ. 
ಅದನ್ನೇ ನಾವು ' ಸತ್ಯ , ಸುಂದರಂ ಶಿವಂ' ಎಂಬ ಮಾತಿನಲ್ಲಿ ಉನ್ನತ ಆದರ್ಶ 
ನನ್ನಾಗಿ ಚಿತ್ರಿಸಿಕೊಳ್ಳುವುದು, 


ಸೂಕ್ತ ವ್ಯಕ್ತಿತ್ವದ ನಿರೂಪಣೆಯಿಂದ ವ್ಯಯಕ್ತಿಕ ಜೀವನದ ಕಷ್ಟಗಳು ಕಳೆಯು 
ವುದರ ಜತೆಗೆ ಸಮಾಜದ ಸುಖ ಶಾಂತಿಗೂ ನೆಮ್ಮದಿಗೂ ಅವಕಾಶವಾಗುವುದು 
ನಾಯಕರಾಗಲಿ, ಹಿಂಬಾಲಕರಾಗಲಿ, ವಿಹಿತವಲ್ಲದ ವ್ಯಕ್ತಿತ್ವ ಪಡೆದಿರುವುದಾರೆ 
ಮಾನವ ಸಮಾಜಕ್ಕೆ ಯಾವಗಳಿಗೆಯಲ್ಲಾದರೂ ವಿಷಾದಗಬಹುದು . 


ಒಬ್ಬ ನಾಯಕನ ಸಹನೆಯೇ ಮೊದಲಾದ ಸಾಕಗುಣ ಜನಾಂಗವೊಂದರ 
ಧಾರುಣ ಹೋಮವನ್ನು ನಿವಾರಿಸ ಬಹುದು ಹಾಗೆಯೇ , ವಿಚಾರ ಶೀಲ ಹಿಂಬಾ 
ಲಕರ ವ್ಯಕ್ತಿತ್ವ ನಾಯಕನೊಬ್ಬನು ಅನಸರಿಸುವ ನಕ್ರ ಮಾರ್ಗವನ್ನು ತಪ್ಪಿಸ 
ಬಹುದು, ವ್ಯಕ್ತಿತ್ವ ತಮಗೂ ಮತ್ತು ಸಮಾಜಕ್ಕೂ ಹಿತವಾಗುವಂತಿರ ಬೇಕು, 
ಸಮಾಜ ಜೀವನದಲ್ಲಿ ತೀವ್ರಗತಿಯಲ್ಲಿ ಕಾಣಿಸಿ ಕೊಳ್ಳುತ್ತಿರುವ ಬದಲಾವಣೆಗೆ 
* ಹೊಂದಿಕೊಂಡು ಹೋಗುವ ಶಕ್ತಿ ವ್ಯಕ್ತಿಯ ಉಳಿವಿಗೆ ಬಹುಅಗತ್ಯ . 

* ವ್ಯಕ್ತಿತ್ವದಲ್ಲಿ ಅತಿಮುಖ್ಯವಾದುದೆಂದರೆ ಆಕರ್ಷಣೀ . ವ್ಯಕ್ತಿತ್ವ ” 


ಆ ವ್ಯಕ್ತಿತ್ವವು ನರವ್ಯೂಹ' ಸಂವೇದನೆಗಳು, ಸ ತಿಭ, ಕಲಿವು, ಪ್ರೇರಕಶಕ್ತಿ , 
ಜ್ಞಾಪಕಶಕ್ತಿ , ಇತ್ಯಾದಿ ಅಂಶಗಳೆಲ್ಲಾ ಸೇರಿದ್ದರೂ ಸಹ, ಆ ಯಾವ ಒಂದು ಅಂಶದ 
ಪ್ರತ್ಯೇಕ ಸ್ವರೂಪವೂ ಅದರಲ್ಲಿ ಕಾಣುವಂತಿಲ್ಲ, ಅವುಗಳೆಲ್ಲಾ ಸಹಕರಿಸಿ ಹೊಸ 
ರೂಪದಲ್ಲಿ ಮೂಡುವ ಕಾರ ಸ್ವರೂಪವನ್ನು ಕಾಣುತ್ತೇವೆ: ನೀವು ಧರಿಸುವ ಉಡು 
ಪು, ನಿಮ್ಮ ಮುಖದಲ್ಲಿನ ಭಾವನೆಗಳು, ನೀವು ಮಾತಾಡುವ ರೀತಿ, ನೀವುಯೋಚಿ 
ಸುವ ರೀತಿ, ಆ ಯೋಜನಾಲಹರಿಯಿಂದ ನೀವು ಬೆಳಸಿಕೊಂಡಿರುವ ರೀತಿನೀತಿಗಳು 
ಎಲ್ಲವೂಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತದೆ. 


ಡಿಸೆಂಬರ್ , 1988. 


29 


ಮೊದಲ ನೋಟಕ್ಕೆ ನೀವು ಪ್ರಭಾವ ಬೀರ ಬೇಕಾದರೆ ನಿಮ್ಮ ಉಡುಪು 
ಸಹ ಸಾಕಷ್ಟು ಪ್ರಭಾವವನ್ನು ಬೀರುತ್ತದೆ, ನೀವು ನಮಸ್ಕರಿಸುವ ರೀತಿ ಕೈಕು 
ಲುಕುವ ರೀತಿಯ ಸಹ, ನಿಮ್ಮ ವ್ಯಕ್ತಿತ್ವಕ್ಕೆ ಪ್ರಭಾವಬೀರುವ ಅಂಶಗಳು ಇವು 
ಗಳನ್ನೆಲ್ಲಾ ನಾವು ಸ್ವಯಂ ಬೆ ಳೆಸಿ ಕೊಳ್ಳ ಬೇಕು, 


ಇಷ್ಟೇ ಇದ್ದರೆ ಸಾಲದು, ನಾವು ಇತರರನ್ನು ಮೊದಲ ಬಾರಿಗೆ ಪರಿಚಯ ಮಾಡಿ, 
ಕೊಂಡು ನಮ್ಮ ವ್ಯಕ್ತಿತ್ವದ ಪ್ರಭಾವ ಅದರ ಮೇಲೆ ಬೀರುವಂತಾಗ ಬೇಕಾದರೆ 
ನಮ್ಮ ಕಣ್ಣುಗಳೇ ಆತ್ಮೀಯತೆಯನ್ನು ಸೂಸುವಂತಿರಬೇಕು. ನಿಮ್ಮ ಕಣ್ಣುಗಳ ಮೂಲಕ 
ಇತರರು ನಿಮ್ಮ ಹೃದಯವನ್ನು ನೋಡುತ್ತಿರುತ್ತಾರೆ ಎಂಬ ಅಂಶವನ್ನು ಮರೆಯಬೇಡಿ. 
ನಿಮ್ಮ ಹೃದಯದ ಒಳಗುಟ್ಟನ್ನು ನಿಮ್ಮ ಕಣ್ಣುಗಳು ಪ್ರತಿಬಿಂಬಿಸಬಲ್ಲವು. 

ನಿಮ್ಮ ವ್ಯಕ್ತಿತ್ವ ಪ್ರಭಾವ ಬೀರ ಬೇಕಾದರೆ ಒಂದು ಮುಗಳಗೆ ಹೆಚ್ಚಿನ 
ಪ್ರಭಾವವನ್ನು ಬೀರುತ್ತದೆ, 


ಮೊದಲನೋಟದಲ್ಲಿಯೇ ನೀವು ಮುಖದಲ್ಲಿ ಗಡಸುತನವನ್ನು ಪ್ರದರ್ಶಿಸಬೇಡಿ. 
ಇದರಿಂದ ನೀವೆಷ್ಟೇ ಪ್ರಭಾವ ಶಾಲಿಗಳಾಗಿದ್ದರೂ ಸಹ , ನಿಮ್ಮ ವ್ಯಕ್ತಿತ್ವಕ್ಕೆ 
ಮಸಿ ಬಳಿಯುವ ಕೆಲಸ ಮಾಡುತ್ತದೆ ನೀವು ಮುಗುಳಕ್ಕೆ ಆಹ್ವಾನಿಸಿದರೆ 
ಬಂದವರೂ ಸಹ ಮುಖದಲ್ಲಿ ಮುಗುಳ್ಳಗೆ ವ್ಯಕ್ತಪಡಿಸುತ್ತಾರೆ, ಹೃದಯ ತುಂಬಿ 
ನಗುಸ್ಕರಿಸಿ, ಕೈ ಮಾತ್ರ ನಮಸ್ಕಾರವನ್ನು ಸೂಚಿಸಿದರೆ ಸಾಲದು ಹೃದಯವೂ 
ಆಭಾರಿ ಎನ್ನುವ ಭಾವಬರುವಂತಿರಬೇಕು, 


ಜೀವನದಲ್ಲಿ ಬಾಳ್ವೆಯೂ ಒಂದು ಕಲೆ. ಅದರಲ್ಲಿ ವ್ಯಕ್ತಿತ್ವ ರೂಪಿಸಿಕೊಳ್ಳು 
ವುದು ಜೀವನ ಕಲೆಗೆ ಮಕುಟಮಣಿ ಇದ್ದಂತೆ ( Pleasing personality ? 
ಅಂದರೆ ವಿನಯ ಪೂರ್ವಕ ವ್ಯಕ್ತಿತ್ವ ರೂಢಿಸಿಕೊಂಡರೆ ನೀವು ಯಾವ ಕ್ಷೇತ್ರ 
ದಲ್ಲಿದ್ದರೂ ಸಹ ಮುನ್ನಡೆಯಲ್ಲಿ ತುಂಬಾ ಸಹಕಾರಿಯಾಗುತ್ತದೆ, 


ಜಿ ಸಹೃದಯ ಓದುಗರಲ್ಲಿ ಏನನ್ನು ಕೋರಿಕೆ ® 


ತಾವು ಸಿದ್ದಗಂಗಾ ಪತ್ರಿಕೆಗೆ ಸದಸ್ಯರಾಗಿ ಸಹಕಾರ ನೀಡಿರುತ್ತೀರಿ, ಇದಕ್ಕಾಗಿ 
ಕೃತಜ್ಞತೆಗಳು . ಡಿಸೆಂಬರ್ ತಿಂಗಳಿಗೆ ತಮ್ಮ ಸದಸ್ಯತ್ವ ಮುಗಿಯುತ್ತದೆ. ತಾವು ಎಂದಿ 
ನಂತೆ 1989 ನೇ ಸಾಲಿಗೂ ತಮ್ಮ ಚಂದಾ ಹಣ 20 = 00 ರೂಗಳನ್ನು ಕಳುಹಿಸಿ 
ಸದಸ್ಯತ್ವವನ್ನು ಮುಂದುವರಿಸಲು ಪ್ರಾರ್ಥನೆ, 

ಪ್ರಕಾಶಕರು, 
30 

ಸಿದ್ದಗಂಗಾ 


- 


COMFORTADEE 
I LUXURIOUS & 

PEACEFUL , 
STAY 


AT 


KENCHAMBA LODGE 


IS 


>>¿rm-om 


SUBEDAB CHATRAGACAR CROSS 
DEAR KAPAU THEATRE 
GANDHINAGM 
BANGALORES 
Pk 27082 GBAAR KOINONIMLODS 


ದುರ್ಗಾಸ್ತವನ (ಅನ್ನುತ ಗೀತೆ) 
mmmmmmmmmmmmmmmmmmmmmmm 
೧ ಕನ್ನಡ ಕವಿ ಕಾಳಿದಾಸ ” ಶ್ರೀ ನೋಟಗಿ ಮಲ್ಲಿಕಾರ್ಜುನ, ಅಥಣಿ 


ಓಂ ಭಗವತಿ ಮಹಾಶಕ್ತಿದಾಯಿನಿ ಮುಕ್ತಿದಾಯಿನಿ ವಿಶ್ವ ಜನನಿ ಶಾಂತಿದಾತ 
ಶಾಂಭವಿ ಕಾತ್ಯಾಯನಿ ಮಹಾಕಾಳಿಮಾತೆ ಪಾರ್ವತಿ ಮಾಹೇಶ್ವರಿ ನಮೋಸ್ತುತೆ।। 


ಶಂಭುಸತಿ ಶರ್ವಾಣಿ ದುರ್ಗಾ ರುದ್ರ ಭಯಂಕರೀ ನೀಲಾಂಬರೀ ಶುಭಂಕರೀ 
ಅ೦ಬಿಕೆ ದೇವಿ ಮಹಾಲಕ್ಷ್ಮಿ - ಶಾರದೆ ಗೌರಿ ಸಕಳ ನೀನೆ ಕರುಣಾಸಾಗರೀ 
ಅ೦ಭುಜಾಕ್ಷಿ ಜಗದಂಬೆ ಕಂಠ ಮೌಕ್ತಿಕಾಭರಣ ಪಾದಪದ್ಮರಂಜಿತೆ ಶೌರೀ 
ದಂಭ ದರ್ಪ ದೈತ್ಯ ಸಂಹಾರಿಣೀ ಸಿಂಹವಾಹನಳೆನೆ ಶೋಭಿಸೆ ಅಭಯಂಕರೀ licit 


ದಿವ್ಯಶಕ್ತಿ ಸೌಭದ್ರೆ ರತ್ನಕಂಕಣ ಕರುಂಡಮಾಲಾ ತ್ರಿಶೂಲ ಧಾರಿಣೀ 
ನವ್ಯಕಲಾ ಚೈತನ್ಯ ವಾಹಿನೀ ನವಕೋಟಿ ರೂಪ ದೇಹ ಪ್ರಕಾಶಿನೀ 
ಸೆವ್ವಭಾವ ಭಕ್ತಿ ಮುಕ್ತಿದಾತೆ ಚಿಚ್ಛಕ್ತಿ ನೀ ಸುರಾಸುರ ವಂದಿನೀ 
ಭವ್ಯ ಕಾಂತಿಕಿರಣ ಕೋಟಿರವಿ ತೇಜಸ್ಸೇಜಿ ನೀ ಸರ್ವಲೋಕಪೂಜಿನೀ !!೨!! 


ಅಷ್ಟಭುಜಾದೇವಿ ಸಹಸ್ರ ಮುಖಾಬ್ಬ ರಕ್ತ ಪೂರ್ಣಿತ ಭಯಂಕರ ನೇತ್ರೆ 
ಶಿಷ್ಟ ಜನ ರಕ್ಷಿಣಿ ಮಹಾತಾಯಿ ಅಸಂಖ್ಯಾಕರ ಶುಭ ಚರಿತೆ ನೀ ಮಂಗಳಗಾತ್ರೆ 
ದೃಷ್ಟಿ ದಿವ್ಯಜ್ಞಾನ ದೇಹಿ ಪರಾಶಕ್ತಿ ಅನ್ನಪೂರ್ಣೆಖಡ್ಡ ಪಾಣಿ ಅಮೃತಕಲಶರಾಜಿತೆ 
ಸೃಷ್ಟಿಸಕಳ ವೃಷ್ಟಿಗಂಗೆ ಜೀವರಾಶಿ ಅನಂತಯುಗ ಕಾಲಚಕ್ರ ಪ್ರಲಯಕರ್ತೆಪ್ರವ 

ಈ ಪೆಯಿ ? 


ವಸುಧೆಯೊಳ್ ರಕ್ತಧಾರೆ ಅಶ್ರುಧಾರೆ ಸುರಿದು ಪವಿತ್ರತನುವನಿತ್ತ ಸುತರುಸಾಗಿ 
ಸುಶಾಂತಿನೀಡಿ ಸುಭಗಗೊಳಿಸು ಜನನಿ ಮೃತ್ಯು ಹರೆ ಪಾಪಹಾರಿಣಿ ಪ್ರಲಯಂಕರಿ 
ಮಸಣಗೊಳಿಸು ಭ್ರಷ್ಟ ಬಾಳು ಜಗದಿ ಹರಿಸು ನೀ ಅಮೃತಗಂಗೆ ವಿಶ್ವಂಭರಿ 
ಶಶಿಮೌಳಿರಾಣಿ ಮಣಿದು ಕೇಳ್ಳ “ ಕನ್ನಡಕವಿಕಾಳಿದಾಸ ' ಕರುಣಿಸ್ತಾಯೆ ಶಾಂಕ 


ಸಿದ್ರಗೆ 


3 


ದೇವನಿರುವ ಪರಿ (ಮಧುರಚೆನ್ನ ) 


ದೇಹದಲ್ಲಿ ಜೀವವಿರುವ ರೀತಿಯಲ್ಲಿ ಜಗದಲ್ಲಿ ದೇವನಿರಬಹುದು, ದೇಹವನ್ನು 
ಎಷ್ಟು ಹಿಂಜಿ ನೋಡಿರೂ ಯಾವ ಸೂಕ್ಷ್ಮಿಯಂತ್ರಕ್ಕೂ ಕೂಡ ಜೀವವು ಕಾಣು 
ವಂತಿಲ್ಲ; ಸಿಕ್ಕುವಂತಿಲ್ಲ. ಆದರೂ ಅದು ಇದ್ದದ್ದು ಸತ್ಯ . ಹಾಗೆಯೇ ಈ ಅನಂತ 
ವಿಶ್ವದಲ್ಲಿ ನಾವು ಏಸು ದನ್ನ ರೆಕ್ಕೆ ಕಟ್ಟಿಕೊಂಡು ಹಾರಿದರೂ ಅಪಾರಪಾದ ಪೊಳ್ಳು 
ಮುಗಿಲಲ್ಲಿ - ಅಸಂಖ್ಯ ಗ್ರಹನಕ್ಷತ್ರಾದಿಗಳನ್ನು ಬಿಟ್ಟು ಇನ್ನೇನೂ ನೋಡುವುದಕ್ಕೆ 
ಸಾಧ್ಯವಿಲ್ಲವಾದರೂ “ ಜಡ (ಸಚಲ ” ವಿಶ್ವದ ಜೀವವೊಂದು ಇಲ್ಲದಿರಲಿಕ್ಕಿಲ್ಲ. 
ನಮ್ಮ ದೇಹದಲ್ಲಿ ಇದ್ದೇ ಇರುವ ಜೀವ( ಆತ್ಮ ) ನನ್ನು ನೋಡುವುದಕ್ಕೆ ಸಮರ್ಥ 
` ವಾದ ಕಣ್ಣಿಗೆ ವಿಶ್ರಾಂತರ್ಯಾಮಿಯನ್ನು ನೋಡುವ ಸಾಮರ್ಥವೂ ಇಲ್ಲದಿರಲಿಕ್ಕಿಲ್ಲ. 

* ಇಷ್ಟು ದಿನ ಒಳಗೆ ಜೀವಕ್ಕೆ ಮಾತ್ರ ಯಾಕೊ ದೇವನಿದ್ದಾನೆಂದು ಅನಿ 
ಸುತ್ತಿತ್ತು . ಆದರೆ ಇಂದು ಅದಕ್ಕೆ ಒಂದು ಯುಕ್ತಿಯ ಬೆಂಬಲವು ಸಿಕ್ಕಂತಾಯಿತು. 


ಬ್ರಹ್ಮಚರ್ಯ 

ಬ್ರಹ್ಮಚರ್ಯವೆಂದರೆ ಕಾಯಾ, ವಾಚಾ, ಮನಸಾ ವಿಷಯ ವಾಸನೆಯಿಂದ 
ನಿರ್ಲಿಪ್ತರಾಗಿ ಪರಿಶುದ್ಧರಾಗಿರುವುದು. ಅಂದರೆ ಲೈಂಗಿಕೇಚ್ಛೆ ಅಂತಹ ಪ್ರೇರೇಪಣೆ 
ಮತ್ತು ಇಂದ್ರಿಯಾಕರ್ಷಣೆ. ಇವುಗಳಿಂದ ನಿರ್ಲಿಪ್ತನಾಗಿರುವುದು. ಇದು ಲಿಂಗ 
ಶಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳುವುದು ಲಿಂಗಶಕ್ತಿಯ ಬಿಗಿ ಹಿಡಿತ 
ಅಥವಾ ಅಣಗಿಸುವಿಕೆ ಇವಯಾವುವೂ ಬ್ರಹ್ಮಚರ್ಯೆ 'ಅಭ್ಯಾಸದಲ್ಲಿ ಸಹಾಯ 
ಮಾಡಲಾರವು 'ಬ್ರಹ್ಮಚರ್ಯ ' ಎಂಬುದು ತಪಸ್ಸು “ ಥವಾ ಯೋಗದ 
ಹೃದಯಾಂತರಾಳದಲ್ಲಿರುವುದು. ಕಾಮೊದ್ರೆಕದ ನೋಟವು ಬ್ರಹ್ಮ 
ಚರ್ಯೆಯನ್ನು ಮುರಿದು ಹಾಕುವುದು . ನಿಮ್ಮ ಮಡದಿ ಮತ್ತು ಇತರ ಎಲ್ಲಾ 
ಸ್ತ್ರೀಯರೂ ನಿಮ್ಮ ತಾಯಿ ಅಥವಾ ದುರ್ಗಾಮಾತೆಯ ಸ್ವರೂಪಿಗಳೆಂದು ಭಾವಿಸಿರಿ. 
- ಜಪ , ಕೀರ್ತನೆ , ಪ್ರಾರ್ಥನೆ, ಧಾನ್ಯ ಸಾತ್ವಿಕಆಹಾರ , ವಿಚಾರ, ಪ್ರಾಣಾಯಾಮ , 
ಶೀಷ: ೯ಸನ, ಸರರಿಗಾಸನೆ ಇವೆಲ್ಲವೂ ನಿಮಗೆ ಬ್ರಹ್ಮಚರ್ಯೆಯಲ್ಲಿ ಯಶಸ್ಸು , 
ಗಳಿಸಲು ಸಹಾಯ ಮಾಡುತ್ತವೆ. ಬ್ರಹ್ಮಚರ್ಯೆಯ ಸಹಾಯವಿಲ್ಲದೆ ಆಧಾತ್ಮಿಕ 
ಮುನ್ನಡೆಯು ದೊರಕಲಾರದು. ನೀವುಬ್ರಹ್ಮಚರ್ಯದಲ್ಲಿ ನಿರತರಾಗಿದ್ದರೆ ನಿಮಗೆ 
ಅದ್ಭುತ ದೇಹ ಶಕ್ತಿಯ , ಅಪಾರ ಆತ್ಮಶಕ್ತಿ ಯಾಗ ಲಭಿಸುವುದು. ನೀವು ಈ 
ವಿಶ್ವವನ್ನೇ ಅಲ್ಲಾಡಿಸಬಲ್ಲಿರಿ . 

- ಸಂಗ್ರಹ ಎಂ . ರೇಣುಕಾರಾಧ್ಯ . 
- ಡಿಸೆಂಬರ್ 1988 , 

33 


ದಾನ ಹಾಗೂ ಹಿಂದೂ ಧರ್ಮ 


-- ಸೌ ಮಹಾದೇವಿ ಮುರಗಪ್ಪ ಅಳ್ಳಗಿ ಮಾರಕಬ್ಬಿನಹಳ್ಳಿ , 


ಕನ್ನಡದ ಪ್ರಸಿದ್ಧ ಕವಿ ಸೋಮೇಶ್ವರ' ನು ( ಸತ್ತಾತ್ರದೋ ದಾನಮಂ ” 
ಕೊಡು ಎಂದು ಹೇಳಿದ್ದಾನೆ. ಈ ಮಾತಿನ ಕಡೆ ಎಲ್ಲರೂ ದುರ್ಲಕ್ಷ ಮಾಡಿದ್ದಾರೆ. 
ದಾನಮಾಡುವದೊಂದು ಪುಣ್ಯಕಮ ಇಂತಿಂತಹ ದಾನ ಮಾಡಿದವರು ಇಂತಿಂತಹ 
ಪದವಿಗೇರಿದರು . ಪುನರ್ಜನ್ಮದಲ್ಲಿ ರಾಜ ಮಹಾರಾಜರ ಹೊಟ್ಟೆಯಿಂದ ಹುಟ್ಟಿದರು . 
ಎಂದು ಮಠ- ಮಂದಿರಗಳಲ್ಲಿ ಹೇಳುವ ಪುರಾಣ -ಕೀರ್ತನೆಗಳನ್ನು ಕೇಳಿ ಮೂಢ 
ಭಕ್ತಿಯ ಭಾವಿಕಜನ ತಾವು ದಾನಮಾಡಿ ಪುಣ್ಯ ಗೊಳಿಸಬೇಕೆಂಬ ಭಾವನೆಯಿಂದ 
ಎಂಥವರಿಗೊ ಧಾರಾಳ ಮನಸ್ಸಿನಿಂದ ದಾನ ಮಾಡುತ್ತಾರೆ. 


- ಈ ಮೂಢ ಭಾವನೆಯಿಂದಲೇ - ಭಾರತ ಅಧೋಗತಿಗಿಳಿದಿದೆ. ಮೈಗಳ್ಳರಿಗೆ, 
ಮೋಸಗಾರರಿಗೆ ದಾನವೊಂದು ಅಕ್ಷಯ ಪಾತ್ರೆಯಾಗಿ ಪರಿಣಮಿಸಿದೆ. ಈ ಬೇಡಿ 
ಉಂಡವನ ಬಾಯಿ ನಾಡೆಲ್ಲ ಕಂಡಿತು ” ಎಂಬಗಾದೆ ಇಂಥವರನ್ನು ಕಂಡೇ 
ಹುಟ್ಟಿರಬೇಕು. 


- ದಾನ ಬೇಡುವ ಈ ಮೋಸಗಾರರಲ್ಲಿ ಮೂರುವರೆ ಮಾಡಬಹುದು. ದಿನವೂ 
ಬಿಕ್ಷೆಬೇಡಿ ಹೊಟ್ಟೆ ತುಂಬಿಕೊಳ್ಳುವ ಬಿಕ್ಷುಕ ಜನಸಂಘ- ಸಂಸ್ಥೆ , ಗುಡಿ - 
ಗುಂಡಾರ, ಬೋರ್ಡಿಂಗಗಳ ಹೆಸರಿನಿಂದ ದಾನ ಎತ್ತುವ ಪುಢಾರಿ ಜನನೆರೆಹಾವಳಿ, 
ಬಿರುಗಾಳಿ , ಭೂಕಂಪ ಮುಂತಾದುವುಗಳಿಗೆ ತುತ್ತಾಗಿ ಬಳಲುವ ದುರ್ದೈವೀ 
ಜನರ ಸಹಾಯಕ್ಕೆಂದು ನಿಧಿ ಎತ್ತುವ ಅತಿದೊಡ್ಡ ಪುಢಾರಿ ಜನ- ಇವರಲ್ಲಿ ನೂರಕ್ಕೆ 
೯೦ರಷ್ಟು ಜನ ಮೋಸಗಾರರೇ ದಾನ- ನಿಧಿಯ ಹೆಸರಿನಲ್ಲಿ ಎತ್ತಿದ ಹಣ ತಮ್ಮ 
ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡ ಅನೇಕ ಉದ ಹರಣೆಗಳನ್ನು ಕಂಡಿದ್ದೇವೆ. ಸ್ವತಂತ್ರ 
ಭಾರತದಲ್ಲಂತೂ ಇದೊಂದು ಸಂಭಾವಿತ ಉದ್ಯೋಗವಾಗಿದೆ. ಹೊಟ್ಟೆ ಹೊರ 
ಕೊಳ್ಳುವ ಸಾಧನವಾಗಿದೆ. 

ದಿನವೂ ಬಿಕ್ಷೆಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಬಿಕ್ಷುಕರಲ್ಲಿ ಬಹು 
ಸಂಖ್ಯಾಕರು ವ್ಯಸನಿಗಳು ಸೊಕ್ಕಿನವರು , ಬಿಕ್ಷೆಕೊಟ್ಟರೆ ಸರಿ ಇಲ್ಲವಾದರೆ ಬೈಯುತ್ತ 
ಹೋಗುವರು, ಎಲ್ಲರೂ ಕಂಡುಂಡ ಅನುಭವ . . 
34 

ಸಿದ್ಧಗಂಗಾ 


ಗುಡಿ-ಗುಂಡಾರ- ಮಠ - ಮಂದಿರ, ಹೋರ್ಡಿಂಗು ಮುಂತಾದವುಗಳ ಹೆಸರಿ 
ನಿಂದ ದಾನ ಬೇಡುವ ಈಪುಢಾರಿ ವರ್ಗ, ಇವರು ಬೇಡಿದಾಗ ಕೊಟ್ಟರೆ ಒಳಿತು. 
ಕೊಡದಿದ್ದರೆ ತೀರಿತು' ಯಾವ ಪರಿಯಿಂದಲಾದರೂ ಅವರ ಹಾನಿ ಮೂಡಿದಾಗೇ 
ಇವರಿಗೆ ಸಮಾಧಾನ - ಮನೆ ಅಂಗಡಿ ಕಳ್ಳತನ ಮಾಡಿಸುವದು, ಬಣಿವೆ ಸುಡಿಸು 
ವದು, ಈ ಕುಹಕಿಗಳ ಕುತಂತ್ರ . ಇವರ ಬೋರ್ಡಿಂಗಿನಲ್ಲಿ ಊಟಮಾಡುವ ಮಕ್ಕಳ 
ಊಟ ನೋಡಬೇಕು, ಯಾರ ಹೃದಯಕ್ಕೂ ಬರೆಕೊಟ್ಟಂತಾಗಿ ಕಣ್ಣೀರು ಬಾರದೆ 
ಇರುವ ಬೋರ್ಡಿಂಗಿನಲ್ಲಿ ಒಬ್ಬ ಕುಡುಗನೂ ಇಲ್ಲದೆ ಕಾಗದ ಪತ್ರಗಳ ಮಂತ್ರದಂಡ. 
ದಿಂದ ಪ್ರತಿ ವರುಷವೂ ೧೦ - ೨೦ ಸಾವಿರ ಸರಕಾರೀ ಸಹಾಯಧನ ಎತ್ತುವರು. 
ತಮ್ಮ ಬೊಜ್ಜ ಬೆಳೆಸುವರು, ಇನ್ನು ನೆರೆ ಹಾವಳಿ- ಬಿರುಗಾಳಿ - ಭೂಕಂಗಳಿಗೆ ತುತ್ತಾದ 
ದುರ್ದೈ ವೀ ಜನರ ಹೆಸರಿನಿಂದ ಎತ್ತಿದ ನಿಧಿಯಂತೆ ಅವರಿಗೆ ಮುಟ್ಟುವ ಮೊದಲೇ 
ಪೇಟೆಯಲ್ಲಿ ಮಾರಟವಾಗುತ್ತಿರುತ್ತವೆ. 


* ಇವರಿಂದ ಸಮಾಜಕ್ಕೆ , ದೇಶಕ್ಕೆ ಹೇಳತಕ್ಕಂತಹ ಯಾವಹಿತವೂ ಆಗುವು 
| ದಿಲ್ಲ ದುಡಿಯಲಾರದ, ಆಲಸಿಗಳ , ಮೋಸಗಾರರ, ಕೂಳಬಕ್ಕರ ವರ್ಗ ಈ ದಾನಿ 
ಗಳಿಂದ ತಯಾರಾಗುತ್ತದೆ. ಅವರನ್ನು ಸಲಹುವದೊಂದೇ ದಾನಿಗಳ ಕೆಲಸವಾಗು 
ತದೆ. ದುಡಿಯದೆ ದುಃಖ ಪಡೆದ ಉಂಡುಟ್ಟು , ಸುಖದಿಂದಿರುವದನ್ನು ಬಿಟ್ಟು , 
| ಪರಿಪರಿಯ ವ್ಯಸನಗಳ ಅಧೀನರಾಗಿ ಹಾಳಾಗುತ್ತಾರೆ. 


ಅನಾಥಾಶ್ರಮಗಳ ಹೆಸರಿನಲ್ಲಿಯು ಕೆ ಆ ಹುಡುಗ ರ ನ್ನು ಪಾವತಿ 
ಬುಕ್ಕು ಕೊಟ್ಟು ಡೋಲು ಬಾಸುತ್ತ ಓಣಿ ಓಣಿ, ಊರೂರು ತಿರುಗಿಸಿ ಹಣಎತ್ತಿ 
ಮೆಜಮಾಡುವ ಮೋಸಗಾರರ ಗುಂಪು ಅದೆಷ್ಟು ಸಲ ಸರಕಾರದ ಕಣ್ಣಿಗೆ ಬಿದ್ದು 
- ಜೈಲು ಸೇರಿಲ್ಲ. ಇಂತಹ ಕುರುಡು ದಾನದಿಂದ ಅದಾವ ಪುಣ್ಯ ಕಟ್ಟಿಕೊಳ್ಳುವರೋ ! 


ಕಾರಣ ತಾವು ಮಾಡುವ ದಾನದ ಯೋಗ್ಯ ಪರಿಣಾಮವಾಗುವುದೋ 
ಇಲ್ಲವೋ ನೋಡಬೇಕು' ವ್ಯಕ್ತಿಯಾಗಿದ್ದರೆ ಅವನು ಸ್ವಾವಲಂಬಿ ಯಾಗುವನೋ 
ಇಲ್ಲವೋ ನೋಡಬೇಕು. ಸಾಮಾಜಿಕ ಪುಢಾರಿಗಳಾಗಿದ್ದರೆ ಸಮಾಜದ ಕಲ್ಯಾಣ 
ಕಾರ್ಯಗಳಿಗೆ, ಅತ್ಯಾವಶ್ಯಕತೆಗೆ, ಸಲ್ಲುತ್ತವೆಯೋ ಇಲ್ಲವೋ ಎಂಬುದನ್ನು ಸೂಕ್ಷ್ಮ 
ದೃಷ್ಟಿಯಿಂದ ನೋಡಬೇಕು. ಮೂಢ, ಭಾವನೆಯಿಂದ ದಾನಮಾಡುವುದನ್ನು ನಿಲ್ಲಿಸ 
ಬೇಕು ಅಂದರೇನೇ ದಾನಮಾಡುವದು ಸಮಾಜಕ್ಕೆ , ದೇಶಕ್ಕೆ ಹಿತ. 


ಡಿಸೆಂಬರ್ 1988 


ಹಳೆಯ ವಿದ್ಯಾರ್ಥಿಗಳ ಸಂಘ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ : : ತುಮಕೂರು ಜಿಲ್ಲೆ : 

ಸರ್ವಸದಸ್ಯರ ಮಹಾಧಿವೇಶನದ ಆಹ್ವಾನ ಪತ್ರಿಕೆ, 
ಪ್ರಿಯ ಮಿತ್ರರೇ , 

ನಮ್ಮ ಸಂಘದ ಮುವತ್ತೆರಡನೆಯ ಸರ್ವಸದಸ್ಯರ ಮಹಾಧಿವೇಶನವನ್ನು 
ತಾ || 8 - 

1989ನೇ ಭಾನುವಾರ ಬೆಳಿಗ್ಗೆ 10 ಘಂಟೆಗೆ ಶ್ರೀ ಸಿದ್ದಗಂಗಾ ಕ್ಷೇತ್ರದ 
ಆಡಿಟೋರಿಯಮ್ ನಲ್ಲಿ ಸಮಾವೇಶಗೊಳ್ಳುವಂತೆ ಶ್ರೀ ಶ್ರೀಗಳವರ ಅಪ್ಪಣೆ ಮೇರೆಗೆ 
ವ್ಯವಸ್ಥೆ ಮಾಡಲಾಗಿದೆ. ಸಂಘವು ಹಮ್ಮಿಕೊಂಡಿರುವ ಅನೇಕ ಗುರುತರ ಚಟುವಟಿಕೆ 
ಗಳ ಬಗ್ಗೆ ತಪ್ಪದೆ” ಆಗಮಿಸಿ ತಮ್ಮ ಅಮೂಲ್ಯ ಸಲಹೆ ಸಹಕಾರಗಳನ್ನಿತ್ತು 
ಅಧಿವೇಶನವನ್ನು ಯಶಸ್ವಿಗೊಳಿಸ ಚರ್ಚಿಸುವ ಸಲುವಾಗಿ ತಾವೆಲ್ಲರೂ ಗೆಳೆಯರೊಡನೆ 
ಬೇಕಾಗಿಕೋರುತ್ತೇವೆ. ಅನೇಕ ಮಿತ್ರರ ವಿಳಾಸಗಳು ಬದಲಾವಣೆಯಾಗಿರುವ 
ಕಾರಣ ಪತ್ರಗಳು ತಲುಪದಿರಬಹುದು. ಪತ್ರಗಳು ತಲುಪಿದ ಸದಸ್ಯರು ತಮಗೆ 
ತಿಳಿದಿರುವ ಹಳೆಯ ವಿದ್ಯಾರ್ಥಿ ಮಿತ್ರರನ್ನು ಸಭೆಗೆ ಕರೆತರಲು ವಿನಂತಿ ಬದಲಾದ 
ವಿಳಾಸಗಳನ್ನು ತಿಳಿಸಲು ಮತ್ತು ಸದಸ್ಯರುಗಳ ಹೊಸ ವಿಳಾಸಗಳನ್ನು ಜೊತೆಗೆ 
ತರಲು ಕೋರಲಾಗಿದೆ . 

ವಿಶೇಷ ಮನವಿ :- ಹಳೆಯ ವಿದ್ಯಾರ್ಥಿ ಸಂಘಕ್ಕೆ 101 / - ರೂ . ಸಲ್ಲಿಸಿ - 
ಖಾಯಂ ಸದಸ್ಯತ್ವ ಮಿತ್ರರು ಈ ಕೂಡಲೇ ತಮ್ಮ ವಂತಿಕೆಯನ್ನು ಪಡೆಯದ 
ಸಲ್ಲಿಸಿ ಸದಸ್ಯತ್ವವನ್ನು ಪಡೆಯಿರಿ. . 

ನನ್ನು ಸಂಘದ ಹೆಮ್ಮೆಯ ಪ್ರಕಟಣೆ 

- ಸಿದ್ದಗಂಗಾ' ಮಾಸಪತ್ರಿಕೆ 
ಡಿ ಶ್ರೀವಾಣಿ ಮತ್ತು ಧರ್ಮಸಂದೇಶ ಹೊತ್ತ “ಸಿದ್ದಗಂಗಾ ” ಕರ್ನಾಟಕರಾಜ್ಯಾ 

ದ್ಯಂತ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರಸಾರವಾಗುತ್ತಿದೆ. 
ಡಿ 23 ವರ್ಷಗಳು ನಾಡುನುಡಿಯ ಸೇವೆ ಸಲ್ಲಿಸಿ 24ನೇ ವರ್ಷಕ್ಕೆ ಪಾದಾರ್ಪಣೆ 

ಮಾಡಿದೆ. 
@ ನೀವು ಮತ್ತು ಬಂಧು ಮಿತ್ರರು “ ಸಿದ್ದಗಂಗಾ ” ಕ್ಕೆ 1989ನೇ ಸಾಲಿಗೆ 

ಸದಸ್ಯರಾಗಿರಿ , 
ವಾರ್ಷಿಕ ಚಂದಾ:- 20 / - ರೂ . ಗಳು 

ಅಜೀವ ಸದಸ್ಯತ್ವ ಚಂದಾ:- 2017 
ಈ ' ಸಿದ್ದಗಂಗಾ' ಇನ್ನೂ ಪರಿಪುಷ್ಟವಾಗಿ ಬೆಳೆಯಲು ನಿಮ್ಮೆಲ್ಲರ ಪ್ರೋತ್ಸಾಹ 

ಕೋರುತ್ತೇವೆ, 
ಸಿದ್ದಗಂಗಾ ಕ್ಷೇತ್ರ 

ತಮ್ಮ ವಿಶ್ವಾಸಿ, 
ತಾ ॥ 5 -1288 

ಡಾ ಎಂ ಎನ್ , ಚನ್ನಬಸ " 
* ಪ್ರಧಾನ ಕಾರ್ಯದರ್ಶಿ 

ಸಿದ್ದಗಂಗಾ 


36 


ಕೇತ್ರವಾರ್ತೆ 


, 


ಕನ್ನಡ ರಾಜ್ಯೋತ್ಸವ- ೧ 


* 


ಪಿ , ಎನ್ . ಚಂದ್ರಶೇಖರಯ್ಯ 


ಪ್ರಕಟಣೆ 


ಹಳೆಯ ವಿದ್ಯಾರ್ಥಿಗಳ ಸಂಘ 
ಶ್ರೀ ಸಿದ್ದಗಂಗಾ ಕ್ಷೇತ್ರ : : ತುಮಕೂರು ಜಿಲ್ಲೆ 

ಸರ್ವಸದಸ್ಯರ ಮಹಾಧಿವೇಶನದ ಆಹ್ವಾನ ಪತ್ರಿಕೆ 
ಪ್ರಿಯ ಮಿತ್ರರೇ , 
ನಮ್ಮ ಸಂಘದ ಮುವತ್ತೆರಡನೆಯ ಸರ್ವಸದಸ್ಯರ ಮಹಾಧಿವೇಶನವನ್ನು ತಾ|| 8 -1 -1989 
ಭಾನುವಾರ ಬೆಳಿಗ್ಗೆ 10 ಘಂಟೆಗೆ ಶ್ರೀ ಸಿದ್ದಗಂಗಾ ಕ್ಷೇತ್ರದ ಆಡಿಟೋರಿಯಮ್ ನಲ್ಲಿ ಸಮಾನ 
ಗೊಳ್ಳುವಂತೆ ಶ್ರೀ ಶ್ರೀಗಳವರ ಅಪ್ಪಣೆ ಮೇರೆಗೆ ವ್ಯವಸ್ಥೆ ಮಾಡಲಾಗಿದೆ . ಸಂಘವು ಹಮ್ಮಿಕೊ 
ರುವ ಅನೇಕ ಗುರುತರ ಚಟುವಟಿಕೆಗಳ ಬಗ್ಗೆ ಚರ್ಚಿಸುವ ಸಲುವಾಗಿ ತಾವೆಲ್ಲರೂ ಗೆಳೆಯರೊ 
ತಪ್ಪದೆ ಆಗಮಿಸಿ ತಮ್ಮ ಅಮೂಲ್ಯ ಸಲಹೆ ಸಹಕಾರಗಳನ್ನಿತ್ತು ಅಧಿವೇಶನವನ್ನು ಯಶಸ್ವಿಗೊ 
ಬೇಕಾಗಿ ಕೋರುತ್ತೇವೆ. ಅನೇಕ ಮಿತ್ರರ ವಿಳಾಸಗಳು ಬದಲಾವಣೆಯಾಗಿರುವ ಕಾರಣ ಪತ್ರ 
ತಲುಪದಿರಬಹುದು. ಪತ್ರಗಳು ತಲುಪಿದ ಸದಸ್ಯರು ತಮಗೆ ತಿಳಿದಿರುವ ಹಳೆಯ ವಿದ್ಯಾ 
ಮಿತ್ರರನ್ನು ಸಭೆಗೆ ಕರೆತರಲು ವಿನಂತಿ, ಬದಲಾದ ವಿಳಾಸಗಳನ್ನು ತಿಳಿಸಲು ಮತ್ತು ಸದಸ್ಯರು 
ಹೊಸ ವಿಳಾಸಗಳನ್ನು ಜೊತೆಗೆ ತರಲು ಕೋರಲಾಗಿದೆ. 
ವಿಶೇಷ ಮನವಿ :- ಹಳೆಯ ವಿದ್ಯಾರ್ಥಿ ಸಂಘಕ್ಕೆ 101/ - ರೂ . ಸಲ್ಲಿಸಿ “ ಖಾಯಂ ಸದಸ್ಯ 
ಪಡೆಯದ ಮಿತ್ರರು ಈ ಕೂಡಲೇ ತನ್ನ ವಂತಿಕೆಯನ್ನು ಸಲ್ಲಿಸಿ ಸದಸ್ಯತ್ವವನ್ನು ಪಡೆಯಿರಿ. 


oveಾನವಂಬರಾ. ನಾವು ಒಂದು ಬಾರಿ ಹೋಗಿದ್ದಾಗ ಕನ್ನಡ 
ಮಾತನಾಡಿದವರು ಸಿಕ್ಕರೆ ನಮಗೆ ಸ್ವರ್ಗವೇ ಸಿಕ್ಕಿದಂತಾಯಿತು ಆಗ ನಮಗೆ ಆದ 
ಸಂತೋಷ ಹೇಳತೀರದು. ನಮ್ಮ ಭಾಷೆಯ ಸೌಂದರ್ಯ ನನ್ನ ಆನಂದಆದರೆ 
ನ್ನ ಡ ಒಂದರಿಂದಲೇ ನಮ್ಮ ಭಿವೃದ್ಧಿ ಸಾಧ್ಯವಿಲ್ಲ ಜೊತೆಗೆ ಸಂಪರ್ಕ ಭಾಷೆ 
ತೊಂದರ ಅಗತ್ಯವಿದೆ ಎಂಬುದನ್ನು ಮರೆಯುವಂತಿಲ್ಲ'' ಎಂದರು. 


ಸೆಂಬರ್ 1988 


ಹಳೆಯ ವಿದ್ಯಾರ್ಥಿಗಳ ಸಂಘ 
ಶ್ರೀ ಸಿದ್ಧಗಂಗಾ ಕ್ಷೇತ್ರ : : ತುಮಕೂರು ಜಿಲ್ಲೆ 
ಸರ್ವಸದಸ್ಯರ ಮಹಾಧಿವೇಶನದ ಆಹ್ವಾನ ಪತ್ರಿಕೆ, 


. 


1 


ಅಜೀವ ಸದಸ್ಯತ್ವ ಚಂದಾ: - 2017 : 
' ಸಿದ್ದಗಂಗಾ' ಇನ್ನೂ ಪರಿಪುಷ್ಟವಾಗಿ ಬೆಳೆಯಲು ನಿಮ್ಮೆಲ್ಲರ ಪ್ರೋತ್ಸಾಹ 

ಕೋರುತ್ತೇವೆ, 
ಸಿದ್ದಗಂಗಾ ಕ್ಷೇತ್ರ 

ತಮ್ಮ ವಿಶ್ವಾಸಿ 
ತಾ ॥ 5 - 12 - 88 

ಡಾ ಎಂ ಎನ್. ಚನ್ನಬಸ 

ಪ್ರಧಾನ ಕಾರ್ಯದರ್ಶಿ 
. 36 

ಸಿದ್ದಗಂಗಾ 


ಕ್ಷೇತ್ರವಾರ್ತೆ 


- ಕನ್ನಡ ರಾಜೋತ್ಸವ- ೧ . 


ಹಿ , ಎನ್ ಚಂದ್ರಶೇಖರಯ್ಯ 


ದಿನಾಂಕ 25 -11 .1988ರಂದು ಸಂಜೆ 6 ಘಂಟೆಗೆ ಶ್ರೀ ಸಿದ್ದಗಂಗಾ ಮಠದಲ್ಲಿ 
ಸಂಯುಕ್ತ ವಿದ್ಯಾರ್ಥಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು 
ಆಚರಿಸಲಾಯಿತು. 


ಸಿದ್ದಗಂಗಾ ಮಠಾಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳವರು 
ಸಭೆಯ ದಿವ್ಯ ನೇತೃತ್ವ ವಹಿಸಿ ಆಶೀರ್ವಚನ ನೀಡಿದರು. ಅವರು ಮಾತನಾಡುತ್ತ 
- ( ಕನ್ನಡ ನಾಡಿನಲ್ಲಿ ಕನ್ನಡವೇ ಪ್ರಥಮ ಭಾಷೆಯಾಗಬೇಕು. ಕನ್ನಡಿಗರಿಗೆ ಕನ್ನಡ 
ನುಡಿಯ ಮೇಲೆ ಅಪಾರ ಅಭಿಮಾನವಿರಬೇಕು. ಈ ಬಗ್ಗೆ ಎರಡು ಮಾತೇ ಇಲ್ಲ . 
ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಜ್ಞಾನ ಕೇಂದ್ರವಾದ ಸಂಸ್ಕೃತವನ್ನು 
ಅಲಕ್ಷಿಸಬಾರದು ಸಂಸ್ಕೃತದಿಂದ ಕನ್ನಡದ ಬೆಳವಣಿಗೆಗೆ ಅಪಾರ ಸಹಾಯ ಸೌಲಭ್ಯ 
ದೊರೆತಿದೆ. ಮತ್ತು ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಕೇವಲ 
ಸಮಾರಂಭ ಆಚರಣೆಯಲ್ಲಿಯೇ ನಮ್ಮ ಅಧ್ಯಯನ ಮಾಡಿ ಕನ್ನಡ ಭಾಷೆಯ ಮತ್ತು 
ಜೀವನ ಮೌಲ್ಯಗಳನ್ನು ಇತರರೂ ಕಲಿಯುವಂತೆ ಅವಕಾಶ ಮಾಡಿಕೊಡಬೇಕು. 
ಎಂದರು , 


* ಸಭೆಯ ಅಧ್ಯಕ್ಷತೆ ವಹಿಸಿದ್ದ ವಿಧಾನ ಸಭೆಯ ವಿರೋಧ ಪಕ್ಷದ ನಾಯಕಿಯ 
ರಾದಶ್ರೀಮತಿ ಕೆ ಎಸ್ . ನಾಗರತ್ನಮ್ಮನವರು ಮಾತನಾಡುತ್ತ “ ನಾವು ಕನ್ನಡಿಗರು 
ಕನ್ನಡ ನಾಡನ್ನು ಮತ್ತು ಭಾಷೆಯನ್ನು ನಾವು ಉಳಿಸಿ ಬೆಳೆಸಬೇಕಾದ್ದು ನಮ್ಮ 
ಮುಖ್ಯ ಕರ್ತವ್ಯ ಆ ವಿಚಾರದಲ್ಲಿ ಬೇರೊಂದು ಮಾತಿಲ್ಲ, ಆದರೆ ಕನ್ನಡ ಒಂದ 
ರಿಂದಲೇ ನಮ್ಮ ಅಭಿವೃದ್ಧಿ ಸಾಧ್ಯವಿಲ್ಲ . ಕನ್ನಡದ ಬಗ್ಗೆ ನಮ್ಮ ನಿಮ್ಮೆಲ್ಲರ 
ಪೂರ್ಣ ಅಭಿಮಾನವಿರಬೇಕು. ನಾವು ಒಂದು ಬಾರಿ ಹೋಗಿದ್ದಾಗ ಕನ್ನಡ 
ಮಾತನಾಡಿದವರು ಸಿಕ್ಕರೆ ನಮಗೆ ಸ್ವರ್ಗವೇ ಸಿಕ್ಕಿದಂತಾಯಿತು ಆಗ ನಮಗೆ ಆದ 
ಸಂತೋಷ ಹೇಳತೀರದು. ನಮ್ಮ ಭಾಷೆಯ ಸೌಂದರ್ಯ ನನ್ನ ಆನಂದಳಿದರೆ 
ಕನ್ನ ಡ ಒಂದರಿಂದಲೇ ನನ್ನ ೬: ಭಿವೃದ್ಧಿ ಸಾಧ್ಯವಿಲ್ಲ ಜೊತೆಗೆ ಸಂಪರ್ಕ ಭಾಷೆ 
ಯೊಂದರ ಅಗತ್ಯವಿದೆ ಎಂಬುದನ್ನು ಮರೆಯುವಂತಿಲ್ಲ ' ಎಂದರು 


ಡಿಸೆಂಬರ್ 1988 


ಅವರು ಮಾತನಾಡುತ್ತಾ ಶ್ರೀ ಸಿದ್ದಗಂಗಾ ಮಠದ ತಪೋಭೂಮಿಯು 
ಮಹತ್ವವನ್ನು ಮನಸಾರೆ ಕೊಂಡಾಡಿ ನಾನು ಇಂದು ಈ ಸ್ಥಾನವನ್ನು ಪಡೆಯಬೇಕಾ 
ದರೆ ಶ್ರೀ ಸಿದ್ದಗಂಗಾ ಮಠದ ಶ್ರೀ ಶ್ರೀಗಳವರೇ ಕಾರಣ ಶ್ರೀ ಮಠದ ಪ್ರಸಾದ ನಮಗೆ 
ಸ್ಫೂರ್ತಿಕೊಟ್ಟಿದೆ ” ಎಂದರು. 


ರಾಜ್ಯೋತ್ಸವದ ಬಗ್ಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉಪನ್ಯಾಸ ಮಾಡಿದ ಕರ್ನಾ 
ಸೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರು ನಿರ್ದೆಶಕರೂ ಆದ ಶ್ರೀ ಕೆ. ಶಾಂತಯ್ಯ 
ನವರು ಮಾತನಾಡುತ್ತಾ ಕನ್ನಡ ನಾಡು ವಿಶಾಲ ಕರ್ನಾಟಕವಾದ ಹಿನ್ನೆಲೆಯನ್ನು 
ಮನವರಿಕೆ ಮಾಡುತ್ತಾ ಏಕೀಕರ್ನಾಟಕದ ಬಗ್ಗೆ ದುಡಿದ ಅನೇಕ ಮಹನೀಯರನ್ನು 
ಕೊಂಡಾಡಿದರು. 4 ಚೆಲುವ ಕನ್ನಡ ನಾಡಾಗಬೇಕೆಂದು ಕನಸು ಕಂಡರು, ಇಂದು 
ಚೆಲುವ ಕನ್ನಡ ನಾಡು ಆಗಿದೆಯೇ , ಸಮಾರಂಭ ಉತ್ಸವ ಮಾಡಿ ಬರೀ ಸಂತೋಷ 
ಪಡುವುದರಲ್ಲಿಯೇ ಕಾಲಹರಣ ಮಾಡುತ್ತೇವೆ. ಕನ್ನಡಿಗರಿಗೆ ಕನ್ನಡವೇ ಮಾತೃಭಾಷೆ 
ಅವನು ಕಲಿಯುವ ಭಾಷೆ ಅವನು ವ್ಯವಹರಿಸುವ ಭಾಷೆ ಕನ್ನಡವೇ ಆಗಬೇಕು. ಶಕ್ತ 
ವಿದ್ದ ಮಗು ಎಷ್ಟು ಭಾಷೆಯನ್ನು ಬೇಕಾದರೂ ಕಲಿಯಲಿ ಬೇಡವೆನ್ನುವುದಿಲ್ಲ, ಕನ್ನ 
ಡವೇ ನಮ್ಮ ಆಡಳಿತ ಭಾನೆಯಾಗಬೇಕು. ಈ ಬಗ್ಗೆ ನಾವುಗಳು ಚಿಂತಿಸಿ ಕಾರ್ಯ 
ನಿರತರಾಗಬೇಕು. ಕ : ೯ರ ಮನಸ್ಸು ಮಾಡಬೇಕು. ವಿರೋದ ಪಕ್ಷದ 
ನಾಯಕಿಯರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸದನದಲ್ಲಿ ಕೊಡಬೇಕು 
ಎಂದರು . 

- ಪ್ರಾರಂಭದಲ್ಲಿ ಶ್ರೀ ಮಠದ 4000 ಸಾವಿರ ಮಕ್ಕಳಿಂದ ಸಾಮೂಹಿಕ 
ಪ್ರಾರ್ಥನೆಯಾಯಿತು, ಶ್ರೀ ರೇವಣಸಿದ್ದಯ್ಯನವರು ಸ್ವಾಗತ ಕೋರಿದರು. 
ಶ್ರೀ ಹೆಚ್ . ಬಿ. ಗಂಗಾಧರಯ್ಯನವರು ವಂದಿಸಿದರು. ಶ್ರೀ ಪಿ. ಎನ್ . ಚಂದ್ರ 
ಶೇಖರಯ್ಯನವರು ನಿರ್ವಹಣೆ ಮಾಡಿದರು, 


ಶ್ರೀ ಸಿದ್ದಗಂಗಾ ಮಠಕ್ಕೆ ಮಾನ್ಯ ಮುಖ್ಯ ಮಂತ್ರಿಗಳು ಮತ್ತು ವಿದ್ಯಾವಂತಿ 
ಗಳ ಬೇಟ. 


ದಿನಾಂಕ 30 - 11 - 1988 ರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ 
ಎಸ್ . ಆರ್ . ಬೊನಾಯಿಯವರು ಮತ್ತು ಶಿಕ್ಷಣ ಮಂತ್ರಿಗಳಾದ ಶ್ರೀ ಎಂ . 
ಚಂದ್ರಶೇಖರರವರು ಶ್ರೀ ಸಿದ್ದಗಂಗಾಮಠಕ್ಕೆ ಭೇಟಿಯಿತ್ತು ಪ್ರಾರ್ಥನಾ ಸಭೆ 
ಯಲ್ಲಿ ಭಾಗವಹಿಸಿ ಸಮಾವೇಶಗೊಂಡಿದ್ದ ಸಹಸ್ರಾರು ಭಕ್ತಾಧಿಗಳ ಅಭಿಮಾನಿ 
ಗಳ ಹಳೆಯ ವಿದ್ಯಾರ್ಥಿಗಳು ಮಠದ ವಿದ್ಯಾರ್ಥಿಗಳು ತುಂಬಿದ ಸಭೆಯಲ್ಲಿ 
ಮಾತನಾಡುತ್ತ “ ನಾನು ತಪೋವನಕ್ಕೆ ಬಂದಂತಾಗಿದೆ. ಹೃದಯ ತುಂಬಿ 


ಸಿದ್ದಗಂಗಾ 


38 


ಬಂದಿದೆ. ಪರಮ ಪೂಜ್ಯ ಶ್ರೀ ಶ್ರೀ ಗಳವರು ಐವತ್ತು ವರ್ಷಗಳಿಂದ ಮಾಡಿ 
ಕೊಂಡು ಬಂದಿರುವ ಮಹತ್ತರನಾದ ಸೇವೆಯಿಂದ ನಾಡು ಪುನೀತವಾಗಿದೆ. 
ಹಲವಾರು ಸಂದರ್ಭಗಳಲ್ಲಿ ಪೂಜ್ಯ ಶ್ರೀಗಳಿಂದ ಮಾರ್ಗದರ್ಶನ ಪಡೆದಿದ್ದೇನೆ. ” 
ಎಂಬುದಾಗಿ ಸಂತೋಷ ವ್ಯಕ್ತಪಡಿಸಿದರು. 


ಹೃನ್ಮಗಳನ್ನು ತುಂಬುವಂತಿದ್ದ ಸಭೆಯನ್ನು ನೋಡಿ ಭಕ್ತಿಯಿಂದ : ನನಗೆ 
ನಿಮ್ಮನ್ನೆಲ್ಲ ಬಿಟ್ಟು ಹೋಗಲು ಮನಸ್ಸು ಬರುತ್ತಿಲ್ಲ ” ಆದರೆ ಕಾಲದ ಅಭಾವದಿಂದ 
ಅನಿವಾರವಾಗಿ ತೆರಳಬೇಕಾಗಿದೆ ಎಂದು ನುಡಿದರು. 

- ಮುಖ್ಯ ಮಂತ್ರಿಗಳಿಗೆ ಶಿಕ್ಷಣ ಸಚಿವರಿಗೆ ಸನಿವಾಸ ವಿದ್ಯಾಸಂಸ್ಥೆಯವರು 
ಮಾಲಾರ್ಪಣೆ ಮಾಡಿದರು. 


ಶ್ರೀ ಸಿದ್ದಗಂಗಾ ವಿದ್ಯಾ ಸಂಸ್ಥೆಯ ವತಿಯಿಂದ ತುಮಕೂರು ನಗರದಲ್ಲಿ 
ನೂತನವಾಗಿ ಕಟ್ಟಿಸಿರುವ ವಿದ್ಯಾಸಂಸ್ಥೆಗಳ ಸಂಕೀರ್ಥದ ಉದ್ಘಾಟನಾ 
ಸಮಾರಂಭ : 

- ಶ್ರೀ ಸಿದ್ದಗಂಗಾ ಪೂಜ್ಯ ಶ್ರೀ ಶ್ರೀಗಳು ಮತ್ತು ಶ್ರೀ ಮಠ ರಾಜ್ಯಕ್ಕೆ 
ಮಾತ್ರವಲ್ಲ , ಇಡೀ ರಾಷ್ಟ್ರಕ್ಕೆ ಹೆಸರಾಗಿದ್ದಾರೆ. ಅರ್ಧ ಶತಮಾನಕ್ಕೂ ಮೊದಲು 
ಸರ್ಕಾರ ಮತ್ತು ಸಮಾಜ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದಕ್ಕೂ ಮುಂಚೆ 
# ಕರ್ನಾಟಕದ ಮಠಗಳು ಶಿಕ್ಷಣ ಕ್ಷೇತ್ರಕ್ಕೆ ರಾಷ್ಟ್ರ ಕೇ ಮಾದರಿಯಾಗುವಂಥ ಸೇವೆ 
ಸಲ್ಲಿಸಿರುವುದನ್ನು ಸ್ಮರಿಸುತ್ತ ಮಾನ್ಯ ಮುಖ್ಯ ಮಂತ್ರಿಗಳಾದ ಶ್ರೀ ಎಸ್ . ಆರ್ , 
ಬೊಮ್ಮಾಯಿಯವರು ದಿನಾಂಕ 30. 11. 88 ರಂದು ಶ್ರೀ ಸಿದ್ದಗಂಗಾ ವಿದ್ಯಾ 
ಸಂಸ್ಥೆಯವರು ನಿರ್ಮಾಣ ಮಾಡಿದ ವಿವಿಧ ಶಿಕ್ಷಣ ಸಂಸ್ಥೆಗಳ ಕಟ್ಟಡಗಳನ್ನು 
ಉದ್ಘಾಟಿಸುತ್ತ ಶ್ಲಾಘಸಿದರು. ಶಿಕ್ಷಣದಿಂದಲೇ ಶಕ್ತಿ , ಶಿಕ್ಷಣದಿಂದಲೇ ಮುಕ್ತಿ , 
ಅಂತಹ ಶಿಕ್ಷಣ ಸೇವೆ ಶ್ರೀ ಸಿದ್ದಗಂಗಾ ಮಠದಿಂದ ಸರ್ವಜನಾಂಗದವರಿಗೂ ಲಭ್ಯ 
ವಾಗುತ್ತ ಬಂದಿರುವುದನ್ನು ಸರ್ಕಾರ ಗಮನಿಸಿದೆ. 

. 
* ಶಿಕ್ಷಣ ನೈತಿಕತೆಯನ್ನು ತಂದುಕೊಡುತ್ತದೆ ಅದರಲ್ಲ ಧಾರ್ಮಿಕ ಮತ್ತು 
ಆಧ್ಯಾತ್ಮಿಕ ಶಿಕ್ಷಣ ಇಡೀ ಜಗತ್ತಿಗೆ ಭಾರತ ಕೊಟ್ಟಿರುವ ಅಮೂಲ್ಯ ಕೊಡುಗೆ 
ಎಂದು ನುಡಿದರು. 


ಮಠಮಾನ್ಯಗಳ ಮೂಲಕ ನಡೆದಿರುವ ಶಿಕ್ಷಣ ಸೇವೆಯನ್ನು ನಾಡು 
ಸಮಾಜ ಪಡೆದುಕೊಂಡಿದೆ. ಮಗು ಸಮಾಜ, ಸರ್ಕಾರ, ಎಲ್ಲಕ್ಕೂ ಸೇರಿದ್ದು 


ಡಿಸೆಂಬರ್ , 1988 


59 


ಅದರ ಶಿಕ್ಷಣ ಎಲ್ಲರಿಗೂ ಸೇರಿದ್ದು ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ 
ಅಭಿವೃದ್ಧಿಗೆ ಶ್ರೀಮಠ ಅಮೂಲ್ಯ ಸೇವೆಯನ್ನು ಮಾಡಿದೆ ಎಂದು ಶಿಕ್ಷಣ ಸಚಿವ 
ರಾದ ಶ್ರೀ ಎಂ . ಚಂದ್ರಶೇಖರ್ ಅವರು ಮಾತನಾಡಿದರು . 

ಮನುಷ್ಯ ಮನುಷ್ಯನಾಗಿ ಬಾಳುವ ಕಲೆಯನ್ನು ಕಲಿಸುವುದೇ ಶಿಕ್ಷಣ, ಅದ 
ಕ್ಕಾಗಿ ಪ್ರಾಚೀನ ಕಾಲದಿಂದಲೂ ಮಠಗಳು ಶ್ರಮಿಸುತ್ತ ಬಂದಿದೆ. ಮಠವೆಂದರೆ 
ವಿದ್ಯಾರ್ಥಿಗಳು ವಾಸಮಾಡುವ ಅಭ್ಯಾಸ ಮಾಡುವ ಸ್ಥಳವೆಂದೇ ಅರ್ಥ. ಇಂದು 
ನೈತಿಕತೆಯ ದಿವಾಳಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಾಣುತ್ತಿದೆ. ನೈತಿಕ ಬಂಡವಾಳ 
ಭರತಖಂಡದ ದಿವ್ಯ ಸಂಪತ್ತು ಎಂಬುದಾಗಿ ಪೂಜ್ಯ ಶ್ರೀ ಶ್ರೀಗಳು ನುಡಿದರು. 
ಶ್ರೀ ಮಠದ ಸಲ್ಲಿಸುತ್ತ ಬಂದಿರುವ ಸೇವೆಯನ್ನು ಸರ್ಕಾರ ಮತ್ತು ಸಮಾಜ ಪರಿ 
ಗಣಿಸಿದ್ದು ಸಂತೋಷ, ಅವುಗಳ ಸಹಾಯವು ಶ್ರೀ ಮಠಕ್ಕೆ ಲಭ್ಯವಾಗಿದೆ ಎಂಬುದಾಗಿ 
ಶ್ರೀ ಶ್ರೀಗಳು ಆಶೀರ್ವಚನ ಮಾಡಿದರು. 

ಸಭೆಯಲ್ಲಿ ಶಾಸಕರು, ವಿವಿಧ ಅಧಿಕಾರವರ್ಗದವರು, ಶ್ರೀ ಸಿದ್ದಗಂಗಾ 
ವಿಧ್ಯಾಸಂಸ್ಥೆಯ ಸದಸ್ಯರು, ಅಭಿಮಾನಿಗಳು ಕಿಕ್ಕಿರಿದು ಸಮಾವೇಶಗೊಂಡಿದ್ದರು. 
* ಸಬೆಯ ಪ್ರಾರಂಭದಲ್ಲಿ ಶ್ರೀ ಕೆ. ಎಂ . ರೇವಣಸಿದ್ದಯ್ಯನವರು ಸ್ವಾಗತಿ 
ಸಿದರು, ಶ್ರೀ ಟಿ . ಕೆ. ನಂಜುಂಡಪ್ಪನವರು ವರದಿ ಓದಿದರು, ಶ್ರೀ ಸಾಗರನಹನಳ್ಳಿ 
ರೇವಣ್ಣನವರು ವಂದಿಸಿದರು . 


* 


* 


ಕೃತಜ್ಞತೆಗಳು 
ಸಿದ್ದಗಂಗಾ ಮಾಸಿಕ 24 ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಪತ್ರಿಕೆ 
ಬೋಧಪ್ರದವಾಗಿ ಆಕರ್ಷಕವಾಗಿ ಪ್ರಕಟಣೆಗೊಳ್ಳಲು ಕಾರಣರಾದ ನಾಡಿನ ಪ್ರಸಿದ್ದ 
ಲೇಖಕರುಗಳು, ಪತ್ರಿಕೆಗೆ ಅಲ್ಪ -ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಚೇತನಗೊಳ್ಳಲು ಶಕ್ತಿ 
ನೀಡಿರುವ ಅಭಿಮಾನಿ ಜಾಹೀರಾತುದಾರರುಗಳು, ಎಲ್ಲಕ್ಕೂ ಮಿಗಿಲಾಗಿ ಪತ್ರಿಕೆಯ 
ರಕ್ಷಣೆಗೆ ಕಾರಣರಾಗಿರುವ ಆಜೀವ ಸದಸ್ಯರುಗಳು ಮತ್ತು ಅಭಿಮಾನಿ ಓದುಗ ಬಳಗ 
ಇವರುಗಳಿಗೆ ಸಿದ್ದಗಂಗಾ ಸಂಪಾದಕ ಮಂಡಳಿ ತನ್ನ ಕೃತಜ್ಞತೆಗಳನ್ನು ಸಮರ್ಪಿಸಿದೆ . 

ಶ್ರೀ ಮಠದ ಆಶ್ರಯದಲ್ಲಿ ಬೆಳೆದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಭಕ್ತಾಭಿಮಾನಿ 
ಗಳೂ ಸಿದ್ದಗಂಗಾ' ದ ಸದಸ್ಯರಾಗಲು ಮನವಿ ಮಾಡುತ್ತೇವೆ. ಸಿದ್ದಗಂಗಾ ” 
ನಾಡಿನಾದ್ಯಂತ ಹೆಚ್ಚು ಪ್ರಸಾರಗೊಳ್ಳಲು ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇವೆ. 

- ಪ್ರಕಾಶಕರು. 

ಸಿದ್ಧಗಂಗಾ 


40 


ಗ್ರಾಮಾಂತರ ಬಸವ ಜಯಂತಿ- 204 


ಚ್ . ವಿ . ವೀರಭದ್ರಯ್ಯ , ಉಪನ್ಯಾಸಕರು ಕನ್ನಡವಿಭಾಗ, ಸಿದ್ದಗಂಗಾ ಕಾಲೇಜು ತುಮಕೂರು 
ಆತ್ಮೀಯ ಶರಣ ಬಂಧು, 


ಸಾವನದುರ್ಗ ಚಾರಿತ್ರಿಕ ಪ್ರಸಿದ್ದಿ ಪಡೆದ ಸ್ಥಳ. ಗಂಡು ಮೆಟ್ಟಿನ ಗಿರಿ, 
ತುದಿಯಲ್ಲಿ ದೇವಮಂದಿರ, ಬಂಡೆ ಹೋಳಾಗಿ ನಿಂತ ಪ್ರಕೃತಿಯ ಅದ್ಭುತ ದೃಶ್ಯ . 
ಗಿರಿಯ ತಪ್ಪಲಲ್ಲಿ ವೀರಭದ್ರನ ಗುಡಿ , ಹಳೆಯ ಕಾಲದ ಮಂದಿರ ಶಿಲ್ಪ ಸುಂದರ . 
ವರ್ಷಕ್ಕೊಮ್ಮೆ ಜಾತ್ರೆ ಅಪಾರ ಜನ ಸಂದಣಿ ಮಾಗಡಿ ಸುತ್ತ ಮುತ್ತಿನ ಗ್ರಾಮೀಣ 
ಬಂಧುಗಳಿಗೊಂದು ವಿಶೇಷ ಅವಕಾಶ , ಪರಸ್ಪರ ಯೋಗಕ್ಷೇಮ ವಿನಿಮಯ . 
ಅಪ್ಪಟ ಮಣ್ಣಿನ ಮಕ್ಕಳ ಅಕೃತಕ ನಡೆನುಡಿಗಳ ಸುಂದರ ದೃಶ್ಯ . 


ಈ ದಿನಾಂಕ 2 - 2. 1988ರಂದು ಬಸವ ತತ್ವಗಳ ಪರಿಚಯ ಅಲ್ಲಿ, ಅಸಾಧ್ಯ ಜನ. 
ಸಾಗರ, ಮರಳು ಹಾಕಿದರೆ ಮರಳು ನೆಲಕ್ಕೆ ಬೀಳದಷ್ಟು ಭಕ್ತಾದಿಗಳು, ಪರಮಪೂಜ್ಯರ 
ನರ್ಶನಾಶೀವಾದಕ್ಕಾಗಿ ನೂಕು ನುಗ್ಗಲು, ಸಿದ್ದಗಂಗಾ ಶ್ರೀ ಶ್ರೀಗಳು ತಮ್ಮ ತಾಲ್ಲೂಕಿ 
ನವರೆಂಬ ಅಭಿಮಾನ ಅದಕ್ಕೆ ಕಾರಣ ಮೇಲಾಗಿ ಇಂಥ ಮಹಾತ್ಮರ ದರ್ಶನವಾಗು 
ಪುದೇ ನಮ್ಮ ಜೀವನದ ಪುಣ್ಯ ” ಎಂಬ ಬಾಚೇನಹಟ್ಟಿ ಯ ಹಿರಿಯರೊಬ್ಬರ ಭಕ್ತಿ 
ನುಡಿ ಜಿಲ್ಲಾ ಪರಿಷತ್ತಿನ ಸದಸ್ಯರಾದ ಶ್ರೀ ದೊಡ್ಡಿ ರೇವಣ್ಣನವರ ನೇತೃತ್ವದಲ್ಲಿ 
ವ್ಯವಸ್ಥೆಗೊಂಡಿದ್ದ ಸಮಾರಂಭ ಸಕಾಲಕ್ಕೆ ಪೂಜ್ಯ ಶ್ರೀ ಶ್ರೀ ಗಳವರ ಆಗಮನೆ, ಅದೂ 
ಕನಕಪುರದ ಸಮಾರಂಭ ಪೂರೈಸಿಕೊಂಡು ಬಂದದ್ದು . ಬಸವ ತತ್ವಗಳ ಪ್ರಸಾರದಲ್ಲಿ 
ಶ್ರೀ ಶ್ರೀ ಗಳಿಗಿರುವ ಅಪಾರ ಆಸಕ್ತಿ , ಸಮಾರಂಭದಲ್ಲಿ ವಿದ್ವಾಂಸರಿಂದ ವಿಚಾರ 
ಪೂರ್ವ ಉಪನ್ಯಾಸಗಳು ಬಸವಣ್ಣನವರು . ಜಗತ್ತಿಗೆ ಸಲ್ಲಿಸಿದ ಅನುಪಮ ಸೇವೆಯ 
ವಿಧ ಮುಖಗಳ ಸಂಕ್ಷಿಪ್ತ ಪರಿಚಯ “ಉತ್ತು ಬಿತ್ತುವ ಮಂತ್ರ ” ಬಸವಣ್ಣ ಬೋಧಿ 
ದ್ದು “ ಬಿತ್ತಿ ಬೆಳೆಯುವಂಥದ್ದು ” ಆಮಂತ್ರ ಅದೂ ಜನಸಾಮಾನ್ಯರೆಲ್ಲ ಅರ್ಥ ಮಾಡಿ 

ಳ್ಳುವಂಥ ಕನ್ನಡ ಭಾಷೆಯಲ್ಲಿ ಭೋದಿಸಿದ್ದು , ನಿರಕ್ಷರರೂ ಆಗಿತು ಆಚರಿಸು 
ಎಂಥದ್ದು ಎಂಬುದನ್ನು ಬೇರೆ ಬೇರೆ ವಿದ್ವಾಂಸರು ಒತ್ತು ಕೊಟ್ಟು ಹೇಳಿದ್ದು ಸರಿಣಾಮ 
ರಿಯಾಗಿತ್ತು . 


ಸೆಂಬರ್ 1988 


ಶರಣರು ಕಟ್ಟಿ ಹೋದ ನಾಡು ಕರ್ನಾಟಕ, ಅವರು ಕೊಟ್ಟು ಹೋ | 
ಸಂದೇಶ ಜಗತ್ತಿಗೆ ಬೇಕಾದದ್ದು ಬಸವಣ್ಣನವರಂಥ ಧರ್ಮದೀಪಕರು ಮತ್ತೊಬ್ಬನ| 
ಜಗತ್ತಿನ ಚರಿತ್ರೆಯಲ್ಲಿಯೇ ದೊರೆಯುವುದು ಅಪರೂಪ. ಜನಸಾಮಾನ್ಯರಿಗಾಗುತಿ.! 
ಹಲವಾರು ರೂಪದ ಶೋಷಣೆಗಳನ್ನು ನೇರವಾಗಿ ವಿರೋಧಿಸಿದ ಅಸಾಮಾನ್ಯ ಹೋದ 
ಟಗಾರರು ಭಗವಾನ್ ಬಸವಣ್ಣನವರು. ಬಸವಣ್ಣನವರನ್ನು ಅರ್ಥ ಮಾಡಿಕೊಳ್ಳ 
ಅವರು ತೋರಿಸಿದ ದಾರಿಯಲ್ಲಿ ನಡೆಯದೆ ನಾವಿಂದು ಕುಬ್ಬರಾಗಿದ್ದೇವೆ. ನಮhರು. 
ಶ್ರೀಮಂತ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಾವು ಮರೆತು ಬಾಳುತ್ತಿದ್ದೇವ 
ಸ್ವಾಭಿಮಾನ ಕಳೆದುಕೊಂಡು ಅಹಂಕಾರಕ್ಕೆ ಬಲಿಯಾಗಿದ್ದೇವೆ. ಅಭಿಮಾನ ಮತ್ತು 
ನಿರಹಂಕಾರಗಳ ಜೀವಗಂಗೆಯಾಗಿ ಹರಿದ ಬಸವಣ್ಣನವರು ಕಾಯಕ ದಾಸೋಹ 
ಹೇರಳ ಬೆಳೆ ಬೆಳೆದರು. ಅದನ್ನು ಅರ್ಥ ಮಾಡಿಕೊಳ್ಳದ ನಾವಿಂದು ದಾರಿದನಾ| 
ನುಭವಿಸುತ್ತಿದ್ದೇನೆ ಅವರ ದಾರಿಯೊಂದೇ ನಮ್ಮ ಬದುಕಿಗೆ ಪರಿಹಾರವೆಂದ 
ಆಶೀರ್ವಚನ ಮಾಡಿದರು ಅಧ್ಯಕ್ಷ ಪೀಠದಿಂದ ಪರಮ ಪೂಜ್ಯ ಶ್ರೀ ಶ್ರೀಗಳು. 


ರಾತ್ರಿ ' ಜಗಜ್ಯೋತಿಬಸವೇಶ್ವರ' ನಾಟಕ ಪ್ರದರ್ಶನವಾಯಿತು. ಸುಮಾನ | 
ಇಪ್ಪತ್ತು ಸಾವಿರ ಭಕ್ತಾದಿಗಳು ನಾಟಕ ನೋಡಿ ಸ೦ ತೊ ಷಿ ಸಿ ದ ರು 
ಕೊರೆವ ಚಳಿಯನೂ ಲೆಕ್ಕಿಸದೆ ಹಣ್ಣು ಹಣ್ಣು ಮುದುಕಿಯೊಬ್ಬಳು ಕಣ್ಣೀರು ತುಂ : 
ಬಸವಣ್ಣನವರು ಐಕ್ಯವಾಗುತ್ತಿದ್ದ ದೃಶ್ಯವನ್ನು ನೋಡುತ್ತ “ನಮ್ಮಪ್ಪ ಕೊನೆಗೆ 
ಹೊಗಿಬಿಟ್ಟೆಯಾ ” ಎನ್ನು ತಿದ್ದುದನ್ನು ವರದಿಗಾರ ಕಂಡು ಧನ್ಯ ಪೂಜ್ಯ ಶ್ರೀ ಶ್ರೀT 
ಮಹಾಮಣಿಹ ಎಂದುಕೊಳ್ಳುವಂತಾಯಿತು. ಮತ್ತೆ ಬರೆಯುತ್ತೇನೆ 


Powwwwwwwwwwwwwwwwwwwwww ! , 

ಈ ಸಹೃದಯ ಓದುಗರಲ್ಲಿ ಏನನ್ನು ಕೋರಿಕೆ 0. 


ತಾವು ಸಿದ್ದಗಂಗಾ ಪತ್ರಿಕೆಗೆ ಸದಸ್ಯರಾಗಿ ಸಹಕಾರ ನೀಡಿರುತ್ತೀರಿ. ಇದಕ್ಕಾ 
ಕೃತಜ್ಞತೆಗಳು. ಡಿಶೆಂಬರ್ ತಿಂಗಳಿಗೆ ತಮ್ಮ ಸದಸ್ಯತ್ವ ಮುಗಿಯುತ್ತದೆ. ತಾವು ಎಂಬ 
ನಂತೆ 1989 ನೇ ಸಾಲಿಗೂ ತಮ್ಮ ಚಂದಾ ಹಣ 20 = 0 ರೂಗಳನ್ನು ಕಳುಹಿ 
ಸದಸ್ಯತ್ವವನ್ನು ಮುಂದುವರಿಸಲು ಪ್ರಾರ್ಥನೆ. 

- ಪ್ರಕಾಶಕರು, 


ಸಿದ್ದಗಂಗೆ 


ಕಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಿರಿ 


ಇದೀಗ ನೀವು ಸಾಬೂನಿಗೆ ಹಡಿಮೆ ಹಣ ಖರ್ಚು ಮಾಡಿ 
ಹೆಚ್ಚು ಬಟ್ಟೆಗಳನ್ನು ಒಗೆಯಬಹುದು. 


ಕಸೂರಿನೀಲಿಂ ರಾಗೂ ಕಸೂರಿ ಬಾರ್ ಸೋಪ್ 
ಉಪಯೋಗಿಸುವುದರಿಂದ ಇದು ಸಾಧ್ಯ . 


ಕಸೂರಿ ಸಾಬೂನುಗಳು ಬಹು ಉಳಿತಾಯಕರವಾದುದು 
ಅಲ್ಲದೆ, ಪ್ರತಿ ಬಾರ್ ಸೋಪಿನಿಂದಲೂ ಹೆಚ್ಚು ಬಾರಿ 
ಒಗೆಯಲು ಸಾಧ್ಯವಾಗುತ್ತದೆ. 


ಇದರಲ್ಲಿ ವಿಶೇಷ ಡಿಟರ್ಜೆಂಟುಗಳು ಮಿಶ್ರಿತವಾಗಿರುವುದ 
ರಿಂದ ನಿಮ್ಮ ಉಡುಪುಗಳ ಬಿಳುಪಿಗಿಂತಲೂ 
ಅತ್ಯಧಿಕ ಉಜ್ವಲವಾಗಿರುತ್ತವೆ. 


ಕಸೂರಿ 


ಸಾ ಬೂ 


ನು ಗ ಛ ನ್ನು 


ಇ ೧ ದೇ 


ಉ 


ಪ  ಂ 


ಗಿ ಸಿ ರಿ 


“ ಕಸ್ತೂರಿ' 
ಬಾಲ್ ಸೋಪ್ 


ನೀಲ ಬಾರಿ ಸೂಪ್ 


ಶ ಯಾ 


ರ ) : 


- ರಾಮಕೃಷ್ಣ ಆಯಿಲ್ ಮಿಲ್ , ತುಮಕೂರು 


3: 


ನ್?” 


ಸ್ಥಾಪನೆ:1915 

ತಂತಿ:ಹ್ಯಾಪಿ ಶಾಸ್ರೋಕ್ತವಾಗಿತಯಾರಿಸಿದಸುಗಂಧಸಾಮಗ್ರಿಗಳು 


దవతార 


தசாவகார 


ದಶವಣಕ 


USCATO TOSAVETE 


BHAVATHAMINCENSESTICKS TDEUGWTTHE 


ಶ್ರೀ ಸಿದ್ಧಲಿಂಗೇಶ್ವರಸ್ವಾಮಿ ಮುದ್ರಣಾಲಯ , ಶ್ರೀ ಸಿದ್ದಗಂಗಾ ಮಠ 


“ SIDDAGANGA “ MONTHLY 


MYSORELILLYBOTXI 

REGD.No.265774 Y.BASAPPABighClassPerfumes, 206.AVENUEROAD,BANGALORE.2(5.IMDIA) 


ಪ್ರಖ್ಯಾತವಾದ| 

ಪರಿಮಳದಶಾಂಗ ೦ದೂಪದಕೊಡ ಅವಿಭೂತಿ| ೦ಹವನಸಾಮಗ್ರಿಗಳು ತಯಾರಕರು 

ಶಿವಪೂಜಾ 

ಸಾಮಗ್ರಿಗಳುದೊರೆಯುತ್ತದೆ. ಇp4mತೇಅ೦ಗಡಿ-28009ಮನೆ--224623 


67HAPPY-MOONSPECIÁLBATHISM 


MARK 


1) 


TRADE 


Reg No KRN 


APPAT 


PERED 


